ಜಾನಪದ ಮಹಾಕಾವ್ಯ 


ಮಲೆಯ ಮಾದೇಶ್ವರ 


ಸಂಪಾದಕ 


ದಾಮಿನಿ ಸಾಹಿತ್ಯ 
ಬೆಂಗಳೂರು 


ಮಲೆಯ ಮಾದೇಶ್ವರ (ಸಂಪಾದಿತ ಕೃತಿ) : ಜಾನಪದ ಮಹಾಕಾವ್ಯ 
ಸಂ. ಡಾ. ಬಿ.ಎಸ್‌. ಸ್ವಾಮಿ, ಪ್ರಕಾಶಕರು : ದಾಮಿನಿ ಸಾಹಿತ್ಯ, ನಂ. 201, 
7ನೇ ಮುಖ್ಯ ರಸ್ತೆ ಆರ್‌.ಪಿ.ಸಿ. ಬಡಾವಣೆ, ವಿಜಯನಗರ ಪೂರ್ವ, 
ಬೆಂಗಳೂರು-೪೦. ಇ : 3380442 


Bure ಮ 


ಪುಟಗಳು : 396 | PLAC ೧೧ THE GH | 
ಅ ಬಿ.ಎಂ. ಮನೋಹರಿ (ಷ್ಟ ಎ 





ಪ್ರಥಮ ಮುದ್ರಣ: ೨೦೦೧ SRI VERNKATESW ಷಾ 


ಲಕ! ಗಣ Lrg yy ಭ್ರ] 


ಣ೧%ಇ ಇಬ. ೧೯% 


ಪ್ರತಿಗಳು : 1000 73 | 
AN ಸ್ಥೆ 

) ಕತಕ aes [1 

ಬೆಲೆ: ರೂ. ೩೦೦/- ಸಜ | 
ಈ. 300- + ಯು Unvoicd TERE AT | 





ರಕ್ಷಾಪತ್ರ ವಿನ್ಯಾಸ : ಶ್ರೀ ಮೋನಪ್ಪ 


ತಿರುಪತಿ ತಿರುಮಲೆ ದೇವಸ್ಥಾನದ ಸಹಾಯ ಧನದಿಂದ ಈ ಪುಸ್ತಕ 
ಪ್ರಕಟಗೂಂಡಿದೆ. ಅದಕ್ಕಾಗಿ ಕೃತಜ್ಞತೆಗಳು 


ಛಾಯಾಕ್ಷರ ಜೋಡಣೆ: 
ವರ್ಷಿಣಿ ಗ್ರಾಫಿಕ್ಸ್‌ ಬೆಂಗಳೂರು-೪೦, ಇ : 3402575 


ಮುದ್ರಣ: 

ಶ್ರೀ ವೆಂಕಟೇಶ್ವರ ಪ್ರಿಂಟರ್ಸ್‌ 

ನಂ. ೧೮೬/ ಬಿ, ೫೬ನೇ ಕ್ರಾಸ್‌, ೪ನೇ ಬ್ಲಾಕ್‌, 
ರಾಜಾಜಿನಗರ, ಬೆಂಗಳೂರು-೫೬೦ ೦೧೦. 
ಕಾ: 3357955. 


೧. ಪ್ರಸ್ತಾವನೆ 





“ಮಾದೇಶ್ವರ ಕಾವ್ಯ” ಒಬ್ಬ ದೇವನ ಬಗೆಗೆ, ಒಬ್ಬ ಶರಣನ ಬಗೆಗೆ, 
ಮಾನವನಿಂದ ದೇವ ಮಾನವನಾದ ಮಾದೇಶ್ವರನ ಬಗೆಗೆ ರೂಪಿತವಾದ ಮಹಾಕಾವ್ಯ. 
ಜನಪದರು ಮಾದೇಶ್ವರನ ಮೇಲ್ಮೆಯನ್ನು ವೈಭವೀಕರಿಸಿ, ಅವನ ವ್ಯಕ್ತಿತ್ವವನ್ನು 
ಪವಾಡಗಳನ್ನು ಬೆರೆಸಿ, ಆಶಯಗಳನ್ನು ತುಂಬಿ, ರೋಚಕವಾಗಿ ನಿರೂಪಣೆಗೈದ 
ಜಾನಪದ ಮಹಾಕಾವ್ಯ. ಇದು ಕಾಲದಿಂದ ಕಾಲಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ಒಬ್ಬ 
ವಕ್ತೃವಿನ ಬಾಯಿಂದ ಮತ್ತೊಬ್ಬ ವಕ್ತೃವಿನ ಬಾಯಿಗೆ ಬರುವಾಗ ಹಲವಾರು 
ಬದಲಾವಣೆ ಕಂಡು, ಹೊಸತನವನ್ನು ಕಂಡುಕೊಂಡು ಬಂದ ಪ್ರಸಿದ್ಧ ಜಾನಪದ 
ಮಹಾಕಾವ್ಯ. ಜನಪದರು ತಾವು ಕೇಳಿದ ಧಾರ್ಮಿಕ ಕಾವ್ಯಗಳಲ್ಲಿ ಬರುವ ಆಶಯ, 
ಪವಾಡಗಳನ್ನು ಆತನ ಕಥೆಗೆ ಬೆರಸಿ ಆತನನ್ನು ಮಾನವತ್ವದಿಂದ 
ದೇವಮಾನವನಾಗುವವರೆಗೆ ಚಿತ್ರಿಸಿದ್ದಾರೆ. ಈ ಮಹಾಕಾವ್ಯದಲ್ಲಿ ಜನಪದ ಮಹಾಕವಿಗೆ 
ಅರಿವಾಗದಂತೆ ಅಲಂಕಾರ, ರಸಗಳು ಬೆರೆತು ಛಂದೋಗಂಧಿ ಶೈಲಿಯಲ್ಲಿ, ಕೆಲವೆಡೆ 
ತ್ರಿಪದಿಗಳು, ಚಂಪೂ ಶೈಲಿಯಲ್ಲಿ ಕಾವ್ಯವಾಗಿ ರೂಪಿತವಾಗಿದೆ. ಜನಪದರು ಈ 
ಅಲಿಖಿತ ಮಹಾಕಾವ್ಯವು ವಾಗ್ರೂಪದಲ್ಲಿ ಸೃಷ್ಟಿಯಾಯಿತಂದರೆ ಅಚ್ಚರಿಯೇ ಸರಿ, 
ಇದು ಏಕಸೂತ್ರತೆ ಇಲ್ಲದೆ ಖಂಡ ಕಾವ್ಯಗಳ ಸಂಗಮವಾಗಿ ರೂಪಿತವಾದ ಮಹಾಕಾವ್ಯ. 
ಕರ್ನಾಟಕದಲ್ಲೇ ಗಾತ್ರದಲ್ಲಿ ಅತ್ಯಂತ ಹಿರಿದಾದ ಮಹಾಕಾವ್ಯ. 


ಡಾ. ಕೆ. ಕೇಶವನ್‌ ಪ್ರಸಾದ್‌ ಅವರು ಸಂಪಾದಿಸಿರುವ “ಮಲೆ ಮಾದೇಶ್ವರ” 
ಕಾವ್ಯದ ಮುನ್ನುಡಿಯಲ್ಲಿ ಡಾ. ಚಂದ್ರಶೇಖರ ಕಂಬಾರರು, “ಮಾದೇಶ್ವರ ಕಾವ್ಯವನ್ನು 
ಬುಡಕಟ್ಟು ಕಾವ್ಯಕ್ಕೆ ಸೇರಿಸಿ ಅದರಿಂದ ಕನ್ನಡ ಸಂಸ್ಕೃತಿಯನ್ನು ಹುಡುಕುವ ಕಾರ್ಯಕ್ಕೆ 
ನಾವು ಕ್ಕ ಹಾಕಿದ್ದೇವೆ. ಒಂದು ವಿಶಿಷ್ಟವಾದ ಭೂಪ್ರದೇಶ ಆಥವಾ ಬುಡಕಟ್ಟಿನ 
ಪರಂಪರೆಯಲ್ಲಿ ಸೃಷ್ಟಿಯಾಗಿರುವ ದೈವ ಪುರುಷರು ಇವತ್ತಿನ ಸಂಸ್ಕೃತಿ ಚಿಂತಕರಿಗೆ 
ಮುಖ್ಯವಸ್ತುವಾಗಬೇಕಾಗಿದೆ, ಕಾಡು ಮತ್ತು ನಾಡಿನ ಹತ್ತಾರು ಜನವರ್ಗಗಳು ಪೂಜಿಸುವ 
ದೈವಗಳು ಮತ್ತು ಆ ದೈವಗಳ ಬಗ್ಗೆ ಅವರು ಕಟ್ಟಿಕೊಂಡ ಕಥನಗಳು ನೂರಾರು. ಈ 
ಕಥನಗಳೇ ನಿಜವಾದ ಅರ್ಥದಲ್ಲಿ ನಮ್ಮ ಸಂಸ್ಕೃತಿಯ ಇತಿಹಾಸವನ್ನು ನಿರೂಪಿಸಬಲ್ಲವು. 


ಕೌ 


ಇದುವರೆಗೆ ನಿರ್ಲಕ್ಷಿಸಲ್ಪಟ್ಟ ಜನಗಳಿಗೆ ಕೂಡ ಶ್ರೀಮಂತ ಸಂಸ್ಕೃತಿ ಇದೆ ಎಂಬುದನ್ನೂ 
ಆ ಸಂಸ್ಕೃತಿಗೆ ಒಂದು ಪರಂಪರೆ ಇದೆ ಎಂಬುದನ್ನೂ, ಆ ಪರಂಪರೆಯೇ ಒಂದು 
ನಾಡಿನ ವಿವೇಕ ಮತ್ತು ಜ್ಞಾನವನ್ನು ಕಾಪಾಡಿಕೊಂಡು ಬಂದಿದೆ ಎಂಬುದನ್ನೂ ನಾವು 
ತಿಳಿಯುತ್ತೇವೆ” ಎಂದಿದ್ದಾರೆ. 

"ಇದು ಫಿನ್‌ಲ್ಕಾಂಡಿನ ಮೌಖಿಕ ಮಹಾಕಾವ್ಯದಷ್ಟೇ ದೊಡ್ಡದು' ಎಂಬುದು 
ಹಾ.ಮಾ. ನಾಯಕರ ಅಭಿಪ್ರಾಯ. “ಈ ಮಹಾಕಾವ್ಯದಲ್ಲಿ ಬರುವ ಮೌಲ್ಯಗಳು 
ಸರ್ವಕಾಲಿಕವಾಗಿವೆ ಹಾಗೂ ಅಲ್ಲಿನ ಪರಿಸರ ಪ್ರಜ್ಞೆ, ಸಾಮಾಜಿಕ ತಿಳುವಳಿಕೆ ಹಾಗೂ 
ಮನಸ್ಸಿನ ಹರಹುಗಳು ಈಗಲೂ ಪ್ರಸ್ತುತವಾಗಿವೆ. ಮಹಾಕಾವ್ಯದ ಮತ್ತೊಂದು ಪ್ರಮುಖ 
ಅಂಶ ಕಾವ್ಯದ ನಾಯಕ ಮಹಾಪುರುಷನಾಗಬೇಕು ಹಾಗೂ ಅಲ್ಲಿ ಬರುವ ವ್ಯಕ್ತಿಗಳೂ 
ಸಹ ಮಹಾವ್ಯಕ್ತಿಗಾಗಿರಬೇಕು. ಹಾಗೆಯೇ ಮಾದಪ್ಪ ಮಾದೇಶ್ವರನಾಗಿ 
ಮಹಾಪುರುಷನಾಗುತ್ತಾನೆ. ಓರ್ವ ಕ್ರಾಂತಿಕಾರಿಯಾಗಿ ಕೆಟ್ಟ ವ್ಯವಸ್ಥೆಯನ್ನು ಖಂಡಿಸಿ 
ಒಟ್ಟಾರೆ ಸಾಮಾಜಿಕ ಪ್ರಜ್ಞೆಯನ್ನು ತೋರಿಸಿ ವಸ್ತು-ಸ್ಥಿತಿಯ ಅರಿವುಂಟು ಮಾಡುತ್ತಾನೆ” 
ಎನ್ನುತ್ತಾರೆ ಡಾ. ಕೆ. ಕೇಶವನ್‌ ಪ್ರಸಾದ್‌ ಅವರು. 


ಡಾ. ಕೆ. ಕೇಶವನ್‌ ಪ್ರಸಾದ್‌ ಅವರು ಸಂಪಾದಿಸಿದ ಕೃತಿಯ ಪ್ರಸ್ತಾವನೆಯಲ್ಲಿ 
ಹಿ.ಚಿ. ಬೋರಲಿಂಗಯ್ಯನವರು ಮಾದೇಶ್ವರ ಕಾವ್ಯದ ಬಗ್ಗೆ ಬರೆಯುತ್ತಾ- 


“ಮಹಾಕಾವ್ಯ ಎಂದರೆ ಹೀಗಿರಬೇಕು ಎಂಬ ನಿರ್ದಿಷ್ಟ ಕಲ್ಪನೆಯಲ್ಲೇ 
ಯೋಜಿಸಿದ ಇವರೆಲ್ಲಾ ಕೇವಲ ಶಿಷ್ಟ ಕಾವ್ಯಗಳನ್ನು ಕುರಿತಾದ ಏಕಮುಖ ಚರ್ಚೆಯನ್ನು 
ಬೆಳೆಸುವ ಮೂಲಕ ಸಾಂಸ್ಕೃತಿಕ ವಲಯದ ಬಹು ಮುಖ್ಯ ಭಾಗವಾದ ಮೌಖಿಕ 
ಕಾವ್ಯಗಳನ್ನು ಮರೆತರು ಎಂದೇ ಹೇಳಬಹುದು ಅಥವಾ ಅವರಿಗೆ ಮೌಖಿಕ ಪರಂಪರೆ 
ಮುಖ್ಯವಾಗಿ ಕಂಡಿಲ್ಲದಿರಬಹುದು. ಆದರೆ ಪಾಶ್ಚಾತ್ಯ ಮೌಖಿಕ ಕಾವ್ಯಗಳೆನಿಸಿದ 
ಕಲೇವಾಲ, ಗಿಲ್ಲಮಿಷ್‌ ಮತ್ತು ಬೋವುಲ್ಫ್‌ಗಳಂಥ ಕಾವ್ಯಗಳನ್ನು ಅಪ್ಪಟ ಕಾವ್ಯ 
ಹೌದು ಎಂದು ಪರಿಗಣಿಸಿದ ಪಾಶ್ಚಾತ್ಮ ವಿದ್ವಾಂಸರು ಈ ಸಾಲಿನಲ್ಲಿ ಅವುಗಳನ್ನು 
ಸ್ಪಷ್ಟವಾಗಿ ದಾಖಲಿಸಿದರು. ಸಿ.ಎಂ. ಬೋವುನಂಥ ವಿದ್ದಾಂಸ ಈ ಮೌಖಿಕ ಮಹಾಕಾವ್ಯ 
ಮತ್ತು ಶಿಷ್ಟ ಮಹಾಕಾವ್ಯದ ಸ್ವರೂಪದ ಬಗ್ಗೆ ಚರ್ಚಿಸುತ್ತಾ, “ಈ ಎರಡು ಬಗೆಯ 
ಮಹಾಕಾವ್ಯಗಳಲ್ಲಿ ವಾಚಿಕ ಮಹಾಕಾವ್ಯವೇ (೦೩1 ್ವpic) ಶುದ್ಧವಾದ, ಸಹಜ, 
ನೇರ, ನಿರರ್ಗಳ, ನಾಗರೀಕತೆಯಿಂದ ಕಲುಷಿತವಾಗದ ಕವಿವಾಣಿ” ಎಂದು 
ಘೋಷಿಸಿದ. ರಾಮಾಯಣ, ಮಹಾಭಾರತಗಳು ಮಾತ್ರ ಮಹಾಕಾವ್ಯಗಳೆಂಬ 
ಸಾರ್ವತ್ರಿಕ ಅಭಿಪ್ರಾಯ ನಮ್ಮದಾಗಿತ್ತು. ಅಂಥ ಕಾವ್ಯವನ್ನೇ ನಮ್ಮ ಬುಡಕಟ್ಟಿನವರು 
ಹಾಡಿಕೊಳ್ಳುತ್ತಿದ್ದರೂ ಸ್ಥಾಪಿತ ಮೌಲ್ಯಗಳಿಗೆ ಅವು ವಿರುದ್ಧವಾದುದರಿಂದ ಅವುಗಳನ್ನು 


2 


ಮಾನ್ಕಮಾಡಲಿಲ್ಲ. ಅಕ್ಷರ ಬಲ್ಲವ ಮಾತ್ರ ರಚಿಸಬಲ್ಲ ಎಂಬ ತಿಳುವಳಿಕೆಯಿಂದ 
ನಿರ್ಲಕ್ಷ್ಯಕ್ಕೆ ಒಳಗಾಯಿತು” ಎನ್ನುತ್ತಾರೆ. 

ಅಷ್ಟಾದಶ ವರ್ಣನೆ ಜನಪದ ಮಹಾಕಾವ್ಯದ ಉದ್ದೇಶವಲ್ಲ. ಕಂಡದ್ದನ್ನು 
ಹೇಳುವುದು, ಬೈರಾಗಿ, ಅಲೆಮಾರಿಗಳಾಗಿ ಒಂದೆಡೆ ನಿಲ್ಲುವ ತವಕ ಹೊಂದಿರುವವರು. 
ಮಾದೇಶ್ವರ, ಜುಂಜಪ್ಪ, 'ಮೈಲಾರರಂಥವರು, ಮಂಟೇಸ್ವಾಮಿಯಂಥವರು. 
ಮಾದೇಶ್ವರರಂಥವರು ಕೆಳವರ್ಗದವರ ಅಸ್ತಿತ್ವವನ್ನು ಪುನರ್‌ ಸ್ಥಾಪಿಸುವ, ಪ್ರತಿ 
ಸಂಸ್ಕೃತಿಯೊಂದರ ನಿರ್ಮಾಣ ಇದರ ಉದ್ದೇಶವಾಗಿದ್ದಂತೆ ತೋರುತ್ತದೆ. ಬೇಡರು, 
ಕಾಡು ಕುರುಬರು, ಸೋಲಿಗರೆಂಬ ಆದಿವಾಸಿಗಳೇ ಮಾದಪ್ಪನ ಸೇವಕರು. ಅವರ 
ಉದ್ದೇಶಕ್ಕೆ ದುಡಿದವ ಮಾದೇಶ್ವರ. 


ಹಿ.ಚಿ. ಬೋರಲಿಂಗಯ್ಯನವರು “ಒಬ್ಬನೇ ಗಾಯಕನಿಂದ ಹಾಡಿಸಿ ಹಲವು 
ಪಾಠಗಳನ್ನು ಒದಗಿಸುವವರೆ ಮುಂದೆ ಅದನ್ನು ಶಾಸ್ತ್ರೀಯವಾಗಿ ಸಂಪಾದಿಸಲು 
ಸಹಾಯವಾಗುತ್ತದೆ” ಎಂದು ಅಭಿಪ್ರಾಯಪಡುತ್ತಾರೆ. ಅದೂ ಒಂದು ರೀತಿಯಲ್ಲಿ 
ಸರಿ ಎನಿಸುತ್ತದೆ. ಆದರೆ ಪಿಕೆ. ರಾಜಶೇಖರ ಅವರು “ನಾನು ಅನೇಕ 
ಪಾಠಾಂತರಗಳನ್ನು ಉಪಯೋಗಿಸಿಕೊಂಡು ಶಾಸ್ತ್ರೀಯವಾಗಿ ಸಂಗ್ರಹಿಸಿ ಪರಿಷ್ಕರಿಸಿ 
ಪ್ರಕಟಿಸಿರುವುದು” ಎಂದು ಹೇಳುತ್ತಾರೆ. 


ಪಿ.ಕೆ. ರಾಜಶೇಖರ ಹಾಗೂ ನಾನು ಈ ಸಂಗ್ರಹ ಕಾರ್ಯವನ್ನು ಇಪ್ಪತ್ತೈದು 
ವರ್ಷಗಳಿಂದ ಆರಂಭಿಸಿದೆವು. ಆದರೆ ಅಂದಿಗೂ ಇಂದಿಗೂ ಅನೇಕ ಬದಲಾವಣೆ, 
ಮಾರ್ಪಾಡಾಗಿರುವುದನ್ನು ಕಾಣಬಹುದು. ಪಿ.ಕೆ. ರಾಜಶೇಖರ ಅವರು ಮುನ್ನುಡಿಯಲ್ಲಿ 
ಇದನ್ನೇ ಪ್ರಸ್ತಾಪಿಸಿದ್ದಾರೆ. “ಮುಂದಿನ ಪೀಳಿಗೆಯಲ್ಲಿ ಕೆಲವರು ಇದಕ್ಕೆ ತಿಲಾಂಜಲಿ 
ಇತ್ತರು. ಇದು ಈಗ ಪಾವಿತ್ರ್ಯತೆಯನ್ನು ಕಳೆದುಕೊಂಡಿದೆ. ಅನೇಕ ಕಡೆ ಸಾಮಾಜಿಕ 
ಪ್ರಜ್ಞೆ ಕಾವ್ಯಗಳಲ್ಲಿ ಮಿಂಚಿರುವುದನ್ನು ಕಾಣಬಹುದಾಗಿದೆ. ಇಡೀ ರಾಷ್ಟ್ರದ ಸಮಷ್ಟಿ 
ಪ್ರಜ್ಞೆಯ ಪ್ರತಿನಿಧಿಯಾಗಿ ಆ ರಾಷ್ಟ್ರದ ಔನ್ನತ್ಯದ ಸಂಕೇತವಾಗಿ ಆವಿರ್ಭವಿಸುವ ಕೃತಿ 
ವಿಭೂತಿಯನ್ನು ನಾವು ಮಹಾಕಾವ್ಯ ಎಂದು ಕರೆಯುತ್ತೇವೆ. ಈ ಕೃತಿ ಒಬ್ಬ ಕವಿಯಿಂದ 
ರಚಿತವಾಗಿರದೆ ಸಮಷ್ಟಿ ಕೃತವಾಗಿರುವುದರಿಂದ ಇದನ್ನು ಜನಪದ ಮಹಾಕಾವ್ಯ ಎಂದು 
ಕರೆಯುತ್ತೇವೆ” ಎಂದು, 


ಹಾಡುವ ಸಂಪ್ರದಾಯವೇ ಜನಪದ ಸಾಹಿತ್ಯದ ಅದರಲ್ಲೂ ವಸ್ತುನಿಷ್ಠ ಕಥನ 
ಗೀತೆಗಳು ಹಾಗೂ ಮಹಾಕಾವ್ಯಗಳ ಉಗಮ ಸ್ಥಾನ. ಮಹಾಕಾವ್ಯಗಳನ್ನು Tribal, 
National, Literary, Folk Epic ಗಳೆಂದು ವಿಂಗಡಿಸಬಹುದು. Heroic 8010 


3 


(ವೀರಕಾಷ್ವ) ಏಕಕವಿಕೃತವಾದ ಮಹಾಕಾವ್ಯವನ್ನು 510 ಸಗ ವರ್ಗಕ್ಕೆ ಸೇರಿಸುತ್ತಾರೆ. 
ಸಮಷ್ಟಿ ಪ್ರಜ್ಞೆಯನ್ನು ಪ್ರತಿನಿಧಿಸಿದಾಗ ಈ ಕಾವ್ಯಗಳು ಮೇರು ಕೃತಿಯಾಗುತ್ತವೆ. 
ಇಯಿಗೆ ಬರುವಾಗ ಅನೇಕ ಹೊಸ ಘಟನೆಗಳು ಸೃಷ್ಟಿಯಾಗಿ, 
ಆದು ಬೆಳೆಯುತ್ತಾ ಹೋಗುತ್ತದೆ. ಆಗ ಅದು Aಿಂೀetion 5/10 ಆಗುತ್ತದೆ. ಅನಾಗರೀಕ 
ಜನಾಂಗದವರಿಂದ ಅನೇಕ ತಲೆಮಾರುಗಳಲ್ಲಿ ಅದು ಬೆಳೆದು ಬಂದುದರಿಂದ 
"Primitive Epic” ಎನ್ನುವುದುಂಟು. ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ 
ಬರುವುದರಿಂದ '೦೯೩| ಔpc' ಎನ್ನಬಹುದು. ಇಡೀ ಜನಾಂಗದ ಆಚಾರ, ವಿಚಾರ, 

ತಿ, ನೀತಿ, ನಡವಳಿಕೆಗಳನ್ನು ಧ್ವನಿಸುವುದರಿಂದ ಸಾಂಸ್ಕೃತಿಕ ಮಹಾಕಾವ್ಯವೆಂದೂ 
ಕರೆಯಬಹುದು, 

ಮಾದೇಶ್ವರ ಮಹಾಕಾವ್ಯ ಹಲವರ ಹೃದಯಗಳ ಚಿತ್ರಸ್ಪಂದನದಿಂದ 

ಸೃಷ್ಟಿಯಾದುದು. ರಾ. ಗೌ. ಅವರು ಮಾದೇಶ್ವರ ಕಾವ್ಯವನ್ನು “ಲಾವಣಿಗಳ ಸರಣಿ” 
(Ballad Epic) ಎನ್ನುತ್ತಾರೆ. 


| 
ಜ್‌ 
fl 
ತ 


ಜನಪದ ಮಹಾಕಾವ್ಯದ ಲಕ್ಷಣವನ್ನು ಪಿ.ಕೆ. ರಾಜಶೇಖರ ಅವರು ಹೀಗೆ 
ಗುರುತಿಸುತ್ತಾರೆ. “ಇವರು ಹಾಡುವ ಕಾವ್ಯಗಳಲ್ಲಿ ನಿತ್ಯಸಿದ್ದ ಪದಗುಚ್ಛಗಳಿರುತ್ತವೆ. 
ಪುನರಾವರ್ತನೆ, ಪದ್ಯಕ್ಕೇ ಮೂಸಲಾದ ಕೆಲವು ವಿಶೇಷ ಶಬ್ದಗಳಿರುತ್ತವೆ. ಒಂದೇ 
ಪ್ರಸಂಗವನ್ನು ಕಾಲಾವಕಾಶಕ್ಕೆ ತಕ್ಕ ಹಾಗೆ ಹಾಡಿದರೂ ಅಂತ್ಯದ ಭಾವನೆ ಸ್ಫುರಿಸುತ್ತದೆ. 
ಕಲಾವಿದ, ಜನರ ಮನೋಭಾವಕ್ಕೆ ತಕ್ಕ ಹಾಗೆ ಹಾಡುತ್ತಾನೆ. ಪಾಂಡಿತ್ಯ ಪ್ರದರ್ಶನವಿಲ್ಲ 
ಶೈಲಿ, ವರ್ಣನೆಯಲ್ಲಿ ವೈವಿಧ್ಯತೆ ಇಲ್ಲದಿರಬಹುದು. ಬೆಳೆವ ಕಾವ್ಯದಲ್ಲಿ ಆ ಕಾಲದ 
ಆಚಾರ, ವಿಚಾರ, ಸಂಸ್ಕೃತಿಯನ್ನು ಬಿಂಬಿಸುತ್ತಾರೆ. 

“ಜಾನಪದ ಮಹಾಕಾವ್ಯ ಒಬ್ಬನ ಸೃಷ್ಟಿಯಲ್ಲ , ಒಂದು ದಿನದ ಸೃಷ್ಟಿಯಲ್ಲ 
ಸಮಷ್ಟಿಯ ಸ್ಪಷ್ಟಿ. ಇದು ನಿರಂತರವಾಗಿ ಬೆಳೆದು ಬರುತ್ತದೆ. ಪುರಾಣ ಕಥೆಗಳು 
ಜೀವನಾನುಭವಗಳ ಅಭಿವೃಕ್ತಿಯಾದ ಐತಿಹ್ಯ ಕಥೆಗಳನ್ನೂ ತನ್ನಲ್ಲಿ ಲೀನವಾಗಿಸಿಕೊಂಡು 
ಬೆಳೆಯುತ್ತದೆ.” ಎಂಬುದು ಫ್ರಾನ್ಸಿನ ಬಿ. ಗುಮ್ಮೆರೆ ಅವರ ಅಭಿಪ್ರಾಯ. 

ಮಾದೇಶ್ವರ ಕಾವ್ಯ ಇಡೀ ಜನಾಂಗದ, ರಾಷ್ಟ್ರದ ಸೃಷ್ಟಿ. ಇದು ರಾಷ್ಟ್ರೀಯ 
ಕಾವ್ಯ, ಜನತಾ ಕಾವ್ಯ. 
ಮಲೆಯ ಮಾದೇಶ್ವರರನ್ನು ಕುರಿತು ಅಧ್ಯಯನ: 

೧೭೫೦ರಿಂದ ೧೯೯೯ರವರೆಗೆ ಮಾದೇಶ್ವರರ ಬಗೆಗೆ ಬಂದಿರುವ ಕಾವ್ಯ, 
ಸಂಸ್ಮರಣ ಸಂಪುಟಗಳು, ಸುಪ್ರಭಾತಗಳು, ಕಾದಂಬರಿ, ನಾಟಕಗಳು, ಜನಪದ 


4 


ಪದ್ಯ ಹಾಗೂ ಗದ್ಯ ಕೃತಿಗಳು, ವಚನಗಳು, ತಮಿಳು ಸಾಹಿತ್ಯ, ಪತ್ರಿಕೆಗಳು, 
ತಾಮ್ರಶಾಸನ, ಶಿಲಾ ಶಾಸನಗಳು - ಇವು ಮಾದೇಶ್ವರರ ಬಗೆಗೆ ತಿಳಿದುಕೊಳ್ಳಲು 
ಸಹಾಯಕವಾಗಿವೆ. 


ಶಿಷ್ಟ ಸಾಹಿತ್ಯದಲ್ಲಿ ಮಾದೇಶ್ವರರು : ಮಾದೇಶ್ವರರ ಬಗೆಗೆ ತಿಳಿದುಕೊಳ್ಳಲು 
ಸಿಗುವ ಶಿಷ್ಟಕಾವ್ಯವೆಂದರೆ ೧೭೫೦ರಲ್ಲಿ ಕೊಳ್ಳೇಗಾಲ ತಾಲ್ಲೂಕಿನ ಮಾದೇಶ್ವರ ಬೆಟ್ಟದ 
ಹತ್ತಿರವಿರುವ ಮಿಣ್ಯ ಗ್ರಾಮದ ಗುರುಸಿದ್ದ ಕವಿಯ “ಮಾದೇಶ್ವರ ಸಾಂಗತ್ಯ”. ಇದು 
ಸಾಂಗತ್ಯದಲ್ಲಿ ರಚಿತವಾಗಿದೆ. ಕಾವ್ಯವು ಮೂರು ಸಂಧಿಗಳು ಮುನ್ನೂರರವತ್ತು 
ಪದ್ಮಗಳನ್ನೊಳಗೊಂಡಿದೆ. ಮಾದೇಶ್ವರ ಕ್ಷೇತ್ರದ ವರ್ಣನೆ, ಮಾದೇಶ್ವರರು 
ಲಿಂಗವಾದುದು ಹಾಗೂ ಜಾತ್ರೆಯ ವರ್ಣನೆ ಬರುತ್ತದೆ. ಇದರಲ್ಲಿ ಮಾದೇಶ್ವರರ 
ಜೀವನಕ್ಕಿಂತ ವರ್ಣನೆಗಳೇ ಹೆಚ್ಚಾಗಿ ಬರುತ್ತದೆ. 


೧೮೩೬ರಲ್ಲಿದ್ದ ಜೈನ ಕವಿ ದೇವಚಂದ್ರನ ರಾಜಾವಳಿ ಕಥೆಯಲ್ಲಿ ಮಾದೇಶ್ಸರರ 
ಬಗೆಗೆ ಸ್ವಲ್ಪ ಉಲ್ಲೇಖವಿದೆ. ಪುರಾಣ, ಚರಿತ್ರೆ ಹಾಗೂ ಸ್ಥಳ ವಿವರಗಳಿಗೆ ಸಂಬಂಧಿಸಿದ 
ಅನೇಕ ವಿಚಾರಗಳು ಬರುತ್ತವೆ. ಈ ಕವಿ ಜನಪದ ಕಥೆಗಳ ಆಧಾರದ ಮೇಲೆ 
ಮಾದೇಶ್ವರರನ್ನು ದೇವರನ್ನಾಗಿ ಚಿತ್ರಿಸಿದ್ದಾನೆ. ಕೆಲವು ಕಲ್ಪನೆಗಳೂ ಬೆರೆತಿವೆ. ಜೈನ 
ಗ್ರಂಥದ ಹಿನ್ನೆಲೆಯಲ್ಲೇ ಮಾದೇಶ್ವರರಿಗೆ ಸಂಬಂಧಿಸಿದ ವಿಷಯಗಳನ್ನು ನೋಡಿದ್ದಾನೆ. 


“ನಿರಂಜನ ವಂಶ ರತ್ನಾಕರ” ೧೯೩೨ನೇ ಇಸವಿಯಲ್ಲಿ ಪ್ರಕಟವಾಗಿದೆ. ಇದನ್ನು 
ಫ.ಗು. ಹಳಕಟ್ಟಿಯವರು ಸಂಪಾದಿಸಿದ್ದಾರೆ. ಈ ಗ್ರಂಥದ ವಿಷಯಗಳನ್ನು ಸ್ಥಳ 
ಪುರಾಣದಿಂದ ಕವಿ ಸಂಗ್ರಹಿಸಿರುವಂತೆ ಇದರಲ್ಲಿ ಹೇಳಿದೆ. ಇದನ್ನು ಬರೆದ ಕವಿ 
ಯಾರೆಂಬುದೂ ತಿಳಿದಿಲ್ಲ. 

ಕುಂತೂರಿನ ಸಿ. ಸಂಗಪ್ಪ ಶಾಸ್ತ್ರೀಗಳು ೧೯೩೩ರಲ್ಲಿ ಬರೆದ “ಶ್ರೀ ಸುತ್ತೂರು 
ಸಿಂಹಾಸನದ ಗುರುಪರಂಪರೆ” ಭಾಮಿನಿ ಷಟ್ಪದಿಯ ಸಾವಿರ ಪದ್ಯಗಳಿಂದ ರಚಿತವಾದ 
ಕೃತಿ, ಇದರಲ್ಲಿ ಮಾದೇಶ್ವರನ ಚರಿತ್ರೆಗೆ ಸಂಬಂಧಿಸಿದ ಕೆಲವು ಸಂಗತಿಗಳಿಗೆ ೨೧ 
ರಿಂದ ೫೬ನೇ ಪದ್ಮದವರೆಗೆ ಮಾದೇಶ್ವರರ ಬಗೆಗೆ ಉಲ್ಲೇಖವಿದೆ. ಆತನ ಬಾಲ್ಯ 
ಸುತ್ತೂರು ಮಠದಲ್ಲಿ ಹೇಗಾಯಿತು ಎಂಬುದಿದೆ. ಇಲ್ಲಿ ಅವನು ಅನೇಕ ಪವಾಡಗಳನ್ನು 
ಮಾಡುತ್ತಾನೆ. ಹಾವು ಕಚ್ಚಿದವನನ್ನು ಬದುಕಿಸುವುದು, ರಾಗಿ ಬೀಸುವ 
ಪವಾಡವೆಸಗುವುದು, ದನಗಳನ್ನು ಆರೋಗ್ಯವಂತವಾಗಿ ಮಾಡುವುದನ್ನು 
ಕಾಣಬಹುದು. 


ತಮಿಳರು ಉಡುಕುವಾದ್ಯ ನುಡಿಸಿಕೊಂಡು ಮಾದೇಶ್ವರನ ಸ್ತೋತ್ರ 
ಹಾಡುವದನ್ನು ಕಾಣಬಹುದು. ತಮಿಳು ಸಾಹಿತ್ಯದಲ್ಲಿ ಮಾದೇಶ್ವರರ ಬಗೆಗೆ ಸಿಗುವುದು 
ಅತ್ಮಲ್ಪ. 

ಜನಪದ ಸಾಹಿತ್ಯದ ಆಧಾರದ ಮೇಲೆ, ತಾಮ್ರ, ಶಿಲಾಶಾಸನಗಳ ಆಧಾರದ 
ಮೇಲೆ ಹಲವಾರು ಕೃತಿಗಳು ಹೊರಬಂದಿವೆ. 


ತಾಮ್ರ ಮತ್ತು ಶಿಲಾ ಶಾಸನಗಳಲ್ಲೂ ಮಾದೇಶ್ವರರ ಬಗೆಗೆ ತಿಳಿದು ಬರುವ 
ವಿಷಯಗಳು ಉಪಸಾಮಗ್ರಿಗಳಾಗುತ್ತವೆ. ಹರದನಹಳ್ಳಿ, ಹೈದರಾಲಿಯ ತಾಮ್ರ 
ಶಾಸನಗಳಲ್ಲಿ ಮಾದೇಶ್ವರ ದೇವಾಲಯದ ೧೭ನೇ ಶತಮಾನದ ಶಿಲಾಶಾಸನಗಳಲ್ಲಿ 
ಮಾದೇಶ್ವರರ ಬಗೆಗೆ ಉಲ್ಲೇಖಗಳಿವೆ. ಹೈದರಾಲಿ ಶಾಸನ ಕ್ರಿ.ಶ. ೧೭೭೬ರಲ್ಲಿ 
ಸಿದ್ಧವಾದುದು. ಇವುಗಳಲ್ಲಿ ಸಿಗುವ ಮಾಹಿತಿಗಳೂ ಅಲ್ಪ. 


ಕ್ಷೇತ್ರ ಕಾರ್ಯ 


ಮಲೆಯ ಮಾದೇಶ್ವರರ ಬಗೆಗೆ ತಿಳಿದುಕೊಳ್ಳಲು ಮೈಸೂರು, ತುಮಕೂರು, 
ಮಂಡ್ಯ, ಬೆಂಗಳೂರು, ಜಿಲ್ಲೆಗಳಲ್ಲಿರುವ ಕೆಲವು ಕಂಸಾಳೆ ಕಲಾವಿದರು, ನಾಟಕಕಾರರು, 
ಲೇಖಕರು, ಮಾದೇಶ್ವರರ ಬಗೆಗೆ ಮಾಹಿತಿ ಒದಗಿಸುವ ಕೆಲವು ಹಿರಿಯರನ್ನು ಭೇಟಿ 
ಮಾಡಿ, ವಿಷಯವನ್ನು ಸಂಗ್ರಹ ಮಾಡಲಾಯಿತು. ಆಗ ಆದ ಕ್ಷೇತ್ರಾನುಭವ ಅಪಾರ, 


ಕಂಸಾಳೆ ಕಲಾವಿದರನ್ನು ಹಿಡಿದು, ಅವರಿಂದ ಕಥೆಯನ್ನು ಹೇಳಿಸಲು ಸಾಕಷ್ಟು 
ಪ್ರಮ ವಹಿಸಬೇಕಾಯಿತು. ವಿಷಯ ಸಂಗ್ರಹಿಸಿ ಮಾದೇಶ್ವರ ಕ್ಷೇತ್ರ, ಸುತ್ತೂರು, 
ಕುಂತೂರು, ಮುಡುಕುತೊರೆ, ಸರಗೂರು, ಸಿಂಗಾನಲ್ಲೂರು, ಕಾಮಗೆರೆ, ರಾಮಾಪುರ, 
ಗೋಪಿಶೆಟ್ಟಿಪಾಳ್ಯ, ಕೊಳ್ಳೇಗಾಲ, ವಡೆಯರಪಾಳ್ಯ, ನರಸೀಪುರ, ಕನಕಪುರ, 
ಉಪ್ಪಾರದೊಡ್ಡಿ, » ಮಳವಳ್ಳಿ, ಕಿರುಗಾವಲು, ಮೈಸೂರು, ಮಧುವನ ಹಳ್ಳಿ ಮುಂತಾದ 
ಊರುಗಳನ್ನು ಸುತ್ತಿ ಅಲ್ಲಿ ಮಾದೇಶ್ವರರಿಗೆ ಸಂಬಂಧಿಸಿದ ಐತಿಹ್ಯಗಳನ್ನು ಹಾಗೂ 
ಇನ್ನಿತರ ವಿಷಯಗಳನ್ನು ಸಂಗ್ರಹಿಸಲಾಯಿತು. ಇಡೀ ರಾತ್ರಿ ಕಲಾವಿದರಿಂದ ಹಾಡಿಸಿ 
ಧ್ವನಿಮುದ್ರಣ ಮಾಡಿಕೊಂಡು ಅಲ್ಲಿನ ಪ್ರಮುಖ ಸ್ಥಳಗಳು, ವ್ಯಕ್ತಿಗಳು, ಕಲಾವಿದರುಗಳ 
ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳಲಾಯಿತು. 

ಕಂಸಾಳೆ ಕಲಾವಿದರಿಗೆ ಹಲವಾರು ಕಥೆಗಳು ಗೊತ್ತಿದ್ದರೂ ಹಣದ 
ಆಮಿಶದಿಂದಾಗಿ ಅವರು ಪೂರ್ತಿಯಾಗಿ ಹೇಳುವುದಿಲ್ಲ. ಹಣದಾಸೆಗೆ ಕೆಲವರು 
ಕಥೆಯನ್ನು ಬೆಳೆಸಿಕೊಂಡು ಹೋಗುವುದೂ ಉಂಟು. ತಾಳ್ಮೆ, ಸಂಯಮ, ಶ್ರಮ, 
ಜಾಣ್ಮೆಯಿಂದ ಹಾಡಿಸಿಯೇ ತೀರುವೆ ಎಂಬ ದೃಢ ಸಂಕಲ್ಪಗಳಿಂದ 


6 


ಹಾಡಿಸಬೇಕಾಗುತ್ತದೆ. ಕಂಸಾಳೆ ಕಥೆಗಳನ್ನು ಧ್ವವಿಮುದ್ರಿಸಿಕೊಳ್ಳಲು ಹೊರಟಾಗ ಕೆಲವು 
ಕಂಸಾಳೆಯವರು ಹಣಕ್ಕೆ ಆಸೆಪಟ್ಟಿದ್ದೂ ಉಂಟು. ಕೆಲವರು ಎಲ್ಲಿ ಧ್ವನಿಮುದ್ರಣ 
ಮಾಡಿಕೊಂಡು, ಅದನ್ನೇ ಹಾಕಿಬಿಟ್ಟು ಮುಂದೆ ನಮ್ಮಿಂದ ಜನರು ಹಾಡಿಸದೆ 
ಇರುತ್ತಾರೆಯೋ ಎಂಬ ಭಯದಿಂದ ಹಾಡದಿದ್ದುದೂ ಉಂಟು. “ಮಲೆಯ 
ಮಾದೇಶ್ವರರ ಬಗ್ಗೆ ಸಂಶೋಧನೆಗೆ ಹೊರಟಿದ್ದೇನೆ, ನಿಮ್ಮ ಕಥೆ ಹಾಡುಗಳಲ್ಲಿ ಏನು 
ವೈವಿಧ್ಯತೆಗಳು ಇದೆ ಎಂಬುದನ್ನು ನೋಡಲು ಧ್ವನಿ ಮುದ್ರಿಸಿಕೊಳ್ಳಲಾಗುವುದು, 
ವ್ಯಾಪಾರದ ದೃಷ್ಟಿಯಿಂದ ಮಾಡುವುದಿಲ್ಲ” ಎಂದು ಹೇಳಿ ಅವರನ್ನು ಸಮಾಧಾನಿಸಿ, 
ಊರಿನ ಪ್ರಮುಖರು, ಗಣ್ಯ ವ್ಯಕ್ತಿಗಳ ಸಹಾಯದಿಂದ ದಧ್ವನಿಮುದ್ರಿಸಿಕೊಳ್ಳಲಾಯಿತು. 


ವಡೆಯರ ಪಾಳ್ಯದ ಹತ್ತಿರದ ಉಮ್ಮತ್ತೂರಿನ ಕಲಾವಿದರಾದ ಚಿಕ್ಕ ಬಸವಶೆಟ್ಟಿ 
ಎಂಬುವವರನ್ನು ಮಾತನಾಡಿಸಿದಾಗ, ಚೆನ್ನಾಗಿಯೇ ಮಾತನಾಡಿದರು. ಅವರ ಛಾಯಾ 
ಚಿತ್ರವನ್ನು ತೆಗೆದುಕೊಂಡು ಧ್ವನಿ ಮುದ್ರಣ ಮಾಡಲು ಸಿದ್ಧವಾಗಲು, ಅವರು ರಾತ್ರಿ 
ಬರುತ್ತೇನೆಂದು ಹೇಳಿ ಮಾತು ಕೊಟ್ಟು ಬರಲೇ ಇಲ್ಲ. ಅಲ್ಲಿಂದ ನಿರಾಸೆಯಿಂದ 
ಹೊರಡಬೇಕಾಯಿತು. 


ಮತ್ತೊಂದು ದಿನ ಮಳವಳ್ಳಿಯ ಕಂಸಾಳೆ ಮಹಾದೇವಪ್ಪನವರನ್ನು ಕಂಡು 
ಮಾದೇಶ್ವರರ ಕಥೆಯನ್ನು ಹಾಡಿ ಎಂದಾಗ “ನೀವು ನಮ್ಮ ಕಥೆ ಧ್ವನಿ ಮುದ್ರಿಸಿಕೊಂಡು 
ಹಣ ಮಾಡಿಕೊಳ್ತೀರಿ, ನಾನು ಬೆಂಗಳೂರಿಗೆ ಬರ್ತೀನಿ, ಹಾಡ್ವೀನಿ, ನಿಮ್ಮ ವಿಳಾಸ 
ಕೊಟ್ಟು ಹೋಗಿ, ನೀವು ಕಾಗದ ಹಾಕಿದರೆ ಬಂದು ಹಾಡುತ್ತೇನೆ” ಎಂದು ಹೇಳಿ 
ಕೈಕೊಟ್ಟರು. 

ಅದೇ ಊರಿನಲ್ಲಿ ಹರಿಜನ ಕಲಾವಿದರೊಬ್ಬರು ಕಥೆ ಮಾಡುತ್ತೇನೆ ಎಂದು 
ಮುಂದೆ ಬರುತ್ತಿದ್ದವರನ್ನು ಮಹಾದೇವಪ್ಪ ಅವರು ಹೋಗಬೇಡ ಎಂದು ಮುರಿದರು. 


ಮಧುವನಹಳ್ಳಿಯ ಮಾದಶೆಟ್ಟಿ ಮತ್ತು ಸಂಗಡಿಗರು ಮಧ್ಯಾಹ್ನದಿಂದ 
ರಾತ್ರಿಯವರೆಗೂ ಹಾಡಿದರು. ಕಾಫಿ ಕುಡಿಯಲೊಮ್ಮೆ, ಬೀಡಿ ಸೇದಲೊಮ್ಮೆ ಮಾತ್ರ 
ವಿಶ್ರಾಂತಿ ಪಡೆದರು. ಅವರನ್ನು ಸಂದರ್ಶಿಸಿದಾಗ “ಸ್ವಾಮಿ ನಾನು ಸಂಪೂರ್ಣ 
ಹಾಡುವುದೇ ಕಡಿಮೆ. ರೇಡಿಯೋಕ್ಕೆ ಹತ್ತು ನಿಮಿಷಗಳು ಮಾತ್ರ ಹಾಡುತ್ತಿದ್ದೆ. ಈಗ 
ನಿಮಗೋಸ್ಕರ ಉಸಿರುಕಟ್ಟಿಕೊಂಡು ಹಾಡಬೇಕಾಯಿತು” ಎಂದು ಕಂಸಾಳೆಯ 
ಕಥೆಗಳನ್ನು ಸಂಪೊರ್ಣವಾಗಿ ಹಾಡಿ ಮುಗಿಸಿದರು. 


ಮಳವಳ್ಳಿ ಬಸ್‌ ನಿಲ್ದಾಣದಲ್ಲಿ ಕಂಸಾಳೆ ಹಿಡಿದು ಬಂದ ಕಿರುಗಾವಲು ಮಾದಯ್ಯ 
ಅವರನ್ನು “ಮಾದೇಶ್ವರರ ಕಥೆಯನ್ನು ಹಾಡುತ್ತೀರಾ?'' ಎಂದು ಕೇಳಿದಾಗ ಅವರು 


1 


“ರಿಗೆ ಬನ್ನಿ ಹಾಡೋಣ” ಎಂದರು ಸಂತಸದಲ್ಲಿ. ಕೆಲವು ದಿನಗಳಾದ ಮೇಲೆ 
ಒಂದು ಕಾಗದವನ್ನು ಬರೆದು ಇಂಥ ತಾರೀಖು ಬರುತ್ತೇನೆ ಎಂದು ಹಾಕಲು ಅವಂಂದೆ 
ಮಾರೋಲೆ ಬರಲಿಲ್ಲ ಅವರ ಊರಿಗೇ ಹೋಗಬೇಕಾಯಿತು. ಅವರು ಊರಿನಲ್ಲಿ 
ಸಿಕ್ಕಿ ತಮ್ಮ ಮನೆಯ ಹತ್ತಿರ ಕರೆದುಕೊಂಡು ಹೋದರು. ಅವರನ್ನು “ಈ ಹೊತ್ತು 
ಮಾದೇಶ್ವರ ಕಥೆಯನ್ನು ಹಾಡುತ್ತೀರಾ?” ಎಂದಾಗ ಅವರು, “ಸೊಲ್ಲಿನವರೊಬ್ಬರನ್ನು 
ಕರೆತರಬೇಕು, ಅದಕ್ಕೆ ಬಸ್ಸಿಗೆ ಸ್ವಲ್ಪ ಹಣಬೇಕಲ್ಲಾ' ಎಂದು ಬಾಗ ಆರಂಭಿಸಿದರು. 
ಆಗಲಿ' ಎಂದು ಹಣವನ್ನು ಕೊಟ್ಟ ಮೇಲೆ ಬೇರೆ ಊರಿನಿಂದ ಒಬ್ಬರು ಸೊಲ್ಲಿನವರನ್ನು 
ಕರೆತಂದರು. ಅಲ್ಲಿಯವರೆಗೆ ಆ ಊರ ಶಾಲೆಯಲ್ಲಿ ಕುಳಿತುಕೊಳ್ಳಬೇಕಾಯಿತು. ಮತ್ತೆ 
ಮಾದಯ್ಯನವರ ತಾಯಿ ಬಂದು “ದೇವರ ಪೂಜೆ ಮಾಡಬೇಕು ಸ್ವಲ್ಪ ಹಣ...” 
ಎಂದು ಹಿಡಿದು ಮಾತನಾಡಿದಾಗ, ಸ್ವಲ್ಪ ಹಣವನ್ನು ಕೊಟ್ಟಿದ್ದೂ ಆಯಿತು. ಕೊನೆಗೆ 
ಆ ಊರಿನವರೊಬ್ಬರ ಮನೆಯಲ್ಲಿ ಕಥೆ ಹಾಡಲು ವ್ಯವಸ್ಥೆ ಮಾಡಿದರು. ರಾತ್ರಿ ಹತ್ತು 
ಘಂಟೆಗೆ ಕಥೆ ಆರಂಭಿಸಿ ಬೆಳಕು ಹರಿಯುವವರೆಗೂ ಹಾಡಿ ಮುಗಿಸಿದರು. 


ನಕಪುರ ತಾಲ್ಲೂಕಿನಲ್ಲಿ ಒಂದು ಕಂಸಾಳೆ ಕಥೆಯನ್ನು ಧ್ವನಿ ಮುದ್ರಣ ಮಾಡಬೇಕು 
ಎಂದು ದೇಗುಲಮಠಕ್ಕೆ ಹೋಗಿ, ಅಲ್ಲಿ ಸ್ವಾಮಿಗಳನ್ನು ಕೇಳಲಾಯಿತು. ಆಗ ಅವರ 
ಪಕ್ಕದಲ್ಲಿದ್ದ ಪ್ರಾಥಮಿಕ ಶಾಲಾ ಉಪಾಧ್ಯಾಯರೊಬ್ಬರು “ಮಳಗಾಳಿನ ಮರಿ ಎಸ್‌. 
ಮಾದಯ್ಯ ಎಂಬುವವರನ್ನು ಕರೆಸುತ್ತೇನೆ ಎಂದರು. ಅವರು ಬರಲು ಒಪ್ಪದೆ ಇರಲು, 
ಉಪಾಧ್ಯಾಯರು ಬಂದು ಹೇಳಿದರು. “ಆ ಊರಿನ ಪಂಚಾಯಿತಿ ಅಧ್ಯಕ್ಷರು 
ಹೇಳಿದರೂ ಬರಲಿಲ್ಲ. ಈಗ ಶಿವಳ್ಳಿಯಲ್ಲಿ ಹಾಡುವವರಿದ್ದಾರೆ, ಸೈಕಲಿನಲ್ಲೇ 
(ಗೋಣ ಬನ್ನಿ” ಎಂದು ಕರೆದುಕೊಂಡು ಹೊರಟರು. ದಾರಿಯಲ್ಲಿ ಹೋಗುವಾಗ 
ರಿ ಎಸ್‌. ಮಾದಯ್ಯ ಸಿಕ್ಕಿದರು. ಎಲ್ಲರನ್ನೂ ಫಲಹಾರ ಮಂದಿದಕ್ಕೆ ಕರೆದುಕೊಂಡು 
ಹೋಗಿ ಕಾಫಿ, ತಿಂಡಿಯನ್ನು ಕೊಡಿಸಿದ್ದಾಯಿತು. ಇದಾದ ಮೇಲೆ ಆ ಉಪಾಧ್ಯಾಯರು 
“ಪತ್ರೆ (ಭಂಗಿಸೊಪ್ಪ) ತೆಗೆದುಕೊಳ್ಳಲು ಸ್ವಲ್ಪ ಹಣಕೊಡಿ” ಎಂದು ಹಣ ಪಡೆದು 
ಪತ್ರೆಯ ದಮ್ಮೆಳೆದು “ಈಗ ನನಗೆ ಸ್ಫೂರ್ತಿ ಬಂದಿದೆ ಧ್ವನಿಮುದ್ರಿಸಿಕೊಳ್ಳಿ”' ಎಂದು 
ಹಾಡತೊಡಗಿದರು. ಈ ಧ್ವನಿಮುದ್ರಣ ಕಾರ್ಯವು ದೇಗುಲಮಠದಲ್ಲಿ ಆಯಿತು. 
ಆಗಾಗ ಭಂಗಿ ಸೊಪ್ಪಿನ ಹೊಗೆ ಸೇದುತ್ತಾ ಗತ್ತಿನಿಂದ ಅವರು ಹಾಡಿದರು. ಕನಕಪುರದ 
ಅವರ ಶಿಷ್ಕರಾದ ಪಂಚಲಿಂಗಪ್ಪ ಅವರನ್ನು ಸೊಲ್ಲಿಗೆ ಸೇರಿಸಿಕೊಂಡರು, ಆಮೇಲೆ 
ಅವರೇ ಸ್ವಂತ ಮಾದೇಶ್ವರರ ಎರಡು ಕಥೆಗಳನ್ನು ಹಾಡಿದರು. 


ue 


{ 


ಆಲ್ಲೋಡಿನ ಪುಟ್ಟಮಾದಯ್ಯ ಅವರನ್ನು ನಮ್ಮ ಭಾವನವರು ತಮ್ಮ ಮನೆಗೆ 
ಕರೆದುಕೊಂಡು ಬಂದರು. ಪುಟ್ಟಮಾದಯ್ಯ ಅವರಿಗೆ ಜ್ವರ ಬಂದಿದ್ದರೂ 


8 


ಬೆಳಗಾಗುವವರೆಗೆ ಕಥೆಯನ್ನು ಹಾಡಿದರು. ಅಂದು ವಿದ್ಯುಚ್ಛಕ್ತಿ ನಿಂತು ಹೋದುದರಿಂದ 
ಮೇಣದ ಬತ್ತಿಯನ್ನೇ ಹೊತ್ತಿಸಿ ಧ್ವನಿ ಮುದ್ರಣ ಕಾರ್ಯವನ್ನು ಮಾಡಲಾಯಿತು. 

ಬೆಂಗಳೂರಿನಲ್ಲಿರುವ ವರಕೋಡು ಮಾದಯ್ಯ ಮತ್ತು ಹುಣಸೂರಿನ 
ಸಿ. ಮಾದಯ್ಯ ಅವರನ್ನು ಬೆಂಗಳೂರಿನ ಅರಳೇಪೇಟೆಯಲ್ಲಿ ಭೇಟಿ ಮಾಡಿ ಬಂದ 
ವಿಷಯವನ್ನು ಅವರಲ್ಲಿ ಪ್ರಸ್ತಾಪಿಸಲು ಅವರು “ಆಗಲೀ ಸ್ಥಾಮಿಯವರೇ” ಎಂದು 
ಹತ್ತಾರು ದಿನಗಳು ಹಾಡಿ ಮುಗಿಸಿದರು. ಇವರ ಸಹಕಾರವನ್ನು ಎಂದೆಂದೂ 
ಮರೆಯುವಂತಿಲ್ಲ. 

ಮದ್ದೂರು ತಾಲ್ಲೂಕಿನ ಉಪ್ಪಾರದೊಡ್ಡಿಯ ಪೂಜಾರಿ ಸಿದ್ಧಶೆಟ್ಟರಿಗೆ ಪತ್ರ ಬರೆದು 
ಉಪ್ಪಾರದೊಡ್ಡಿಗೆ ಹೋದಾಗ ಸತ್ಕರಿಸಿ ಸಂತೋಷದಿಂದ ಹಾಡಿದರು. ಮೊದಲು 
ಹಾಡಿದ ಪೂಜಾರಿ ಸಿದ್ಧಶೆಟ್ಟಿಯವರಿಗೆ. ಎಂಬತ್ತಕ್ಕೂ ಹೆಚ್ಚು ವಯಸ್ಸಾಗಿತ್ತು. ಸುಮಾರು 
ಇಪ್ಪತ್ತು ನಿಮಿಷಗಳು ನಿರರ್ಗಳವಾಗಿ ಕಥೆಯನ್ನು ಮಾಡಿದರು. ಇಳಿ ವಯಸ್ಸಿನ 
ದೆಸೆಯಿಂದ ಮರೆವು, ಪುನರಾವರ್ತನೆ ಆರಂಭವಾಯಿತು. ಆಗ ಅವರ ಶಿಷ್ಠರಾದ 
ಐವತ್ತು ವರ್ಷದ ಈರಯ್ಯ ಅವರು ಸರಾಗವಾಗಿ ಕಥೆಗಳನ್ನೆಲ್ಲಾ ಹಾಡಿ ಮುಗಿಸಿದರು. 

ಕಂಸಾಳೆಯ ಕಲಾವಿದರ. ಅನ್ವೇಷಣೆ, ಧ್ವನಿಮುದ್ರಣವನ್ನು ಮತ್ತ ಪ್ರತಿ 
ಮಾಡುವಾಗ ಅನುಮಾನಗಳು ಬಂದು ಮತ್ತೆ ಅವರನ್ನು ಕೇಳಿ ಬರೆದುಕೊಳ್ಳುವ 
ಸಂದರ್ಭಗಳೂ ಬಂದವು. 

ಮಾದೇಶ್ವರ ಬೆಟ್ಟಕ್ಕೆ ಅನೇಕ ಸಾರಿ ಭೇಟಿ ಕೊಡಬೇಕಾಯಿತು. ಕರ್ನಾಟಕದ 
ಎಲ್ಲೆಡೆಗಳಿಂದ ಕಂಸಾಳೆಯವರು ಮಾದೇಶ್ವರ ಬೆಟ್ಟಕ್ಕೆ ಬರುತ್ತಾರೆ. ಅವರಿಂದ 
ಧ್ವನಿಮುದ್ರಣ ಮಾಡಿಕೊಳ್ಳೋಣವೆಂದು ಹೋಗಬೇಕಾಯಿತು. ಜಾತ್ರೆ ಸಮಯಗಳಲ್ಲೂ 
ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆಂದು ಹೋಗಿ ಅಲ್ಲಿಗೆ ಬಂದಿದ್ದ ಕಂಸಾಳೆಯವರನ್ನು 
ಮಾತನಾಡಿಸಿ "ನೀವು ಯಾವ ಊರು? ಮಾದೇಶ್ವರರ ಬಗೆಗೆ ಎಷ್ಟು ಕಥೆಗಳನ್ನು 
ಹಾಡುತ್ತೀರಿ? ಹೇಳುತ್ತೀರಾ?” ಎಂದು ಹಲವಾರು ಪ್ರಶ್ನೆಗಳನ್ನು ಕೇಳಲಾಯಿತು. 
ಅದಕ್ಕೆ ಅವರು “ನೀವು ಒಂದು ಕಾಗದ ಹಾಕಿಸಿ ಬರ್ತಿವಿ, ಈಗಾಗೋಕ್ಕಿಲ್ಲ ಪರ 
ಮಾಡುವವರ ಅನ್ನರಾಶಿ ಪೂಜೆ ಮಾಡಿ ಹಾಡಬೇಕು, ಇಲ್ಲದೇ ಹೋದ್ರೆ ಕಾಣಿಕೆ 
ಬರೋದು ತಪ್ಪೋಗ್ತದೆ'” ಎಂದು ಹೇಳಿ ತಪ್ಪಿಸಿಕೊಂಡವರೇ ಹೆಚ್ಚು. ಈ ಜಾತ್ರೆಗಳ 
ಸಮಯದಲ್ಲಿ ಇವರಿಗೆ ಸಂಪಾದನೆ ಜೋರು. ಆದ್ದರಿಂದ ಅದನ್ನು ತಪ್ಪಿಸಿಕೊಳ್ಳಲು 
ಅವರು ಇಷ್ಟಪಡುವುದಿಲ್ಲ. 

ಹಲವರು ಕಂಸಾಳೆಯ ಗುಡ್ಡರು ಸಾಲೂರು ಮಠಕ್ಕೆ ಗುರು ಕಾಣಿಕೆಯನ್ನು 
ಒಪ್ಪಿಸಲು ಬರುತ್ತಿದ್ದರು. ಮಠದಲ್ಲಿದ್ದ ಪ್ರೌಢಶಾಲೆಯ ಉಪಾಧ್ಯಾಯರೊಬ್ಬರನ್ನುದ್ದೇಶಿಸಿ 


9 


“ಕಲವು ಕಂಸಾಳೆಯ ಕಲಾವಿದರಿಂದ ಮಾದೇಶ್ವರರ ಕಥೆಯನ್ನು ಧನಿ 
ಮುದ್ರಿಸಿಕೊಳ್ಳಬೇಕಲ್ಲಾ, ಕರೆಸುತ್ತೀರಾ?”' ಎಂದಾಗ ಅದಕ್ಕೇನಂತೆ ಆಗಲಿ ಎಂದು 
ಪ್ಲಿಕೊಂಡರು. ಅವರು ಎಷ್ಟು ಪ್ರಯತ್ನಿಸಿದರೂ ಕಲಾವಿದರು ಸಿಗುವುದು ಕಷ್ಟವೇ 
ಆಯಿತು. ಪ್ರಯತ್ನ ಮುಂದುವರಿಯಿತು. ಅವರೊಡನೆ ಮಾತನಾಡಿ, ಧ್ವನಿಮುದ್ರಣ 
ದು ಕೇಳಿದಾಗ ಅವರು, “ಊರಿಗೆ ಬನ್ನಿ, ಇಲ್ಲ ನಿಮ್ಮೂರಿಗೇ ಬಂದು 
ಎಂದು ಹೇಳಿ ನಿರಾಸೆಯನ್ನುಂಟು ಮಾಡಿದರು. 
ಸೋಲಿಗರ ಗು ಗುಡ್ಡವಿ ₹ರಣ್ಣನವರ ಜೊತೆಯಲ್ಲಿ ನಾಗಮಲೆ, ತಪಸರೆ, ಆಲಂಬಾಡಿ 
ಮುಂತಾದ ಪ್ರದೇಶಗಳನ್ನು ನೋಡಲು ಹೋದಾಗ ರೋಮಾಂಚಕಾರಕ 
ಆನುಭವಗಳಾದವ. ದಾರಿಯಲ್ಲಿ ದೊಣೆಯೊಂದರಲ್ಲಿ ನೀರು ಕುಡಿಯಲು ಹೋದಾಗ 
ಬಿಲ್ಲುರಿ ಹಾವಿನ ದರ್ಶನವನಾಗಿ ಮೈಯೆಲ್ಲಾ ಪುಳಕವಾಗಿ ರೋಮಗಳು 


ಇಡಿ ; 
ಇಡುತ್ತೇವೆ” 


1 
ಟ್ಟ 


ಸ 


ಆ ಬಿಸಿಲಿನ ತಾಪಕ್ಕೆ ಯಾವುದೋ ಒಂದು ನೀರು ಸಿಕ್ಕಿದರೆ ಸಾಕು ಎನ್ನಿಸಿತ್ತು 
ಘಟಕ್ಕೆ. ಇದ್ದ ಸ್ವಲ್ಪ ನೀರನ್ನೇ ಒಂದು ಲೋಟದಲ್ಲಿ ತಂದು, ಮತ್ತೊಂದು ಲೋಟಕ್ಕೆ 
ಬಟ್ಟೆ ಹಾಕಿ ಸೋಸಿ ಕೊಟ್ಟರು. ಆ ಸಮಯದಲ್ಲಿ ಅದೇ ಅಮೃತವಾಗಿತ್ತು. ಹನ್ನೆರಡು 
ಹದಿಮೂರು ಕೀಲೋಮೀಟರ್‌ ಹತ್ತಿಳಿದು ಪ್ರಯಾಣ ಮಾಡಿ ನಾಗಮಲೆಯ ದರ್ಶನ 
ಮಾಡಬೇಕಾಯಿತು. ಅಲ್ಲಿಂದ ಗೋಪಿನಾಥಕ್ಕೆ ನಡೆದು ಹೋದದ್ದಾಯಿತು. ಸೈಕಲ್ಲಿನಲ್ಲಿ 
ಆಲಂಬಾಡಿ ನೋಡಲು ಅಲ್ಲಿನವರೊಬ್ಬರ ಜೊತೆಯಲ್ಲಿ ಹೊರಟು, ದಾರಿಯುದ್ದಕ್ಕೂ 
ಕಾವೇರಿ ನದಿಯ ನೀರನ್ನು ಕುಡಿಯುತ್ತಾ, ಸಿಗುವ ಹಣ್ಣುಗಳನ್ನು ಮೆಲ್ಲುತ್ತಾ 
ಸಾಗಬೇಕಾಯಿತು. ಆಲಂಬಾಡಿ, ರಂಗನಾಥಸ್ವಾಮಿ ದೇವಾಲಯ, ಅಲ್ಲಿ ಶಿಥಿಲವಾಗಿದ್ದ 
ಕೋಟೆಗಳನ್ನು ನೋಡಿಕೊಂಡು, ಗೋಪಿನಾಥದಲ್ಲಿ ಎಳನೀರು ಕುಡಿದು, ವೀರಣ್ಣನವರು 
ಸಿದ್ಧಪಡಿಸಿದ್ದ ಊಟವನ್ನು ಮಾಡಿ ಮತ್ತೆ ಮಾದೇಶ್ವರ ದೇವಾಲಯದ ಕಡೆ ಪಯಣ 


ಮತ್ತೊಮ್ಮೆ ಮಾದೇಶ್ವರ ಬೆಟ್ಟದಲ್ಲಿ ಪುಳ್ಳೇಕಾರ ಪುಟ್ಟಮಾದ ಅವರ ಜೊತೆ 
ಳಿಗೆ ಹೋಗುವಾಗ ದೊಡ್ಡ ಕಾಳಿಂಗ ಸರ್ಪವೊಂದು ಸರಸರನೆ 
ರಿಯುತ್ತಿದ್ದಾಗ, ಕರೆದುಕೊಂಡು ಹೋಗುತ್ತಿ ತ್ರಿದ್ದ ಪುಟ್ಟಮಾದ ಅವರು ಅದನ್ನು 


ಣೇ ೀಲೆತ್ತಲು “ಅದರಷ್ಟಕ್ಕೆ ಅದು ಹೋಗಲಿ ಬಿಡಿ” 
ಏಂದು ಜಾ ಆದು ಹಾಗೆಯೇ ಹರಿದುಕೊಂಡು AN 


10 


ಉದ್ದೇಶದಿಂದ ತಮಿಳುನಾಡಿನ ಸೇಲಂ ಜಿಲ್ಲೆಯ ಕೆಲವು ಸ್ಥಳಗಳನ್ನು 
ಸಂದರ್ಶಿಸಬೇಕೆಂಬ ಉದ್ದೇಶದಿಂದ ಹೊರಟದ್ದಾಯಿತು. ಸಾಲೂರು ಮಠದ 
ಮಹಾದೇವ; ಸ್ವಾಮಿಗಳು ತಮಿಳು ಹಾಡುಗಾರರು, ಶಿವರಾತ್ರಿ, ಯುಗಾದಿಗೆ 
ವಿಶೇಷವಾಗಿ ಬರುತ್ತಾರೆ ಎಂದು ಹೇಳಿದ್ದರು. ಅದರಂತೆ ಶಿವರಾತ್ರಿಯಂದು ಜಾತ್ರೆಯ 
ಮಾಳಕ್ಕೆ ಬದಲು "ಉಡುಕು' ವಾದ್ಯವನ್ನು ನುಡಿಸುತ್ತಾ, ಮಾದೇಶ್ವರನ ಸ್ತುತಿಸುತ್ತಿದ್ದ 
ಕಲಾವಿದರನ್ನು ಕಂಡು ಮಾತನಾಡಿಸಿದ ಮೇಲೆ ಅವರ ಹೆಸರು ಮಾದಯ್ಯ ಎಂಬುದಾಗಿ 
ತಿಳಿಯಿತು. ಅವರು ಹಾಡುತ್ತಿದ್ದ ಸ್ತೋತ್ರವನ್ನು ಧ್ವನಿಮುದ್ರಿಸಿಕೊಂಡು ಸಂದರ್ಶನವನ್ನು 
ತಮಿಳಿನಲ್ಲಿಯೇ ಬೇರೆಯವರಿಂದ ಮಾಡಿಸಬೇಕಾಯಿತು. 


“ನಿಮ್ಮ ಗುರುಗಳಾರು? ಯಾವ ಊರಿನಲ್ಲಿದ್ದಾರೆ?” ಎಂದಾಗ “ನಮ್ಮ 
ಗುರುಗಳು ಮಾಯವರ್‌ ಎಂಬವರು. ಅವರು ಕೊಳತ್ತೂರಿನಲ್ಲಿದ್ದಾರೆ ಎಂದಾಗ ಇಡೀ 
ರಾತ್ರಿ ಮಾದೇಶ್ವರನ ಕಥೆಯನ್ನು ಅವರು ಹಾಡುತ್ತಾರೆ. ನಾನು ಶುಕ್ರವಾರ ಇಲ್ಲಿಗೆ 
ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ” ಎಂಬ ಭರವಸೆ ನೀಡಿದಾಗ 
ಸಂತೋಷವಾಯಿತು. ಆದರೆ ಶುಕ್ರವಾರವಿಡೀ ಸಾಲೂರು ಮಠದತ್ತ ಮುಖ ತೋರದೆ 
ಬಾರದಿದ್ದುದು ತುಂಬಾ ನಿರಾಸೆಯನ್ನುಂಟು ಮಾಡಿತು. ಛಲ ಬಿಡಲಿಲ್ಲ. ಕೊಳತೂರಿಗೆ 
ಹೋಗಬೇಕು, ಅವರಿಂದ ಕಥೆ ಹೇಳಿಸಬೇಕೆಂಬ ಹಂಬಲ ಹೆಚ್ಚಾಗಲು 
ಹೋದದ್ದಾಯಿತು. ಆ ಊರಿನಲ್ಲಿ ಮಾದೇಶ್ವರ ದೇವಾಲಯದ ಆಡಳಿತ ನಿವೃತ್ತ 
ಅಧಿಕಾರಿಗಳೊಬ್ಬರು ಇದ್ದರು. ಅವರನ್ನು ಭೇಟಿ ಮಾಡಿ ನಡೆದ ವಿಷಯವನ್ನು ತಿಳಿಸಲು, 
ಅವರು “ಈ ಊರಿನಲ್ಲಿ ಮಾಯವರ್‌, ಮಾದಯ್ಯ ಇಬ್ಬರೂ ಇಲ್ಲ, ಮಾದೇಶ್ವರರ 
ಬಗೆಗೆ ತಮಿಳಿನಲ್ಲಿ ಜಾನಪದ ಹಾಡು ಹಾಡುವವರೂ ಇಲ್ಲ? ಎಂದಾಗ ಮತ್ತಷ್ಟು 
ನಿರಾಸೆಯಾಯಿತು. ಮಾಡಿದ್ದ ಇಪ್ಪತ್ತು ನಿಮಿಷಗಳ ಧ್ವನಿ ಮುದ್ರಣವನ್ನು, ತಮಿಳು 
ಬರುವವರ ಮುಂದೆ ಕೇಳಿಸಿದಾಗ, ಅದು ಮಾದೇಶ್ವರರ ಸ್ತೋತ್ರದ ಪುನರಾವರ್ತನೆ 
ಎಂಬುದು ಖಚಿತವಾಯಿತು. ಅದರಲ್ಲಿ ಮಾದೇಶ್ವರರ ಬಗೆಗೆ ಬೆಳಕು ಚೆಲ್ಲುವ ಯಾವ 
ವಿಷಯವೂ ಇರಲಿಲ್ಲ. 


"ಮಲೆಯ ಮಾದೇಶ್ವರ' ಕಾವ್ಯದ ಪ್ರಸ್ತಾವನೆಯಲ್ಲಿ ಲೇಖಕರು, “ತಮಿಳು 
ಸಾಹಿತ್ಯದಲ್ಲಿ ಸುಮಾರು ಎಂಟು ರಾತ್ರಿಗಳು ದೀರ್ಫವಾಗಿ ಹಾಡುವ ಸಾಹಿತ್ಯವಿದೆ” 
ಎಂದು ಬರೆದಿದ್ದಾರೆ. ಅಲ್ಲದೆ ಅವರು ಆ ಕಲಾವಿದರುಗಳ ವಿಳಾಸಗಳನ್ನು ನೀಡಿದ್ದಾರೆ. 
ಅವರೊಡನೆ ತಮಿಳಿನಲ್ಲಿ ಪತ್ರ ವ್ಯವಹಾರವನ್ನು ಮಾಡಿದಾಗ ಬರೆದ ಪತ್ರಗಳೇ 
ಹಿಂತಿರುಗಿ ಬಂದವು. ಸೇಲಂ ಜಿಲ್ಲೆಯ ಕೆಲವು ಊರುಗಳನ್ನು ಸುತ್ತಿ ಕೇಳಲಾಗಿ, 
ಮಾದೇಶ್ವರರ ಬಗೆಗೆ ಕಥೆ ಹೇಳುವವರು ಯಾರೂ ಇಲ್ಲ ಎಂಬ ಉತ್ತರ ದೊರೆಯಿತು. 


1] 


ಆದರೆ ಧರ್ಮಪುರಿಯ ಕೆಲವು ಪ್ರದೇಶಗಳಲ್ಲಿ ಮಾದೇಶ್ವರರ ಸ್ತೋತ್ರ ಹಾಡುವ 
ಕೆಲಪು ಭಕ್ತರು ಇದ್ದಾರೆ ಎಂಬುದು ಸ್ಪಷ್ಟವಾಯಿತು. ಉಡುಕು ವಾದ್ಯವನ್ನು 
ಉಪಯೋಗಿಸಿಕೊಂಡು ಕನ್ನಡದವರೇ ತಮಿಳು ನಾಡಿಗೆ ಸೇರಿಕೊಂಡು ತಮಿಳಿನಲ್ಲಿ 
ಪದ್ಯ ಕಟ್ಟೆ ತಮ್ಮದೇ ಆದ ಧಾಟಿಯಲ್ಲಿ ಹಾಡುವರೆಂದೆನಿಸುತ್ತದೆ. ಏನೇ ಇರಲಿ 
ತಮಿಳಿನ ಜನಪದ ಸಾಹಿತ್ಯದಲ್ಲಿ ಮಾದೇಶ್ವರರ ಕಥೆಗಳಿಲ್ಲಎಂಬುದು ಖಚಿತವಾಯಿತು. 


ಒಮ್ಮೆ ಜಾತ್ರೆಗೆ ಹೋದಾಗ ಶ್ರೀಕ್ಷೇತ್ರದಲ್ಲಿ ತಮಿಳುನಾಡಿನ ಕಲಾವಿದರೊಬ್ಬರು 
ಉಡುಕುವಾದ್ಯ ಬಾರಿಸುತ್ತಿದ್ದರು. ಅವರನ್ನು “ಹಣ ಕೊಡುತ್ತೇನೆ. ಮಾದೇಶ್ವರರ 
ಬಗ್ಗೆ ತಮಿಳಿನಲ್ಲಿ ಕಥೆ ಹೇಳುತ್ತೀರಾ?” ಎನ್ನಲು “ಆಗಲೀ ಹಾಡುತ್ತೇನೆ ಇನ್ನು ಸ್ವಲ್ಪ 
ಹೊತ್ತಿಗೆ ನಮ್ಮ ಜೊತೆಯವರನ್ನು ಕರೆದುಕೊಂಡು ಬರುತ್ತೇನೆ” ಎಂದು ಹೋದವರು 
ಮತ್ತೆ ಕಣ್ಣಿಗೆ ಸಿಗಲೇ ಇಲ್ಲ ಸಾಲೂರು ಮಠದಲ್ಲಿ ಕಾದು ಕಾದು ಸಾಕಾಯಿತು. 
ಅವರನ್ನು ಜಾತ್ರೆ ಮಾಳದಲ್ಲೆಲ್ಲಾ ಶೋಧಿಸಿದರೂ ಸಿಗಲಿಲ್ಲ, ಬಹುಶಃ ಅವರಿಗೆ ಕಥೆ 
ಹೇಳಲು ಬರುತ್ತಿರಲಿಲ್ಲವೇನೋ ಎನ್ನಿಸುತ್ತದೆ. 


ಮಾದೇಶ್ವರರ ಬಗೆಗೆ ವಿಷಯವನ್ನು ಸಂಗ್ರಹಿಸಲು ಹಲವಾರು ಸ್ಥಳಗಳನ್ನು 
ಸುತ್ತಿ, ಪ್ರಮುಖ ಸ್ಥಳಗಳ ಛಾಯಚಿತ್ರಗಳನ್ನು ತೆಗೆದುಕೊಂಡು, ಸುಮಾರು ನಲವತ್ತು 
ಘಂಟೆಗಳಿಗೂ ಹೆಚ್ಚು ಕಾಲ ಧ್ವನಿ ಮುದ್ರಣ ಮಾಡಿ, ಸಾವಿರ ಪುಟಗಳಿಗೂ ಹೆಚ್ಚಿನ 
ಕಥೆಯನ್ನು, ಟಿಪ್ಪಣಿಗಳನ್ನು ಬರೆದುಕೊಂಡಾಯಿತು. ತಮಿಳಿನಲ್ಲಿ ಸುಮಾರು ಇಪ್ಪತ್ತು 
ನಿಮಿಷಗಳ ಧ್ವನಿಮುದ್ರಣ ಮಾಡಿಕೊಳ್ಳಲಾಯಿತು. ಅನೇಕ ಊರುಗಳಲ್ಲಿ ಕಂಸಾಳೆ 
ಕಥಾ ಸಂಪ್ರದಾಯದ ಕಥೆಗಳನ್ನು ಧ್ವನಿ ಮುದ್ರಿಸಿಕೊಂಡು, ಮಸ್ತ್‌ ಅವುಗಳನ್ನು ಕೇಳಿ 
ಶುದ್ಧ ಪ್ರತಿಯನ್ನು ಮಾಡಲು ಆರು ತಿಂಗಳುಗಳೇ ಹಿಡಿದವು. 


ಕೆಲವರು ದಿನಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿ ಏಳು ಕಥೆಗಳನ್ನು ಮುಗಿಸಿದರು. ಕೆಲವು 
ಕಥೆಗಳನ್ನು ಕೆಲವು ಕಲಾವಿದರು ಹೇಳದೇ ಹೋದಾಗ ಮತ್ತೆ ಆ ಊರಿಗೇ ಹೋಗಿ 
ಧ್ವನಿ ಮುದ್ರಿಸಿಕೊಂಡು ಬರಬೇಕಾದ ಸಂದರ್ಭಗಳು ಹಲವಾರು. ಕ್ಷೇತ್ರಕ್ಕೆ 


ನಡೆದುಕೊಳ್ಳುವ ಹಿರಿಯರಿಂದಲೂ, ಕಲಾವಿದರಿಂದಲೂ ಮಾದೇಶ್ನರರು ಹಾಗೂ 
ಮಾದೇಶ್ವರ ಕ್ಷೇತ್ರದ ಬಗೆಗೆ ಕೆಲವು ಆಶಾದಾಯಕ ವಿಚಾರಗಳು ದೊರೆತವು, 
ಕರ್ನಾಟಕ, ತಮಿಳುನಾಡುಗಳನ್ನು ಸುತ್ತಿ ಕೆಲವು ಮಾಹಿತಿಗಳನ್ನು 
ಸಂಗ್ರಹಿಸಲಾಯಿತು. "ಸ್ಥಳ ಪುರಾಣ'ದ ಬಗೆಗೂ ಆಸಕ್ತಿಯಿಂದ ಮಾದೇಶ್ವರ ಕ್ಷೇತ್ರಕ್ಕೆ 
ಸಂಬಂಧಿಸಿದ ಹಲವಾರು ಊರುಗಳಲ್ಲಿ ಹುಡುಕಿದರೂ ದೊರೆಯಲಿಲ್ಲ. ಮಾದೇಶ್ವರರ 
ಬಗೆಗೆ ತಿಳಿದುಕೊಳ್ಳಲು ನೂರಾರು ಕಂಸಾಳೆ ಕಲಾವಿದರನ್ನು ಮಾತನಾಡಿಸಿ, ಆರು 


12 


ಕಂಸಾಳೆಯ ಗುಡ್ಡರುಗಳಿಂದ ಮಾದೇಶ್ವರರ ಬಗೆಗೆ "ಏಳು ಕಥೆಗಳನ್ನು ಮೆ ಮೈಸೂರು 
ಜಿಲ್ಲೆಯ ಹಲವಾರು ಪ್ರದೇಶಗಳನ್ನು ಸುತ್ತಿ ಸಂಗ್ರಹಿಸಲಾಯಿತು. 
ಗ್ರಂಥ ಸಂಪಾದನೆ: 


"ಮಲೆಯ ಮಾದೇಶ್ವರ-ಒಂದು ಅಧ್ಯಯನ' ಎಂಬ ಮಹಾಪುಬಂಧವನ; 
ಸಿದ್ಧಪಡಿಸುವಾಗ ಹ ಹಲವಾರು ಕಂಸಾಳೆ ಕಲಾವಿದರಿಂದ ಕಂಸಾಳೆ 
ಧ್ವನಿಮುದ್ರಿಸಿಕೊಂಡೆ. ನನ್ನ ಮಾರ್ಗದರ್ಶಕರಾದ ಡಾ. ಜೀ.ಶಂ. ಪರಮಶಿವ! ವಯ್ಯನವರು 
ಮೈಸೂರು, ಬೆಂಗಳೂರು, ಮಂಡ್ಯ ಜಿಲ್ಲೆಗಳಲ್ಲಿ ್ಲಿ ಧ್ವನಿ ಮುದ್ರಿಸಿಕೊಂಡರೆ ವೈವಿ ಧ್ಯತೆ 
ದೊರೆಯುವುದು ಎಂದು ತಿಳಿಸಿದರು. ಅದರಂತೆ ನಾನು ಆರು ಜನ ಕಲಾವಿದರುಗಳಿಂದ 
ಮಾದೇಶ್ವರ ಕಾವ್ಯವನ್ನು ಧ್ವನಿಮುದ್ರಿಸಿಕೊಂಡೆ. ವರಕೋಡು ಮಾದಯ್ಯ ಹಾಗೂ 
ಸಿ. ಮಾದಯ್ಯ (೧), ಕನಕಪುರ ತಾಲ್ಲೂಕು ಮಳಗಾಳಿನ ಮರಿ ಎಸ್‌. ಮಾದಪ್ಪ 
ಮತ್ತು ಪಂಜಲಿಂಗಪ್ಪ (೨), ನರಸೀಪುರ ತಾಲ್ಲೂಕಿನ ಆಲ್ಫೋಡು ಪುಟ್ಟಮಾದಯ್ಯ 
ಮತ್ತು ನಂಜಯ್ಯ (೩), ಮಂಡ್ಯ ಜಿಲ್ಲೆಯ ಕಿರುಗಾವಲಿನ ಮಹಾದೇವ ಶೆಟ್ಟಿ (೪), 
ಕೊಳ್ಳೇಗಾಲ ತಾಲ್ಲೂಕಿನ ಮಧುವನಹಳ್ಳಿಯ ಮಹದೇವ ಮತ್ತು ಮಹಾದೇವ 
ಶೆಟ್ಟಿಯಿಂದ (೫), ಮದ್ದೂರು ತಾಲ್ಲೂಕಿನ ಉಪ್ಪಾರ ದೊಡ್ಡಿಯ ಪೂಜಾರಿ ಸಿದ ದ್ವಶೆಟ್ಟಿ 
ಮತ್ತು ಈರಯ್ಯನವರಿಂದ (೬) ಕಬ್ಬಳ್ಳಿ ಗ್ರಾಮದ ಚಾಮಯ್ಯನಿಂದ ಇಕ್ಕೇರಿ ದೇವಮ್ಮನ 
ಪ್ರಸಂಗ (೭), ಏಳು ಕಂಸಾಳೆ ಸಂಪ್ರದಾಯಗಳನ್ನು ದ್ವನಿಮುದ್ರಿಸಿಕೊಂಡೆ. ನಾನು 
ಸಂಪಾದಿಸಿದ ಏಳು ಪಾಠಗಳನ್ನು ಇಟ್ಟುಕೊಂಡು ಜೊತೆಗೆ ಎರಡು ಪ್ರಕಟಿತ ಕೃತಿಗಳನ್ನು 
ಇಟ್ಟುಕೊಂಡು ಪರಿಷ್ಕರಣ ಕಾರ್ಯವನ್ನು ಕೈಗೊಂಡು ಶುದ್ಧ ಪಾಠ ಮಾಡಿದೆ. ಇವುಗಳಿಗೆ 
ಕಂಸಾಳೆ ಸಾಹಿತ್ಯ ೧,೨,೩,೪,೫,೬,೭,೮,೯ ಎಂದು ಇಟ್ಟುಕೊಂಡೆ. 
ಇವುಗಳಲ್ಲಿ ಯಾವುದು ಹಳೆಯ ಪಾಠ ಎಂದು ಹೇಳುವುದು ಕಷ್ಟ. ಎಲ್ಲರೂ 
ಸಮಕಾಲೀನರಾದುದರಿಂದ ಒಂದೇ ರೀತಿಯ ಕಥೆ ಬರುವುದು ಸಹಜ. ಕೆಲವು 
ಬದಲಾವಣೆಗಳೊಂದಿಗೆ ನವ್ಯ ಕ್ಲೈ ಬೆರಸಿ ಹೇಳುವುದನ್ನು ಗಮನಿಸಬಹುದು. 
ಆದುದರಿಂದ ಒಂದು ಪಾಠವನ್ನು ಪ್ರ ಮುಖವಾಗಿಟ್ಟುಕೂಂಡು ಮಿಕ್ಕವುಗಳಲ್ಲೇನಾದರೂ 
ಹೊಸತಿದ್ದರೆ ಅವುಗಳನ್ನು ಸೇರಿಸಿ ಇಡಿ ಹೊಸ ರೂಪ ಕೊಡಲು ಪ್ರಯತ್ನಿಸಿರುವೆ. 
ಈಗಾಗಲೇ ಎರಡು ಪ್ರಕಟಿತ ಕೃತಿಗಳು ಹೊರಬಂದಿವೆ. ಪಿ.ಕೆ. ರಾಜಶೇಖರ 
ಅವರು ವಿವಿಧ ಕಂಸಾಳೆ ಕಲಾವಿದರಿಂದ ಸಂಪಾದಿಸಿದ ಕೃತಿ ಮಲೆಯ ಮಾದೇಶ್ವರ 
ಇದನ್ನು ಕಂಸಾಳೆ ಸಂಪ್ರದಾಯ "ಆ' ಎಂದು ಇಟ್ಟುಕೊಂಡಿರುವೆ. ಮತ್ತೊಂದು ಹೆಬ್ಬಣಿ 
ಮಾದಯ್ಯನೊಬ್ಬನಿಂದಲೇ ಡಾ. ಕೇಶವನ್‌ ಪ್ರಸಾದ್‌ ಅವರ ಸಂಪಾದಕತ್ವದಲ್ಲಿ 


13 


ವಾಗಿರುವ ಕೃತಿ “ಮಲೆ ಮಾದೇಶ್ವರ”. ಇದನ್ನು ಹಂಪಿ ವಿಶ್ವವಿದ್ಯಾಲಯ 
ದೆ. ಇದು ಸಮಗ್ರವಾಗಿ ಬಂದಿಲ್ಲ ಇಕ್ಕೇರಿ ದೇವಮ್ಮನ ಕಥೆ ಬಂದಿಲ್ಲ, 


ಆದರೆ ಒಬ್ಬರೇ ಎಲ್ಲಾ ಸಾಲುಗಳನ್ನು ಹಾಡುವುದು ಅಪರೂಪ ಎನಿಸುತ್ತದೆ. ಇದನ್ನು 
ಕಂಸಾಳೆ ಸಂಪ್ರದಾಯ "೯' ಎಂದು ಇಟ್ಟುಕೊಂಡಿರುವೆ. 






ನಾನು ಹೊರತರುತ್ತಿರುವ “ಮಲೆಯ ಮಾದೇಶ್ವರ” ಮೂರನೆಯ ಪ್ರಕಟಿತ 
೧ಪೃವಾಗಿ ಹೊರಬರುತ್ತಿದೆ. ಹದಿನೆಂಟು ವರ್ಷಗಳಿಂದ ಪ್ರಯತ್ನಪಟ್ಟರೂ 
ಟಿಸಲಾಗದೆ, ಕೊನೆಗೆ ನಾನೇ ಇದರ ಪ್ರಕಟಣೆಯ ಭಾರ ಹೊತ್ತು ಹೊರತರುತ್ತಿರುವೆ. 
ಈಗ ಮತ್ತೊಂದು ಪ್ರಕಟಣೆಯ ಅಗತ್ಯವಿದೆಯೇ? ಎಂದು ಕೇಳಬಹುದು. ಆದದೆ 
ಹಲವಾರು ಪಾಠಗಳನ್ನಿಟ್ಟುಕೊಂಡು ಒಂದು ಹೊಸರೂಪದ ಕೃತಿಯನ್ನು 
ಹೊರತರಬಹುದು. ಈ ಸಂಪಾದನೆಯಲ್ಲಿ ಹುಟ್ಟಿ ಬೆಳೆದ ಸಾಲು, ಬೇವಿನ ಕಾಳಿ, 
ಶ್ರವಣ, ಸಂಕಮ್ಮ, ಸರಗೂರಯ್ಯ, ಇಕ್ಕೇರಿ ದೇವಮ್ಮ ಶಾ ಜುಂಜೇಗೌಡನ ಸಾಲುಗಳೆಂದು 
ಏಳು ದ ಬ್ಬ ಮಹಾಕಾವ್ಯಕ್ಕೆ ಹೊಸ 4 ಬಂದಿದೆ. ಗ್ರಂಥ ಸಂಪಾದನೆ 
ಪ್ಪೊಂದು ಸುಲಭವಾದ ಕೆಲಸವಲ್ಲ. ಅದರ ಹಿಂದೆ ಅಪಾರ ಶ್ರಮವಿದೆ ಎಂಬುದನ್ನು 
ಇಡಿದವರು ಮಾತ್ರ ಬಲ್ಲರು, ಮೈ ಕ್ಕೆ ಕೈ, ಬುದ್ಧಿ ಎಲ್ಲಕ್ಕೂ ಕಸರತ್ತು. 





ಸ್ಟ 


ಮಹಾಕಾವ್ಯದಲ್ಲಿ ಪದ್ಮದ ಭಾಗಗಳು ಬಹಳ ಕಡಿಮೆ, ವಚನಗಂಧಿಯ, ಚಂಪೂ 
ಶೈಲಿಯಲ್ಲಿ ಮಹಾಕಾವ್ಯ ಓಡುವುದು. ಪಿ.ಕೆ. ರಾಜಶೇಖರ್‌ ಅವರನ್ನೇ 
ಡಾ. ಕೇಶವನ್‌ ಪ್ರಸಾದ್‌ ಅವರು ಅನುಸರಿಸಿ ವಚನವನ್ನೂ ಪದ್ಯದ ರೀತಿಯಲ್ಲೇ 
ದುಕೊಂಡು ಹೋಗಿದ್ದಾರೆ. ವಚನಗಂಧಿಯ ಭಾಗವನ್ನು ನಾನು ಗದ್ಯದ ರೀತಿಯಲ್ಲೇ 
ಎಲ್ಲೆಲ್ಲಿ ನಿಲ್ಲಿಸಬಹುದೋ ಅಲ್ಲಿಗೆ ಒಂದು ಗೀಟು, ಹಾಕಿಕೊಂಡು ಹೋಗಿರುವೆ. 
ಒಂದೊಂದು ಸಾಲನ್ನು ಏಕರೂಪತೆಗೆ ತರುವಲ್ಲಿ ಪ್ರಯತ್ನಿಸಿರುವೆ. ಆದರೆ ಒಟ್ಟಾರೆ 
ಏಕಸೂತ್ರತೆಗೆ ತರಲು ಸಾಧ್ಯವಾಗಿಲ್ಲ. ಪ್ರತಿಯೊಂದು ಸಾಲೂ ಒಂದೊಂದು 

ಖಂಡ ಕಾವ್ಕವಾಗಿ ೀಭಿಸುತ್ತಿದೆ. ಮಾದೇಶ್ವರರ ಹುಟ್ಟಿನಿಂದ ಹಿಡಿದು ಬಾಲ್ಯ, 
ವಿ ಗ ಮೆರೆವ ಪವಾಡಗಳು, ಕೊನೆಗೆ ಲಿಂಗರೂಪ ತಾಳಿ ಶಿಷ್ಯಕೋಟಿಯನ್ನು 
ನ ಕಾವ್ಯ ಸಮಗ್ರವಾಗಿ ಚಿತ್ರಿಸುತ್ತದೆ. ಒಂದೊಂದು ಖಂಡ 
ತೆಗೆದುಕೊಂಡು ಅದರ ಜೊತೆಗೆ ಅನೇಕ ಪಾಠಗಳಲ್ಲಿ ಬರುವ ಹೊಸ 
ನೆಗಳು, ಕಥೆಗಳನ್ನು ಆಳವಡಿಸಿಕೊಳ್ಳಲಾಗಿದೆ. ಆದುದರಿಂದ ಈ ಸಂಪಾದನೆ 


ನಗೆ EARS ಬಂದಿರುವ ಕೃತಿಗಳಿಗಿಂತ ಸ್ವಲ್ಪ ಭಿನ್ನವಾಗಿದೆ ಎಂದು ಹೇಳಬಹುದು. 


ಶಿ 


[et 
el 


Fd 
೫ 
FE 
ಸ 


ಕ್ರ 


14 


ಮಹಾಕಾವ್ಯದ ಗಾಯಕರು: 


ಮಾದಯ್ಯ : ಮಾದಯ್ಯನವರನ್ನು ಸಂದರ್ಶಿಸಿದಾಗ ೭೦ ವರ್ಷ ವಯಸ್ಸಾಗಿತ್ತು. 
ಇವರು ಹಾಲುಮತದವರು. ಗುರುಗಳು ದಿವಂಗತ ತಲಕಾಡು ಗೌರಿ ಮಾದಯ್ಯ. 
ಇವರಲ್ಲದೆ ಹಲವಾರು ಗುಡ್ಡರಿಂದ ಕಂಸಾಳೆ ಕಲೆಯನ್ನು ಕಲಿತರು. ಅವರೆಂದರೆ, 
ಮೈಸೂರಿನ ನಂಜಯ್ಯ, ಎಲಕ್ಕೂರು ಮಾದಪ್ಪ, ವರಕೋಡು ಸಂಜೀವಯ್ಯ. 
ಮಾದಯ್ಯನವರಿಗೆ ಹದಿನಾರನೇ ವಯಸ್ಸಿನಲ್ಲಿ ಪುರುಸೇಕಾರಿ ಮಾದಯ್ಯ ಅವರಿಂದ 
ದೀಕ್ಷೆ ಆಯಿತು. ಇವರ ಜನ್ಮಸ್ಥಳ ಮೈಸೂರು ಜಿಲ್ಲೆಯ ಟಿ. ನರಸೀಪುರ ತಾಲ್ಲೂಕಿನ 
ಕೆಂಪಯ್ಯನ ಹುಂಡಿ. ತಂದೆ ವರಕೋಡು ಮಾದಪ್ಪ. ಇವರನ್ನು ಮಾತುಗಾರ ಮಾದಪ್ಪ 
ಎಂದು ಕರೆಯುತ್ತಿದ್ದರು. ಕರ್ನಾಟಕ ಸರ್ಕಾರ ಇವರ ಕಲಾಸೇವೆಗೆ ೨೫೦ 
ರೂಪಾಯಿಗಳ ಮಾಶಾಸನವನ್ನು ನೀಡುತ್ತಿತ್ತು. ಇವರ ಮಗ ಮಹಾದೇವಪ್ಪ ಅವರು 
ಸ್ವಲ್ಪ ಹಾಡುತ್ತಾರೆ. ಇವರು ಮಾದೇಶ್ವರ ಕಂಸಾಳೆ ಕಥಾ ಸಂಪ್ರದಾಯದ ಐದು 
ಕಥೆಗಳನ್ನು ಹಾಡಿದ್ದಾರೆ. ಕಂಸಾಳೆ ಕಲೆ, ಸಾಹಿತ್ಯದಲ್ಲಿ ಐವತ್ತು ವರ್ಷಗಳ ಅನುಭವವಿತ್ತು. 
ಬೆಂಗಳೂರಿನಲ್ಲಿ ವಾಸವಾಗಿದ್ದ ಇವರು ಕರ್ನಾಟಕ ಜನಪದ ಕಲಾಸಂಘದ ಸ್ಥಾಪಕರು. 
ಇವರು ಕೆಲವು ಲೌಕಿಕ ಕಥೆಗಳು, ಉಪಕಥೆಗಳನ್ನು ಹಾಡಿದ್ದಾರೆ. 


ಕಂಸಾಳೆಯ ಕಲಾವಿದರನ್ನು ಹಿಡಿದು ಅವರಿಂದ ಹಾಡಿಸಿ ಧ್ವನಿಮುದ್ರಣ 
ಮಾಡುವ ಕೆಲಸ ಬಹಳ ಕಷ್ಟ. ಕೆಲವರು ಹಣಕ್ಕಾಗಿ ಆಸೆಪಡುತ್ತಾರೆ. ಕೆಲವರು ಎಲ್ಲಿ 
ಹಾಡಿಬಿಟ್ಟರೆ ಧ್ವನಿಮುದ್ರಣ ಮಾಡಿ ಹಣ ಸಂಪಾದಿಸಿಕೊಂಡುಬಿಡುತ್ತಾರೆಯೋ, ಇಲ್ಲ 
ನಮ್ಮ ಹಾಡನ್ನು ಹಾಡಿಸಿ ಧ್ವನಿಮುದ್ರಿಸಿಕೊಂಡು ಕ್ಯಾಸೆಟ್‌ ಮಾಡಿಬಿಟ್ಟರೆ ನಮ್ಮನ್ನು 
ಜನ ಕರೆಸಿ ಹಾಡಿಸುವುದಿಲ್ಲ ಎಂಬ ನಾನಾ ಭಯ ಭೀತಿಗಳು ಅವರಿಗೆ. ಆದ್ದರಿಂದಲೇ 
ಕಲಿತದ್ದನ್ನೆಲ್ಲಾ ಹಾಡುವುದಿಲ್ಲ. ಕೆಲವರು ಇಷ್ಟೇ ಕೊಡಬೇಕು, ಅಷ್ಟೇ ಕೊಡಬೇಕು 
ಎಂದು ಹೇಳುವವರೂ ಉಂಟು. ಆದರೆ ಇವರು ಹಾಗಲ್ಲ. ಕಲಿತದ್ದನ್ನೆಲ್ಲಾ 
ನಿರರ್ಗಳವಾಗಿ ಹೇಳುವ ನಿರ್ವಂಚನೆಯವರು ಅರ್ಧ ಕಾಫಿ ಕುಡಿದು ಆರಂಭಿಸಿದರೆ 
ನಿರರ್ಗಳವಾಗಿ ಹಾಡಲಾರಂಭಿಸುವರು. ಕೆಲವು ವೇಳೆ ಕೆಲವು ಪದಗಳಿಗೆ ಅರ್ಥ 
ತಿಳಿಯದಿದ್ದಾಗ ಹೇಳುವುದು, ತಾತ್ಪರ್ಯ ಹೇಳುವುದು ಒಟ್ಟಿನಲ್ಲಿಯಾವಾಗಲಾದರೂ 
ಸರಿ ಮುಕ್ತ ಚರ್ಚೆಗೆ ಅಣಿಯಾಗುತ್ತಿದ್ದರು. ಆಗಾಗ ಬಂದು ಕ್ಷೇಮ ವಿಚಾರಿಸಿಕೊಳ್ಳುತ್ತಾರೆ. 
ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಮಾಡುತ್ತಾರೆ. ಒಮ್ಮೆ ರಷ್ಯಾ, ಜಪಾನ್‌ ದೇಶಗಳಿಗೆ 
ರಾಜ್ಯ ಸರ್ಕಾರದ ವಶಿಯಿಂದ ಹೋಗಬೇಕಾದಾಗ ಬಂದು, “ಸ್ವಾಮಿ ಇನ್ನು ಬಡ್ರೀವೋ 
ಇಲ್ಲೋ” ಎಂದು ಹೇಳಿದಾಗ ನಾನು ಸಮಾಧಾನಿಸುತ್ತಾ- “ಹಿಂದೆ ಹಡಗಿನಲ್ಲಿ 
ಹೋಗಬೇಕಾಗಿತ್ತು. ಆಗ ಅದು ಮುಳುಗುವುದೋ ಏನೋ ಎಂಬ ಭಯ ಇರುತ್ತಿತ್ತು. 


15 


ಈಗ ವಿಮಾನದಲ್ಲಿ ಒಂದೇ ದಿನದಲ್ಲಿ ಹೋಗಿ ಬರಬಹುದು. ನಿಮ್ಮ ಕಲೆಯನ್ನು 
ಪ್ರದರ್ಶಿಸಿ ಬನ್ನಿ” ಎಂದು ಹೇಳಿ ಕಳುಹಿಸಿದ್ದೆ. ಆದರ ಅಲ್ಲಿಂದ ಬಂದು ಶ್ವಾಸಕೋಶದ 
ತೊಂದರೆಯಿಂದ ಆಸ್ಪತ್ರೆಗೆ ಸೇರಿ ೧೯೮೭ನೇ ಇಸವಿಯಲ್ಲಿ ಇವರು ನಿಧನರಾದರು. 
ಆ ವಯಸ್ಸಿನಲ್ಲೂ ಬೀಸು ಕಂಸಾಳೆಯನ್ನು ಆಡುವ ಹುಮ್ಮಸ್ಟಿತ್ತು. ಕಥೆ ಹೇಳುವ 
ಕಲೆಗಾರಿಕೆ ಇತ್ತು. ಕೊನೆ ಕೊನೆಗೆ ನಮ್ಮಿಬ್ಬರ ಸಂಬಂಧ ತೀರ ಹತ್ತಿರವಾಗಿ ಆಗಾಗ 
ಬಂದು ನನ್ನನ್ನು ಕಾಣುತ್ತಿದ್ದರು. ಜನಪದ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಕೊಡಿಸಿ 
ಎಂದು ಕೇಳುತ್ತಿದ್ದರು. ಆದರೆ ಅದೊಂದು ಅವರಿಗೆ ದೊರೆಯಲಿಲ್ಲ ಹಳೆಯ 
ತಲೆಗಳಲ್ಲೊಂದನ್ನು ನಾವಿಂದು ಕಳೆದುಕೊಂಡಂತಾಯಿತು. ಇವರು ಹುಟ್ಟಿ ಬೆಳೆದ 
ಸಾಲು, ಬೇವಿನ ಕಾಳಿ ಸಾಲು, ಜುಂಜೇಗೌಡನ ಸಾಲು, ಸರಗೂರಯ್ಯನ ಸಾಲುಗಳನ್ನು 
ಹಾಡಿದ್ದಾರೆ. ಆಕಾಶವಾಣಿ, ಟೆಲಿವಿಷನ್‌, ಸಿನೆಮಾಗಳಲ್ಲಿ ಇವರ ಕಲೆ ದೇಶ 
ವಿದೇಶಗಳಲ್ಲಿ ಪ್ರಸಾರವಾಗಿವೆ, ಪ್ರಚಾರವಾಗಿವೆ. ಮಾತುಗಾರ ಮಾದಪ್ಪ ಎಂದೇ 
ಇವರನ್ನು ಕರೆಯುತ್ತಿದ್ದರು. 

ಸಿ. ಮಾದಯ್ಮ : ಇವರು ಮೈಸೂರು ಜಿಲ್ಲೆಯ ನರಸೀಪುರದ ಹತ್ತಿರದ 
ಹುಣಸೂರಿನವರು. ಈಗ ಬೆಂಗಳೂರಿನ ವಾಸಿ. ಹಾಡಿದಾಗ ಇವರ ವಯಸ್ಸು ೬೫ 
ವರ್ಷ. ಇವರು ಗಂಗ ಮತಸ್ಥರು. ಮಾವನಳ್ಳಿ ಮರಿಯಪ್ಪನವರು ಇವರ ಗುರುಗಳು. 
ಇವರು ಮಹಾದೇವ ಎಂಬುವವರಿಗೆ ಕಂಸಾಳೆ ಕಥೆಯನ್ನು ಕಲಿಸಿದ್ದಾರೆ. ಇವರು 
ಮಾದೇಶ್ವರನ ಕಥೆಯಲ್ಲದೆ ಬೇರೆ ಕಥೆಯನ್ನೂ ಹಾಡುತ್ತಾರೆ. ಇವರಿಗೂ ಸರ್ಕಾರ 
ಮಾಸಾಶನವನ್ನು ನೀಡಿದೆ. ಇವರು ಸಂಕಮ್ಮ, ಇಕ್ಕೇರಿ ದೇವಮ್ಮ ಹಾಗೂ ಶ್ರವಣನ 
ಕಥೆಯನ್ನು ಹಾಡಿದ್ದಾರೆ. ಮಾತುಗಾರ ಮಾದಪ್ಪನವರ ಜೊತೆಯಲ್ಲಿ ರೇಡಿಯೋ, 
ಟೆಲಿವಿಷನ್‌, ಸಿನಿಮಾಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸಿದ್ದಾರೆ. 


ಕಂಸಾಳೆ ಸಾಹಿತ್ಯ ೨ನ್ನು ಹಾಡಿದವರು ಮರಿ ಎಸ್‌. ಮಾದಪ್ಪ ಮತ್ತು 
ಎನ್‌. ಪಂಚಲಿಂಗಪ್ಪ. 


ಮರಿ ಎಸ್‌. ಮಾದಪ್ಪ : ಇವರು ಕನಕಪುರ ತಾಲ್ಲೂಕಿನ ಮಳಗಾಳು 
ಗ್ರಾಮದವರು. ಗುರು ತಂದೆ ದೊಡ್ಡ ಭೈರಪ್ಪ. ಬೆಂಕಿ ಮಾದಪ್ಪನವರು ಇವರಿಗೆ ಕಂಸಾಳೆ 
ಕಥೆಯನ್ನು ಹೇಳಿಕೊಟ್ಟರು. ಇವರಿಗೆ ಮೊದಲು ಮಾದೇಶ್ವರರ ಬಗೆಗೆ ಕಂಸಾಳೆ 
ಕಥೆಯನ್ನು ಮಾದೇಶ್ವರನ ಬೆಟ್ಟದ ಕಡೆಯವರು ಕಲಿಸಿದರಂತೆ. ಗಂಗಡಕಾರ ಒಕ್ಕಲಿಗ 
ಗೌಡರಾದ ಇವರದು ವ್ಯವಸಾಯವೇ ಮುಖ್ಯ ವೃತ್ತಿ ಅದರ ಜೊತೆಗೆ ಈ ಕಥೆ 
ಹಾಡುವ ಕಲೆಯನ್ನು ಮುಂದುವರಿಸಿಕೊಂಡು. ಬಂದಿದ್ದಾರೆ. ಒಂದು ವರ್ಷದಲ್ಲಿ 
ಕಲೆಯನ್ನು ಕರಗತ ಮಾಡಿಕೊಂಡರಂತೆ. ವಂಶ ಪಾರಂಪರ್ಯವಾಗಿ ಬಂದ ಈ ಕಲೆಯನ್ನು 


16 


ಬೇರೆಯವರಿಗೂ ಕಲಿಸಿದ್ದಾರೆ, ಕಲಿಸುತ್ತಿದ್ದಾರೆ. ಇವರು ಹಾಡಿದಾಗ ನಲವತ್ತೆರಡು 
ವರ್ಷ ಇವರು ಈ ಕಾವ್ಯದ ನಾಲ್ಕು ಕಥೆಗಳನ್ನೂ ಹಾಡಿದ್ದಾರೆ. ಶ್ರವಣ, ಬೇವಿನಕಾಳ, 
ಜುಂಜೇಗೌಡ ಹಾಗೂ ಹುಟ್ಟಿ ಬಳೆದ ಸಾಲು ಕಥೆಗಳನ್ನು ಹಾಡಿದ್ದಾರೆ. 


ಇವರಿಗೆ ಭಂಗಿ ಕುಡಿಯುವ ಚಪಲ. ಮೊದಲು ಸೂಪ್ಪೆ ಕೊಡಿಸಿದ ಮೇಲೆ 
ಕನಕಪುರದ ಮಠಕ್ಕೆ ಬಂದು ಹಾಡಲು ಆರಂಭಿಸಿದರು. ಭಂಗಿ ಕುಡಿದ ಮತ್ತಿನಲ್ಲಿ 
"ಈಗ ರಿಕಾರ್ಡಿಂಗ್‌ ಮಾಡಿಕೊಳ್ಳಿ” ಎನ್ನುತ್ತಿದ್ದರು. ಗತ್ತಿನ ಶೈಲಿಯಲ್ಲಿ ಕಥೆಯನ್ನು 
ನಿರೂಪಿಸುತ್ತಿದ್ದರು. ನೀವೇಕೆ ಕುಳಿತುಕೊಳ್ಳುತ್ತೀರಿ ಈ ಟೇಪ್‌ ರೆಕಾರ್ಡರ್‌ ಕೊಡಿ, 
ನಾನೇ ಆನಂದವಾಗಿ ಹೊಲದಲ್ಲಿ ಹಾಡಿ ಕೊಡ್ತೀನಿ ಎಂಬ ಹುಮ್ಮಸ್ಸು. ಹೊಲಗದ್ದೆ 
ಕಲಸದ ಕಡೆ ಗಮನವಾದ್ದರಿಂದ ಹೀಗೆ ಹೇಳಿದರು. ಪತ್ರೆ ಇಲ್ಲದಿದ್ದರೆ ಸ್ಫೂರ್ತಿ 
ಇಲ್ಲವಂತೆ. ಹಾಡಿದ ಮೇಲೆ ಸ್ವಲ್ಪ ಹಣ ಕೊಟ್ಟ ಮೇಲೆ ಸಂತೋಷವಾಗಿ ಹೊರಟರು. 


ಹಂಚಲಿಂಗಪ್ಪ : ಇವರು ಕನಕಪುರದವರು. ಹಾಡಿದಾಗ ಇವರ ವಯಸ್ಸು 
೩೫. ಇವರೂ ಸಹ ಗಂಗಡಕಾರ ಗೌಡರು. ಇವರ ಗುರು ಮರಿ ಎಸ್‌. ಮಾದಪ್ಪ 
ಹಾಗೂ ಅವರ ಅಣ್ಣ ಮಹಾದೇವಪ್ಪ. ಇವರು ಇಕ್ಕೇರಿ ದೇವಮ್ಮ, ಸಂಕಮ್ಮ, 
ಮೂಗಯ್ಯನ ಕಥೆಗಳನ್ನು ಹಾಡಿದ್ದಾರೆ. ಬಹಳ ಚುರುಕು. 


ಪುಟ್ಟಮಾದಯ್ಯ : ಇವರು ನರಸೀಪುರ ತಾಲ್ಲೂಕಿನ ಆಲ್ಲೋಡಿನವರು. 
ಹಾಡಿದಾಗ ಇವರ ವಯಸ್ಸು ೬೩. ಜಾತಿಯಲ್ಲಿ ಗಂಗಮತಸ್ಥರು. ಇವರು ಕಂಸಾಳೆ 
ಕಥೆ ಹಾಡುವಾಗ ಏಕತಾರಿ, ಚಿಟಿಕೆಗಳನ್ನು ಉಪಯೋಗಿಸಿದರು. ಇವರ ಜೊತ 
ನಂಜಯ್ಯ ಮತ್ತು ಮಲ್ಲಿಕಾರ್ಜುನಯ್ಯ ಅವರು ಸೊಲ್ಲು ನೀಡಿದರು. ಇವರ ಗುರು 
ಸೌದೆ ರಂಗಯ್ಯನ ಸಿದ್ಧಯ್ಯ. ಇವರು ಜ್ವರವಿದ್ದರೂ ರಾತ್ರಿಯೆಲ್ಲಾಕಥೆ ಹಾಡಿ ಜನರನ್ನು 
ರಂಜಿಸಿದರು. 

ನಂಜಯ್ಯ : ಆಲ್ಲೋಡಿನ ಇವರು ಹಾಡಿದಾಗ ಮೂವತ್ತೈದು ವರ್ಷಗಳು. 


ಗಂಗಾಮತಸ್ಥರು. ಮೂರು ವರ್ಷಗಳಲ್ಲಿ ಕಂಸಾಳೆ ಕಥೆಯನ್ನು ಕಲಿತಿದ್ದಾರೆ. ಹದಿನಾರು 
ವರ್ಷಗಳ ಹಿಂದೆಯೇ ಇವರು ಇದನ್ನು ಕಲಿತಿದ್ದಾರೆ. 


ಮಾದೇವ ಶೆಟ್ಟಿ : ನಂಜನಗೂಡು ತಾಲ್ಲೂಕಿನ ಮರಳ್ಳಿಯಿಂದ ಬಂದ ಇವರು 
ಕಿರುಗಾವಲಿನಲ್ಲಿ ಹದಿನಾಲ್ಕು ವರ್ಷಗಳಿಂದಲೂ ಇದ್ದಾರೆ. ಇವರು ಹಾಡಿದಾಗ ಐವತ್ತು 
ವರ್ಷ ವಯಸ್ಸು. ಜಾತಿಯಲ್ಲಿ ಮಡಿವಾಳರು. ಇವರಿಗೆ ಸರ್ಕಾರ ಉಚಿತ ನಿವೇಶನ 


17 


ನೀಡಿದೆ. ಇವರೊಡನೆ ದನಿಗೂಡಿಸಿದವರು ಚಿಕ್ಕಮಲ್ಲೂರಿನ ೪೦ ವರ್ಷಗಳ ಹರಿಜನರ 
ದೊಡ್ಡಮಾದಯ್ಯ ಮತ್ತು ಮಾದೇವಶೆಟ್ಟಿ. ಇವರು ಮಾದೇಶ್ವರರ ಬಗೆಗೆ ಆರು ಕಥೆಗಳನ್ನು 
ಹಾಡಿದ್ದಾರೆ. 


ಮಹಾದೇವ ಶೆಟ್ಟಿ : ಇವರು ಕೊಳ್ಳೇಗಾಲ ತಾಲ್ಲೂಕಿನ ಮಧುವನಹಳ್ಳಿಯವರು. 
ಜಾತಿಯಲ್ಲಿ ಉಪ್ಪಲಿಗಶೆಟ್ಟರು. ಇವರ ಗುರುಗಳು ದುಂಡು ಶೆಟ್ಟರು. ಹಾಡಿದಾಗ 
ವಯಸ್ಸು ೪೭ ವರ್ಷಗಳು. ಇವರು ಇಕ್ಕೇರಿ ದೇವಮ್ಮನ ಕಥೆಯೊಂದನ್ನು ಬಿಟ್ಟು 
ಮಿಕ್ಕೆಲ್ಲಾ ಕಥೆಗಳನ್ನೂ ಹಾಡಿದ್ದಾರೆ. ಇವರಿಗೆ ಸೊಲ್ಲುಕೊಟ್ಟವರು ಮಾರಶೆಟ್ಟ, ನಂಜುಂಡ 
ಶೆಟ್ಟ. 

ಮಹಾದೇವ : ಇವರು ಮಧುವನ ಹಳ್ಳಿಯವರು. ಜಾತಿಯಲ್ಲಿ ಉಪ್ಪಲಿಗ 
ಶೆಟ್ಟರು. ಇವರು.ಹಾಡಿದಾಗ ವಯಸ್ಸು ೪೭ ವರ್ಷಗಳು. ಇವರು ಇಕ್ಕೇರಿ ದೇವಮ್ಮನ 
ಕಥೆಯನ್ನು ಹಾಡಿದ್ದಾರೆ. 


ಪೂಜಾರಿ ಸಿದ್ಧಶೆಟ್ಟಿ : ಇವರು ಹಾಡಿದಾಗ ೭೭ ವರ್ಷ ವಯಸ್ಸು. ಜಾತಿಯಲ್ಲಿ 
ಉಪ್ಪಲಿಗರು. ಮದ್ದೂರು ತಾಲ್ಲೂಕಿನ ಉಪ್ಪಾರದೊಡ್ಡಿ ಇವರ ಊರು. ಇವರ 
ಗುರುಗಳು ಉಪ್ಪಲಿಗಶೆಟ್ಟರ ಕುಳ್ಳೀರ ಶೆಟ್ಟಿ. ವಯಸ್ಸಿನ ದೆಸೆಯಿಂದ ಸ್ವಲ್ಪ ಜ್ಞಾಪಕಶಕ್ತಿ 
ಕಡಿಮೆ. ಪುನರಾವರ್ತನೆಗಳು ಹೆಚ್ಚಾದುದರಿಂದ ಅವರ ಶಿಷ್ಕರಿಂದ ಹೇಳಿಸಬೇಕಾಯಿತು. 
ಇವರು ಸರಗೂರಯ್ಯನ ಸಾಲನ್ನು ಸ್ವಲ್ಪ ಹಾಡಿದರು. 


ಈರಯ್ಯ : ಇವರು ಹಾಡಿದಾಗ ೬೨ ವರ್ಷ ವಯಸ್ಸು. ಮಾದೇಶ್ವರ ಕಾವ್ಯದ 
ಏಳು ಸಾಲುಗಳನ್ನು ನಿರರ್ಗಳವಾಗಿ ರಾತ್ರಿಯೆಲ್ಲಾ ಹಾಡಿದರು. ಇವರು ಜಾತಿಯಲ್ಲಿ 
ಉಪ್ಪಲಿಗರು. ಇವರ ಜೊತೆ ಸೊಲ್ಲು ಗೂಡಿಸಿದವರು ಸಿದ್ದಸೆಟ್ಟಿ ಮತ್ತು ಮಾದಶೆಟ್ಟಿ. 
ಸೌಜನ್ಯದ ಗುಣ. ರಾತ್ರಿಯಾದುದರಿಂದ ಅಡಿಗೆ ಮಾಡಿಕೊಳ್ಳಿ ಎಂದರು. ಬೇಡವೆಂದಾಗ 
ಬಾಳೆಹಣ್ಣು ಕಡಲೇಪುರಿಯನ್ನು ತರಿಸಿಕೊಟ್ಟರು. ಕವಿತ ಎಲ್ಲಾ ಏಳು ಸಾಲುಗಳನ್ನು 
ಒಂದೇ ರಾತ್ರಿಯಲ್ಲಿ ಮುಗಿಸಿದ ಜ್ಞಾಫಕ ಶಕ್ತಿ ಇವರದು. 

ಕಬ್ಬಳ್ಳಿ ಚಾಮಯ್ಯ : ಕನಕಪುರ ತಾಲ್ಲೂಕಿನ ಕಬ್ಬಳ್ಳಿಯ ಚಾಮಯ್ಯ. ಬೀಸು 
ಕಂಸಾಳೆಯ ಹಾಗೂ ಕುಳಿತು ಕಥೆ ಮಾಡುವ ಕಲಾವಿದ. ಸು. ೩೦ ವರ್ಷ 
ವಯಸ್ಸಾಗಿದ್ದರೂ ಹುಮ್ಮಕ್ಸಿತ್ತು. ಬೀಸು ಕಂಸಾಳೆಯಲ್ಲಿ ನುರಿತ ಕಲಾವಿದ. 
ವೈವಿಧ್ಯಮಯವಾಗಿ ಹಾಡಿ 'ನೃತ್ಯಗೈದು ಜನರ ಮನ ತಣಿಸುತ್ತಿದ್ದರು. ಹಲವಾರು 
ಯುವ ಕಲಾವಿದರನ್ನು ತರಬೇತು ಮಾಡಿ, ಇತ್ತೀಚೆಗೆ ನಿಧನರಾದರು. 


18 


ಮಾದೇಶ್ವರ ಕ್ಷೇತ್ರ ಪರಿಚಯ: 

ಮಾದೇಶ್ವರನ ಬೆಟ್ಟಕ್ಕೆ ಕೊಳ್ಳೇಗಾಲದಿಂದ ಸಿದ್ದಯ್ಕನಪುರ, ಮಧುವನಹಳ್ಳಿ, 
ಸಿಂಗಾನಲ್ಲೂರು, ಕಾಮಗೆರೆ, ಹನೂರು, ರಾಮಾಪುರ, ಕೌದಳ್ಳಿ ಮಾರ್ಗವಾಗಿ 
ಹೋಗಬೇಕಾಗುತ್ತದೆ. ಕೌದಳ್ಳಿ ಗ್ರಾಮದಿಂದ ಸುಮಾರು ಹದಿಮೂರು ಕಿಲೋಮೀಟರ್‌ 
ದೂರಕ್ಕೆ “ತಾಳುಬೆಟ್ಟ'' ಸಿಗುತ್ತದೆ. ಮಾದೇಶ್ವರರು ನಡುಮಲೆಯಲ್ಲಿ ನೆಲೆಗೊಳ್ಳಲು 
ಬಂದಾಗ ತನ್ನ ಶಿಶುಮಕ್ಕಳಲ್ಲದೆ ದುಷ್ಪರು ಯಾರೂ ತನ್ನ ಬೆಟ್ಟಕ್ಕೆ ಬರದಿರಲೆಂದು 
“ತಾಳ” (ಚಿಲಕ) ಹಾಕಿಬಿಟ್ಟ. ಅದರಿಂದಲೇ ಇದಕ್ಕೆ “ತಾಳು ಬೆಟ್ಟ” ಎಂದು 
ಹೆಸರಾಯಿತೆಂದು ಪ್ರತೀತಿ, ತಮಿಳಿನಲ್ಲಿ “ತಾಳು ಮಲೆ'' ಎಂದರೆ “ಮೊದಲ ಬೆಟ್ಟ” 
ಎಂದು ಅರ್ಥ. ಈ ಬೆಟ್ಟದಲ್ಲಿ ಮಕ್ಕಳ ಫಲಕ್ಕಾಗಿ ಹರಕೆ ಕಟ್ಟಿಕೊಂಡಿದ್ದವರು, 
ತೊಟ್ಟಿಲುಗಳನ್ನು ಮಾಡಿ, ಇಲ್ಲವೇ ಬಟ್ಟೆಯಲ್ಲಿ “ನ್ಯಾನೆ”ಯನ್ನು ಮಾಡಿ ಅದರೊಳಗೆ 
ಕಲ್ಲಿಟ್ಟು ಮರಗಳಲ್ಲಿ ತೂಗಿಬಿಡುತ್ತಾರೆ. ಕರ್ನಾಟಕದವರೂ ಸಹ ಇದೇ ರೀತಿ ಮಾಡುವ 
ವಾಡಿಕೆ ಇದೆ. 


ಎಪ್ಪತ್ತೇಳು ಮಲೆಗಳ ಮಧ್ಯೆ, ಈಗ ಮಾದೇಶ್ವರ ದೇವಾಲಯ ಇರುವ ಮಲೆಯೇ 
“ನಡುಮಲೆ” ಅಥವಾ "“ವಜ್ರಮಲೆ''. ಮಾದೇಶ್ವರರು ಕುಂತೂರಿನಿಂದ ಈ ಮಲೆಗೆ 
ಬಂದಾಗ ಇಲ್ಲಿಗೂ ಕುಂತೂರು ಬೆಟ್ಟ ಕಾಣುತ್ತಿತ್ತಂತೆ. ತನ್ನ ಬೆಟ್ಟ ಕುಂತೂರಿನ ಬೆಟ್ಟಕ್ಕಿಂತ 
ಕೆಳಗಿರಬೇಕೆಂದು ಮಾದೇಶ್ವರರು ಕಾಲಿನಿಂದ ತುಳಿದಾಗ, ಅದು ನಡುಮಲೆಯಾಯಿತು 
ಎಂಬುದು ಒಂದು ಪ್ರತೀತಿ, ತಾನಿರುವ :ಮಲೆಗೆ ಚಾಮುಂಡಿ ಬೆಟ್ಟ ಕಾಣುತ್ತದೆಂದು 
ತಿಳಿದು, ತುಳಿದಾಗ ನಡುಮಲೆ ಆಯಿತು ಎಂಬುದು ಮತ್ತೊಂದು ಪ್ರಶೀತಿ. 
ನಡುಮಲೆಯನ್ನು ತಲುಪಲು ಬಸವನ ಹಾದಿ ಮತ್ತು ಸರ್ಪನ ಹಾದಿ ಎಂಬ ಎರಡು 
ದಾರಿಗಳಿವೆ. ಬಸವನ ಹಾದಿ ಮಾದೇಶ್ವರ ದೇವಾಲಯಕ್ಕೆ ಸ್ವಲ್ಪ ನೇರವಾಗಿ ಹೋಗುತ್ತದೆ. 
ಇದು ತಾಳು ಬೆಟ್ಟದಿಂದಲೇ ಆರಂಭವಾಗುತ್ತದೆ. ಕುಂತೂರಿನಲ್ಲಿದ್ದ ಬಸವ, 
ಮಾದೇಶ್ವರರನ್ನು ಹುಡುಕಿಕೊಂಡು ಬಂದ ದಾರಿಯೇ “ಬಸವನ ದಾರಿ” ಎಂದು 
ಹೇಳುವರು. ಕುಂತೂರು ಮಠದಲ್ಲಿ ಸರ್ಪವೊಂದು ಪೂಜೆ ಆದಮೇಲೆ ಹಾಲನ್ನು 
ಕುಡಿದು ಹೋಗುತ್ತಿತ್ತು. ಮಾದೇಶ್ವರರು ಕುಂತೂರು ಮಠವನ್ನು ಬಿಟ್ಟು ಹೊರಟ 
ಮೇಲೆ, ಆ ಸರ್ಪ ಮಾದೇಶ್ವರರನ್ನು ಹುಡುಕಿಕೊಂಡು ಹೋಯಿತು. ಮಲೆಯ 
ಮತ್ತೊಂದೆಡೆ ಹಾವು ಹರಿದುಕೊಂಡು ಹೋದ ದಾರಿಯೇ “ಸರ್ಪನ ದಾರಿ”. ಈ 
ರಸ್ತೆ ಡೊಂಕು ಡೊಂಕಾಗಿ ಇದೆ. ಇದೂ ಕೂಡ ಮಾದೇಶ್ವರ ದೇವಾಲಯಕ್ಕೆ ಸೇರುತ್ತದೆ. 
ಇದಕ್ಕೆ ಇನ್ನೊಂದು ಕಥೆಯೂ ಇದೆ. ಕಾಮತಟಕಾಪುರಿಯಲ್ಲಿ ಗಂಗಾಧರ ಎಂಬ 
ಮುನಿಯು ಅಷ್ಟಸಿದ್ಧಿಗಳನ್ನು ಪಡೆದುಕೊಂಡಿದ್ದನು. ಈಶ ತನ್ನ ಊರಲ್ಲಿ ಯಾರೂ 


19 


ವಾಹನಾರೂಢರಾಗಿ ಹೋಗಬಾರದಂಬ ಕಟ್ಟಪ್ಪಣೆಯನ್ನು ಮಾಡಿದ್ದ. ಒಮ್ಮೆ 
ಮಾದೇಶ್ವರರು ವಾಹನಾರೂಢರಾಗಿ ಆತ್ತ ಬರುತ್ತಿರಲು, ಗಂಗಾಧರ ಮಾದೇಶ್ವರರನ್ನು 
ಪರಣಾಗತರಾಗುವಂತೆ ಕೇಳಿದ. ಮಾದೇಶ್ವರರು ಎಷ್ಟು ಬುದ್ಧಿ ಹೇಳಿದರೂ ಆತ 
ಕೇಳಲಿಲ್ಲ, ಕೊನೆಗೆ ಮಾದೇಶ್ವರರು ಅವನಿಗೆ ಘಟಸರ್ಪ ಆಗುವಂತೆ ಶಾಪವನ್ನಿತ್ತರು. 
ಆ ಸರ್ಪ ಹರಿದುಕೊಂಡು ಮಾದೇಶ್ವರರ ಹತ್ತಿರ ಹೋಯಿತು. ಅದೇ “ಸರ್ಪನ 
ಹಾದಿ” ಎಂದು ಹೇಳುವವರೂ ಉಂಟು. 


ತಮಿಳು ನಾಡಿನಿಂದ ಮಾದೇಶ್ವರ ಕ್ಷೇತ್ರಕ್ಕೆ ಬರಬೇಕಾದರೆ ಸೇಲಂ, ಕರೂರು, 
ಆರನಾಸಿ, ಮೇಜೇರಿ, ಕೊಂಜುಂ ಪಾಳ್ಕಂ, ಮೆಟ್ಟೂರು, ಕೊಳತ್ತೂರು, ಕಾವೇರಿಪುರ, 
ಚಟ್ಟಿಪಟ್ಟಿ, ಪಾಲಾರ್‌, ತಾಳುಬೆಟ್ಟವನ್ನು ದಾಟಿ ಮಾದೇಶ್ವರನ ಬೆಟ್ಟವನ್ನು 
ತಲುಪಬಹುದು. 


ಮಾದೇಶ್ವರ ದೇವಾಲಯವು ಸುತ್ತಲೂ ಸುಂದರವಾದ ಪೌಳಿ ಮತ್ತು 
ಮಂಟಪಗಳಿಂದ ಅಲಂಕೃತವಾಗಿದೆ. ಈ ಮಂಟಪಗಳು ಪೂರ್ವ ಪಶ್ಚಿಮವಾಗಿ 
ಇಪ್ಪತ್ತನಾಲ್ಕು ಅಂಕಣಗಳು, ದಕ್ಷಿಣೋತ್ತರ ಹದಿನೆಂಟು ಅಂಕಣವುಳ್ಳವಾಗಿವೆ. 
ದೇವಾಲಯದ ಮುಖ ಶಶ್ಚಿಮ, ಗೋಪುರ ದಕ್ಷಿಣ, ಉತ್ತರಕ್ಕೆ ಆಲಂಬಾಡಿ ಬಸವೇಶ್ವರ 
ದ್ವಾರ ಎಂಬ ಬಾಗಿಲುಂಟು. ದೇವಾಲಯದಲ್ಲಿ ಗರ್ಭಗುಡಿ, ಒಂದು ಅಂಕಣ, 
ಸುಕನಾಸಿಯ ಒಂದು ಅಂಕಣ, ಮುಖ ಮಂಟಪ ಇಪ್ಪತ್ತೈದು ಅಂಕಣ ಇದೆ.” 
"ಮಾದೇಶ್ವರ ಲಿಂಗದೆದುರು ಒಂದು ಅಂಕಣದ ಬಸವೇಶ್ವರ ಗುಡಿ ಇದೆ. ಇದನ್ನು 
ಬೆಳಕವಾಡಿಯ ಹೊನ್ನಲಗ ಶೆಟ್ಟರ ಮಕ್ಕಳು ಗುರುಬಸೆಟ್ಟಿ ಎಂಬಾತ ಯುವ ಸಂವತ್ಸರ 
ಪುಷ್ಕಮಾಸ ಬಹುಳ ಬಿದಿಗೆಯಲ್ಲಿ ಕಟ್ಟಿಸಿದಂತೆ ಶಾಸನವಿದೆ.'* 


ಗೋಪುರದ ತಳಭಾಗದಲ್ಲಿ ವಿಘ್ನೇಶ್ವರ ದೇವಾಲಯವಿದೆ. ಭಕ್ತರು ಈತನ 
ದರ್ಶನವನ್ನು ಮೊದಲು ಮಾಡಿ, ಆಮೇಲೆ ಮಾದೇಶ್ವರ ಲಿಂಗದ ದರ್ಶನಕ್ಕೆ 
ಹೋಗುತ್ತಾರೆ. ಈ ದೇವಾಲಯದ ಮುಖ ಮಂಟಪದಲ್ಲಿ ವೀರಭದ್ರನ ವಿಗ್ರಹವಿದೆ. 
ದೇವಾಲಯದ ಬಲದ್ವಾರದಲ್ಲಿ ಬಸವನ ವಿಗ್ರಹವಿದೆ. ಇದು ಆಲಂಬಾಡಿಗೆ ಮುಖ 
ಮಾಡಿದೆ. ಹಸುಗಳು ಈ ಬಸವನನ್ನು ದೃಷ್ಟಿಸಿದರೆ ಫಲವಾಗುತ್ತದೆಂಬ ನಂಬಿಕೆ. 
ಮಾದೇಶ್ವರ ದೇವಾಲಯದ ಎಡಭಾಗದಲ್ಲಿ "ಈರತ್ತ ಕಟ್ಟೆ' (ವಿರಕ್ತ ಕಟ್ಟೆ) ಇದೆ. ಇಲ್ಲಿ 
ಸಾಲೂರು ಮಠದ ಜಂಗಮರು ಕುಳಿತು ಪರಿಷೆಗೆ ಬರುವ ಜನರಿಗೆ: ಮೂರು ಹಿಡಿ 
ಕಡಲೆ ಹಾಕಿ, ಮತ್ತೆ ಮತ್ತೆ ಪ್ರಸಾದವಾಗಿ ಅಲ್ಲೇ ಕಡಲೆ ಪಡೆಯುತ್ತಾರೆ. ಹಿಂದೆ 
ಮಾದೇಶ್ವರರು ಉಕ್ಕನಳ್ಳಿ ಬಸವನಿಗೆ ಉಕ್ಕಿನ ಕಡಲೆಯನ್ನು ತಿನ್ನಿಸುತ್ತಿದ್ದರು ಎಂಬುದು 
ಮಾದೇಶ್ವರ ಕಾವ್ಯದಲ್ಲಿ ಬರುತ್ತದೆ. ಅದಕ್ಕೆ ಈಗಲಾದರೂ ಜಂಗಮರಿಗೆ ಕಡಲೆ 


20 


ಶಿನ್ನಿಸೋಣ ಎಂದು ಈ ರೀತಿ ಮಾಡುವ ಸಂಪ್ರದಾಯ ಬೆಳೆದು ಬಂದಿದೆ. 
ದೇವಾಲಯದ ದ್ವಾರವನ್ನು ಪ್ರವೇಶಿಸಿದ ಕೂಡಲೇ "ಧೂಪದ ಕುಂಡ' ಸಿಗುತ್ತದೆ. 
ಇಲ್ಲಿ ಭಕ್ತಾದಿಗಳು ಮಾದೇಶ್ವರನಿಗೆ ಧೂಪ ಹಾಕಿ ಕೈ ಮುಗಿದು ಆಮೇಲೆ ಮುಂದಿನ 
ಕೆಲಸ ಮಾಡುವರು. ಇಲ್ಲಿ ದೆವ್ವ ಹಿಡಿದವರಿಗೆ ದೆವ್ವ ಬಿಟ್ಟು ಹೋಗುತ್ತದೆ ಎಂಬ 
ನಂಬಿಕೆ. 


ಧೂಪದ ಕುಂಡದ ಪಕ್ಕದಲ್ಲಿ ಗಾಳಿ ಬಸವನ ಗುಡಿ ಇದೆ. ಇದರ ಹಿಂದೆ 
ಮೂರುವರೆ ಅಡಿಯ ಒಂದು ಗಂಟೆಯಾಕಾರಕದ ಕಲ್ಲಿದೆ. ಇಲ್ಲಿಂದ ಭಕ್ತರು ಎದುರಿನ 
ಗರ್ಭಗುಡಿಯಲ್ಲಿರುವ ಮಾದೇಶ್ವರ ಲಿಂಗವನ್ನು ನೋಡಲು ಒಂದು ಕಿಂಡಿ ಇದೆ. 
ಲಿಂಗವನ್ನು ನೋಡಿ ಕೈಮುಗಿದು ಗೊಂಬೆಯಾಕಾರದ ಕಲ್ಲಿನ ಮೇಲೆ ಹಸ್ತ ಊರುತ್ತಾರೆ. 
ಇಷ್ಟಾರ್ಥಗಳು ಫಲಿಸುವುದಾದರೆ ಅಂಗೈ ಜಾರಿ ಬೆರಳುಗಳು ಬಿಡಿಸಿಕೊಳ್ಳುತ್ತದೆ ಎಂದು 
ಜನರು ನಂಬುತ್ತಾರೆ. 


ಮಾದೇಶ್ವರ ಕ್ಷೇತ್ರದ ವಿವಿಧ ನೆಲೆಗಳು: 


ಮಾದೇಶ್ವರ ಕ್ಷೇತ್ರವು ಹಲವಾರು ಮಹತ್ವಪೂರ್ಣ ಸ್ಥಳಗಳ ಆಗರವಾಗಿದೆ. 
ದೇವಾಲಯದ ಪಕ್ಕದಲ್ಲಿ ಅಂತರಗಂಗೆ ಇದೆ. ಇದರ ಉದ್ಭವದ ಬಗೆಗೆ ಹೀಗೆ 
ಹೇಳುವುದುಂಟು. “ಆಲಂಬಾಡಿ ಜುಂಜೇಗೌಡ, ತನ್ನ ಹಸುಗಳ ಖಾಯಿಲೆ 
ವಾಸಿಯಾದರೆ ಉರಿಗದ್ದುಗೆಯನ್ನು ಕಟ್ಟಿಸುತ್ತೇನೆ ಎಂದು ಮಾದೇಶ್ವರರಲ್ಲಿ ಹರಕೆ 
ಕಟ್ಟಿಕೊಂಡ. ಆತನ ಭಕ್ತಿಗೆ ಮೆಚ್ಚಿದ ಮಾದೇಶ್ವರರು ಅಲ್ಲೇ ಇದ್ದ ಬಂಡೆಯನ್ನು ಕಾಲಿನಿಂದ 
ಒದೆಯಲು ನೀರು ಬುಗ್ಗೆಯಾಗಿ, ಅದರ ಅಂತರಂಗದಿಂದ ಚಿಮ್ಮಲಾರಂಭಿಸಿತು. 
ಅದಕ್ಕೆ “ಅಂತರಗಂಗೆ” ಎಂದು ಹೆಸರಾಯಿತು. ಮಾದೇಶ್ವರರು ಜುಂಜೇಗೌಡನನ್ನು 
ಉದ್ದೇಶಿಸಿ “ಈ ಅಂತರಗಂಗೆಯ ನೀರನ್ನು ಬಿದಿರ ಗೊಟ್ಟದಲ್ಲಿ ಹಾಕಿ ದನಗಳಿಗೆ 
ಕುಡಿಸು. ಅದರಿಂದ ಹಸುಗಳ ಕಾಯಿಲೆ ಕೂಡಲೇ ವಾಸಿಯಾಗುತ್ತದೆ ಎಂದರು. 
ಜುಂಜೇಗೌಡ ಹಾಗೆಯೇ ಮಾಡಲು ಹಸುಗಳು ಗುಣಮುಖವಾದವು. ಇದೇ 
ಅಂತರಗಂಗೆ ಶೇಷಣ್ಗೊಡೆಯರ ಗದ್ದುಗೆಯು ಬಿಲ್ಲಯ್ಯನ ಮಗ ಶೇಷಣ್ಣ 
ಗದ್ದುಗೆಯಾಗಿರುವ ಸ್ಥಳ. ಇದು ಮಾದೇಶ್ವರ ದೇವಾಲಯದ ಉತ್ತರಕ್ಕೆ ಇದೆ. ಈತ 
ಅನ್ನಸಾಲಮ್ಮ ಬಿಲ್ಲಯ್ಯರ ಮಗ. ಮಾದೇಶ್ವರರ ಶಿಷ್ಯ. ಇಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ 
ಸಾಲೂರು ಮಠದವರು ಹಾಗೂ ಅರ್ಚಕರು ಸೇರಿ ಆರಾಧನೆಯನ್ನು ನಡೆಸುತ್ತಾರೆ. 


ಮಾದೇಶ್ವರ ದೇವಾಲಯಕ್ಕೆ ಸ್ವಲ್ಪ ದೂರವಿರುವ, ಅಂದರೆ ಈಗಿನ ಮಹಾರಾಜರ 
ಛತ್ರದ ಎದುರು ಜಡೆಯಕಲ್ಲು ಎಂಬುದಿದೆ. ಇದು ಮಾದೇಶ್ವರರು ಸ್ನಾನ ಮಾಡಿ 





ತಮ್ಮಡಗೇರಿಯಲ್ಲಿ ದುಂಡಮ್ಮನ ಸಮಾಧಿ ಇದೆ. ದುಂಡಮ್ಮ ಭಕ್ತ ಬೇಡರ 
ಕನ್ನಯ್ಯನ ಹೆಂಡತಿ. ಮಾದೇಶ್ವರರು ಈಕೆಯ ಮನೆಯಲ್ಲಿ ಬಂದು ಸೀಗೆಸೊಪ್ಪಿನ 
ಸಾರು, ರಾಗಿ ಮುದ್ದೆಯನ್ನು ಊಟ ಮಾಡಿ ಹೋಗುತ್ತಿದ್ದರಂತೆ. ದುಂಡಮ್ಮ 
ಮಾದೇಶ್ವರನ ಪರಮ ಭಕ್ತೆಯಾಗಿದ್ದಳಂತೆ. 


"ಬಿಲ್ಲಯ್ಕನ ಹೊಂಡ' ಅಂತರಗಂಗೆ ಹರಿವಲ್ಲಿ ಇದೆ, ಬಿಲ್ಲಯ್ಯ ಮಾದೇಶ್ವರರ 
ಪೂಜೆಗೆ ಹೂವನ್ನು ತರುತ್ತಿದ್ದು ಹದಿನಾರು ವರ್ಷ ಕಳೆದವು. ಒಂದು ದಿನ ಮರವನ್ನು 
ಹತ್ತಿ ಹೂ ಬಿಡಿಸುವಾಗ ಮೇಲಿಂದ ಬಿದ್ದು ಇಹವನ್ನು ತ್ಯಜಿಸಿದ. ಅದೇ "ಬಿಲ್ಲಯ್ಯನ 
ಹೊಂಡ'. ಇದು ದೇವಾಲಯಕ್ಕೆ ಒಂದು ಕಿಲೋಮೀಟರ್‌ ದೂರದಲ್ಲಿದೆ. 

ಮಾದೇಶ್ವರ ದೇವಾಲಯದ ಎದುರು ಇರುವ ಬೆಟ್ಟವೇ ಎದುರುಬೋಳಿ 
(ಎದುರು ಬೆಟ್ಟ). ಇದಕ್ಕೆ "ಈಶ್ವರ ಗುಡ್ಡ” ಎಂದೂ ಕರೆಯುವರು. ಜಾತ್ರೆಯ 
ಸಮಯದಲ್ಲಿ ಮಾದೇಶ್ವರ ಈ ಗುಡ್ಡದ ಮೇಲೆ ನಿಂತು ಬರುವ ಪರಿಸೆಯನ್ನು 
ನೋಡುತ್ತಾನೆ ಎಂದು ಪ್ರಶೀತಿ. ಇಲ್ಲಿ ಕಾರಯ್ಯ ಬಿಲ್ಲಯ್ಯ ಇಬ್ಬರ ತೋರುಗದ್ದುಗೆಗಳಿವೆ. 

ದೇವಾಲಯಕ್ಕೆ ಸುಮಾರು ಒಂದು ಕಿಲೋಮೀಟರ್‌ ದೂರದಲ್ಲಿ ಸಾಲೂರು 
ಮಠವಿದೆ. ಇದು ವೀರಶೈವರ ಮಠ. ರಾಯಣ್ಣನ ಮನೆತನದವರು, 
ಬೇಡಗಂಪಣನವರು, ದುಂಡೇಗೌಡರ ಮನೆತನದವರು, ಕಾಡು ಸೋಲಿಗರು, 
ಕುರುಬರು, ದೇವರ ಗುಡ್ಡರುಗಳೇ ಮೊದಲಾದವರು ಜಾತಿ ಮತ ಭೇದವಿಲ್ಲದೆ ಈ 
ಮಠಕ್ಕೆ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಅನೇಕರು ಈ ಮಠದ ಗುರುಗಳಿಂದ 
ದೀಕ್ಷೆಯನ್ನು ಪಡೆದಿದ್ದಾರೆ. ಮಠದ ಗುರುಗಳು, ಹಾಗೂ ಅವರ ಶಿಷ್ಕರುಗಳಿಗೆ 
ಮಾದೇಶ್ವರರ ಪೂಜೆಯಲ್ಲಿ ಅಗ್ರ ತಾಂಬೂಲ. ಕಾಡು ಜನರ ಏಳಿಗೆಗೆ ಈ ಮಠವು 
ಸ್ಥಾಪಿತವಾಯಿತು. ಈ ಮಠವನ್ನು ಸ್ಥಾಪಿಸಲು ಮೂಲಕಾರಣ ಮಾದೇಶ್ವರರು. ಇವರು 
ಮೊದಲು ಸಂಸಾರಿ ಸಂಗಪ್ಪನ ಜೊತೆಯಲ್ಲಿ ಬಂದಾಗ ಇಲ್ಲೊಂದು ಮಠವನ್ನು ಸ್ಥಾಪಿಸು 
ಎಂದು ಕಂಬವನ್ನು ನೆಟ್ಟು ಮುಹೂರ್ತ ಮಾಡುತ್ತಾರೆ. ಅದು ಈಗಲೂ ಮಠದಲ್ಲಿ 
ಇದೆ. ಕುಂತೂರು ಮಠದ ಶಾಸನದಲ್ಲಿ ಸಾಲೂರು ಮಠದ ಸ್ವಾಮಿಗಳ ಬಗೆಗೆ 
ಗೌರವಪೂರ್ಣ ಭಾವನೆ ಇದೆ. "ಈ ಮಠದಲ್ಲಿ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು 
ಕುಂತೂರಿನಿಂದ ಬಂದು ಕಾಡು ಜನರಿಗೆ ದೀಕ್ಷೆ ನೀಡಿ, ಅಲ್ಲೆ ಐಕ್ಕವಾದರು' ಎಂದಿದೆ. 
ಅದಕ್ಕೆ "ಶಾಂತಮಲ್ಲಿಕಾರ್ಜುನರ ಗದ್ದುಗೆ' ಎಂದು ಕರೆಯುತ್ತಾರೆ. ಇಲ್ಲಿ ಮಾದೇಶ್ವರರ 
ಜೋಳಿಗೆ, ಬೆತ್ತ, ಶಂಕು, ಜಾಗಟೆಗಳು ಇನ್ನೂ ಕುರುಹಾಗಿ ಇವೆ. ಇಲ್ಲಿ ಮಕ್ಕಳಿಲ್ಲದವರಿಗೆ 
ಪಿಂಡಪ್ರಸಾದವನ್ನು ನೀಡಲಾಗುವುದು. ಅನೇಕ ಗ್ರಹ, ಪೀಡೆ, ವ್ಯಾಧಿಗಳ ವಿಮೋಚನೆಗೆ 
ಯಂತ್ರವನ್ನು ಕಟ್ಟಲಾಗುವುದು. 


22 


“ಮೊಟ್ಟಮೊದಲು ಮುಪ್ಪಿನ ಸ್ವಾಮಿಗಳು ಇಲ್ಲಿ ಒಂದು ಪರ್ಣಶಾಲೆಯನ್ನು 
ಮಾಡಿಕೊಂಡು ವಾಸವಾಗಿದ್ದರು. ಅವರು ಒಂದು ಸ್ಪಂಬವನ್ನು ಮುಹೂರ್ತ 
ಮಾಡಿದರು.” ಎಂದು "ಶ್ರೀಸಾಲೂರು ಮಠ” ಹೊತ್ತಗೆಯಲ್ಲಿ ಲೇಖಕರು ಪಟ್ಟದ 
ಮಲ್ಲಿಕಾರ್ಜುನ ಸ್ವಾಮಿಗಳು ಹೇಳಿದಂತೆ ಬರೆದಿರುವೆ ಎಂದಿದ್ದಾರೆ. ಇದರ ಪ್ರಕಾರ 
ಶ್ರೀಸಾಲೂರು ಸ್ವಾಮಿಗಳು, ಕರಿಬಸವ ಸ್ವಾಮಿಗಳು, ಶಾಂತಲಿಂಗ ಸ್ವಾಮಿಗಳು, 
ಸಾಲೂರು ಸ್ವಾಮಿಗಳು, ಮದ್ದುವೀರಸ್ವಾಮಿಗಳು, ಕೆಂಪನಂಜ ಸ್ವಾಮಿಗಳು, ಶಾಂತಲಿಂಗ 
ಸ್ವಾಮಿಗಳು, ಸಿದ್ಧವೀರಸ್ವಾಮಿಗಳು, ಗುಂಡೇಗಾಲದ ಸ್ವಾಮಿಗಳು, ಚೆನ್ನೂರಿನ 
ಸ್ವಾಮಿಗಳು, ದೇವರಳ್ಳಿ ಸ್ವಾಮಿಗಳು, ಸಿದ್ಧವೀರ ಸ್ವಾಮಿಗಳು, ಕೆಂಪನಂಜ ಸ್ವಾಮಿಗಳು, 
ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು, ಮುದ್ದುವೀರಸ್ವಾಮಿಗಳು ಮಹಾದೇವ ಸ್ವಾಮಿಗಳು, 
"ಶಿಕಾರಿಪುರದ ಸಾಲೂರು ಎಂಬ ಗ್ರಾಮದಿಂದ ಬಂದ ಸಾಲೂರು ಸ್ವಾಮಿಗಳು ಈ 
ಮಠದ ಪಟ್ಟಾಧಿಕಾರಿಗಳಾದುದರಿಂದ ಈ ಮಠಕ್ಕೆ "ಸಾಲೂರು ಮಠ' ಎಂಬ 
ಹೆಸರಾಯಿತು ಎಂಬುದು ಪ್ರತೀತಿ ಎಂದಿದ್ದಾರೆ. ಮಠದ ಪಕ್ಕದಲ್ಲಿ ಹಿಂದಿನ ಗುರುಗಳ 
ಹದಿನೈದು ಗದ್ದುಗೆಗಳಿವೆ. ಆದರೆ ಉಳಿದ ಇನ್ನಷ್ಟು ಗುರುಗಳ ಗದ್ದುಗೆಗಳು 
ಅಜ್ಗಾತವಾಗಿದೆಯೋ ತಿಳಿಯದಾಗಿದೆ. ಈ ಮಠಕ್ಕೆ ಪೊನ್ನಾಚಿ, ಬರಗೂರು, 
ಆಲಂಬಾಡಿ, ಹೂಗ್ಯ, ಹಳೆಯೂರುಗಳಲ್ಲಿ ಐದು ಶಾಖಾ ಮಠಗಳಿವೆ, ಇವುಗಳನ್ನು 
ಮಾದೇಶ್ವರರ ಶಿಷ್ಯರಾದ ನಿರಂಜನ ಸ್ವಾಮಿಗಳು ಸ್ಥಾಪಿಸಿದರೆಂದು ತಿಳಿದು ಬರುತ್ತದೆ. 
೧೯೫೦ರವರೆಗೆ ಮಾದೇಶ್ವರ ದೇವಸ್ಥಾನವು ಈ ಮಠದ ಸ್ವಾಮಿಗಳ ಆಡಳಿತದಲ್ಲಿದ್ದು, 
ಅನಂತರ ಸರ್ಕಾರ ವಹಿಸಿಕೊಂಡಿತು. 


ಶ್ರವಣನನ್ನು ಮಾದೇಶ್ವರನು ಸಂಹರಿಸಿದ ಬೆಟ್ಟವೇ "ಶ್ರವಣನ ಬೋಳಿ'. ಇದು 
ಕೊಯಮತ್ತೂರು ಜಿಲ್ಲೆಯ ಸತ್ಯಮಂಗಲ ರಸ್ತೆಯಲ್ಲಿ ಗೋಪಿ ತಾಲ್ಲೂಕಿನ ಗೇರುಮಾಳದ 
ಬಳಿ ಇದೆ. ಇಲ್ಲಿ ಶ್ರವಣ ಚಮ್ಮಾವುಗೆಯನ್ನು ಮೆಟ್ಟಲು ಹೋಗಿ ಕಾಲು ಜಾರಿದ 
ಹೆಜ್ಜೆಯ ಗುರುತುಗಳು ಬಂಡೆಯ ಮೇಲೆ ಇವೆ. ಅರಮನೆಯ ಇಟ್ಟಿಗೆಯ ಚೂರುಗಳು 
ಕುರುಹುಗಳಾಗಿವೆ ಎಂದು ಹೇಳುತ್ತಾರೆ. 


ಶ್ರವಣನನ್ನು ಸಂಹಾರ ಮಾಡುವುದಕ್ಕೆ ಮುಂಚೆ ಮಾದೇಶ್ವರರು ತಪಸ್ಸು ಮಾಡಿದ 
ಸ್ಥಳವೇ ತಪಸರೆ. ಸಾಲೂರು ಮಠದಿಂದ ಮಾರ್ಗಶಿರದಲ್ಲಿ ಆರಾಧನೆ ನಡೆಸುತ್ತಾರೆ. 
ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುವಾಗ, ಸುಮಾರು ಮಧ್ಯರಾತ್ರಿಯ ಎರಡು ಘಂಟೆಯ 
ಹೊತ್ತಿಗೆ ಒಂದು ಹಸುವು ಬರುತ್ತದೆ. ತಮ್ಮಡಪ್ಪ ಹಾಲು ಕರೆದ ಸ್ವಲ್ಪ ಹೊತ್ತಿಗೆ 
ಯಾರಿಗೂ ಕಾಣಿಸಿಕೊಳ್ಳದೆ ಹೊರಟು ಹೋಗುತ್ತದೆಯಂತೆ. ಬೆಳಿಗ್ಗೆ ತಮ್ಮಡಿ 
ಪೂಜೆಮಾಡಿ ಹಿಂತಿರುಗುತ್ತಾನಂತೆ. 


23 


ಮಾದೇಶ್ವ್ಚರರು ನಾಗಮಲೆಗೆ ಹೋಗಿ ನೆಲೆಗೊಳ್ಳುವಾಗ ತಮ್ಮ ವಾಹನವಾದ 
ಹುಲಿಯನ್ನು ಸಂಕುಮಲೆಯಲ್ಲಿ ಸಂಕೋಲೆ ಬಿಗಿದು, ಗಾಳಿಯಲ್ಲಿಟ್ಟರು. ಅದು 
ಮಾದೇಪ್ವರರನ್ನು ಬಿಟ್ಟು ಇರಲಾರೆ ಎಂದು ಬರುತ್ತಿರಲು, ಮಾದೇಶ್ವರರು ಅದನ್ನು 
ಕಟ್ಟಿಹೋದರು. ಇಲ್ಲಿ ಆ ಪಾದಗಳ ಹೆಜ್ಜೆ ಗುರುತು ಇರುವುದನ್ನು ಕಾಣಬಹುದು. 
ಇದು ಸಂಕುಮಲೆಗೆ ಸುಮಾರು ಎರಡು ಕಿಲೋಮೀಟರ್‌ ದೂರದಲ್ಲಿದೆ. 


ತಪಸರೆ ಬೆಟ್ಟದ ಪಕ್ಕದಲ್ಲಿ "ಕಂಬದ ಬೋಳಿ' ಇದೆ. ಮಾದೇಶ್ವರರು ನಡುಮಲೆಗೆ 
ಬರುವಾಗ ಇಲ್ಲಿ ತವಸರ (ಜಾಲಿ) ಕಂಬವನ್ನು ನೆಟ್ಟರೆಂದು ಪ್ರತೀತಿ. ಮಾದೇಶ್ವರರ 
ಬೆಟ್ಟಕ್ಕೆ ಬರುವ ಪರಿಸೆಗಳು ಇಲ್ಲಿ ಸಂಸರ್ಗ ಸೇರಿದರೆ ಅಂಥವರನ್ನು ಹೊತ್ತುಕೊಂಡು 
ಹೋಗಿ ಕುಕ್ಕಿ ತಿನ್ನಲು ಹುಲಿಯನ್ನು ಬಿಡಬೇಕೆಂದು, ಮಾದೇಶ್ವರರು ತಮ್ಮನಾದ 
ಕೊಂಗಳ್ಳಿ ಮಲ್ಲಪ್ಪನನ್ನು ಈ ಕಂಬದ ಮೇಲೆ ಕೂರಿಸಿದರಂತೆ. 

"ನಾಗಮಲೆ' ಮಾದೇಶ್ವರ ಬೆಟ್ಟದ ಪೂರ್ವದಿಕ್ಕಿಗೆ ಸುಮಾರು ಹದಿನೆಂಟು 
ಕಿಲೋಮೀಟರ್‌ ದೂರದಲ್ಲಿದೆ. ಇಲ್ಲಿ ಮಾದೇಶ್ವರರು ತಪಸ್ಸು ಮಾಡಿದರು ಎಂ 
ಹೇಳುತ್ತಾರೆ. ಇಲ್ಲೇ ದೊಡ್ಡ ಬಂಡೆಯೊಂದು ಲಿಂಗಾಕಾರವಾಗಿದೆ. ಸರ್ಪಾಕಾರದ 
ಬಂಡೆ ಲಿಂಗಕ್ಕೆ ನೆರಳು ಮಾಡಿದಂತೆ ಇದೆ. ಲಿಂಗ ಸುಮಾರು ಇಪ್ಪತ್ತೈದು ಮೂವತ್ತು 
ಅಡಿ ಎತ್ತರವಿದೆ. ಇದು ನೋಡಲು ನಾಗಲಿಂಗ ಪುಷ್ಪದಂತಿದೆ. ಈ ಲಿಂಗದ ಮೇಲೆ 
ಒಂದು ಸಣ್ಣ ಬಂಡೆ ಇದೆ. ಇದಕ್ಕೆ "ಗೊಟ್ಟಿಕಾಯಿ' ಎಂದು ಹೇಳುತ್ತಾರೆ. ಒಮ್ಮೆ ಒಬ್ಬ 
ಕುರುಬರ ಹುಡುಗ ಗೊಟ್ಟಿಕಾಯಿಯನ್ನು ಲಿಂಗದ ಮೇಲೆ ಇಟ್ಟು ಚೆಚ್ಚುತ್ತಿರಲು 
ಮಾದೇಶ್ವರರು ಕೋಪಗೊಂಡು ಆ ಹುಡುಗನನ್ನು ಕಮರಿಗೆ ತಳ್ಳಿದರಂತೆ. ಈಗಲೂ 
ಆ ಕಾಯಿ ಕಲ್ಲಾಗಿ ಬೆಳೆದಿದೆಯೆಂಬ ನಂಬಿಕೆ. ಲಿಂಗ, ಸರ್ಪ ಎರಡೂ ನಾ ಹೆಚ್ಚು 
ಎಂದು ಬೆಳೆಯುತ್ತಿರಲು, ಮಾದೇಶ್ವರರು ಕೋಪದಿಂದ ಸರ್ಪವನ್ನು ಕೆಳಗೆ ತಳ್ಳಿದರಂತೆ. 
ಆದರೂ ಸರ್ಪ ಮಾದೇಶ್ವರರಿಗೆ ನೆರಳಾಗಬೇಕೆಂದು ಎತ್ತರಕ್ಕೆ ಬೆಳೆದು ನಿಂತಿದೆ. 
ಹೆಂಗಸರು ಈ ಮಲೆಗೆ ಹೋಗುವಂತಿಲ್ಲ, ಪ್ರತಿದಿನ ಪೂಜೆ ದೇವಸ್ಥಾನದ ವತಿಯಿಂದ 
ನಡೆಯುತ್ತದೆ. ಇದನ್ನು ನಾಗಮಲೆಯಲ್ಲಿರುವ ಪುಟ್ಟತಮ್ಮಡಿ ಸಂತತಿಯವರು 
ಪೂಜಿಸಿಕೊಂಡು ಬರುತ್ತಿದ್ದಾರೆ. ವಿಶೇಷ ಸಂದರ್ಭಗಳಲ್ಲಿ ಸಾಲೂರು ಮಠದ ಸ್ವಾಮಿಗಳು 
ಬರುತ್ತಾರೆ. ಇಲ್ಲಿಗೆ ಕಾಲ್ಲಡಿಗೆಯಲ್ಲೇ ಹೋಗಬೇಕು. 

ಸಂಕುಮಲೆ ಸುತ್ತಿನ ಕಾಡಿಗೆ "ಕೊಂಡದ ಗುಳಿಕಾನು' ಎಂದು ಕರೆಯುತ್ತಾರೆ. 
ಇದು, ಸೋಲಿಗರ ನೀಲಯ್ಯ ತನ್ನ ಹೆಂಡತಿಯಾದ ಸಂಕಮ್ಮನ ಶೀಲದ ಬಗ್ಗೆ ಶಂಕಿಸಿ 
ಅವಳು ಸತ್ಯವಂತೆಯಾದರೆ, ಈ ಬೆಂಕಿ ಕೊಂಡದಿಂದ ಹೊರ ಬರಲಿ ಎಂದು ಹೇಳಿ 
ಆಕೆಯನ್ನು ಬೆಂಕಿಗೆ ತಳ್ಳಿದ ಸ್ಥಳವಂತೆ. 


24 


ತಾಳು ಬೆಟ್ಟದಿಂದ ಸ್ವಲ್ಪ ದೂರಹೋದರೆ “ಬೇವಿನ ಹಟ್ಟಿ” ಸಿಗುತ್ತದೆ. ಇದು 
ಬೇವಿನಕಾಳಿ ಸಕಲೈಶ್ಚರ್ಯದಿಂದ ಮೆರದ ತಾಣ. ಮಾದೇಶ್ವರರು ಆಕೆಯನ್ನು ಪರೀಕ್ಷಿಸಿದ 
ಸ್ಥಳ. ಬೇವಿನ ಕಾಳಿ ಎಳ್ಳಿನ ಭಿಕ್ಷೆ ನೀಡದೆ ಇರಲು, ಆಕೆಯ ಸರ್ವಸ್ವವನ್ನೂ ನಾಶ 
ಮಾಡಿದುದು ಇಲ್ಲೆ ಮಾದೇಶ್ವರನ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಹೋಗುವ ಪರಿಷೆ “ಬೇವಿನ 
ಹಟ್ಟಿ ಧೂಪ” ಎಂದು ಹಾಕಿ ಮುಂದೆ ಹೋಗುವರು. ಬೇವಿನ ಕಾಳಿ ವಾಸವಾಗಿದ್ದ 
ಈ ಸ್ಥಳವು 'ಒಡಕೆ ಹಳ್ಳ'ದ ಹತ್ತಿರವೇ ಇದೆ. 

ಮಾದೇಶ್ವರರು ಶ್ರೀ ಕ್ಷೇತ್ರಕ್ಕೆ ಬಂದು ಬಿಸಿಲಿನ ತಾಪವನ್ನು ತಾಳಲಾರದೆ 
ವಿಶ್ರಮಿಸಿಕೊಳ್ಳಲು ಒಂದು ಮರದ ಕೆಳಗೆ ಕುಳಿತುಕೊಂಡರು. ಆಗ ಕೆಲವು ಆನೆಗಳು 
ಬಂದು ಮಾದೇಶ್ವರರಿಗೆ ನೆರಳು ಮಾಡಿದವು. ಮಾದೇಶ್ವರರು ಅವುಗಳಿಗೆ ಮೋಕ್ಷ 
ನೀಡಿದರು. ಈ ಸ್ಥಳಕ್ಕೆ “ಆನೆತಲೆದಿಂಬು'' ಎಂದು ಹೆಸರಾಯಿತು. 


ಕಾಳಿ ಕಂಕಾಳಿಯರು ಶ್ರವಣನಿಗೆ ಕಾಡೆಮ್ಮೆ ಹಾಲನ್ನು ಗಡಿಗೆಯಲ್ಲಿ ತೆಗೆದುಕೊಂಡು 
ಹೋಗುತ್ತಿರಲು, ಮಾದೇಶ್ವರರು ಅದನ್ನು ಕೆಳಗುರುಳುವಂತೆ ಮಾಡಿದರು. ಹಾಲು 
ಹರಿಯಿತು. "ಹಾಲು ಹಳ್ಗ”" ಎಂದು ಹೆಸರಾಯಿತು. ಮತ್ತೊಂದು ಕಥೆ ಹೀಗಿದೆ: 
ಶೇಷಣ್ಣೊಡೆಯ ಮಾದೇಶ್ವರರ ಪೂಜೆಗೆ ಹಾಲರುವೆಯನ್ನು ತೆಗೆದುಕೊಂಡು 
ಹೋಗುತ್ತಿದ್ದ. ಆತನ ದೃಢವನ್ನು ಪರೀಕ್ಷಿಸಲು ಅದನ್ನು ಕಾಲಿನಿಂದ ಉರುಳಿಸಿದರು. 
ಆಗ ಶೇಷಣ್ಣ ಮಾದೇಶ್ವರರ ಅಭಿಷೇಕಕ್ಕೆ ಹಾಲಿಲ್ಲವಲ್ಲ ಎಂದು ಆತ್ಮಹತ್ಯೆ 
ಮಾಡಿಕೊಳ್ಳಲನುವಾದನು. ಕೂಡಲೇ ಮಾದೇಶ್ವರರು ಆತನ ಭಕ್ತಿಗೆ ಮೆಚ್ಚಿ “ಈ 
ಹಾಲರುವೆಯಿಂದ ಹರಿದ ಹಾಲೇ ಹಾಲು ಹಳ್ಳವಾಗಲಿ, ದೀಪಾವಳಿಯಲ್ಲಿ ಇದರಿಂದ 
ನನಗೆ ಮಜ್ಜನವಾಗಲಿ” ಎಂದು ಆಶೀರ್ವದಿಸಿದರು. ಇನ್ನೊಂದು ಕಥೆ ಹೀಗಿದೆ: 
“ಉತ್ತರಾಜಮ್ಮ”ನ ಬೆನ್ನು ಮಚ್ಚೆ ಸೀಳಿಕೊಂಡು ಬಂದ ಮಾದೇಶ್ವರರನ್ನುದ್ದೇಶಿಸಿ” 
“ನನ್ನ ಕಂದ ಮಾದೇವಾ ನನ್ನ ಎದೆ ಪಾಲು ಬಿಗಿತವೆ ಊಟ ಮಾಡುಬಾರಪ್ಪ'' 
ಅಂದಾಗ "ನಿನ್ನ ಎದೆ ಪಾಲು ಊಟ ಮಾಡಿದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಗಾಗುತ್ತೆ. 
ಕಂಬದ ಬೋಳಿ ಮ್ಯಾಲೆ ನಿಂತು ಮೂರು ತೊಟ್ಟು ಹಾಲು ಕರೆದು ಬಿಟ್ರೆ ಚಿಕ್ಕ 
ಹಾಲಳ್ಳ, ದೊಡ್ಡ ಹಾಲಳ್ಳ ಅಂತ ಮೂರು ಹಾಲುಹಳ್ಳ ಮಾಡ್ತೀನಿ ತಾಯಿ. ನನಗೆ 
ದೀವಳಿಗೆ ಸ್ಮಾವೆಗೆ ಹಾಲು ಹಳ್ಳದಿಂದ ಹಾಲರುವೆ ಬರಲಿ” ಎಂದು ಹೇಳಲು ಆಕೆ 
ಹಾಗೆಯೇ ಮಾಡಲು ಹಾಲು ಹಳ್ಳವಾಯಿತು” ಎಂಬುದು ಮತ್ತೊಂದು ಪ್ರತೀತಿ. 
ಈಗಲೂ ಈ ಹಾಲು ಹಳ್ಳದಲ್ಲಿ ಹರಿಯುವ ನೀರು ಹಾಲಿನಂತೆ ಬೆಳ್ಳಗಿರುವುದು 
ಒಂದು ವಿಶೇಷ. 


ಶ್ರವಣನ ಮರ್ಧನವನ್ನು ಮಾಡಿದ ಮೇಲೆ ಮಾದೇಶ್ವರರು ಅಲ್ಲಿದ್ದ ದೇವಾದಿ 
ದೇವತೆಗಳು, ಜಂಗಮರು, ಎಲ್ಲರನ್ನೂ ಶ್ರವಣನ ಮೇಲೆ ಒಂದೊಂದು ಕಲ್ಲು ಹಾಕಿ 


25 


ಎಂದು ಹೇಳಿದಾಗ, ರಂಗನಾಥ ಅಲ್ಲಿಂದ ಓಡಿದ. ಆಗ ಮಾದೇಶ್ವರರು ಆತನನ್ನು 
ತಡೆದು ನಿಲ್ಲಿಸಿದ ಆ ಸ್ಥಳವನ್ನೇ “ರಂಗನಾಥ ಸ್ವಾಮಿಯ ಒಡ್ಡು” ಎಂದು ಕರೆಯುತ್ತಾರೆ, 


ಕಣ್ಣ! 

ಸಾಲೂರು ಮಠದ ಉತ್ತರ ದಿಕ್ಕಿಗೆ ಬಸವನ ತಲೆಯಿದೆ. ಇದಕ್ಕೆ ಬಳೇಕಲ್ಲು 
ಬಸಪ್ಪ (ಬಳಪದ ಕಲ್ಲು ಬಸವೇಶ್ವರ) ಎಂದು ಕರೆಯುತ್ತಾರೆ. ಇದರ ಬಾಲದ ಭಾಗವನ್ನು 
ಹೂಗ್ಯದ ಗ್ರಾಮದವರು ಕಾವೇರಿ ನದಿಯ ಹತ್ತಿರ ಪೂಜಿಸುತ್ತಾರೆ. ತಲೆಯ ಭಾಗದ 
ಬಳೇಕಲ್ಲು ಬಸಪ್ಪನಿಗೆ ತಿಂಗಳಿಗೊಮ್ಮೆ ಮಾದೇಶ್ವರ ಬೆಟ್ಟದ ದೇವಾಲಯದ ಆಡಳಿತ 
ವರ್ಗದವರು ಪೂಜೆಗೆ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೆ ಮಾರ್ಗಶಿರ ಮಾಸದಲ್ಲಿ ವಿಶೇಷ 
ಪೂಜೆ ನಡೆಯುತ್ತದೆ. 


ಮಾದೇಶ್ವರರ ದನಗಳನ್ನು ಶೇಷಣ್ಣೊಡೆಯ ಕಾಯುತ್ತಿದ್ದ. ಒಂದು ದಿನ ಬಸವಗಳು 
ಗೌಜಲು ಹಕ್ಕಿಗಳಂತೆ ಹೋರಾಡುತ್ತಿರಲು, ಒಂದು ಬಸವ ಮಡಿಯಿತು. ಅದಕ್ಕೆ 
“ಗೌಜಲಕ್ಕಿ ಬಸವೇಶ್ವರ'' ಎಂದು ಹೆಸರಾಯಿತು. 


“ಗಾಣದಗುಡ್ಡ'ದ ಹತ್ತಿರ "ಹಿಂಡಿ ಬಸವೇಶ್ವರ' ದೇವಾಲಯವಿದೆ. 
ಮಾದೇಶ್ವರರಿಗೆ ಎಳ್ಳೆಣ್ಣೆ ತೆಗೆದು ಇಟ್ಟಿ ಹಿಂಡಿಯೇ ಬಸವನ ರೂಪ ತಾಳಿತಂತೆ. 
ಅದೇ ಹಿಂಡಿ ಬಸವೇಶ್ವರ. ಈ ಸ್ಥಳದಲ್ಲಿ ರಾತ್ರಿ ಹೊತ್ತು ನಗಾರಿ, ಜಾಗಟೆ ಶಬ್ದ 
ಆಗುತ್ತದೆಂದು ಪ್ರತೀತಿ. ಇದು ಮಾದೇಶ್ವರ ದೇವಸ್ಥಾನದಿಂದ ೭-೮ ಕಿಲೋಮೀಟರ್‌ 
ದೂರದಲ್ಲಿದೆ. ಇದಕ್ಕೂ ಸಹ ಮಾದೇಶ್ವರ ದೇವಾಲಯದ ಆಡಳಿತ ವರ್ಗದವರು 
ತಿಂಗಳಿಗೊಮ್ಮೆ ಪೂಜೆಯ ವ್ಯವಸ್ಥೆ ಮಾಡಿದ್ದಾರೆ. 


“ಕಣಿವೆ ಬಸವೇಶ್ವರ''ನನ್ನು "ಬಂಡಳ್ಳಿ ಬಸವ' ಎಂದೂ ಕರೆಯುವುದುಂಟು. 
ಬಂಡಳ್ಳಿ ದುರ್ಗದಿಂದ ಬರುತ್ತಿದ್ದ ಬಸವ ದಾರಿಯಲ್ಲಿ ಅಸುನೀಗಿತಂತೆ. ಇದೇ ಕಣಿವೆ 
ಬಸವೇಶ್ವರನ ಗದ್ದುಗೆ. ಇದು ಅನೆ ತಲೆ ದಿಂಬಿನ ರಸ್ತೆಯ ಪಕ್ಕದಲ್ಲಿದೆ. 


ತಮಿಳುನಾಡಿನ ಬರಗೂರಿನಲ್ಲಿರುವ ವೀರಭದ್ರೇಶ್ವರ ದೇವಾಲಯದ 
ಆಡಳಿತವನ್ನು ಮಾದೇಶ್ವರ ದೇವಾಲಯದ ಆಡಳಿತ ವರ್ಗವೇ ನೋಡಿಕೊಂಡು 
ಪೂಜಾ ಕಾರ್ಯವನ್ನು ನಡೆಸಿಕೊಂಡು ಹೋಗುತ್ತದೆ. 

"ಗೋಪಿನಾಥ' ಎಂಬ ಊರಿನ ಪಕ್ಕದಲ್ಲಿ "ಆದಿಮಲೆ ಮಾದಪ್ಪನ' ಬೆಟ್ಟ ಇದೆ. 
ಆಲಂಬಾಡಿ ಕಡೆಯಿಂದ ಮಾದೇಶ್ವರರು ಸುತ್ತಾಡಿಕೊಂಡು ಬರುವಾಗ ವಿಶ್ರಾಂತಿ 


ಪಡೆದ ಸ್ಥಳ ಇದೆಂದು ಹೇಳುತ್ತಾರೆ. ಇದಕ್ಕೂ ಕೂಡ ಮಾದೇಶ್ವರ ದೇವಾಲಯದ 
ವತಿಯಿಂದ ತಿಂಗಳಿಗೊಮ್ಮೆ ಮಾರ್ಗಶಿರ ಮಾಸದಲ್ಲಿ ಪೂಜೆ ನಡೆಯುತ್ತದೆ. 


26 


ಬೇಡಗಂಪಣ ರಾಜ್ಯವಾಗಿದ್ದ ಆಲಂಬಾಡಿಯಲ್ಲಿ ರಂಗನಾಥಸ್ವಾಮಿ ದೇವಾಲಯ, 
ಕೋಟೆ, ಮದ್ದಿನ ಮನೆಗಳಿವೆ ಇಂದು ಇವು ಬಹಳ ಶಿಥಿಲವಾಗಿವೆ. 

ಸಂಕಮ್ಮನ ಮಲೆಗೆ ಹೋಗುವಾಗ “ಸಂತೇಕಾನಿ ಬೋಳಿ” ಸಿಗುತ್ತದೆ. ಒಂದು 
ಸಾರಿ ಕಾಡಿನ ಬೇಡರು ಬೇಟೆ ಆಡುತ್ತಿದ್ದರು. ಅವರ ಕಣ್ಣಿಗೆ ಒಂದು ಚಿನ್ನದ ಉಡ, 
ಬೆಳ್ಳಿಯ ಉಡ ಎರಡು ಕಾಣಿಸಿಕೊಂಡವು. ಬೇಡರು ಅವುಗಳನ್ನು ಹಿಡಿಯಬೇಕೆಂದು 
ಹಿಂಬಾಲಿಸಿದರು. ಗವಿಯೊಂದರಲ್ಲಿ ಮಾದೇಶ್ವರರು ತಪಸ್ಸು. ಮಾಡುತ್ತಿದ್ದರು. ಆ 
ಬಂಡೆಯ ಮಧ್ಯೆ ಈ ಉಡಗಳು ಹೋದ ಕೂಡಲೆ ಬಂಡೆಗಳು ಮುಚ್ಚಿಕೊಂಡವು. 
ಜೇಡರು ನಿರಾಶರಾಗಿ ಹೊರಟು ಹೋದರು. ಈಗಲೂ ಆ ಬಂಡೆಗಳ ಮಧ್ಯೆ 
ಪ್ರಕಾಶಮಾನವಾದ ಜ್ಯೋತಿ ಕಾಣಿಸುತ್ತದಂತೆ. ಇದಕ್ಕೆ ಭಕ್ತರು ಪೂಜೆ ಸಲ್ಲಿಸುತ್ತಾರೆ. 
ಇದೇ "ಸಂತೇಕಾನಿ ಬೋಳಿ', 

ಇವಲ್ಲದೆ ಪಾಲಮಲೆ ಸಿದ್ಧೇಶ್ವರ, ಪೊನ್ನಾಚಿಮಲೆ ಪರಮೇಶ್ವರ ಮುಂತಾದ 
ದೇವತೆಗಳು ಸೋಲಿಗರ, ಕಾಡುಜನರ ದೇವರುಗಳಾಗಿ ಮೆರೆಯುತ್ತಿದ್ದಾರೆ. ಬರಗೂರಿನ 
ಪಂದೇಶ್ವರ, ಮಾರ್ಟಳ್ಳಿಯ ಬ್ರಹ್ಮೇಶ್ವರ, ಇವೆಲ್ಲಾ ಮಾದೇಶ್ನರ ಕ್ಷೇತ್ರದ ಸುತ್ತಲೂ 
ಇವೆ. 


“ಎಲಚೀಕೆರೆ, ಬಿದರಳ್ಳಿ, ಕಡಬೂರು, ಮಾರ್ಟಳ್ಳಿ, ಸುಳ್ಳವಾಡಿ, ನಾಲ್‌ರೋಡು 
ಮಿಣ್ಯ, ಕೋಣನಕೆರೆ, ಕೊಕ್ಕಬರೆ, ತೋಕೆರೆ, ದೊಡ್ಡಣೆ, ತೊಳಸೀಕೆರೆ, ಅಣೇವೊಲ, 
ಕೊಂಬದಿಕ್ಕಿ, ತೇಕಣಿ, ಗದ್ದಗೀರಪ್ಪನ ದೊಡ್ಡಿ, ಇಂಡಿಗನತ್ತ, ಕೀರನ ಹೊಲ, 
ಗೊರಸಾಣಿ, ಕೊಂಗನೂರು, ಪಡಿಸಲನತ್ತ, ಗೋಪಿನಾಥ, ಜಂಬೋಟಿ, ಆಲಂಬಾಡಿ 
ಹೂಜಿಮಲೆ, ತಟ್ಟೇಕೆರೆ, ಗರಕೇಕಂಡಿ” ಮುಂತಾದ ಸ್ಥಳಗಳನ್ನು ಮಾದೇಶ್ವರ ಕ್ಷೇತ್ರ 
ಆವರಿಸಿದೆ, 

ದೇವಾಲಯದ ಹತ್ತಿರ ಇರುವ ಊರು ತಮ್ಮಡಳ್ಳಿ (ದೇವರಹಳ್ಳಿ). ಹಿಂದೆ 
ತಮ್ಮಡಿಗಳು ದೇವಾಲಯದ ಹತ್ತಿರ ಮನೆ ಮಾಡಿಕೊಂಡು ಇದ್ದರು. ಇವರಿಗೆ 
"ಕಂಪಣದವರು' ಎಂದು ಕರೆಯುವರು. ಇವರು ಬೇಡಗಂಪಣ ರಾಜ್ಯದಲ್ಲಿದ್ದ ಜನರು. 
ಕಂಪಣದವರು (ಒಂದು ರೀತಿಯ ಆಯುಧವನ್ನು ಹೊಂದಿದವರು) ಮಾದೇಶ್ವರನ 
ಭಕ್ತರು, ಇವರಲ್ಲಿ “ಗೌಡರು', "ತಮ್ಮಡಿಗಳು' ಎಂಬ ಎರಡು ವಿಧಗಳುಂಟು. ಒಬ್ಬರು 
ಮತ್ತೊಬ್ಬರಿಗೆ ಹೆಣ್ಣು ಕೊಡುವುದು, ತರುವುದು ಮಾಡುತ್ತಾರೆ. ಆದರೆ ಒಂದೇ 
ಪಂಗಡದಲ್ಲಿ ಅಂದರೆ ಗೌಡರ ಗುಂಪಿನಲ್ಲಿ ಗೌಡರು ಮದುವೆ ಆಗುವುದಿಲ್ಲ ಏಕೆಂದರೆ 
ಅವರಿಬ್ಬರೂ ಅಣ್ಣ ತಮ್ಮಂದಿರಾಗುತ್ತಾರೆ ಎಂಬ ದೃಷ್ಟಿಯಿಂದ, ಗೌಡರಲ್ಲೂ ಅನೇಕ 


27 


ಗುಂಪುಗಳಿವೆ. ಕೆಲವರು ಬಸವೇಶ್ವರನನ್ನು ಪೂಜಿಸುತ್ತಾರೆ. ತಮ್ಮಡಿತನವನ್ನು ಗಂಡು 
ಸಂತತಿಯವರು ಮಾತ್ರ ವಹಿಸಿಕೊಳ್ಳುತ್ತಾರೆ. ಗೌಡರ ಹೆಂಗಸರು ಮಾದೇಶ್ವರರನ್ನು 
ಪೂಜಿಸುವುದಿಲ್ಲ, ಅಂದರೆ ತಮ್ಮಡಿತನ ಮಾಡುವುದಿಲ್ಲ ಅವರು ಭಕ್ತರಾಗಿ ಪೂಜೆಗೆ 
ಸಹಾಯಕರಾಗುತ್ತಾರೆ. ಇವರು ಲಿಂಗಧಾರಿಗಳಾದರೂ ಇವರ ಮದುವೆ ಮುಂತಾದ 
ಕಾರ್ಯಗಳು ಗಿರಿಜನರ ಸಂಪ್ರದಾಯವನ್ನು ಹೋಲುತ್ತವೆ. ಎಲ್ಲಾ ಶಾಸ್ತಳಾದ ಮೇಲೆ 
ಹೆಣ್ಣಿನ ಮನೆಯಲ್ಲಿ ತಾಳಿ ಕಟ್ಟಿಸುತ್ತಾರೆ. ಪೂಜಾರಿ ಕಾರ್ಯಗಳಲ್ಲಿ ಸಾಲೂರು ಮಠದ 
ಸ್ವಾಮಿಗಳು ಬರುತ್ತಾರೆ. ಕೂಂತೂರು ಮಠದ ಜಂಗಮರಿಲ್ಲದೆ ಇವರು ಮದುವೆ 
ಮಾಡುವಂತಿಲ್ಲ, ಹಿಂದೆ ಮದುವೆ ಐದು ದಿನಗಳು ನಡೆಯುತ್ತಿದ್ದುವು. ಈಗ ಅದು 
ಕಾಲಕ್ಕೆ ತಕ್ಕಂತೆ ಮೂರೇ ದಿನಗಳಲ್ಲಿ ಮುಗಿಯುತ್ತದೆ. ತಮ್ಮಡಿಗಳು ಭಾವಮೈದುನರು, 
ಆದುದರಿಂದ ಅದೇ ಪಂಗಡದಿಂದ ಹೆಣ್ಣು ತರುವುದಿಲ್ಲ ಗಂಡಿನ ಮನೆಯಲ್ಲಿ 
ಹುಡುಗನಿಗೆ, ವಧುವಿನ ಮನೆಯಲ್ಲಿ ಹೆಣ್ಣಿಗೆ ಕಂಕಣ ಕಟ್ಟಿಸುತ್ತಾರೆ. ಈ 
ಸಂಪ್ರದಾಯದವರು ತಮಿಳುನಾಡಿನಲ್ಲೂ ಸಹ ಇದ್ದಾರೆ. ಇವರನ್ನು "ಬೇಡರ ಕನ್ನಯ್ಯನ 
ಮೂಲ ಸಂತತಿಯವರು' ಎಂದು ಹೇಳುತ್ತಾರೆ. ಇವರೆಲ್ಲರ ದೀಕ್ಷಾ ಗುರುಗಳು 
ಸಾಲೂರು ಮಠದ ಸ್ವಾಮಿಗಳು. ಮಾದೇಶ್ವರನನ್ನು ಪೂಜಿಸಲು ಕಾಳಮಾದ ಒಡೆಯ, 
ಚೋಳಮಾದ ಒಡೆಯ, ಕೆಂಪಮಾದ ಒಡೆಯರ ಸಂತಾನದ ಮೂರು ಒಕ್ಕಲುಗಳಿವೆ. 
ಇವರು ಗೇರುಮಾಳ, ಹಾಸನೂರು, ತಟ್ಟೆ ಬಾಗಿಲುಗಳಲ್ಲಿದ್ದಾರೆ. ಇವರು ಕ್ರಮವಾಗಿ 
ನಾಲ್ಕು ನಾಲ್ಕು ತಿಂಗಳಿಗೊಮ್ಮೆ ಮಾದೇಶ್ವರನ್ನು ಪೂಜಿಸುತ್ತಾರೆ. ತಮ್ಮ ಸರದಿ ಬಂದಾಗ 
ತಮ್ಮಡಗೇರಿಯಲ್ಲಿ ಬಂದಿದ್ದುಕೊಂಡು ಪೂಜೆಮಾಡಿ ಮತ್ತೆ ಹಿಂತಿರುಗಿ ಹೋಗುತ್ತಾರೆ. 


ಹಿಂದೆ ಈ ಕ್ಷೇತ್ರದಲ್ಲಿ ಸೋಲಿಗರು, ಕುರುಬರು ವಾಸವಾಗಿದ್ದು ಜೇನು 
ಕೀಳುವುದು, ಬೇಟೆ ಆಡುವುದು ಇವುಗಳನ್ನು ತಮ್ಮ ವೃತ್ತಿಯನ್ನಾಗಿಸಿಕೊಂಡಿದ್ದರು. 
ಬರುಬರುತ್ತಾ ಅವರು ವ್ಯವಸಾಯ ಮಾಡಿ ರಾಗಿ, ಜೋಳ, ಅವರೆ, ತೊಗರಿ, 
ಹುರುಳಿ, ಉಚ್ಚಿಳ್ಳು, ಎಳ್ಳು ಮುಂತಾದುವುಗಳನ್ನು ಬೆಳೆಯುತ್ತಿದ್ದಾರೆ. ಇಲ್ಲಿ ಎಲ್ಲಾ 


'ಬ'ಳ? 


ರೀತಿಯ ಜನರೂ ವಾಸವಾಗಿದ್ದು, ಶಾಲೆ, ಆಸ್ಪತ್ರೆ, ಮುಂತಾದ ನವೀನ ಸೌಲಭ್ಯಗಳನ್ನು 


ಬಲು? 


ಪಡೆದಿದ್ದಾರೆ. ಈಗ ಮಾದೇಶ್ವರ ಕ್ಷೇತ್ರ ಸಂಸ್ಕೃತಿಯ ನೆಲೆಯಾಗಿದೆ. 
ಕಂಸಾಳೆ ಸಂಪ್ರದಾಯ: 


ಕಂಸಾಳೆ ವಾದ್ಯ : ಮಾದೇಶ್ವರ ಭಕ್ತರು ತಮ್ಮ ಆರಾಧ್ಯ ದೇವತೆಯಾದ 
ಮಾದೇಶ್ವರನನ್ನು ಒಲಿಸಿಕೊಳ್ಳಲು ಕಂಸಾಳೆಯನ್ನು ಬಳಸಿದರು. ಈ ಕಂಸಾಳೆಯನ್ನು 
ಬಿರುದು ಎಂದು ಹೇಳುವ ವಾಡಿಕೆ ಇದೆ. ಮಾದೇಶ್ವರನ ಮಹಿಮೆಯನ್ನು ಎತ್ತಿ 


28 


ಹಿಡಿಯಲು ಆ ಭಕ್ತರು ಆತನ ಬಗ್ಗೆ ಅದ್ಭುತ ಕಥೆಗಳನ್ನು ಕಟ್ಟಿ ಅವನ ಚರಿತ್ರೆಯನ್ನು 
ಕಂಸಾಳೆ ತಾಳದೊಂದಿಗೆ ಹಾಡಿ ಹೊಗಳಿದರು. ಆತನನ್ನು ನೆನೆದು ಮೈಮರೆತು 
ನರ್ಶಿಸಿದರು. ಅದೇ ಕಂಸಾಳೆಯ ಕಲೆಯಾಯಿತು. ನೃತ್ಯ, ಗೀತೆ, ಸಾಹಿತ್ಯ, ಅಭಿನಯ 
ಸೇರಿ ಅದೇ ಒಂದು ವಿಶಿಷ್ಟ ಕಲಯಾಗಿ ಪರಿಣಮಿಸಿ ಕಂಸಾಳೆ ಮೇಳವೆನಿಸಿತು. 


ಮಾದೇಶ್ವರನ ಸಂಪ್ರದಾಯದವರು ಬಳಸುವ "ಕಂಸಾಳೆ' ತಾಳವು ಒಂದು 
ಪ್ರಮುಖವಾದ ಜಾನಪದ ವಾದ್ಯ. "ಕಂಸಾಳೆ' ಎಂಬುದು ಕಾಂಸ್ಕತಾಳ ಎಂಬುದರ 
ತದ್ಭವ ರೂಪ. "ಕಾಂಸ್ಕತಾಳ' ಎಂದರೆ "ಕಂಚಿನ ತಾಳ”. 


ಕಂಸಾಳೆ ಕಂಚಿನಿಂದ ಮಾಡಿದ ಅಂಗೆ ಅಗಲದ ಒಂದು ಬಟ್ಟಲು, ಅದಕ್ಕೊಂದು 
ಕಂಚಿನ ಮುಸುಕು. ಇದು ತಟ್ಟೆಯಾಕಾರವಾಗಿರುತ್ತದೆ. ಇದು ಸುಮಾರು ೧೦ ಮೀಟರ್‌ 
ವ್ಯಾಸವಿರುತ್ತದೆ. ಇದರ ಮಧ್ಯೆ ಸ್ವಲ್ಪ ಉಬ್ಬಿದ ಭಾಗ. ಅದಕ್ಕೊಂದು ರಂಧ್ರ. ಅದಕ್ಕೆ 
ಬಣ್ಣ ಬಣ್ಣದ ದಾರಗಳನ್ನು ಜೋಡಿಸಿ, ಗಗ್ಗರ ಮತ್ತು ಐದಾರು ಗೊಂಡೆಗಳಿಂದ 
ಅಲಂಕಾರ ಮಾಡಿ, ಹಿಡಿದುಕೊಳ್ಳಲು ಅನುಕೂಲವಾಗುವಂತೆ ಮಾಡಿರುತ್ತಾರೆ. ಇಂಥ 
ಕಂಚಿನ ಸಾಧನಗಳ ಬಡಿತದಿಂದ “ಕಣಿ ಕಣಿ' ನಾದ ಹೊರ ಹೊಮ್ಮುತ್ತದೆ, ನಮ್ಮ 
ಜನಪದ ಕವಿಗಳು "ಕಂಚಿನ ಕಂಸಾಳೆ ಚಂದ, ಪಂಚೈದುಗೊಂಡ ಚೆಂದ' ಎಂದು 
ಹೇಳಿದ್ದಾರೆ. ಆದಯ್ಯನ ವಚನದಲ್ಲೂ ಈ ಕಂಸಾಳೆಯ ಪ್ರಸ್ತಾಪ ಬಂದಿರುವುದನ್ನು 
ಕಾಣಬಹುದು. 
ಆ ಇನ್ನು ಪ್ರಸಾದ ಲಿಂಗದಲ್ಲಿಯ ಮಿಶ್ರಾರ್ಪಣದ ವಿವರವೆಂತೆಂದಡೆ 
ಗಂಟೆ, ಜಯಗಂಟೆ, ತಾಳ, ಕಂಸಾಳ, ಮೊದಲಾದ 
ವಾದ್ಯವಿರುವುದು ಪ್ರಸಾದ ಲಿಂಗದಲ್ಲಿಯ ಆಚಾರಲಿಂಗ'* 


ಕ್ರಿಶ.೧೭೫೦ರಲ್ಲಿದ್ದ ಮಿಣ್ಯದ ಗುರುಸಿದ್ದ ಕವಿಯು ಮಾದೇಶ್ವರನ ಜಾತ್ರೆಯ 
ವೈಭವವನ್ನು ಬಣ್ಣಿಸುವಾಗ- 
ಕೊಂಬು ತಮ್ಮಟೆ ಸಮ್ಮೇಳ ಕಂಸಾಳೆಯ 
ಇಂಬಾಗಿ ನುಡಿದ ಧಮರಿಮಿ 
ಕುಂಭಿಣಿ ದೊರೆಗಳು ಪೊಡೆವ ಭೇರಿಯ ದನಿ 
ಸಂಭ್ರಮದಿಂದ ನಡೆದಾರು॥ 
ವಾಸಕಂಸಾಳೆಯ ನುಡಿಸಿಕೊಂಡು ಮಾಟ 
ದೇಶ್ವರನಂಘ್ರಿಗೆ ನಮೋ ಯೆಂದು! 
ಭಾಷಪಾಲಕ ದುರಿತವ ಮೊರೆಯೆಂದು ವೀ 
ರೇಶನ ಕೊಂಡಾಡಿದರು!" 


29 


"ಶವ ಮತ್ತು ಶರಣರ ಮಹಿಮೆಯನ್ನು ಕಾವ್ಯವಾಗಿ ಹಾಡುವ ಸಂಪ್ರದಾಯ 
ಮಾದೇಶ್ವರ ಭಕ್ತರದು'.* ಭಜನೆ ಹಾಡುಗಳಲ್ಲಿ, ಜಾತ್ರೆಯ ವೇಳೆಗಳಲ್ಲಿ ಕೊಂಬು 
ತಮ್ಮಟೆಗಳ ಜೊತೆ ಇಂಪಿಗೆ ಈ ತಾಳವನ್ನು ನುಡಿಸುವುದುಂಟು. ನಂಜುಂಡೇಶ್ವರ, 
ಬಂಜೇಹೊನ್ನಮ್ಮ , ಸಾರಂಗಧರ ಮೊದಲಾದ, ಧಾರ್ಮಿಕ ಲೌಕಿಕ ಕಥೆಗಳನ್ನು 
ಹಾಡುವಾಗಲೂ ಕಂಸಾಳೆಯವರು ಕಂಸಾಳೆಯನ್ನು ಉಪಯೋಗಿಸುತ್ತಾರೆ. 


ಹಿತ್ತಾಳೆ, ಕಂಜಿನ, ಎರಕದ ಕಂಸಾಳೆಯನ್ನು ದೇವರೆಂದು ಪರಿಗಣಿಸಿ 
ಕಂಸಾಳೆಯವರು ನುಡಿಸುತ್ತಾರೆ. ಮಾದೇಶ್ವರರು "ಕ್ವಾರಣ್ಯ' ಸಾರುವಾಗ ಈ 
ಕಂಸಾಳೆಯನ್ನು ಉಪಯೋಗಿಸುತ್ತಿದ್ದರು ಎಂಬುದು ನಮ್ಮ ಕಂಸಾಳೆಯವರ ಅಭಿಮತ. 
ಮಾದೇಶ್ವರ ನುಡಿಸಿದ ಕಂಸಾಳೆಯನ್ನು ದೇವರೆಂದೇ ಪರಿಗಣಿಸುತ್ತಾರೆ. ದೇವರ ಗುಡ್ಡರು 
ಅದಕ್ಕೂ ಪೂಜೆ ಸಲ್ಲಿಸಿ, ಅದನ್ನು ನುಡಿಸುತ್ತಾ, ಅದರ ಇಂಪಾದ ದನಿಯೊಡನೆ 
ತಮ್ಮ ಹಾಡುಗಳನ್ನು ಹಾಡುವರು. ಇದು ಕೇಳುವವರಿಗೆ ತುಂಬಾ ಹಿತವಾಗಿರುತ್ತದೆ. 
ಕಂಸಾಳೆಯ ಮೇಲಿನ ಮುಸುಕಿಗೆ ಭದ್ರಿಸುವ ಕೈಗೆ ಆಧಾರವಾಗಿ ಹಿಡಿದುಕೊಳ್ಳಲು, 
ಅಂದವಾಗಿ ಆಕರ್ಷಕವಾಗಿ ಎದ್ದು ಕಾಣಲು ಬಣ್ಣ ಬಣ್ಣದ ದಾರಗಳು ಮತ್ತು ಬಟ್ಟೆಗಳಿಂದ 
ಗೊಂಡೆಗಳನ್ನು ಮಾಡಿ, ಗಗ್ಗರಗಳಿಂದ ಅಲಂಕರಿಸಿ, ನೋಡಲು ಸುಂದರವಾಗಿ 
ಇರುವಂತೆ ಮಾಡುತ್ತಾರೆ. ಈ ರೀತಿಯ "ವಾಸ ಕಂಸಾಳೆ'ಯನ್ನು ಮಾದೇಶ್ವರನ 
ಜಾತ್ರೆಯಲ್ಲಿ ಭಕ್ತಾದಿಗಳು ಇಂಪಾದ ನಾದ ಮಾಡುತ್ತಾ , ಮಾದೇಶ್ವರನ ಮಹಿಮೆಯನ್ನು 
ಹಾಡಿ ಹೊಗಳುತ್ತಿದ್ದರೆಂದು, ಮಿಣ್ಯದ ಗುರುಸಿದ್ಧ ಕವಿ "ಮಾದೇಶ್ವರ ಸಾಂಗತ್ಯ'ದಲ್ಲಿ 
ಬಣ್ಣಿಸಿದ್ದಾನೆ. ವಾಸ ಕಂಸಾಳೆ ಎಂದರೆ ಬಟ್ಟೆಯಲ್ಲಿ ಅಲಂಕರಿಸಿದ ಕಂಸಾಳೆ ಎಂದು. 
ಕಂಸಾಳೆ ಕಲೆಯನ್ನು ಎರಡು ವಿಧಗಳಾಗಿ ವಿಂಗಡಿಸಬಹುದು. 
೧. ಬೀಸು ಕಂಸಾಳೆ ೨. ಕುಳಿತು ಹಾಡುವ ಕಂಸಾಳೆ ಮೇಳ. 
೧. ಬೀಸು ಕಂಸಾಳೆ: 


ಇದು ಬೀಸು ಕಂಸಾಳೆಯ ನೃತ್ಯ ಮೇಳ. ಬೀಸು ಕಂಸಾಳೆಯ ಮೂಲ ಪ್ರವರ್ತಕ 
ಮಾದೇಶ್ವರ. ಮಾದೇಶ್ವರ ಕತ್ತಿ ಪವಾಡದ ಹಳ್ಳದಲ್ಲಿ ಬಿಲ್ಲಯ್ಯ ಕಾರಯ್ಯರನ್ನು ಪರೀಕ್ಷೆ 
ಮಾಡಿದ ಮೇಲೆ ಸಂತೋಷದಿಂದ ಕಂಸಾಳೆ ಬೀಸಿ ನೃತ್ಯವೆಸಗಿದನಂತೆ. ಇದೇ ಬೀಸು 
ಕಂಸಾಳೆಯಾಯಿತು ಎಂಬುದು ನಮ್ಮ ಜನಪದರ ನಂಬಿಕೆ, ಬೀಸು ಕಂಸಾಳೆಯಲ್ಲಿ 
ಎರಡು ವಿಧಗಳುಂಟು. "ತಟ್‌ ಬಟ್ಟು' ಮತ್ತು “ತಾರ್‌ ಬಟ್ಟು, ಕಂಸಾಳೆಯನ್ನು 
ಕಲಾವಿದರು ಒಬ್ಬರಿಗೊಬ್ಬರು ತಟ್ಟುತ್ತಾ, ಹಾಡುತ್ತಾ ಕುಣಿಯುವ ವಿಧಾನ "ತಟ್‌ಬಟ್ಟು. 
ಇದರಲ್ಲಿ ಮೂವರಿಂದ ಎಂಟು ಜನರು ಭಾಗವಹಿಸುವುದನ್ನು ಕಾಣಬಹುದು. ಇದು 
ಕಣ್ಣು ಕಿವಿಗಳೆರಡಕ್ಕೂ ಹಿತ. ಈ ಕಂಸಾಳೆಯ ಕಲಾವಿದರಿಗೆ ನಿರ್ದಿಷ್ಟವಾದ ಉಡಿಗೆ 


30 


ತೊಡಿಗೆಗಳೇನೂ ಇಲ್ಲ, ಸಾಧಾರಣವಾದ ಅಂಗಿ, ಮೊಣಕಾಲಿನವರೆಗೂ ಕಚ್ಚೆ 
ಹಾಕಿಕೊಂಡು ತಲೆಗೆ ಬಣ್ಣ ಬಣ್ಣದ ಅಲಂಕಾರವಾದ ರುಮಾಲನ್ನು ಸುತ್ತಿರುತ್ತಾರೆ. 
ಕೆಲವು ಸಾರಿ ಕೇವಲ ಚಡ್ಡಿಯೊಂದನ್ನೇ ಹಾಕಿಕೊಳ್ಳುವುದೂ ಉಂಟು. ಹಣೆ ಮೈಕೈಗಳಿಗೆ 
ವಿಭೂತಿಧಾರಣೆ ಮಾಡಿಕೊಂಡು, ಕೊರಳು ಮತ್ತು ಕಿವಿಗಳನ್ನು ರುದ್ರಾಕ್ಷಿಗಳಿಂದ 
ಅಲಂಕರಿಸಿಕೊಂಡಿರುತ್ತಾರೆ, ಕಂಸಾಳೆಯ ಮೇಲು ಮುಸುಕಿಗೆ ಸುಮಾರು ೦.೪೫ 
ಮೀಟರ್‌ನಿಂದ ೦.೬೧ ಮೀಟರ್‌ ದಾರಕ್ಕೆ ಬಣ್ಣ ಬಣ್ಣದ ಗೊಂಡೆಗಳನ್ನು ಕಟ್ಟಿರುತ್ತಾರೆ. 
ಈ ದಾರದ ತುದಿಯನ್ನು ಹಿಡಿದುಕೊಂಡು ಬೀಸಿ ತಾಳ ಹಾಕುತ್ತಾರೆ; ಕಲಾವಿದರು. 
ಕೋಲಾಟದಲ್ಲಿ ಕೋಲು ಹಿಡಿದು ಆಡುವಂತೆ ಈ ಬೀಸು ಕಂಸಾಳೆಯಲ್ಲಿ ಕಂಸಾಳೆ 
ಹಿಡಿದು ವೃತ್ತಾಕಾರವಾಗಿ ಅಥವಾ ತ್ರಿಕೋಣಾಕಾರವಾಗಿ ನಿಂತು ಆವೇಶದಿಂದ 
ಕಂಸಾಳೆಗಳನ್ನು ತಟ್ಟುತ್ತಾ, ಹಾಡುತ್ತಾ, ತಿರುಗಿಸುತ್ತಾ ನರ್ತಿಸುವರು. ಇದು ಚಮತ್ಕಾರ, 
ಶ್ರಮ, ಎರಡೂ ಸೇರಿ ಅಭಿವ್ಯಕ್ತವಾಗುವ ಒಂದು ವಿಶಿಷ್ಟ ಶೈಲಿಯ ಕಲೆ. ನಾಲ್ಕು ಜನ 
ಕಲಾವಿದರಿದ್ದರೆ ಮಧ್ಯೆ ಒಬ್ಬ, ಸುತ್ತಾ ಮೂವರು ನಿಂತು ಮಧ್ಯೆ ಇರುವ ಕಲಾವಿದ 
ನಿಂತು ಕುಳಿತು ತಲೆಯ ಮೇಲೆ, ಬೆನ್ನು ಹಿಂದೆ, ಕಾಲುಗಳ ಕೆಳಗೆ ಬಾಗಿ ಬಳುಕಿ 
ಉರುಳುತ್ತಾ, ಸುತ್ತಾ ನಿಂತಿರುವ ಮೂವರು ಕಲಾವಿದರಿಗೂ ತಾಳಗಳನ್ನು ಕೊಡುತ್ತಾ, 
ನಿರ್ದಿಷ್ಟ ಲಯದಲ್ಲಿ ಕಂಸಾಳೆಯ ಕಲೆಯನ್ನು ಪ್ರದರ್ಶಿಸುತ್ತಾರೆ. ಮಂದಗತಿಯಲ್ಲಿ 
ಆರಂಭವಾದ ಈ ಆಟ ತೀವ್ರ ಗತಿಯಲ್ಲಿ ಸಾಗುತ್ತದೆ. 
“ಲಿಂಗ ಬಾ ಮುದ್ದುಲಿಂಗ ಬಾ 
ನಮ್ಮ ಮುದ್ದು ಮಾದಯ್ಯನ ಲಿಂಗ ಬಾ? 

ಎಂಬ ಹಾಡನ್ನು ತಾಳಲಯ ಬದ್ಧವಾಗಿ ಹಾಡುತ್ತಾ ನೃತ್ಯವೆಸಗುತ್ತಾರೆ. ಈ 
ನೃತ್ಯದ ಸಂದರ್ಭದಲ್ಲಿ ಕಲಾವಿದನ ಕೈಚಳಕ, ಕಂಚಿನ ತಾಳದ ಇಂಪಾದ ನಾದ, 
ನೋಡಲು ಕೇಳಲು ಆನಂದ ಹಾಗೂ ಆಶ್ಚರ್ಯವನ್ನುಂಟುಮಾಡುತ್ತದೆ. ಕಂಸಾಳೆ 
ಬೀಸುವಾಗ ಕಲಾವಿದರ ದೇಹಕ್ಕೆ ತಾಗುವ ಸಂದರ್ಭ ಹೆಚ್ಚಾಗಿರುತ್ತದೆ. ಆದರೆ 
ಸತತಾಭ್ಯಾಸದಿಂದ ತಾಳ ಸರಿಯಾಗಿ ಕಂಸಾಳೆ ಬಟ್ಟಲುಗಳಿಗೇ ಬೀಳುತ್ತಿರುತ್ತವೆ. ತಾಳ 
ತಪ್ಪದಂತೆ ಎಚ್ಚರಿಕೆ ವಹಿಸುವ ಕಲಾವಿದರ ಕುಶಲತೆ ಅಪಾರ. 


ತಾರ್‌ಬಟ್ಲು ಎಂಬ ವಿಧಾನದಲ್ಲಿ ಕಂಸಾಳೆ ಕಲಾವಿದನೊಬ್ಬನೇ 
ಭಾಗವಹಿಸುತ್ತಾನೆ. ಎಡದ ಕೈಯಲ್ಲಿ ಕಂಸಾಳೆಯ ಬಟ್ಟಲನ್ನು ಹಿಡಿದು ಬಲಗೈಯಲ್ಲಿ 
ಉದ್ದವಾದ ದಾರ, ಗೊಂಡೆ, ಗಗ್ಗರ, ಹೊಂದಿದ ಕಂಸಾಳೆಯ ಮುಸುಕು 
ಹಿಡಿದುಕೊಳ್ಳುತ್ತಾನೆ. ಕಲಾವಿದ ಆಯಕ್ಕೆ ತಕ್ಕಷ್ಟು ಉದ್ದದ ದಾರ ಬಿಟ್ಟು, ಗೊಂಡೆ 
ಹಿಡಿದ ಕಂಸಾಳೆಯ ಮುಸುಕನ್ನು ಬೀಸಿ ಮೈಕೈ ಬಾಗಿ ಬಳುಕಿಸಿ, ಕಲೆಯಲ್ಲಿ ಮೈ 


31 


ಮರೆತು ಕುಣಿಯುತ್ತಾನೆ. ಇದೇ "ತಾರ್‌ಬಟ್ಟು'. ತಾರ್‌ಬಟ್ಟು ಎಂದರೆ ಬಿರುಸಾಗಿ 
ಕಂಸಾಳಯ ಮೇಲ್ಮುಸುಕನ್ನು ಬೀಸಿ ಆಡುವ ವಿಧಾನ. 


ಇತ್ತೀಚೆಗಂತೂ ಬೀಸುಕಂಸಾಳೆಯನ್ನು ವೈವಿಧ್ಯಮಯ ಮಾಡುವ, ರಂಜಿಸುವ 
ದೃಷ್ಟಿಯಿಂದ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಆಡುವರು. ಕನಕಪುರದ ಚಾಮಯ್ಯ ಮತ್ತು 
ವೃಂದದವರಿಂದ ಕರ್ನಾಟಕ ಜನಪದ ಹಾಗೂ ಯಕ್ಷಗಾನ ಅಕಾಡೆಮಿಯವರು 
ಬೆಂಗಳೂರಿನಲ್ಲಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಏರ್ಪಡಿಸಿದ್ದ 
ಬೀಸುಕಂಸಾಳೆ ನೃತ್ಯ ಪ್ರದರ್ಶನದಲ್ಲಿ , ಒಬ್ಬ ತಮ್ಮಟೆ, ಮತ್ತೊಬ್ಬ ಖಂಜಿರ, ಒಬ್ಬ 
ಕತ್ತಿ ಹಿಡಿದು, ಮೂವರು ಬೀಸುಕಂಸಾಳೆ ಆಡಿದರು. ಸಣ್ಣ ಹುಡುಗರಿಬ್ಬರು ಮತ್ತೊಬ್ಬ 
ಹುಡುಗನನ್ನು ಮೈ ಮೇಲೆ ಕುಳ್ಳಿರಿಸಿಕೊಂಡು ಕಂಸಾಳೆಯನ್ನು ತಟ್ಟಲಾರಂಭಿಸಿದರು. 
ಇದು ಬರೇ ಕಸರತ್ತಿನ ಆಟವಾಗಿ ಗೊಂದಲಮಯವಾಗಿ ಪರಿಣಮಿಸಿತು. ಶುದ್ಧ 
ಜನಪದದವರು ಆಡುವ ನೃತ್ಯಕ್ಕೆ ಸರಿಸಾಟಿಯಾಗದೆ ಬೇಸರವನ್ನು ತಂದಿತು. 


ಕುಳಿತು ಹಾಡುವ ಕಂಸಾಳೆ ಮೇಳ: 


ಇಡೀ ರಾತ್ರಿ ಮಾದೇಶ್ವರನ ಕಥೆಯನ್ನು ಹಾಡಬೇಕಾದುದರಿಂದ ಕಂಸಾಳೆಯವರು 
ಕುಳಿತು ಹಾಡಬೇಕಾಗುತ್ತದೆ. ಇದು ಕುಳಿತು ಹಾಡುವ ಕಂಸಾಳೆ ಮೇಳ. ಇದರಲ್ಲಿ 
ಮೂವರಿಂದ ಎಳೆಂಟು ಜನ ಭಾಗವಹಿಸುತ್ತಾರೆ. ಪ್ರಧಾನ ಗಾಯಕ ಮಧ್ಯದಲ್ಲಿ 
ಕುಳಿತಿರುತ್ತಾನೆ. ಮಿಕ್ಕವರು ಕಡಪ್ಪು, ಕಂಸಾಳೆ, ಕೆಲವು ವೇಳೆ ಚಿಟಿಕೆ, ಏಕತಾರಿಗಳನ್ನು 
ಹಿಡಿದು ಸುತ್ತಾ ಕುಳಿತುಕೊಳ್ಳುತ್ತಾರೆ. ಪ್ರಧಾನ ಗಾಯಕ ಕಥೆಯನ್ನು ನಿರೂಪಿಸುತ್ತಾ 
ಹಾಡಿದರೆ, ಮಿಕ್ಕವರು ವಾದ್ಯವಿಶೇಷಗಳನ್ನು ಬಾರಿಸುವುದರ ಜೊತೆಗೆ ಹಾಡಿಗೆ 
ಸೇರಿಕೊಳ್ಳುತ್ತಾರೆ. ಈ ಒಕ್ಕೊರಳ ಉಲಿತ ಕಿವಿಗೆ ಮತ್ತಷ್ಟು ಅಪ್ಕಾಯಮಾನವಾಗುವುದು. 
ಕೆಲವು ವೇಳೆ ಈ ಕಥೆ ಮಾಡುವುದು ಸಂಭಾಷಣಾ ರೂಪಿನಲ್ಲೂ ಸಾಗುತ್ತದೆ. ಕೆಲವು 
ಸೊಲ್ಲಿನವರು "ಹೌದಪ್ಪಾ ಹೌದು' ಎಂದು ಹೂಂ ಗುಟ್ಟುವುದೂ ಉಂಟು. ಕಥೆಯಾಡುವ 
ಜಾಕಚಕ್ಕತೆ ಉಳ್ಳವರು ಇದ್ದಾಗ ಕಥೆಯಲ್ಲಿ ಬರುವ ಸಂಭಾಷಣೆಗಳನ್ನು ತಾವೇ 
ಪಾತ್ರಧಾರಿಗಳಂತೆ ಆಡುವುದನ್ನು ಕಾಣಬಹುದು. ಮತ್ತೆ ಕೆಲವು ವೇಳೆ ಒಬ್ಬ ಒಂದು 
ಕಥೆ ಮಾಡಿ ನಿಲ್ಲಿಸಿದಾಗ, ಮತ್ತೊಬ್ಬ ಇನ್ನೊಂದು ಕಥೆಯನ್ನು ಮುಂದುವರಿಸಿಕೊಂಡು 
ಹೋಗುವುದೂ ಉಂಟು. ಇತ್ತೀಚೆಗೆ ನವ್ಯಪ್ರಜ್ಞೆಯನ್ನು ಬೆರೆಸಿ ನಾಟಕದ ಸೂತ್ರಧಾರ 
ಮಾತನಾಡುವಂತೆ ಮಾತನಾಡಿ, ಕಥೆ ಆರಂಭಿಸಿದಾಗ, ಮಧ್ಯೆ ಮಧ್ಯೆ ಕಥೆ ಹೇಳುವಾಗ 
ನಿರೂಪಣೆ ಮಾಡುತ್ತಾ, ಜನರ ಮನವನ್ನು ಆಕರ್ಷಿಸುವ ರೀತಿಯಲ್ಲಿ ತಂತ್ರವನ್ನು 
ಬದಲಾಯಿಸಿಕೊಂಡು, ಹಳೆಯ ಜಾಡಿಗೆ ಹೊಸ ಮೆರುಗನ್ನು ಕೊಡುವ ಕಲಾವಿದರೂ 
ಹೆಚ್ಚಿದ್ದಾರೆ. ಕಾರಣ ಕಾಲಕ್ಕೆ ತಕ್ಕಂತೆ ಜನರನ್ನು ಆಕರ್ಷಿಸುವ ದೃಷ್ಟಿ. 


32 


ಗದ್ಯಪದ್ಯಗಳೆರಡನ್ನು ಮಿಶ್ರಣ ಮಾಡಿ ಕಂಸಾಳೆಯ ಕಲಾವಿದ ಮಾದೇಶ್ವರನ 
ಕಥೆಯನ್ನು ನಿರೂಪಿಸುತ್ತಾನೆ. ಇದೇ ರೀತಿ ಮೇಳ ಹಾಗೂ ಮೇಳ ನಾಯಕನಿಂದ 
ಕಥೆ, ಹಾಡು, ನಿರೂಪಣೆ, ಮಾಡುವ ವಿಧಾನ ಕ್ರಿ.ಪೂ. ೬-೭ನೇ ಶತಮಾನದಲ್ಲೇ 
ಗ್ರೀಸ್‌ನಲ್ಲಿತ್ತು” ಅದು ಅನಂತರ ಅನೇಕ ಮಾರ್ಪಾಟುಗಳನ್ನು ಹೊಂದಿ ನಾಟಕವಾಗಿ 
ಪರಿವರ್ತಿಸಲ್ಪಟ್ಟಿತು. ಮಾದೇಶ್ವರನ ಕಥಾಮೇಳದ ಕೆಲವು ಆಂಶಗಳಲ್ಲಿ ಗ್ರೀಕ್‌ 
ಮೇಳದಂತೆ ಮೇಳನಾಯಕ ಹಾಡುತ್ತಾನೆ, ಕಥೆಯನ್ನು ನಿರೂಪಿಸುತ್ತಾನೆ. ಮೇಳದವರು 
ವಾದ್ಯವನ್ನು ನುಡಿಸುತ್ತಾ, ಸೊಲ್ಲಿಕ್ಕಿ ಕಥೆಗೆ ಮೆರುಗನ್ನು ಕೊಡುತ್ತಾರೆ. ಕಂಸಾಳೆ ಮೇಳ 
ನಾಟಕೀಯತೆಯನ್ನು ಪಡೆದರೂ ಗ್ರೀಕ್‌ನ ಮೇಳದ ಹಾಗೆ ಶುದ್ಧನಾಟಕ ರೂಪವಾಗಿ 
ಬೆಳದಿಲ್ಲದಿರುವುದು ವಿಚಾರಾರ್ಹ ಸಂಗತಿ. 


ಹಿಂದೆ ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಹೋಗಲು ಹಲವಾರು ದಿನಗಳು 
ಹಿಡಿಯುತ್ತಿದ್ದವ. ಇವರನ್ನು "ಪರಿಸೆ' ಎಂದು ಹೇಳುತ್ತಾರೆ. ಊರೂರುಗಳಲ್ಲಿ 
ಮಾದೇಶ್ವರನ ಭಕ್ತರು ಅರವಟ್ಟಿಗೆ ಇಡಿಸಿ, ಪಾನಕ, ನೀರುವುಜ್ಜಿಗೆ, ಮಡಿಕೆ ನೀರು 
ಮುಂತಾದುವುಗಳನ್ನು ಪ್ರಯಾಣಿಕರಿಗೆ ದಾನವಾಗಿ ನೀಡುತ್ತಿದ್ದರು. ಈ ಪರಸೆಗಳು 
ರಾತ್ರಿವೇಳೆ, ಬಿಸಿಲಿನವೇಳೆ, ಅಲ್ಲಲ್ಲಿ ತಂಗಿ ವಿಶ್ರಮಿಸಿಕೊಂಡು ಹೋಗುತ್ತಿದ್ದರು. ಆಗ 
ಮಾದೇಶ್ವರನ ಮಹಿಮೆಯನ್ನು ಹಾಡಿ ಹೊಗಳಿ, ಕುಣಿದು ಆನಂದಿಸುತ್ತಿದ್ದರು. ಜಾತ್ರೆ, 
ಹಬ್ಬ, ಹುಟ್ಟುಹಬ್ಬ, ಒಕ್ಕಣೆ, ನಾಟಿ ಮುಂತಾದ ವೇಳೆಗಳಲ್ಲೂ ಈ ಕಂಸಾಳೆಯವರು 
ಜೋಳಿಗೆ, ನಾಗಬೆತ್ತ, ಕಂಸಾಳೆಗಳನ್ನಿಟ್ಟು ಪೂಜಿಸಿ ಮಾದೇಶ್ವರನ ಕಥೆಗಳನ್ನು ಹಾಡಿ 
ತೃಪ್ತಿ ಹೊಂದುತ್ತಾರೆ. ಕಷ್ಟ ಪರಿಹಾರವಾಗಲೆಂದೂ ಹಾಡುತ್ತಾರೆ. ಯಾರಾದರೂ 
ದೈವಾಧೀನರಾಗಿದ್ದರೆ, ಅಂಥವರ ಮನೆಯವರು ಇವರನ್ನು ಕರೆಯಿಸಿ ಹಾಡಿಸಿ, 
ಮಹಾತ್ಮನ ಕಥೆಯನ್ನು ಕೇಳುವದು ರೂಢಿಯಲ್ಲಿದೆ. 


ಕಂಸಾಳೆಯವರು ಕಥೆ ಮಾಡುವ ಮೊದಲು ಗಣಪತಿ, ಸರಸ್ಪತಿ, ಮೊದಲಾದ 
ದೇವತೆಗಳನ್ನು ಸ್ತುತಿಸಿ ಆಮೇಲೆ ಮಾದೇಶ್ವರನ ಕಥೆಯನ್ನು ಆರಂಭಿಸುತ್ತಾರೆ. 
ಮಂಗಳದೊಂದಿಗೆ ಕಥೆ ಮುಕ್ತಾಯವಾಗುತ್ತದೆ. ಕೆಲವು ವೇಳೆ ಆರಂಭ ಮತ್ತು ಅಂತ್ಯದಲ್ಲಿ 
ಮಾದೇಶ್ವರರ ಹಾಗೂ ಇಷ್ಟದೈವಗಳನ್ನು ನೆನೆದು ಕಥೆ ಮಾಡುತ್ತಾರೆ. ಕಂಸಾಳೆಯವರಿಗೆ 
ಮಾದೇಶ್ವರನ ಮಹಿಮೆಯ ಕಥೆ ಹೇಳುವುದೇ ಮುಖ್ಯ ಗುರಿ. ಇವರು ಕರ್ನಾಟಕದ 
ಒಂದು ಮುಖ್ಯ ಸಂಪ್ರದಾಯದವರು. ಮಾದೇಶ್ವರನ ಕಥೆಯನ್ನು ಕಂಚಿನ ತಾಳಗಳ 
ಇಂಪು ಹಾಗೂ ಕೈಚಳಕಗಳ ಸುಂದರ ಸಮ್ಮಿಳನದಿಂದ ವಿಸ್ಮಯಕರವಾಗಿ ಮಾಡಿ 
ಜನರ ಮನವನ್ನು ತಣಿಸಿ ಆನಂದವನ್ನುಂಟುಮಾಡುವುದಲ್ಲದೆ ಭಕ್ಷಿಪ್ರಸಾರ ಕಾರ್ಯವನ್ನು 
ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಕೈಗೊಳ್ಳುವರು. 


Ka 


33 


ಮಾದೇಶ್ವರನ ಭಕ್ತರು ಮಾದೇಶ್ವರನ ಮಹಿಮೆಯನ್ನು ಹಾಡಿಹೊಗಳಿ ಭಕ್ತಿ 


Ki 
ಕಟ್ಟಿದವರಲ್ಲ ಕಲಿತವರಲ್ಲ, ಮಾದೇಶ್ವರನ ಮಹಿಮೆಯನ್ನು ಎತ್ತಿ ಹಿಡಿಯಲು 
ಕಲಿತವರು. ಈ ಪರಂಪರೆ ಉಳಿದುಕೊಂಡು, ಬೆಳೆದುಕೊಂಡು ಬರುತ್ತಿದೆ. ಆದರೆ 
ಇದು ಎಂದಿನಿಂದ ಬೆಳೆದು ಬಂದಿದೆ ಎಂಬುದು ಇನ್ನೂ ಅಜ್ಞಾತವಾಗಿದೆ. 


"ಕುಳಿತು ಹಾಡುವ ಕಂಸಾಳೆ” ಕಲೆಗಿಂತ ಬೀಸುಕಂಸಾಳೆ ಕಲೆ ಕಷ್ಟಕರವಾದುದು. 
ಮಾದೇಶ್ವರನ ಭಕ್ತರಲ್ಲಿ ಹಲವರು ಈ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ. 
ಸೌದತ್ತಿ ಎಲ್ಲಮ್ಮನ ಸಂಪ್ರದಾಯಕ್ಕೆ ಸೇರಿದ "ಚೌಡಿಕೆ ಮೇಳ' ಅಥವಾ ""ಗೊಂದಲಿಗರ 
ಮೇಳ”ವ ಸಹ ಕಲಾದೃಷ್ಟಿಯಿಂದ ಹೇಳುವುದಾದರೆ "ಕಂಸಾಳೆ ಮೇಳ'ದ ಸಾಮ್ಯವನ್ನು 
ಹೊಂದಿದೆ. ಇದರಲ್ಲಿ ನಿರೂಪಕ ಮಾತ್ರ ನೃತ್ಯವೆಸಗುವುದು. ಉಳಿದವರು ಹಿಮ್ಮೇಳ 
ಮಾತ್ರ. ಎರಡು ಮೂರು ಜನರು ಸೇರಿ ಈ ಮೇಳವನ್ನು ನಡೆಸುತ್ತಾರೆ. “ಮುಖ್ಯ 
ನಿರೂಪಕ ಕರಿಯ ನಿಲುವಂಗಿ, ಕಚ್ಚೆ ಪಂಚೆ ಉಟ್ಟು, ತಲೆಗೆ ಕೆಂಪು ರುಮಾಲನ್ನು 
ಸುತ್ತಿ, ಕೊರಳಿಗೆ ಹಳದಿ ಮಣಿಯನ್ನು ಹಾಕಿಕೊಂಡಿರುತ್ತಾನೆ. ಚೌಡಿಕೆ ಹಿಡಿದು 
ಹಾಡುತ್ತಾ, ವಿವರಣೆ ನೀಡುತ್ತಾ, ಹಾವಭಾವದಿಂದ ಮೆರೆಯುತ್ತಾನೆ. ಕಾಲನ್ನು ಮೇಲೆ 
ಮಡಿಸಿ, ಹಿಂದೆ, ಮುಂದೆ, ಅತ್ತಣತ್ತ, ಬಾಗಿ ಬಳುಕಿ ನೃತ್ಯವೆಸಗುತ್ತಾನೆ. ವೇಗವಾಗಿ 
ಎರಡು ಕಾಲನ್ನು ಎತ್ತಿ ಕುಪ್ಪಳಿಸುವ ವೈಖರಿ ಆಕರ್ಷಕ. ಕಾಲುಗೆಜ್ಜೆ, ಚೌಡಿಕೆನಾದ, 
ಮೋಹಕವಾಗುತ್ತದೆ. ಹಾಡು ಕುಣಿತ, ಎರಡು ಏಕಕಾಲದಲ್ಲಿ ಬರುವುದಿಲ್ಲ ಮುಖ್ಯ 
ನಿರೂಪಕ ಲಾವಣಿ ಪದ್ಯ ಎತ್ತಿಕೊಟ್ಟು ಹಿಮ್ಮೇಳದವರು ಆ ಪಾದವನ್ನು 
ಪೂರ್ಣಗೊಳಿಸುವಲ್ಲಿ ಮುಖ್ಯ ನಿರೂಪಕ ನೃತ್ಯದಲ್ಲಿ ತೊಡಗುತ್ತಾನೆ.” 


ಜನಪದ ಸತ್ವವುಳ್ಳ ಈ ಸ್ವಾರಸ್ಯಕರವಾದ ಕಥಾ ಸಂಪ್ರದಾಯಗಳನ್ನು 
ಉಳಿಸಿಕೊಂಡು ಬರುತ್ತಿರುವ ಕಂಸಾಳೆ ಕಲೆ. ಜನಪದ ಕ್ಷೇತ್ರದ ದೊಡ್ಡನಿಧಿಗಳಲ್ಲಿ 
ಒಂದಾಗಿದೆ. ಕಂಸಾಳೆ ಹಿಡಿದು ಮನೆ ಮನೆಯ ಬಾಗಿಲಿಗೆ ಬರುವ ಮಾದೇಶ್ವರನ 
ಭಕ್ತರು ಭಿಕ್ಷುಕರಲ್ಲ, ಮಾದೇಶ್ವರನ ಕಥೆಗಳನ್ನು ಹಾಡುವ ಕಥೋಪಜೀವಿಗಳು. ಈ 
ಧಾರ್ಮಿಕ ವೃತ್ತಿಗಾಯಕರು ಸ್ವಸಂತೋಷಕ್ಕೆ ಈ ಕಂಸಾಳೆಯ ಕಲೆಯನ್ನು ಪ್ರದರ್ಶಿಸಿ, 
ಪರೋಕ್ಷವಾಗಿ ತಮ್ಮ ಅಮೋಘ ಕಾಣಿಕೆಯನ್ನು ಮಾದೇಶ್ವರನಿಗೆ ಸಲ್ಲಿಸುತ್ತಾರೆ. ಇವರು 
ನಮ್ಮ ಸಂಸ್ಕೃತಿಯ ಸಿರಿಯನ್ನು ತುಂಬಿಕೊಂಡಿರುವ "ಜನಪದ ಗಾಯಕರು” ಎಂದು 
ಹೇಳಬಹುದು. 


34 


೩. ಕಂಸಾಳೆ ದೇವರ ಗುಡ್ಡರು: 


“ದೇವರ ಗುಡ್ಡ” ಎಂದರೆ "ದೇವರ ಶಿಷ್ಠ' ಎಂದರ್ಥ. ಕರ್ನಾಟಕದಲ್ಲಿ 
ಮಾದೇಶ್ವರರ ಗುಡ್ಡರು, ಮಂಟೆಲಿಂಗಸ್ವಾಮಿ ಗುಡ್ಡರು, ಎಲ್ಲಮ್ಮನ ಗುಡ್ಡರು 
ಮುಂತಾದವರು ಇರುವುದನ್ನು ಕಾಣಬಹುದು. ಈ ಗುಡ್ಡರು ಆಯಾ ದೇವರ ಹೆಸರಿನಲ್ಲಿ 
"ಕ್ವಾರಣ್ಯ.'”* (ಭಿಕ್ಷಿ)ವನ್ನು ಸಾರುತ್ತಾರೆ. ಎಡಗೈ, ಬಲಗೈನವರು, ಕುಂಬಾರರು, 
ಮಡಿವಾಳರು, ಹೆಗ್ಗಡೆಗೌಡರು ಸಿದ್ದಪ್ಪಾಜಿಯ ಗುಡ್ಡರಾಗುವರು. ಹರಿಜನ, ಹಾಲು 
ಮತದವರು, ಗೊಲ್ಲರು ಜುಂಜಪ್ಪನ ಗುಡ್ಡರಾದರೆ, ಒಕ್ಕಲಿಗರು, ಗಂಗಮತದವರು, 
ಉಪ್ಪಲಿಗರು, ಮಡಿವಾಳರು ಪರಿವಾರದವರು, ಹರಿಜನರು, ಮಾದೇಶ್ವರನ 
ಗುಡ್ಡರಾಗುವರು. ಕುರುಬರು, ಗಂಗಮತದವರು, ಹರಿಜನರು, ವಿಶೇಷವಾಗಿ 
ಮಾದೇಶ್ವರನ ಗುಡ್ಡರಾಗುತ್ತಾರೆ. ಗುಡ್ಡರಾಗಲು ಬಡವ ಬಲ್ಲಿದ ಎಂಬ ಭೇದಭಾವವಿಲ್ಲ. 
ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ಗುಡ್ಡರುಗಳು ಸಾಮಾನ್ಯವಾಗಿ ಮಂಟೇದಯ್ಯ, 
ಮಂಟೇಲಿಂಗಯ್ಯ ಸಿದ್ಧಪ್ಪ, ಸಿದ್ದಯ್ಯ ಎಂದು ಹೆಸರಿಟ್ಟುಕೊಳ್ಳುವಂತೆ, ಮಾದೇಶ್ವರ 
ಗುಡ್ಡರು, ಮಾದಪ್ಪ, ಮಾದಯ್ಯ, ಮಾದು, `ಚಿಕ್ಕ ಮಾದು, ದೊಡ್ಡ ಮಾದು, 
ಪುಟ್ಟಮಾದ, ಮುದ್ದು ಮಾದ, ದುಂಡುಮಾದ, ಮಾದೇವ, ಮರಿದೇವರು, 
ಮಾದೇವಸ್ವಾಮಿ ಎಂದೂ, ಹೆಂಗಸರಾದರೆ ಮಾದಮ್ಮ, ಮಾದೇವಿ, ಪುಟ್ಟಮಾದಿ, 
ದೊಡ್ಡಮಾದಿ, ಚಿಕ್ಕಮಾದಿ, ರಾಮವ್ವೆ ಎಂದು ಇಟ್ಟುಕೊಳ್ಳಬೇಕೆಂಬ ನಿಯಮವಿರುತ್ತದೆ. 
ಸರಗೂರಿನಲ್ಲಿ ಮೂಗಯ್ಯನ ತಾಯಿ, ಮಾದೇಶ್ವರನ ಭಕ್ತೆ. ಆದುದರಿಂದ ಈ ಹೆಸರನ್ನು 
ಮಾದೇಶ್ವರನ ಭಕ್ತರು ಇಟ್ಟುಕೊಳ್ಳುತ್ತಾರೆ ಎನ್ನಿಸುತ್ತದೆ. 

ಮಾದೇಶ್ವರನ ಭಕ್ತರನ್ನು ಎರಡು ವಿಧಗಳಾಗಿ ವಿಂಗಡಿಸಬಹುದು. 


(೧) ಮಾದೇಶ್ವರನಿಗೆ ನಡೆದುಕೊಳ್ಳುವ ಭಕ್ತರು (೨) ಮಾದೇಶ್ವರನಿಗೆ ಬಿಟ್ಟಂಥ 
ಭಕ್ತರು, ಅಂದರೆ ಮಾದೇಶ್ವರನ ಗುಡ್ಡರು. ಮಾದೇಶ್ವರನ ಗುಡ್ಡರಿಗೆ "ಕೈಸಾಲೆಯವರು', 
"ಕಂಸಾಳೆಯವರು' ಎಂದು ಹೇಳುವ ರೂಢಿ ಇದೆ. ಮಂಟೇಸ್ವಾಮಿ ಗುಡ್ಡರಿಗೆ ತಂಬೂರಿ, 
ಎಲ್ಲಮ್ಮನ ಗುಡ್ಡರಿಗೆ ಚೌಡಿಕೆ, ಜುಂಜಪ್ಪನ ಗೊಲ್ಲರಿಗೆ ಗಣೆ ವಾದ್ಯ ಮುಖ್ಯವಾದಂತೆ, 
ಮಾದೇಶ್ವರನ ಗುಡ್ಡರಿಗೆ ಕಂಸಾಳೆಯ ವಾದ್ಯ ಮುಖ್ಯವಾದುದು. ಇದನ್ನು ಹಿಡಿದು 
ಹಾಡಿ ಕುಣಿಯುವರು ಹಾಗೂ ಮಾದೇಶ್ವರನ ಕಥೆಯನ್ನು ನಿರೂಪಿಸುವರು. ಇವರು 
ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರು, ಮಂಡ್ಯ ಹಾಗೂ ಬೆಂಗಳೂರು ಜಿಲ್ಲೆಗಳಲ್ಲಿ 
ಇರುವುದನ್ನು ಕಾಣಬಹುದು.” ಮಾದೇಶ್ವರನ ಬಗೆಗೆ ಜನಪದ ಕಾವ್ಯವನ್ನು 
ಪರಂಪರಾನುಗತವಾಗಿ ಕಾಪಾಡಿಕೊಂಡು, ಹಾಡಿಕೊಂಡು ಬಂದ ವಿಶಿಷ್ಟ ಗಾಯಕ 
ವರ್ಗದವರು ಮಾದೇಶ್ವರನ ದೇವರ ಗುಡ್ಡರದು. 


35 


“ಹೇಣ್ಣು ಮಕ್ಕಳನ್ನು ಗುಡ್ಡಮ್ಮ ಅಥವಾ ಗುಡ್ಡಿ ಬಿಡುವ ಪದ್ಧತಿ ಹರಿಜನರಲ್ಲಿ 
ತೀರಾ ವಿರಳವಾಗಿ ನಡೆದುಕೊಂಡು ಬರುತ್ತಿದೆ. ಆದರೆ ಸೂತಕವಾಗುವ ಹೆಂಗಸನ್ನು 
ಗುಡ್ಡಿ ಬಿಡಲಾರರೆಂದು ಕೆಲವರು ಹೇಳುತ್ತಾರೆ. ಗುಡ್ಡಿ ಮಾದೇವನ ಸಿಸು ಮಗಳಾದ 
ಮೇಲೆ ಅವಳಿಗೆ ವಿವಾಹವಿಲ್ಲ ಯಾವನಾದರೂ ಗುಡ್ಡ ಇಷ್ಟಪಟ್ಟರೆ ಅವನ ಸೇವೆಯನ್ನು 
ಗುಡ್ಡಿ ಮಾಡಬೇಕಾಗುತ್ತದೆ. ಹಬ್ಬ ಹರಿದಿನಗಳಲ್ಲಿ ಆಕೆಗೆ ಹೆಚ್ಚು ಗೌರವ, ಆದರಗಳು 
ಸಲ್ಲುತ್ತದೆ” ಎಂದು ಹೇಳಿ ಇತ್ತೀಚೆಗೆ ಈ ಪದ್ಧತಿ ಮರೆಯಾಗುತ್ತಿದೆ. ಗಂಡಸರು 
ಮಾತ್ರ ಗುಡ್ಡರಾಗುವುದು ಸರ್ವೇಸಾಮಾನ್ಯ ಎಂದು ಪಿ.ಕೆ. ರಾಜಶೇಖರ ಅವರು 
ಹೇಳಿದ್ದಾರೆ. ಆದರೆ ನಾನು ಸಂದರ್ಶಿಸಿದ ಬೆಂಗಳೂರಿನ ಸಿ. ಮಾದಪ್ಪ ಹಾಗೂ 
ಕಂಸಾಳೆ ಮಾದಯ್ಯ, ಮಾದೇಶ್ವರ ಬೆಟ್ಟದ ಪ್ರರುಸೇಕಾಲಿ ರಾಮಣ್ಣನವರೂ ಹೆಂಗಸರನ್ನು 
ಗುಡ್ಡಿಯರಾಗಿ ಬಿಡುವುದಿಲ್ಲ ಎಂದರು. 


ಮಾದೇಶ್ವರನ ಸಂಪೂರ್ಣ ಜೀವನ ಚರಿತ್ರೆಯನ್ನು ದೇವರ ಗುಡ್ಡರು ಹಾಡ 
ಬಲ್ಲರೇ ಹೊರತು ಮಹಿಳೆಯರು ಹಾಡಲಾರದು. ಅವರು ಬಿಡಿ ಹಾಡುಗಳನ್ನು ಮಾತ್ರ 
ಹಾಡುವುದನ್ನು ಕಾಣಬಹುದು. ಇವರೆಲ್ಲಾ ಪ್ರಮುಖವಾಗಿ ಮಾದೇಶ್ವರನ ಸೇವೆಯನ್ನು 
ಮಾಡುವ ಭಕ್ತರು. “ಮಾದೇಶ್ವರನಿಗೆ ಗುಡ್ಡರನ್ನು ಬಿಡುವುದು ವಂಶಪಾರಂಪರ್ಯವಾಗಿ 
ನಡೆದು ಬಂದ ಪದ್ಧತಿ.” ಮನೆಗೊಬ್ಬನನ್ನು ಗುಡ್ಡನಾಗಿ ಬಿಡುವುದು ಮಾದೇಶ್ವರನಿಗೆ 
ನಡೆದುಕೊಳ್ಳುವ ಗುಡ್ಡರಿಗೆ ಕಡ್ಡಾಯ. ಕುಟುಂಬದಲ್ಲಿ ಕಷ್ಟ ಪರಿಹಾರವಾಗಲೆಂದೂ 
ಗುಡ್ಡರನ್ನು ಬಿಡುತ್ತಾರೆ. ದೇವರ ಗುಡ್ಡರನ್ನು ಸಿರಿಯ ದೇವರಗುಡ್ಡರು ಅಲೆಮಾರಿ 
ಗುಡ್ಡರು ಎಂದು ಎರಡು ವಿಭಾಗವಾಗಿ ವಿಂಗಡಿಸಬಹುದು. 


ಸಿರಿಯದೇವರ ಗುಡ್ಡರು: 


ಮಾದೇಶ್ವರನ ಗುಡ್ಡರು ಕಂಚಿನ ತಟ್ಟೆಯಲ್ಲಿ ಊಟ ಮಾಡುವುದಿಲ್ಲ. ಕಾರಣ 
ಕಂಚು ಮಾದೇಶ್ವರನ ಶ್ರೇಷ್ಠ ಕಂಸಾಳೆ ಎಂಬ ದೃಷ್ಟಿಯಿಂದ. ಈ ಸಂಪ್ರದಾಯ 
ಅನುಸರಿಸುವವರಿಗೆ “ಸಿರಿಯ ದೇವರ ಗುಡ್ಡರು” ಎಂದು ಕರೆಯುತ್ತಾರೆ. ಇವರು 
ಕಾಲಿಗೆ ಪಾಪೋಸು ಮೆಟ್ಟುವುದಿಲ್ಲ ಸೋಮವಾರ, ಶುಕ್ರವಾರ, ಅಮಾವಾಸ್ಯೆಯ 
ದಿನ ಕ್ಷಾರಣ್ಯ ಮಾಡುತ್ತಾರೆ. ಉಗಾದಿ, ಶಿವರಾತ್ರಿ, ನವರಾತ್ರಿ, ದೀಪಾವಳಿ ಹಬ್ಬಗಳಲ್ಲಿ 
ಬುತ್ತಿಯನ್ನಿಟ್ಟು ಹೆಗಲೋಸೆ (ಹಸುಬೆ, ಜೋಳಿಗೆ)ಯನ್ನು ತಲೆಯ ಮೇಲೋ, ಹೆಗಲ 
ಮೇಲೋ ಹಾಕಿಕೊಂಡು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಮಾದೇಶ್ವರನ ಸೇವೆಯನ್ನು 
ಮಾಡುತ್ತಾರೆ. ಈ ಗುಡ್ಡರು ಮದುವೆ ಆಗಬಹುದು. ಇವರ ಅಂತ್ಯ ಸಂಸ್ಕಾರ 
ಗುಡ್ಡರಿಂದಲೇ ಆಗಬೇಕು. ಸೋಮವಾರ ಶುಕ್ರವಾರ ಇವರು ಮಾಂಸ, ಮದ್ಯ, 
ತೆಗೆದುಕೊಳ್ಳುವುದಿಲ್ಲ ಇವರು ಮಾದೇಶ್ವರನ ಕಥೆಯನ್ನು ಹಾಡುತ್ತಾರೆ. 


36 


ಅಲೆಮಾರಿ ಗುಡ್ಡರು; 


ಮಾದೇಶ್ವರ ಗುಡ್ಡರಲ್ಲಿ ಅನೇಕರು ಮಾದೇಶ್ವರನ ಕಥೆಯನ್ನು ಸಂಪೂರ್ಣವಾಗಿ 
ಹಾಡುತ್ತಾರೆ. ಅವರು ನಾಲ್ಕು ಹಾಡುಗಳನ್ನಾದರೂ ಕಲಿತುಕೊಂಡು, ಕಂಸಾಳೆ 
ನುಡಿಸುತ್ತಾ, ಊರೂರು ಅಲೆಯುತ್ತಾ "ಕ್ಹಾರಣ್ಯ' ಮಾಡಿಕೊಂಡು ಮಾದೇಶ್ವರನ 
ಸೇವೆಯನ್ನು ಮಾಡುವರು. ಇವರಿಗೆ "ಅಲೆಮಾರಿ ಗುಡ್ಡರು' ಎಂದು ಕರೆಯುವರು. 
ಇವರು ವಿಭೂತಿ, ರುದ್ರಾಕ್ಷಿಧಾರಣೆ ಮಾಡಿಕೊಂಡು ಕಂಸಾಳೆ ಹಿಡಿದು ಕಲಿತ 
ಹಾಡುಗಳನ್ನು ಹಾಡುತ್ತಾ, ಹೆಗಲೋಸೆಯಲ್ಲಿ ಬುತ್ತಿ ಇಟ್ಟುಕೊಂಡು, ಭಕ್ತಾದಿಗಳು 
ಕೊಟ್ಟ ಹಣ, ಧಾನ್ಯ, ಹರಕೆಯ ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗಿ ಮಾದೇಶ್ವರನ 
ಸೇವೆ ಮಾಡುವುದು ಪದ್ಧಶಿ, ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅಂದರೆ ದೀಪಾವಳಿ, 
ಯುಗಾದಿ, ಶಿವರಾತ್ರಿ ವೇಳೆಗಳಲ್ಲಿ ಇವರು ಮಾದೇಶ್ವರ ಕ್ಷೇತ್ರಕ್ಕೆ ಹೋಗಿ ಮಾದೇಶ್ದರನ 
ಸೇವೆಯನ್ನು ಮಾಡುವರು. 


ಗುಡ್ಡರ ದೀಕ್ಷಾ ವಿಧಾನ: 


ಆಯಾ ಜಾತಿಗೆ, ಆಯಾ ಪ್ರದೇಶಕ್ಕೊಬ್ಬ "ಪುರಸೇಕಾರಿ' ಎಂಬುವನು ಇರುತ್ತಾನೆ. 
"ಪುರಸೇಕಾರಿ' ಎಂದರೆ ಮಾದೇಶ್ವರನ ದೇವರಗುಡ್ಡರಾಗಿ ಮಾಡಲು ದೀಕ್ಷೆಯನ್ನು 
ನೀಡುವಾತ, ಒಂದು ರೀತಿಯಲ್ಲಿ ಹೇಳುವುದಾದರೆ ದೀಕ್ಷಾ ಗುರು, ಪುರುಸೇಕಾರಿ 
ಮದುವೆ ಆಗಬಹುದು. ಮಾಂಸ, ಮದ್ಯ ತೆಗೆದುಕೊಳ್ಳುವಂತಿಲ್ಲ. ಪುರಸೇಕಾರಿ 
ಮನೆತನದಲ್ಲಿ ಎಲ್ಲರೂ ಗುಡ್ಡರಾಗಬೇಕು. ಈತ ಶಿವರಾತ್ರಿಯಲ್ಲಿ ಜಾಗರಣೆ ಉಪವಾಸ 
ಮಾಡುತ್ತಾನೆ. ಬಿಳಿ ಬಟ್ಟೆ ಪಂಚೆಯ ಸಾಮಾನ್ಯ ಉಡುಗೆಯಲ್ಲಿರುತ್ತಾನೆ. ಈತ 
ದೇವರಗುಡ್ಡರಿಂದ ಕಾಣಿಕೆಯನ್ನು ವಸೂಲು ಮಾಡಿ ಸಾಲೂರು ಮಠಕ್ಕೆ 
ತಂದೊಪ್ಪಿಸುತ್ತಾನೆ. ಈ ಕಾರ್ಯ ವಿಶೇಷವಾಗಿ ದೀಪಾವಳಿ, ಯುಗಾದಿ, ನವರಾತ್ರಿ 
ಹಬ್ಬಗಳಲ್ಲಿ ಜರುಗುತ್ತದೆ. ಪುರಸೇಕಾರಿಯು "ಗುಡ್ಡರ ಬಿಡುವ' ಕಾರ್ಯವನ್ನು 
ನಿರ್ವಹಿಸುತ್ತಾನೆ. ಈ ಕಾರ್ಯ ಮಾದೇಶ್ವರ ಬೆಟ್ಟದಲ್ಲಾದರೆ ಯಾವ ಹೊತ್ತಾದರೂ 
ಆಗಬಹುದು. ಕೆಲವರು ಈ ಕಾರ್ಯವನ್ನು ತಮ್ಮ ತಮ್ಮ ಊರುಗಳಲ್ಲೇ 
ನಿರ್ವಹಿಸುತ್ತಾರೆ. ಬೆಟ್ಟದಲ್ಲಿ ಒಂದು ದಿನಕ್ಕೆ ಮೂರು ನಾಲ್ಕು ಜನ ಗುಡ್ಡರನ್ನು ಬಿಡುತ್ತಾರೆ. 
ಆಷಾಢಮಾಸ ಬಿಟ್ಟು ಶಿವರಾತ್ರಿ, ದೀಪಾವಳಿ, ಯುಗಾದಿ, ಕಾರ್ತೀಕ ಮಾಸದಲ್ಲಿ, 
ಜಾತ್ರೆಯಲ್ಲಿ ಗುಡ್ಡರನ್ನು ಬಿಡುತ್ತಾರೆ. ಮಾದೇಶ್ವರನ ಒಕ್ಕಲಿನವರು ತಮ್ಮ ಹಿರಿಯ 
ಮಗನನ್ನು ಗುಡ್ಡನಾಗಿ ಮಾಡಲು ಸೋಮವಾರ, ಶುಕ್ರವಾರದ ದಿನಗಳಲ್ಲಿ ಯಾವುದು 
ಮುಹೂರ್ತಕ್ಕೆ ಸರಿಯಾದ ದಿನವೆಂದು ಕೇಳಿ ನಿಶ್ಚಯಿಸಿಕೊಳ್ಳುತ್ತಾರೆ. ಮಂಟೇಸಾಮಿ, 
ಪಾರ್ವತಿ, ಮಾದೇಶ್ವರನ ಗುಡ್ಡರು, ಜೋಗಿಗಳು, ದಾಸರು ಈ ಐವರ ದರ್ಶನ 


37 


ಮಾಡುತ್ತಾರೆ. ಗುಡ್ಡನ ಮಾಡುವ ಹಿರಿಯರು ತಮ್ಮೂರ ಹತ್ತಿರದ ಭಾವಿ ಅಥವಾ 
ನದಿಯ ಹತ್ತಿರ ಮಾಡುತ್ತಾರೆ. ಹೆಚ್ಚಾಗಿ ಮಾದೇಶ್ವರನ ದೇವಸ್ಥಾನದಲ್ಲಿ ಮಾಡಿಸುತ್ತಾರೆ. 
ದೀಕ್ಷೆ ತೆಗೆದುಕೊಳ್ಳುವವನಿಗೆ ಮೊದಲು ಮಂಡೆ ತೆಗೆಸಿ, ಉಗುರು ಕತ್ತರಿಸಿ, 
ಉಡುದಾರವನ್ನು ಕಿತ್ತೆಸೆದು, ಅಂತರ ಗಂಗೆಗೆ ಕರೆತರುತ್ತಾರೆ. ಗುಡ್ಡರ ಕೈಯಲ್ಲಿ ನೀರು 
ಹಾಕಿಸಿ, ಹೂಸ ಉಡಿದಾರ, ಕಚ್ಚಿಪಾವುಡ ಕಟ್ಟಿಸಿ, ಭಸ್ಮವನ್ನು ಧರಿಸಿ, ಗುಡ್ಡರು 
ಕಂಸಾಳೆ ನಾದವನ್ನು ಮಾಡಿಕೊಂಡು, ಹಾಡುತ್ತಾ ಆತನನ್ನು ಕರೆದುಕೊಂಡು ಸಾಲೂರು 
ಮಠಕ್ಕೆ ಬರುತ್ತಾರೆ. ಅಲ್ಲಿ ಪುರಸೇಕಾರಿಗೆ ಹುಡುಗನನ್ನು ಒಪ್ಪಿಸಿ "ಈತ ನಮ್ಮ ಮಗನಲ್ಲ, 
ಮಾದೇಶ್ವರನ ಮಗ” ಎನ್ನುತ್ತಾರೆ. ಮತ್ತು “ಮಾದೇವಾ ನಿನ್ನೊಕ್ಕಲಾಯ್ತಿರೋ ಕಂದನ 
ಉದ್ಧಾರ ಮಾಡಪ್ಪಾ” ಎಂದು ಕೈ ಮುಗಿದು ನಿಂತುಕೊಳ್ಳುತ್ತಾರೆ. ಪುರಸೇಕಾರಿ, ಶಿಷ್ಯನ 
ಕಣ್ಣರೆಫ್ಟೆ, ಕಿವಿ, ತಲೆ, ಹಣೆ, ತೋಳು, ಎದೆ, ಬೆನ್ನು, ಕೈಕಾಲುಗಳಿಗೆ ಬ್ರಹ್ಮ, ವಿಷ್ಣು 
ಮಹೇಶ್ವರ ಆಂತ ತ್ರಿಮೂರ್ತಿಗಳ ಹೆಸರನ್ನು ಹೇಳಿ, ವಿಭೂತಿ ಧರಿಸಿ, ಆತನನ್ನು 
ಕರಿಕಂಬಳಿಯ ಗದ್ದುಗೆಯ ಮೇಲೆ ಕುಳ್ಳರಿಸುತ್ತಾನೆ. ಐದು ಕಳಸಗಳನ್ನು ಗದ್ದುಗೆಯ 
ಮೇಲೆ ಇಟ್ಟು, ಅವುಗಳಿಗೆ ದಾರವನ್ನು ಸುತ್ತಿ ಆತನ ಕತ್ತಿಗೂ ಒಂದೆಳೆ ತೆಗೆದು, 
ರುದ್ರಾಕ್ಷಿ ಮಣಿಯೊಂದನ್ನು ಹೊಸ ದಾರದಲ್ಲಿ ಜೋಡಿಸಿ ಅಡ್ಡವಾಗಿ ಕಟ್ಟುತ್ತಾರೆ. 
ಮಂಟೇಸ್ವಾಮಿ, ಸಿದ್ದಪ್ಪಾಜಿ ಗುಡ್ಡರಿಗೆ ಮೇಲ್ಮುಖವಾಗಿ ತೂತು ಬರುವಂತೆ ಕಟ್ಟಿದರೆ, 
ಮಾದೇಶ್ವರನ ಗುಡ್ಡರಲ್ಲಿ ಅಡ್ಡವಾಗಿ ಬರುತ್ತದೆ. ಅರಿಸಿನದ ಬಟ್ಟೆಯಲ್ಲಿ ಅರಿಸಿನದ 
ಕೊನೆಯೊಂದನ್ನು ಹಾಕಿ, ಕಬ್ಬಿಣದ ಉಂಗುರವಿಟ್ಟು ಅದನ್ನು ಕಪ್ಪ ಉಡಿದಾರದಲ್ಲಿ 
ಕಟ್ಟಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ, ರುದ್ರಾಕ್ಷಿ, ಕಂಕಣಧಾರಣೆ ಮಾಡಿ ಎಲ್ಲರಿಂದಲೂ 
ಶರಣು ಮಾಡಿಸುವರು. ಕಳಸದ ಮುಂದೆ ಹಾಲನ್ನು ಮದುವೆಯ ಧಾರೆಯಲ್ಲಿ 
ಎರೆಯುವಂತೆ ಎರೆಯುತ್ತಾರೆ. ಗುಡ್ಡರ ಕೈಗೆ ಅಕ್ಕಿ, ಎಲೆ, ಅಡಿಕೆ, ಬೆಲ್ಲ, ಕಾಯಿ 
ಇಟ್ಟು ಪುರಸೇಕಾರಿ ಆತನಿಗೆ ಕಂಕಣವನ್ನು ಕಟ್ಟಿ, ಮೇಲೇಳಿಸಿ, ನಮಸ್ಕಾರ ಮಾಡಿಸಿ, 
“ಅಪ್ಪಾ ಮಗನೇ ಇಲ್ಲಿಯವರೆಗೆ ತಂದೆ-ತಾಯಿಯರ ಮಗನಾಗಿದ್ದೆ, ಇಲ್ಲಿಂದೀಚೆಗೆ 
ಮಾದಪ್ಪನ ಮಗನಾದೆ” ಎಂದು, ರುದ್ರಾಕ್ಷಿಧಾರಣೆ (ಲಿಂಗಧಾರಣೆ) ಆಗಬಹುದಾ? 
ಎಂದು ಕೇಳುತ್ತಾನೆ. "ಆಗಲಿ' ಎಂದು ಎಲ್ಲರೂ ಹೇಳುತ್ತಾರೆ. ಆಗ ಅದನ್ನು ಎಲ್ಲರ 
ಕೈಯಿಂದಲೂ ಮುಟ್ಟಿಸಿ ಅರಿಸಿನದ ದಾರದಲ್ಲಿ ಅದನ್ನು ಜೋಡಿಸಿ ಆತನ ಕೊರಳಿಗೆ 
"ಅಕ್ಷಯವಾಗಲಪ್ಪಾ' ಎಂದು ಹೇಳಿ ತಲೆಯ ಮೇಲೆ ಅಕ್ಷತೆ ಕಾಳುಗಳನ್ನು ಎರಚುತ್ತಾನೆ. 
ಪುರಸೇಕಾರಿಗೆ ಗುಡ್ಡರ ಮಾಡುವವರು, ಐದು ಪಾವು ಅಕ್ಕಿ, ಎರಡಚ್ಚು ಬೆಲ್ಲ, ಎಲೆ, 
ಅಡಿಕೆ, ಎರಡು ತೆಂಗಿನಕಾಯಿ, ಆರು, ಬಾಳೆಹಣ್ಣು, ಕಡ್ಡಿ ಕರ್ಪೂರ, ಒಂದು ಕೊನೆ 
ಅರಿಶಿನ, ಕಂಕಣಕ್ಕೆ ಬಟ್ಟೆ, ಕಬ್ಬಿಣದ ಉಂಗುರ, ಗೋತೀರ್ಥ, ಗೋರಂಜನ, ಕಸ್ತೂರಿ, 


38 


ಸಾಲೂರು ಮಠದ ಸ್ವಾಮಿಗಳಿಗೆ ೯* ೧/೨ ರೂಪಾಯಿಗಳ ಕಾಣಿಕೆ ಎಲ್ಲವನ್ನೂ ಇಟ್ಟು 
ಕೊಡುತ್ತಾರೆ. ಹಿಂದೆ ಐದು ಪಾವಲಿಗಳನ್ನು ಇಡುತ್ತಿದ್ದರು. ಇಂದು ಇಪ್ಪತ್ತು ಮೂವತ್ತು 
ರೂಪಾಯಿಗಳನ್ನು ಕೊಡುತ್ತಾರೆ. ಹಣವಂತರು ಪುರಸೇಕಾರರಿಗೆ ಬಟ್ಟೆಯನ್ನೂ ಸಹ 
ಕೊಡುತ್ತಾರೆ. ಪುರಸೇಕಾರಿ ಹುಡುಗನ ಕೊರಳಿಗೆ ರುದ್ರಾಕ್ಷಿಯನ್ನು ಕಟ್ಟುತ್ತಾನೆ. ಆಗ 
ಅಲ್ಲಿನೆರೆದ ಗುಡ್ಡರು “ಶರಣಾರ್ತಿ” ಎಂದು ಕಂಸಾಳೆ ನುಡಿಸಿಕೊಂಡು “ಲಿಂಗಧಾರಣೆಗೆ 
ಶರಣಾರ್ತಿ'' ಎಂದು ಹೇಳುತ್ತಿರುತ್ತಾರೆ. ಎಲ್ಲರೂ ಆತನಿಗೆ ಅಕ್ಷತೆ ಕಾಳನ್ನು ತಲೆಯ 
ಮೇಲೆ ಹಾಕುತ್ತಾರೆ. ಆ ಮೇಲೆ ಪುರುಸೇಕಾರಿ ಶಿಷ್ಕನನ್ನುದ್ದೇಶಿಸಿ- 


“ನೀನ್ಮಾರ ಮಗನಪ್ಪಾ?” ಎಂದು ಕೇಳುತ್ತಾನೆ. ಅದಕ್ಕೆ ಆತ “ನಾನು ಮಾದೇವನ 
ಮಗ ಸ್ವಾಮಿ” ಅನ್ನುತ್ತಾನೆ. 

“ಅಂಗಂದ್‌ ಮ್ಯಾಲೆ ತಕ್ಕಳಪ್ಪಾ ಮಾದೇವನ ಜೋಳಿಗೇನ ಮುಂಗೈಗೆ ಬೆತ್ತಾನ” 
ಎಂದು ಕೊಟ್ಟು ಮತ್ತೆ ಪ್ರಶ್ನಿಸುತ್ತಾನೆ. 

“ಇದನ್ನು ಏನು ಮಾಡ್ತೀಯಾ?” 

“ಏನು ಮಾಡ್ಲಿ ಗುರುಗಳೇ?” 


"ಈಗ ಮುಖ್ಯಸ್ಥರ ಮನೇಲಿ ಕ್ವಾರಣ್ಯ ಮಾಡ್ಕಂಡು ಬಾ. ಆಮ್ಯಾಲೆ ಸೋಮವಾರ 
ಶುಕ್ರವಾರ ಮನೆ ಮನೆಗೆ ಹೋಗಿ ಕ್ಷಾರಣ್ಯ ಸಾರಬೇಕಪ್ಪಾ ಸೋಮವಾರ ಶುಕ್ರವಾರ 
ಇದಕ್ಕೆ ಪೂಜೆ ಮಾಡ್ತೀಯಾ ನಿಚ್ಚಯವಾಗಿ?” 


“ನಿಚ್ಚಯವಾಗಿ ಮಾಡ್ತೀನಿ” ಅನ್ಹಾನೆ. ಆಮೇಲೆ ತಂದೆ ತಾಯಿಯವರು ಗುಡ್ಡನ 
ಪಾದ ಪೂಜೆ ಮಾಡಿ ಐದು ಸೇರು ಅಕ್ಕಿ, ಒಂದು ಅಚ್ಚು ಬೆಲ್ಲ, ಒಂದು ತೆಂಗಿನಕಾಯಿ, 
ಎಲೆ, ಅಡಿಕೆ, ಹಣ್ಣುಗಳನ್ನು ಜೋಳಿಗೆಗೆ ಹಾಕಿ ಭಿಕ್ಷೆಗೆ ಕಳುಹಿಸುತ್ತಾರೆ. ನಾಲ್ಕಾರು 
ಮನೆಗಳಲ್ಲಿ ಭಿಕ್ಷೆ ತೆಗೆದುಕೊಂಡು ಬರುತ್ತಾನೆ. ಆ ಮೇಲೆ ಆತನಿಗೆ ರತನೀರು ತೆಗೆದು 
ಕಾಲು ತೊಳೆದು ಮನೆಗೆ ಕರೆದುಕೊಳ್ಳುತ್ತಾರೆ. ಹೊಂಬಾಳೆ ಗೊನೆಯನ್ನು ಮನೆಯ 
ಸೂರಿಗೆ ಕಟ್ಟಿ ಧೂಪ ಹಾಕಿ ಕೈ ಮುಗಿಯುವರು. ಮತ್ತೆ ಪುರುಸೇಕಾರಿ- 


“ಹಾಗಂದ್‌ಮ್ಯಾಕೆ ದರುಸ್ಸಿಕರು ದೇವರ ದರ್ಶನಕ್ಕೆ ಬಂದಿರುವವರು ಬಂದವ್ರಲ್ಲಾ 
ಅವರೆಲ್ಲಾ ಹೇಳಿದವಂಗೆ ನಡೀತೀನಿ ಅಂಶ ಅವರ ಪಾದಕ್ಕೆ ಬೀಳು”. ಎಂದಾಗ ಆತ 
ಪುರುಸೇಕಾರಿಗೆ ನಮಸ್ಕರಿಸಿ, ಅನಂತರ ಅಲ್ಲಿ ನೆರೆದ ಹಿರಿಯರಿಗೆ ನಮಸ್ಕರಿಸುತ್ತಾನೆ. 
“ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳಿದಂಗೆ ನಡ್ಕೊಂಶೀನಿ” ಅಂತ ಪ್ರತಿಜ್ಞೆಯನ್ನು 
ಮಾಡುತ್ತಾನೆ. 


39 


“ಗುರುಗಳೆ ಕಂಡರೆ ಶರಣು ಆನ್ರೀಯ?” 
“ಗುರುಗಳ ಕಂಡರೆ ಶರಣು ಅನ್ನೀನಿ” 

“ಜೋಗಿ ಕಂಡ್ರೆ ಆದೇಸಿ (ಶರಣು) ಅನ್ರೀಯಾ?” 
“ಜೋಗಿ ಕಂಡ್ರೆ ಆದೇಸಿ ಅನ್ನೀನಿ” 

“ತಂದೆ ತಾಯಿಗೆ ಅನ್ನ ಹಾಕೀಯಾ?” 

“ತಂದೆ ತಾಯಿಗೆ ಅನ್ನ ಹಾಕ್ತೀನಿ'' 


“ಅತಿಥಿಗಳು ಬಂದ್ರೆ ಸೋಮವಾರ ಶುಕ್ರವಾರ ಸ್ನಾನ ಮಾಡಿ ಪೂಜೆ ಮಾಡಿ, 
ಬಿಕ್ಲೇನಾದರೂ ಮಾಡಿ ತಂದು ಹಾಕ್ತೀಯಾ?” 


“ತಂದು ಹಾಕ್ತೀನಿ” 


“ವರ್ಷಕ್ಕೊಂದು ಸಾರಿ ಒಂದೂಕಾಲು ರೂಪಾಯಿ ಕಾಣಿಕೆಯನ್ನು ಗುರುಮರಕ್ಕೆ 
ತಂದುಕೊಡ್ತೀಯಾ?” 


“ತಂದು ಕೊಡ್ತೀನಿ” 


ಹೀಗೆ ಗುಡ್ಡನಿಗೆ ಹಲವಾರು ನಿಬಂಧನೆಗಳನ್ನು ಹಾಕುತ್ತಾನೆ. ಅವಕ್ಕೆಲ್ಲಾ ಶಿಷ್ಯ 
ಒಪ್ಪುತ್ತಾನೆ. ಮುಂದೆ ಹಾಗೆ ಮಾಡುತ್ತೇನೆ ಎಂಬ ಸಂಕಲ್ಪ ಮಾಡುತ್ತಾನೆ. ಆ ಮೇಲೆ 
' ಆತನ ಕಿವಿಯಲ್ಲಿ “ಪಂಚಾಕ್ಷರಿ” ಮಂತ್ರವನ್ನು ಉಪದೇಶಿಸುತ್ತಾನೆ ಪುರುಸೇಕಾರಿ. 


ಮನೆಯಲ್ಲಿ ಅಡಿಗೆ ಮಾಡಿ ಗುಡ್ಡನಿಗೆ ಒಂದು ತಟ್ಟೆ ಕೊಡುತ್ತಾರೆ. ಹಿಂದೆ 
ಮಣ್ಣಿನ ಬಟ್ಟಲಿನಲ್ಲಿ ಊಟಮಾಡುತ್ತಿದ್ದರು. ಕುಂಬಾರ ಒಂದೇ ಕೆರೆಯ ಮಣ್ಣನ್ನು 
ತಂದು ಎಂಜಲು ಮೈಲಿಗೆ ಇಲ್ಲದೇ ಮಾಡುತ್ತಿದ್ದ, ಅದು ಬಿಸಿಲಿನಲ್ಲಿ ಒಣಗಬೇಕಾಗಿತ್ತು. 
ಈಗ ಹಿತ್ತಾಳೆ, ಬೆಳ್ಳಿ, ಸ್ಟೀಲ್‌ ತಟ್ಟೆಗಳನ್ನು ಉಪಯೋಗಿಸುತ್ತಾರೆ. ಕಂಚಿನ ತಟ್ಟೆಯನ್ನು 
ಮಾತ್ರ ಉಪಯೋಗಿಸುವುದಿಲ್ಲ. ಕಾರಣ ಅದು ಕಂಸಾಳೆ ಎಂಬ ಭಾವನೆಯಿಂದ. 
ಗುಡ್ಡರಿಗೆ ತಾವು ಮಾಡಿದ ಕಡಬು, ಕಜ್ಜಾಯ ಅನ್ನ ಸಾರು ಎಲ್ಲವನ್ನೂ ಹಾಕಿ, 
ಗುಡ್ಡನ ಕೈಯಲ್ಲಿ ಒಂದು ಮುತ್ತುಗದ ಎಲೆಯನ್ನು ಕೊಡುತ್ತಾರೆ. ಆತ ಅದನ್ನು 
ಹಿಡಿದುಕೊಂಡು "ಕಂತೆ ಭಿಕ್ಷೆ ನೀಡಿ ಸ್ವಾಮಿ” ಅಂತ ಹೋಗುವನು. ಆಗ ಗುಡ್ಡರೆಲ್ಲಾ 
ಒಂದೊಂದು ಹಿಡಿ ಅನ್ನ ಹಾಕುತ್ತಾರೆ. ಅದನ್ನು ತೆಗೆದುಕೊಂಡು ಪಂಕ್ತಿಯಲ್ಲಿ ಕುಳಿತು 
ಊಟ ಮಾಡುತ್ತಾನೆ. ಅಂದಿನಿಂದ ಆತ ಗುಡ್ಡರ ಗುಂಪಿಗೆ ಸೇರಿದವ ಎಂದಂತಾಗುತ್ತದೆ. 
ಇದಕ್ಕೆ ಗುಡ್ಡನ ಬಿಟ್ರು ಅಂತ ಹೇಳುತ್ತಾರೆ. ಅಂದಿನಿಂದ ಇವನು ಯಾರ ಎಂಜಲನ್ನೂ 
ತಿನ್ನುವಂತಿಲ್ಲ ಎಂಬ ನಿಯಮವಿದೆ. ಸೋಮವಾರ ಶುಕ್ರವಾರ ಸ್ನಾನ ಪೂಜೆ 
ಮಾಡಿಕೊಂಡು ಉಪಾದಾನ (ಭಿಕ್ಷೆ) ಮಾಡಬೇಕು. ತ್ರಿಕಾಲದಲ್ಲಿ ಮುಖ ತೊಳೆದು 


40 


ಭಸ್ಮ ಧರಿಸಿಕೊಂಡು, ಪೂಜೆ ಮಾಡಬೇಕು. ಆಗ ಪಂಚಾಕ್ಷರಿ ಮಂತ್ರವನ್ನು ಜಪಿಸಬೇಕು. 
ನೆರೆದ ಗುಡ್ಡರಿಗೆಲ್ಲಾಊಟ ಮಾಡಿದ ಮೇಲೆ ಅಕ್ಕಿ, ಐದು ಪಾವಲಿಗಳನ್ನು ಕೊಡುತ್ತಾರೆ. ' 
ಅವರು “ಅಕ್ಷಯವಾಗಲಿ” ಎಂದು ಹರಸಿ ಹೊರಡುವರು. ಅಲ್ಲಿಂದ ಗುಡ್ಡನ ಜೀವನ 
ಆರಂಭವಾಗುತ್ತದೆ. ಹನ್ನೆರಡು ವರ್ಷಗಳವರೆಗೆ ತಂದೆ ತಾಯಿಯರ ಮಗನಾಗಿದ್ದವನು, 
ಗುಡ್ಡನಾದ ಮೇಲೆ ಗುರುಗಳ ಮಗನಾಗುತ್ತಾನೆ. ಹಿಂದೆ ಗುಡ್ಡರಾದವರು ಕಾಲಿಗೆ 
ಪಾದರಕ್ಷೆಯನ್ನು ಹಾಕುವಂತಿರಲಿಲ್ಲ (ಆದರೆ ಇಂದು ಹಾಕುತ್ತಾರೆ). ಗುಡ್ಡನಾದವನು 
ಸೋಮವಾರ ಎಲ್ಲೇ ಇದ್ದರೂ ಸ್ನಾನ ಮಾಡಿಕೊಂಡು ಎಣ್ಣೆ ದೀಪ ಹಚ್ಚಿ, ಮಾದೇಶ್ವರನ 
ಹೆಸರು ಹೇಳಿ ಧೂಪಹಾಕಿ ಕೈ ಮುಗಿಯುವನು. ಹುಣ್ಣಿಮೆ, ಶಿವರಾತ್ರಿ, ದೀಪಾವಳಿ, 
ಯುಗಾದಿ, ಗೌರಿ, ಪೌರ್ಣಮಿ, ಹಬ್ಬಗಳಲ್ಲಿ ಗುಡ್ಡ ಕಂಕುಳಲ್ಲಿ ಜೋಳಿಗೆ ಹಾಕಿಕೊಂಡು, 
ಬೆತ್ತ ಹಿಡಿದು, ಕಂಸಾಳೆ ನುಡಿಸಿಕೊಂಡು, ನಾಲ್ಕಾರು ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು 
ತರುತ್ತಾನೆ. ಅದನ್ನು ಮನೆಯವರೆಲ್ಲಾ ಹಂಚಿಕೊಂಡು ಊಟ ಮಾಡುತ್ತಾರೆ. ದೀಕ್ಷೆಯಾದ 
ಮೇಲೆ ಬೇರೆಯವರ ಜೊತೆಯಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಬಾರದು. 


“ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಬಿಟ್ಟರೆ, ಮಂಟೇಸ್ವಾಮಿಯ ನೀಲಗಾರರು, 
ಗೊರವರು, ಎಲ್ಲಮ್ಮನ ಗುಡ್ಡರನ್ನು ಮಾಡುವಲ್ಲಿ ಮಾದೇಶ್ವರ ಗುಡ್ಡರನ್ನು ಬಿಡುವಂತೆಯೇ 
ದೀಕ್ಷಾಕ್ರಮ ನಡೆಯುವುದನ್ನು ನಾವು ಗುರುತಿಸಬಹುದು.” 


ಗುಡ್ಡನಾದ ಮೇಲೆ ಮಾದೇಶ್ವರನ ಬಗೆಗೆ ಕಥೆಯನ್ನು ಕಲಿತು ಹಾಡುವುದು 
ಮುಂದಿನ ಕೆಲಸ, ಗುರುಗಳು ಸೋಮವಾರ ಗುಡ್ಡನಿಗೆ ಕಥೆ ಹೇಳಿಕೊಡಲು 
ಆರಂಭಿಸುತ್ತಾರೆ, ಆಗ ಅವನ ಬಾಯಿಂದ ಒಂದೇ ಸಮನೆ “ತಿಮ್‌ಗಡದುಂಡಿ 
ಬಡಬ್ರಾಮಣ್ಯಯ್ಯ” ಎಂದು ಹೇಳು ಎನ್ನುತ್ತಾರೆ. ಅವನು ಸರಾಗವಾಗಿ ತಪ್ಪದೆ ಹೇಳಿದರೆ 
ಅವನ ನಾಲಿಗೆ ಚನ್ನಾಗಿ ಓಡುತ್ತದೆ ಎಂದು ನಿರ್ಧರಿಸುತ್ತಾನೆ. ಆಗ ಅವನ ಧನಿ 
ಹದಕ್ಕೆ ಬರಲು ಅವನು ಅವನ ತಲೆ ತೂರುವಷ್ಟು ಅಗಲ ಬಾಯಿರುವ ಹೊಸ 
ಮಡಿಕೆಯನ್ನು ತರಿಸಿ ಅವನು ಆ ಮಡಿಕೆಯೊಳಗೆ ತನ್ನ ತಲೆಯನಿಟ್ಟುಕೊಂಡು ಬಾಯಿಗೆ 
ಬರುವ ಹಾಡನ್ನು ಹೇಳಿಸುತ್ತಾರೆ, ಹೀಗೆ ಒಂದು ತಿಂಗಳು ಮಾಡಿದ ಮೇಲೆ ರಾಗ 
ಚೆನ್ನಾಗಿದೆ ಎಂದು ತಿಳಿದರೆ ಕಥೆಯನ್ನು ಕಲಿಸುತ್ತಾರೆ. ಇಲ್ಲದಿದ್ದರೆ ಸೊಲ್ಲು ಕೊಡಲೋ 
ಅಥವಾ ದಮ್ಮಡಿ ಹೊಡೆಯಲೋ ನೇಮಿಸಿಕೊಳ್ಳುತ್ತಾರೆ ಎಂದು ಪಿ.ಕೆ. ರಾಜಶೇಖರ 
ಅವರು ಹೇಳಿದ್ದಾರೆ. ಆದರೆ, ನಾನು ಸಂದರ್ಶಿಸಿದ ಬೆಂಗಳೂರಿನ ಕಂಸಾಳೆ ಗುಡ್ಡರಾದ 
ಕಂಸಾಳೆ ಮಾದಪ್ಪ, ಹಾಗೂ ಸಿ. ಮಾದಪ್ಪ ಅವರನ್ನು ಕೇಳಲಾಗಿ, “ಆ ನಿಯಮಗಳೇನೂ 
ಇಲ್ಲ, ಹಾಡಲು ಶಕ್ತಿ ಇದ್ದರೆ ಆತನಿಗೆ ಪೂರ್ತಿ ಕಥೆಗಳನ್ನು ಕಲಿಸುತ್ತೇವೆ. ಇಲ್ಲದಿದ್ದರೆ 
ಕಂಸಾಳೆ. ನುಡಿಸಿಕೊಂಡು ಕೆಲವು ಬಿಡಿ ಹಾಡುಗಳನ್ನಾದರೂ ಹಾಡುವಂತೆ 


41 


ಹೇಳಿಕೊಡುತ್ತೇವೆ. ಇಲ್ಲವಾದರೆ ಹಿಮ್ಮೇಳಕ್ಕೆ ದನಿಗೂಡಿಸಲು, ದಮ್ಮಡಿ 
ಹೊಡೆಯಲೋ ಕಂಸಾಳೆ ತಾಳ ಹೊಡೆಯಲೋ ಸೇರಿಸಿಕೊಳ್ಳುತ್ತೇವೆ. ಗುಡ್ಡರು 
ಕಥೆ ಕಲಿಸುವ ಗುರುವಿಗೆ ವರ್ಷಕ್ಕೊಂದು ಸಾರಿ "ಗುರುಮನೆ ಹಣ' ಎಂದು ಐದು 
ಹಣವನ್ನು ಕೊಡಬೇಕು. ಇದನ್ನು ಆ ಪುರಸೇಕಾರಿ ಸಾಲೂರು ಮಠಕ್ಕೆ ಒಪ್ಪಿಸುತ್ತಾನೆ. 
ದೀಕ್ಷೆ ಪಡೆದ ಮಾದೇಶ್ವರನ ಗುಡ್ಡ "ಕ್ವಾರಣ್ಯ' ಕಾರ್ಯವನ್ನು ಮಾಡುತ್ತಾ ತನ್ನ ಗುರುವು 
ಹೇಳಿದಂತೆ ಗುರು, ಜಂಗಮ ಗುಡ್ಡ, ಜೋಗಿಗಳನ್ನು ಆದರಿಸುತ್ತಾ, ಮಾದೇಶ್ವರನ 
ಚರಿತ್ರೆಯನ್ನು ಹಾಡಿ ಹೋಗಳುತ್ತಾ, "ಗುಡ್ಡನ' ಜೀವನವನ್ನು ಸಾರ್ಥಕ- 
ಪಡಿಸಿಕೊಳ್ಳುತ್ತಾನೆ.” ಇಲ್ಲಿಗೆ ಪೂಜೆಗೆ ಬಿಟ್ಟ ಗುಡ್ಡ ಶ್ರೇಷ್ಠವಾದ ಎಂದು ಅರ್ಥ. 


ಮಾದೇಶ್ವರನಿಗೆ ಹರಕೆ ಹೊತ್ತ ಭಕ್ತರು ಸೋಮವಾರ, ದೀಪಾವಳಿ, ಶಿವರಾತ್ರಿ 
ಮುಂತಾದ ಹಬ್ಬಗಳಲ್ಲಿ ಐದು ಜನ ಗುಡ್ಡರನ್ನು ಕರೆಯಿಸಿ, ಕಜ್ಜಾಯ ತುಪ್ಪ ಮಾಡಿಸಿ 
ಬಡಿಸುತ್ತೇನೆ ಎಂದು ಹೇಳಿ ತಮ್ಮ ಕಷ್ಟಪರಿಹಾರವಾದ ಮೇಲೆ ಗುಡ್ಡರನ್ನು ಕರೆಯಿಸಿ 
ಸಂತೃಪ್ತಿ ಪಡಿಸುತ್ತಾರೆ. ಗುಡ್ಡರು ಸ್ನಾನಮಾಡಿ ಮಡಿಯುಟ್ಟು, ವಿಭೂತಿ ಗಟ್ಟಿ, ರುದ್ರಾಕ್ಷಿ 
ಸರಗಳನ್ನು ಗದ್ದುಗೆ ಊಡಿ (ಪೂಜೆ ಮಾಡಿ) ಆ ಮೇಲೆ ಕುಳಿತು ಕಂಸಾಳೆಯಲ್ಲಿ 
“ನೆನೆವಾರ್ತೆ'' ಮಾಡಲು ತೊಡಗುವರು. ಬಡವರ ಮನೆಗೆ ಒಳ್ಳೆಯದಾಗಲಿ ಎಂದು 
ಹೀಗೆ ಹರಸುವರು- 


“ಹರ ಹರ ಹರಲಿಂಗ ಗುರುಲಿಂಗ 

ಗುರು ಶಾಂತಲಿಂಗ ನಂಜುಂಡಲಿಂಗ 
ನಡುಮಲೆಯಲಿಂಗ, ನಡುಲಿಂಗ 

ನುಡಿಲಿಂಗ ಸಾಕ್ಷಾತ್‌ಲಿಂಗ, 

ಭಾರಿ ಕಂತೆ ಲಿಂಗ ಭಸ್ಮಾದಿ ಲಿಂಗ 
ನಿಮ್ಮವರುಂಟಾಗಿ ವಾರ ವಾರ 

ತುಂಬಿದ ಸೋಮವಾರ ದಿವಸ 

ಬಡವರ ಮನೆ ಒಳಗೆ ನೀಡಿ ನೀಡಿ 
ಮಾಡಿದಂಥ ಹಾಲು ಅನ್ನ ಪಾಲು ಪಂಚಾಮೃತ 
ಮೇಲಾದಂತ ವಡೆ ಒಬ್ಬಟ್ಟು ಕಜ್ಜಾಯ ತುಪ್ಪಗಳು 
ನೀಡಿ ಮಾಡಿದಂಥ ಭಕ್ತಿ 

ಅವರ ಮನ ಸ್ವಾಮಿ, ಕುಲ ಸ್ವಾಮಿ 

ಭಾಗ್ಯಸ್ತಾಮಿ ಪ್ರೀತಿಯಾಗಿ 

ಆನೆಮಲೆಗರಿವಾಗಿ, ಜೇನುಮಲೆಗರಿವಾಗಿ 
ವಜ್ರಮಲೆ, ಗುಂಜಮಲೆ 

ಗುಲಗಂಜಿ ಮಲೆ ಎಪ್ಪತ್ತೇಳು ಮಲೆ ಕೈಲಾಸಕರಿವಾಗಿ” 


42 


ಎಂದು ಹೇಳಿ ಗುಡ್ಡರು ಎಡೆ ಊಟ ಮಾಡುತ್ತಾರೆ. ಮನೆಯವರು ಕೊಟ್ಟಂತ ವೀಳ್ಯ, 
ಕಾಣಿಕೆಯನ್ನು ತೆಗೆದುಕೊಂಡು ಹೊರಡುತ್ತಾರೆ. 
ಯಾರಾದರೊಬ್ಬ ಗುಡ್ಡ ಸತ್ತರೆ, ಮಾದೇಶ್ವರನ ಗುಡ್ಡರನ್ನು ಕರೆಯಿಸಿ, ಅವರಿಗೆ 
ಸ್ನಾನ ಮಾಡಿಸಿ, ಜೋಳಿಗೆಗೆ ಎಡೆ ಇಕ್ಕುತ್ತಾರೆ. ಹಣವನ್ನು ತೆಗೆದುಕೊಂಡು ಹೋಗಲು, 
ಚಟ್ಟ ಅಥವಾ ಕುರ್ಜು (ಹೆಣವನ್ನು ಕುಳ್ಳಿರಿಸಿ ತೆಗೆದುಕೊಂಡು ಹೋಗುವ 
ಗುಡಸಿಲಿನಾಕಾರದ ಚಟ್ಟ) ಮಾಡುತ್ತಾರೆ. ಹಳ್ಳ ತೆಗೆದು ಗೂಡುಗಳನ್ನು ಮಾಡಿ, ಒಳಗೆಲ್ಲಾ 
ಮಣ್ಣಿನ ದೀಪಗಳನ್ನಿಟ್ಟು, ಸತ್ತ ಗುಡ್ಡನನ್ನು ಕುಳ್ಳಿರಿಸಿ, ಉಪ್ಪ ತುಂಬಿ, ಕೆಲವು ಮಾದೇಶ್ವರರ 
ಗುಡ್ಡರು ಸಮಾಧಿಯನ್ನು ಪೂಜೆ ಮಾಡಿ, ಮಾದೇಶ್ವರನ ಕಥೆಯನ್ನು ಹಾಡುತ್ತಾ 
ಸಮಾಧಿಯ ಕೆಲಸವನ್ನು ಮುಗಿಸುತ್ತಾರೆ. ತಿಥಿಯ ಸಂದರ್ಭದಲ್ಲೂ ಗುಡ್ಡರುಗಳನ್ನು 
ಆಹ್ವಾನಿಸಿ ಸಂತರ್ಪಣೆಯನ್ನು ನಡೆಸುತ್ತಾರೆ. 
ಶಿಷ್ಟ ಸಾಹಿತ್ಯದಲ್ಲಿ 
“ಮಾದೇಶ್ವರ ಸಾಂಗತ್ಯ'””*ದಲ್ಲಿ ಕವಿ, ಮಾದೇಶ್ವರರು ಬೇಡಗಂಪಣ ರಾಜ್ಯದ 
ಆಲಂಬಾಡಿಗೆ ಬಂದು ನೆಲೆಸಿದರು ಎಂಬ ಸ್ಥಾನ ನಿರ್ದೇಶನ ಮಾಡುತ್ತಾನೆಯೇ 
ಹೊರತು, ಅವರು ಮೊದಲು ಎಲ್ಲಿಂದ ಬಂದರು, ಹುಟ್ಟಿದರು, ಎಂಬುದರ ಬಗ್ಗೆ 
ಮಾಹಿತಿಯನ್ನು ನೀಡಿಲ್ಲ, 
ಮಾದೇಶ್ವರರು ಶ್ರೀಶೈಲದಿಂದಲೇ ಬಂದರು. ಎಂಬ ವಾದವನ್ನು 
ನಂಜುಂಡಾರಾಧ್ಯರು ಎತ್ತಿಹಿಡಿದಿದ್ದಾರೆ.”” ಕಲ್ಯಾಣದ ಮುಸುಡಿ ಚೌಡಯ್ಯ ಶ್ರೀಶೈಲಕ್ಕೆ 
ಬಂದಾಗ ಸುತ್ತೂರು ಶಿವಾಚಾರ್ಯರ ಪ್ರಭಾವವನ್ನು ಕೇಳಿ ಆ ಊರಿಗೆ ದಾರಿ ಯಾವ 
ಕಡೆ ಎಂದು ಕೇಳುತ್ತಿರಲು, ಬಾಲಜಂಗಮ ಮಾದೇಶ್ವರ ಅವರನ್ನು ಕರೆದುಕೊಂಡು 
ಸುತ್ತೂರಿಗೆ ಬರುತ್ತಾನೆ. ಸಂಗಪ್ಪ ಶಾಸ್ತ್ರಿಗಳು ಮಾದೇಶ್ವರರ ಹುಟ್ಟಿನ ಬಗೆಗೆ ತಮ್ಮ 
ನಂ fr) ಠಿ = pl ೬ 
ಕೃತಿಯಲ್ಲಿ: j 
“ಪರಶಿವನ ಪರಮಾಂಶಮಂದೈ 
ತರುತ ಬಾಲಕ ರೂಪಿನಿಂದವ 
ತರಿಸಿ ಮಾದೇಶ್ವರನ ನಾಮದಿ ನಿಂದುದರ್ಶಿಯಲಿ'* 
ಎಂದಿದ್ದಾರೆ, 
ಶಿಷ್ಟ ಸಾಹಿತ್ಯ ಮಾದೇಶ್ವರನ ಹುಟ್ಟಿನ ಬಗೆಗೆ ಖಚಿತತೆಯನ್ನು. ವ್ಯಕ್ತಪಡಿಸಿಲ್ಲ. 
ಶಿಷ್ಟ ಸಾಹಿತ್ಯದಲ್ಲಿ ಬರುವ ಕೆಲವು ವಿಚಾರಗಳು “ಸುತ್ತೂರು, ಶ್ರೀಶೈಲದಲ್ಲಿ ಮೊದಲು 
ಕಾಣಿಸಿಕೊಂಡರು, ಅಯೋನಿಜರಾಗಿ ಜನ್ಮಿಸಿದರು, ಉತ್ತರಾಜಮ್ಮನ ಕಣ್ಣಿನಲ್ಲಿ 
ಜನ್ಮಿಸಿದರು, ವ್ಯಾಫ್ರಾನಂದರ ಉಪದೇಶದ ಮಂತ್ರದಿಂದ ಉತ್ತರಾಜಮ್ಮ ಶಿವದಾಸರ 


43 


ಹಸ್ತದಲ್ಲಿ ಉದ್ಭವಿಸಿದರೆಂದು ಹೇಳುವುದರಲ್ಲಿ ಕಲ್ಪನೆ ಎಷ್ಟು ಎಂಬುದನ್ನು 
ವ್ಯಕ್ತಪಡಿಸುತ್ತದೆ. 
ಹರದನಹಳ್ಳಿಯ ಹಾಗೂ ಹೈದರಾಲಿಯ ತಾಮ್ರ ಶಾಸನಗಳು ಮಾದೇಶ್ವರರ 
ಹುಟ್ಟನ ಬಗೆಗೆ ಮೌನ ತಾಳಿವೆ. 
ಜನಪದ' ಸಾಹಿತ್ಯದಲ್ಲಿ 
“ಮಲೆಯ ಮಾದಯ್ಯ ನೆಲೆಯ ಬಲ್ಲವರ್ಯಾರು? 
ಮಲೆ ಮಂಜುರದಲ್ಲಿ ತಿರುಗಹ ಮಾದಯ್ಯ 
ನೆಲೆಯ ಬಲ್ಲರು ಶರಣಾರು?''7೪ 
ಎಂದು ಹೇಳುವಲ್ಲಿ ಶರಣರ ಹುಟ್ಟು ಐಕ್ಯ ಗೋಪ್ಯ ಎಂದು ಅದಕ್ಕೆ ಏನೋ 
ಹೇಳುವುದು. 
ಇನ್ನೊಂದು ಜನಪದ ಪದ್ಯದಲ್ಲಿ; 
“ಹುಟ್ಟಿದ್ದು ಉತ್ತರ ದೇಸ 
ಬೆಳೆದದ್ದು ಕತ್ತಲ ರಾಜ್ಯ 
ಬಂದುದು ಒಂದು ಬಾಳಲಿ ಸೀಮೆ 
ಕುಂತೂರು ಮಠವ ಸೇರಿ ಮಾದೇವ 
ಪಂಚೇಳು ದೀಕ್ಷೆ ಆದರಂತೆ''”* 


"ಈ ಪದ್ಯದಲ್ಲಿ ಮಾದೇಶ್ವರರು ಬೆಳೆದುದು ಕತ್ತಲು ರಾಜ್ಯ ಎಂದರೆ, ಮತ್ತೊಂದೆಡೆ 
ಕತ್ತಲು ರಾಜ್ಯದಲ್ಲಿ ನೆಲೆಯಾಗಲು ಹೊರಡುವರು. ಏನೂ ಅರಿಯದ ಕಾಡು ಜನರು, 
ಸೋಲಿಗರಿದ್ದ ಬೆಟ್ಟವೇ ಕತ್ತಲು ರಾಜ್ಯವಿರಬೇಕು ಅಥವಾ ಅಂಧಕಾರದಲ್ಲಿದ್ದ ಕತ್ತಲು 
ರಾಜ್ಯದಲ್ಲಿ ಬೆಳೆದು ಇದು ಬೇಡವೆಂದು ಈಗಿನ ಮಾದೇಶ್ವರ ಕ್ಷೇತ್ರದತ್ತ ಪಯಣ 
ಬೆಳೆಸಿದರೋ? ಅವರ ಹುಟ್ಟಿನ ನೆಲೆ ಯಾವುದೆಂದು ತಿಳಿಯಲು ಕಷ್ಟವಾಗಿದೆ. 

ಮಾದೇಶ್ವರರು ಮೊದಲು ದಕ್ಷಿಣ ಕರ್ನಾಟಕದ ಭೀಮನಕೊಲ್ಲಿಯಲ್ಲಿ 
ಕಾಣಿಸಿಕೊಂಡು ಆ ಮೇಲೆ ತಮ್ಮ ಪಯಣವನ್ನು ಮುಂದುವರಿಸಿರಬೇಕು. 

 “ಭೀಮನಕೊಲ್ಲಿಯಲ್ಲಿ ಹಲಗೇಗೌಡ, ಮಾದಮ್ಮ ಎಂಬ ದಂಪತಿಗಳು 
ಹೊಲದಲ್ಲಿ ಕೆಲಸವನ್ನು ಮಾಡುತ್ತಿದ್ದರು. ಅಲ್ಲಿಗೆ ಮಾದೇಶ್ಚರರು ಬಂದು ಮಾದಮ್ಮನನ್ನು 
ಊಟಕ್ಕೆ ಬಡಿಸು ಎಂದು ಕೇಳಿದಾಗ, ಆಕೆ ಗಂಡನ ಜೊತೆ ಮಾದೇಶ್ವರರಿಗೆ ಊಟಕ್ಕೆ 
ಬಡಿಸಿದಳು. ಊಟವೆಲ್ಲಾ ಮುಗಿದುದನ್ನು ನೋಡಿ ಮಾದೇಶ್ವರರು ಪರೀಕ್ಷಿಸಲು 
“ನನಗೆ ಇನ್ನು ಸ್ವಲ್ಪ ಬೇಕಲ್ಪವ್ವ" ಎಂದರು. ಮಾದಮ್ಮ ಗಾಬರಿಯಿಂದ ಬುಟ್ಟಿಯನ್ನು 
ನೋಡಿದಳು. ಆಗ ಅದರೊಳಗೆ ಇನ್ನೂ ಇದ್ದುದು ಕಂಡಿತು. ಸಂತೋಷದಿಂದ ಅದನ್ನು 
ತೆಗೆದು ಬಡಿಸಿದಳು. 


44 


ಮಾದೇಶ್ವರರು ಅಷ್ಟಕ್ಕೇ ಬಿಡದೆ ಮನೆಗೂ ಬಂದು ಮಾದಮ್ಮನನ್ನು "ಊಟ 
ಬಡಿಸು' ಎಂದು ಕೇಳಿದರು. ಮಾದಮ್ಮ “ಗಂಡ ಮನೆಯಲ್ಲಿಲ್ಲ, ಬಂದರೆ ಗತಿ 
ಏನು?” ಎಂದು ಯೋಚಿಸಿ “ನನ್ನ ಗಂಡ ಬಂದ ಮೇಲೆ ಬನ್ನಿ” ಎಂದು ಹೇಳಿದಳು. 
ಆಗ ಮಾದಪ್ಪ ಎಳೆನಾಗರಾಗಿ ಒಲೆಯಲ್ಲಿ ಅಡಗಿಕೊಂಡು, ಮಾದಮ್ಮ ಬೂದಿಗೆ ಕೈ 
ಹಾಕಿದಾಗ, ಆಕೆಯ ಕೈಯನ್ನು ಕಚ್ಚಿ ಬಿಟ್ಟರು. “ನಿನ್ನ ಕೈ ಕಚ್ಚಿದವನು ಮಾದಪ್ಪ, ನಾನು 
ಈ ಒಲೆಯಲ್ಲಿ ನೆಲೆಸಿದ್ದೇನೆ. ಇಲ್ಲಿ ಗದ್ದುಗೆ ಮಾಡಿ ಪೂಜಿಸಿರಿ” ಎಂದು ಹೇಳಿ 
ಹಲಗೇಗೌಡ, ಮಾದಮ್ಮ ದಂಪತಿಗಳನ್ನು ತನ್ನ ಒಕ್ಕಲಾಗಿ ಮಾಡಿಕೊಂಡರು” 


ಅಲ್ಲಿಂದ ಮಾದೇಶ್ವರರು ಮಾಲಂಗಿಯ ಹತ್ತಿರದ ಕಲ್ಲೂರು ತೋಪಿಗೆ ತಮ್ಮ 
ಪಯಣವನ್ನು ಮುಂದುವರಿಸಿದರು. ಅಲ್ಲಿ ಹುಡುಗರ ಹತ್ತಿರ ಲಗ್ಗೆ ಚೆಂಡಾಟ ಆಡಿ, 
ಗೆದ್ದರು. ಹುಡುಗರು ಶಿಕ್ಷೆ ಅನುಭವಿಸಬೇಕಾಯಿತು. ಕೋಪಗೊಂಡ ಹುಡುಗರು 
“ತಂದೆ ತಾಯಿ ಇಲ್ಲದವ” ಎಂದು ಆಡಿಕೊಂಡರು. ಹುಡುಗರಿಗೆ ಹೊಟ್ಟೆಬಾಧೆ 
ಉಂಟಾಯಿತು. ಆಗ ಹುಡುಗನೊಬ್ಬನಿಗೆ ಮೈದುಂಬಿದರು ಮಾದೇಶ್ವರರು. ಹೀಗಾಗಲು 
ಕಾರಣ ಮಾದಪ್ಪನನ್ನು ಬೈದುದೇ. ಆದ್ದರಿಂದ ಕಲ್ಲೂರು, ಮುಳ್ಳೂರು, ಮಾಲಂಗಿಯ 
ಮಕ್ಕಳು ವರ್ಷಕ್ಕೊಮ್ಮೆ ಮಾದೇಶ್ವರನ ಜಾತ್ರೆ ಮಾಡಲು ಒಪ್ಪಿಕೊಂಡರು. ಆಗ ಅವರ 
ಸಂಕಟ ಪರಿಹಾರವಾಯಿತು. ಮಾದೇಶ್ವರನ ದೃಷ್ಟಿ ಉತ್ತರದೇಶದ ಉತ್ತರಾಜಮ್ಮ, 
ಚಂದ್ರಶೇಖರಮೂರ್ತಿ ಎಂಬ ದಂಪತಿಗಳ ಮೇಲೆ ಬಿತ್ತು. ಅವರಿಗೆ ಮುಪ್ಪಡರಿದ್ದರೂ 
ಮಕ್ಕಳಾಗಿರಲಿಲ್ಲ. ಅವರಿಗೆ ಮಗನಾಗಿ ಅವತರಿಸಬೇಕು ಎಂದು ಮನಸ್ಸು ಮಾಡಿ, 
ಇನಿಮಾವಿನ ಹಣ್ಣಾಗಿ ಆಕೆಗೆ ದೊರಕಿ ಅದನ್ನು ಸೇವಿಸಲು ಮಾದೇಶ್ವರರು ಆಕೆಯ 
ಗರ್ಭಸೇರಿದರು. ಆಕೆ ಗರ್ಭಿಣಿ ಆದ ವಿಷಯ ಬಿಜ್ಜಳನಿಗೆ ತಿಳಿದು ಆಕೆಯನ್ನು ಕರೆಸಿದ. 
ಆಕೆಗೆ ಮಾದೇಶ್ವರರು ಕರಡಿಗೆಯನ್ನು ನಡುಮನೆಯ ಗೂಟಕ್ಕೆ ತಗಲಿ ಹಾಕಿ ಹೋಗುವಂತೆ 
ಆಜ್ಞಾಪಿಸಿದರು. ಆಗ ಉತ್ತರಾಜಮ್ಮ ಹಾಗೆಯೇ ಮಾಡಲು, ಬಸುರಿಯಾಗದಂತೆ 
ಕಂಡಳು. ಉತ್ತರಾಜಮ್ಮನನ್ನು ಬಿಜ್ಜಳರಾಜ ಹಿಂದಕ್ಕೆ ಕಳುಹಿಸಿದ. ಪನಃ ಉತ್ತರಾಜಮ್ಮ 
ಮನೆಗೆ ಬಂದು ಕರಡಿಗೆಯನ್ನು ಧರಿಸಲು ಮತ್ತೆ ಗರ್ಭಿಣಿಯಾದಳು. ಒಂಬತ್ತು 
ತಿಂಗಳಾದ ಮೇಲೆ ತಾಯಿಯ ಬೆನ್ನಿನ ಮೂಲಕ ಅವತರಿಸಿದರು ಮಾದೇಶ್ವರ. ` 
ಎದೆಹಾಲು ಕುಡಿಯಲಿಲ್ಲ, ಏಳುಮಲೆಯಲ್ಲಿ ನೆಲೆಸಿದಾಗ ಭಕ್ತರು ಬರುತ್ತಾರೆ. ಅವರಿಗೆ 
ಪ್ರಸಾದವಾಗುವಂತೆ ಎದೆಹಾಲಿನಲ್ಲಿ ಮೂಸಲು ಬುತ್ತಿ ಕಟ್ಟುವಂತೆ ತಿಳಿಸಿ, ಕಟ್ಟಿಸಿಕೊಂಡು 
ಮಾದೇಶ್ವರರು ದಕ್ಷಿಣದ ಕಡೆಗೆ ಹೊರಟರು.” 


"ಉತ್ತರಾಜಮ್ಮ ಶಿವದಾಸಪ್ಪ ಎಂಬ ವೀರಶೈವ ದಂಪತಿಗಳು ಉತ್ತರದೇಶದಿಂದ 
ಬಂದು ಅರಣ್ಯದಲ್ಲಿ ವಾಸವಾಗಿದ್ದರು. ಹತ್ತಿರದಲ್ಲಿನ ಕೊಳದಲ್ಲಿ ಬೆಳೆದಿದ್ದ ತಾವರೆ 


45 


ಹೂಗಳನ್ನು ನೂರೊಂದು ಜಂಗಮರು ಉತ್ತರಾಜಮ್ಮನ ಪಾದಪೂಜೆಗೆ 
ತಂದೊಪ್ರಿಸುತ್ತಿದ್ದರು. ಒಂದು ದಿನ ಆ ಕೊಳದಲ್ಲಿ ಒಂದೇ ಒಂದು ತಾವರೆ ಹೂವು 
ಬಿಟ್ಟಿತ್ತು. ಅದನ್ನು ಕೀಳಲು ಎಷ್ಟು ಪ್ರಯತ್ನಪಟ್ಟರೂ ಜಂಗಮರಿಗೆ ಸಿಗಲಿಲ್ಲ. ಆ 
ವಿಚಾರವನ್ನು ಉತ್ತರಾಜಮ್ಮನಿಗೆ ಬಂದು ತಿಳಿಸಿದರು. ಉತ್ತರಾಜಮ್ಮನೇ ಹೋಗಿ 
ಕೀಳಬೇಕೆಂದು ಕೊಳಕ್ಕೆ ಇಳಿಯಲು ಒಳಗೆ ಮುಳುಗಿದಳು. ಆಗ ಆಕೆ ಪರಮಾತ್ಮಾ 
ಎಂದು ಬಾಯಿ ಬಿಟ್ಟಾಗ, ಗಂಗೆ ಬಾಯಿ ಹೊಕ್ಕಳು. ಅದರ ಜೊತೆ ಮಾದೇಶ್ವರರು 
ಆಕೆಯ ಗರ್ಭವನ್ನು ಸೇರಿ ಬೆನ್ನ ಮೂಲಕ ಹೊರಬಂದರು.” ಇಲ್ಲಿ ಅರಣ್ಯ 
ಎಂದಿದೆಯೇ ಹೊರತು ಯಾವ ಅರಣ್ಯ ಎಂದು ಸ್ಪಷ್ಟಪಡಿಸಿಲ್ಲ ಮಹಾಪುರುಷರು 
ಬೆನ್ನು ಸೀಳಿಕೊಂಡು ಬರುವುದು ಜಾನಪದ ನಂಬಿಕೆಯಾಗಿ ಬೆಳೆದುಕೊಂಡು ಬಂದಿದೆ. 
“ಕಾಡು ಜುಂಜಪ್ಪನ ಜನವೂ ಹೀಗೆಯೇ ಆಗಿರುವುದನ್ನು ಕಾಣಬಹುದು.”** 
ಮಾದೇಶ್ವರರು ಸಾಮಾನ್ಯ ಮನುಷ್ಯನಂತೆ ಯೋನಿಯಲ್ಲಿ ಜನಿಸುವಂತಿಲ್ಲ 

ಜನಪದ ದೃಷ್ಟಿಯಲ್ಲಿ ಅವರು ಹುಟ್ಟಬೇಕಾದರೆ “ಅಂಟಾಗಿರಲಿಕ್ಕಿಲ್ಲ, 
ಮುಟ್ಟಾಗಿರಲಿಕ್ಕಿಲ್ಲ.''** 

ಇದೇ ಬಗೆಯ ನಿರೂಪಣೆಯನ್ನು ಬೇರೆ ಬೇರೆ ಕಂಸಾಳೆ ಕಥಾ ಸಂಪ್ರದಾಯಗಳಲ್ಲಿ 
ಕೆಲವು ಬದಲಾವಣೆಗಳೊಡನೆ ಕಾಣಬಹುದು. 

ಕುಂತೂರಿನ ಬೀರೇಗೌಡರು ಹಾಡಿದ ಜನಪದ ಗೀತೆಗಳಲ್ಲಿ “ಶ್ರೀಶೈಲದ ಚುಂಚ 
ದಂಪತಿಗಳಾದ ಉತ್ತರಾಜಮ್ಮ ಲಿಂಗಮಾರಣ್ಣ ದಂಪತಿಗಳು ಮಲ್ಲಿಕಾರ್ಜುನನ ಪೂಜೆ 
ಮಾಡುತ್ತಿರುವಾಗ ನಿಂಬೇ ಹಣ್ಣಾಗಿ ಮಾದೇಶ್ವರರು ಪಾತ್ರೆಯನ್ನು ಸೇರಿದರೆಂದೂ, 
ಅನಂತರ ಆ ಹಣ್ಣನ್ನು ಸೀಳಿಕೊಂಡು ಹೊರಬಂದರು?”' ಎಂದಿದೆ. 

ಜೀ.ಶಂ. ಪರಮಶಿವಯ್ಯನವರು ಸಂಗ್ರಹಿಸಿರುವ ಕಥೆಗಳಲ್ಲಿ” ಮಾದೇಶ್ವರನ 
ಹುಟ್ಟಿನ ಬಗೆಗೆ, 

“ಉತ್ತರ ದೇಶದಲ್ಲಿ ಮಲ್ಲೇಶ್ವರ, ಮಹೇಶ್ವರ, ಮಾದೇಶ್ವರ ಮೂವರೂ 
ಸೃಷ್ಟಿಯಾದರು. ಮಾದೇಶ್ವರರು, ಮಲ್ಲೇಶ್ವರ, ಮಹೇಶ್ವರರನ್ನು ತೊರೆದು ತೆಂಕಣ 
ನಾಡಿಗೆ ಹೋದರು. ತಪಸ್ಸಿನ ನೆಲೆಗಾಗಿ ಕತ್ತಲ ರಾಜ್ಯದೆಡೆಗೆ ಕಣ್ಣಿಟ್ಟರು. ಮಗ್ಗ, 
ಮರಳ್ಳಿ, ಹೆಗ್ಗಡದೇವನಕೋಟೆಗಳ ಮೂಲಕ, ಭೀಮನಕೊಲ್ಲಿಗೆ ನಡೆದು ಬಂದು, 
ಕಲ್ಯಾಣ ಪಟ್ಟಣದ ಸಮೀಪದ ಕಾಡಿಗೆ ಬಂದರು. ಆ ಗಿರಿಯಲ್ಲಿ ತಪೋನಿಷ್ಠರಾದ 
ಚಂದ್ರಶೇಖರಮೂರ್ತಿ ಉತ್ತರಾಜಮ್ಮನವರನ್ನು ಕಂಡರು. ಮಾದೇಶ್ವರರಿಗೆ, ತಾವು 
ಇವರಿಗೆ ಶಿಶುವಾಗಬೇಕೆಂಬ ಆಸೆಯಾಯಿತು. ಅಲ್ಲಿ ಮಾದಪ್ಪ ಮೂರು ತಿಂಗಳ 


46 


ಶಿಶುವಾಗಿ ಕಾಣಿಸಿಕೊಂಡರು. ಉತ್ತರಾಜಮ್ಮ ತೋಳು ಚಾಚಲು ಮಗು 
ಮರೆಯಾಯಿತು. ಕೊಳದಲ್ಲಿ ತಾವರೆ ಹೂವಾಗಿ ಕಾಣಿಸಿಕೊಂಡರು. ಉತ್ತರಾಜಮ್ಮ 
ಆ ಹೂವನ್ನು ಕಣ್ಣಿಗೆ ಒತ್ತಿಕೊಳ್ಳಲು ಮಾದೇಶ್ವರರು ಆಕೆಯ ಹೃದಯವನ್ನು ಸೇರಿದರು. 
ಉತ್ತರಾಜಮ್ಮ ಗರ್ಭಿಣಿ ಆದಳು, ಮಾದೇಶ್ವರರು ಆಕೆಯ ಬೆನ್ನು ಮಚ್ಚೆಯನ್ನು 
ಸೀಳಿಕೊಂಡು ಹೊರಬಂದರು” ಎಂದು ಹೇಳಿದ್ದಾರೆ. 

ಹಲವು ಜನಪದ ಕಥೆಗಳ, ಗ್ರಂಥಗಳ ಅಧ್ಯಯನದಿಂದ ಮಾದೇಶ್ವರರು 
ಕಲ್ಯಾಣದಿಂದ ಬಂದವರೆಂದೂ, ಶ್ರೀಶೈಲದಿಂದ ಬಂದವರೆಂದೂ ಎರಡು ಸರಣಿಯಲ್ಲಿ 
ನಮಗೆ ಉತ್ತರ ದೊರೆಯುತ್ತದೆ. ಮೊದಲು ಮಾದೇಶ್ವರರು ಭೀಮನ ಕೊಲ್ಲಿಯಲ್ಲಿ 
ಕಾಣಿಸಿಕೊಂಡು ಶ್ರೀಶೈಲ ಕಲ್ಯಾಣಗಳ ಕಡೆಗೆ ಹೋಗಿರಬೇಕು. ಉತ್ತಮಾಪುರ ಕಲ್ಕಾಣದ 
ಹತ್ತಿರವಿದ್ದಿರಬಹುದು. ಮಾದೇಶ್ವರರ ತಂದೆ ತಾಯಿಯ ಬಗ್ಗೆ ಅವರು ಚರಿಸಿದ 
ಊರುಗಳ ಬಗ್ಗೆ ಅನೇಕ ಜನಪದ ಕವಿಗಳು ಅನೇಕ ರೀತಿಯಲ್ಲಿ ಹೇಳಿರುವುದನ್ನು 
ನೋಡಿದರೆ ಈ ವಿಷಯಗಳ ಬಗ್ಗೆ ನಿಖರವಾಗಿ ಹೇಳುವಂತಿಲ್ಲವಾಗಿದೆ. 
ಉತ್ತರಾಜಮ್ಮನ ಹೆಸರು ಅನೇಕ ಜನಪದ ಕಾವ್ಯಗಳಲ್ಲಿ ಬಂದಿದೆ. ಮಾದೇಶ್ವರರು 
ಉತ್ತರಾಜಮ್ಮ "ಹಡೆದ ಮಗ' ಎಂದು ಕೆಲವರು ಹೇಳಿದರೆ, "ಪಡೆದವುಗ' ಎಂದು 
ಕೆಲವರು ಹೇಳುತ್ತಾರೆ. ತಾಯಿ ಮಕ್ಕಳನ್ನು ಹಡೆದರೇನು? ಪಡೆದರೇನು? ಹಡೆದ 
ಮಕ್ಕಳಿಗಿಂತ ಪಡೆದ ಮಕ್ಕಳೇ ಹೆಚ್ಚು ಎಂದು ಅನೇಕರು ಹೇಳುತ್ತಾರೆ. ವಿವಿಧ ಕಂಸಾಳೆಯ 
ಕಲಾವಿದರು ಮಾದೇಶ್ವರರ ತಂದೆ ಚಂದ್ರಶೇಖರಮೂರ್ತಿ, ಮಾದಯ್ಯ, ಮಲ್ಲಪ್ಪ, 
ಶಿವದಾಸಪ್ಪ, ಕಲ್ಯಾಣದೇವರು, ಲಿಂಗಮಾರಣ್ಣ ಎಂಬ ನಾನಾ ಹೆಸರುಗಳನ್ನು 
ತಂದಿದ್ದಾರೆ. ಚಂದ್ರಶೇಖರಮೂರ್ತಿ ಎಂಬ ಹೆಸರನ್ನು ಅನೇಕರು ಹೇಳಿದ್ದಾರೆ. ಇವುಗಳ 
ಆಧಾರಗಳಿಂದ ಮಾದೇಶ್ವರರ ತಂದೆ ಚಂದ್ರಶೇಖರಮೂರ್ತಿ, ತಾಯಿ ಉತ್ತರಾಜಮ್ಮ 
ಎಂದು ಇಟ್ಟುಕೊಳ್ಳಬಹುದು. 


ಮಾದೇಶ್ವರರ ಕಾಲ ನಿರ್ಣಯ: 


ಮಾದೇಶ್ವರರ ಕಾಲದ ಬಗೆಗೆ ಕಾವ್ಯಗಳಲ್ಲಿ ಉಲ್ಲೇಖವಿಲ್ಲ. “ಮಾದೇಶ್ವರ 
ಸಾಂಗತ್ಯ”ದಲ್ಲಿ ಕುಂತೂರು ಮಠದ ಸ್ವಾಮಿಗಳಿಂದ ಬಿಲ್ಲಯ್ಯನಿಗೆ ಮಾದೇಶ್ವರರು 
ದೀಕ್ಷೆ ನೀಡಿಸುತ್ತಾರೆ ಎಂಬ ಪ್ರಸ್ತಾಪವಿದೆ. ಸಾಲೂರು ಮಠಕ್ಕೂ ಮಾದೇಶ್ವರರಿಗೂ 
ನಿಕಟ ಸಂಬಂಧವಿದೆ. ಸಾಲೂರು ಮಠದ ಮೂಲ ಗುರುಗಳನ್ನು ತಿಳಿದರೆ ಮಾದೇಶ್ವರರ 
ಕಾಲನಿರ್ದೇಶನ ಮಾಡಬಹುದು. ಆದರೆ ಅದು ಲಭ್ಯವಿಲ್ಲ. 


ಶಾಸನಗಳು ಕಾಲವನ್ನು ತಿಳಿಯಲು ಸಾಮಗ್ರಿಯಾಗಿರುತ್ತವೆ. ಇದರಲ್ಲಿ 
ಶಿಲಾಶಾಸನಗಳು ನಂಬಲು ಹೆಚ್ಚು ಅರ್ಹವಾದುವು. ಆದರೆ ಮಾದೇಶ್ವರರ ಬಗ್ಗೆ 


47 


ಶಿಲಾಶಾಸನಗಳಲ್ಲಿ ಉಲ್ಲೇಖವಿಲ್ಲ. ಹರದನಹಳ್ಳಿ ತಾಮ್ರಶಾಸನ ಹಾಗೂ ಹೈದರಾಲಿ 
ತಾಮ್ರ ಶಾಸನಗಳು ಮಾತ್ರ ದೊರೆಯುತ್ತವೆ. 


ಕುಂತೂರಿನ ಬಸವೇಶ್ವರ ದೇವಸ್ಥಾನದ ಮುಂದಿರುವ ೭ನೇ ಶಾಸನದಲ್ಲಿ 
(೧೫೧೨)* ನಂಜರಾಜ ಒಡೆಯನ ಹೆಸರು ಪ್ರಸ್ತಾಪಿಸಲ್ಪಟ್ಟಿದೆ. ಈತ ಉಮ್ಮತ್ತೂರು . 
ಪಾಳೆಯಗಾರನಿರಬೇಕು. ಈತ ೧೪೮೨-೧೫೦೪ರಲ್ಲಿ ಇದ್ದವನು.** 


ಹನುಮಪ್ಪೊಡೆಯ (7) 
( 
ಇಮ್ಮಡಿ ರಾಯ ಒಡೆಯ (ಸೋಮರಾಯ) (7) 


Ul pe. 
| ದೇವಣ್ಣೊಡೆಯ ನಂಜರಾಜ 
(ಕ್ರಿ.ಶ. ೧೪೮೮-೧೫೦೪) (ಕ್ರಿ.ಶ. ೧೪೮೨-೧೫೦೪) 
ಗೋಪಣ್ಣೊಡೆಯ ಚೆಕ್ಕರಾಯ I 
\ (ಮಲ್ಲರಾಜ) ಇಮ್ಮಡಿಯ ಚಿಕ್ಕರಾಜ ಒಡೆಯರು 
(ಕ್ರಿಶ. ೧೫೦೪) (೧೫೦೫-೧೫೧೨) 


“ಹದಿನಾಡು ಗ್ರಾಮವನ್ನಾಳುತ್ತಿದ್ದ ನಂಜರಾಜ ಒಡೆಯರು ತಮ್ಮ ಚತುರಂಗ 
ಬಲ ಸಮೇತ ಹರದನಹಳ್ಳಿಗೆ ಮೂಗೂರು ಮಾರ್ಗವಾಗಿ ಹೋಗುವಾಗ ಸೈನಿಕರಿಗೆ 
ಬಾಯಾರಿಕೆಯಾಗಲು ರಾಜನು ಬಂದು ಮಾದೇಶ್ವರರಲ್ಲಿ ಬೇಡಲು, ಸೋರೆ 
ಬುರುಡೆಯಲ್ಲಿರುವ ನೀರನ್ನು ಎಲ್ಲರಿಗೂ ನೀಡಿ ತೃಪ್ತಿ ಪಡಿಸಿದರು.” ಇದಕ್ಕೆ ಆಧಾರ 
ಜನಪದ ಸಾಹಿತ್ಯ, ಈ ಪ್ರಸಂಗ ಬಿ. ಪುಟ್ಟಮಲ್ಲಪ್ಪನವರ ಪುಸ್ತಕದಲ್ಲೂ ಉಲ್ಲೇಖಿಸಿದೆ.* 
ನಂಜರಾಜ ಒಡೆಯ ಶಾಂತಮಲ್ಲಿಕಾರ್ಜುನ ಮಠವನ್ನು ಕಟ್ಟಿಸಿದ. “ಸೋರೆ ಬುರುಡೆ 
ನೀರ ಚತುರಂಗ ಬಲಕೆ ನೀಡಿದ ಮಾದೇಶ್ವರರ ಪಾದಕ್ಕೆ ಒಂದು ಸಲ ಉಫೇ ಅನ್ನಿ? 
ಎಂದು ಪರುಸೆಗಳು ಹಾಡುವುದನ್ನು ಗಮನಿಸಬಹುದು. ೧೪೮೨-೧೫೦೪ರಲ್ಲಿ 
ಆಳುತ್ತಿದ್ದ ನಂಜರಾಜ ಒಡೆಯ ಈತನೇ ಇರಬೇಕು. ಕುಂತೂರು ಶಾಸನದಲ್ಲಿ 
ಉಮ್ಮತ್ತೂರಿನ ಚಿಕ್ಕರಾಯ ಒಡೆಯ ಮಾದೇಶ್ವರ ಬೆಟ್ಟದಲ್ಲಿರುವ ಸಾಲೂರು ಮಠದ 
ಸ್ವಾಮಿಗಳಿಗೆ ದಾನಕೊಟ್ಟ ಬಗೆಗೆ ಉಲ್ಲೇಖ ಇದೆ. ದೇವಚಂದ್ರನ ರಾಜಾವಳಿ 
ಕಥೆಯಲ್ಲೂ ನಂಜರಾಜ ಒಡೆಯರ ಪ್ರಸ್ತಾಪವಿದೆ. 


ಜನಪದ ಸಾಹಿತ್ಯದ ಆಭಾರದ ಮೇಲೆ ಮಾದೇಶ್ವರರ ಕಾಲವನ್ನು 
ನಿರ್ಧರಿಸುವುದಾದರೆ, ಮಾದೇಶ್ವರರು ಸುತ್ತೂರು, ಕುಂತೂರು ಮಠಕ್ಕೆ ಬಂದಿರುವ 
ಪ್ರಸ್ತಾಪವಿದೆ. ಅದಕ್ಕೆ ಐತಿಹ್ಯ ಸಾಕ್ಷಿಯಾದ ಸುತ್ತೂರು ಮಠದಲ್ಲಿನ ರಾಗಿ ಕಲ್ಲು 


48. 


ಕುಂತೂರು ಮಠದಲ್ಲಿ ಮಾದೇಶ್ವರರು ಹೂವನ್ನು ಮಾಡುತ್ತಿದ್ದ ಕೊಳ, ಮಂಡಿ ಊರಿದ 
ಸ್ಥಳ, "ಸುತ್ತೂರು ಮಠ ಸುಖ ಅಂದ್ರೆ ಕುಕ್ಕೇಲಿ ತುಂಬಿತ್ತು ರಾಗಿ' ಎಂಬ ಗಾದೆ 
ಜನಜನಿತಪಾಗಿ' ಬಂದಿದೆ. 

ಮಂಟೇಸ್ವಾಮಿ, ಮಾದೇಶ್ವರ ಎರಡು ಕಾವ್ಯಗಳಲ್ಲೂ ಬಸವೇಶ್ವರರ 
ದೃಢಭಕ್ತಿಯನ್ನು ಪರೀಕ್ಷಿಸುವ ಸಂದರ್ಭಗಳು ಬರುತ್ತದೆ. ಕಂಸಾಳೆಯವರು ನೀಲಗಾರರು 
ಇಬ್ಬರೂ ಒಂದೇ ಪ್ರದೇಶದಲ್ಲಿ ಹರಡಿಕೊಂಡಿರುವುದರಿಂದ ಈ ಪ್ರಸಂಗವನ್ನು ಕಾವ್ಯಕ್ಕೆ 
ಸೇರಿಸಿಕೊಂಡಿರುವುದು ಸ್ಪಷ್ಟವಾಗಿದೆ. ಆದರೆ ಇದು ಅಪ್ರಸ್ತುತ ಎನಿಸದೇ ಇರದು. 
ಪ್ರಭುದೇವರು ಸ್ಥಾಪಿಸಿದ ಶೂನ್ಯ ಸಿಂಹಾಸನದ ಆರನೇ ಪಟ್ಟಾಧಿಕಾರಿ ಇವರು ಎಂದು 
ವೀರಶೈವ ಕಾವ್ಯಗಳು ಸಾರುವುದರಿಂದ ಮಾದೇಶ್ವರರು 'ಬಸವಣ್ಣನವರಿಗಿಂತ 
ಮುಂದಿನವರಾಗುತ್ತಾರೆಯೇ ಹೊರತು ಅವರ, ಸಮಕಾಲೀನರೇ ಆಗಲೀ, ಅವರ 
ಹಿಂದಿನವರೇ ಆಗಲೀ ಆಗಿರಲಿಕ್ಕಿಲ್ಲ. 

ಕಂಸಾಳೆ ಕಥಾ ಸಂಪ್ರದಾಯ ೨ರಲ್ಲಿ ಮಾದೇಶ್ವರರು ಕೃತಯುಗದ ಪುರುಷ 
ಎಂದು ಹೇಳುವುದರಲ್ಲಿ ಹುರುಳಿಲ್ಲ, 

ಮಾದೇಶ್ವರರು ಉತ್ತರದೇಶದಿಂದ ಮೊದಲು ಸುತ್ತೂರು ಮಠಕ್ಕೆ ಬಂದರು 
ಎಂದು ಜನಪದ ಕಾವ್ಯಗಳು ನಿರೂಪಿಸುತ್ತವೆ. ಆದರೆ ಆಗ ಆ ಮಠದಲ್ಲಿ ಯಾವ 
ಗುರುಗಳಿದ್ದರೆಂಬುದರ ಉಲ್ಲೇಖವಿಲ್ಲ. ಮಾದೇಶ್ವರರ ಗದ್ದುಗೆ, ಅವರ ಜೋಳಿಗೆ, 
ನಾಗಬೆತ್ತ, ತ್ರಿಶೂಲ, ಈಗಲೂ ಸುತ್ತೂರು ಮಠದಲ್ಲಿದ್ದು ಅವಕ್ಕೆ ಪೂಜೆ ನಡೆಯುತ್ತಿದೆ, 
ಈ ದೃಷ್ಟಿಯಿಂದ ಮಾದೇಶ್ವರರು ಕೆಲವು ಕಾಲ ತಮ್ಮ ಬಾಲ್ಯವನ್ನು ಸುತ್ತೂರಿನಲ್ಲಿ 
ಕಳೆದಿರಬೇಕು. ಕುಂತೂರು ಮಠದಲ್ಲಿ ಪ್ರಭುದೇವರಿದ್ದರು ಎಂಬುದನ್ನು ಹೇಳುತ್ತಾರೆ 
ಇನ್ನು ಕೆಲವು ಜನಪದ ಸಾಹಿತ್ಯದಲ್ಲಿ ಮಾದೇಶ್ವರರು ಮೊದಲು ಶ್ರೀಶೈಲದಲ್ಲಿ 
ವ್ಯಾಫ್ರಾನಂದರಲ್ಲಿ ವಿದ್ಯೆ ಕಲಿತರು ಎಂದು ಹೇಳಿರುವುದನ್ನು ನೋಡಿದರೆ, ಇದ 
ಬಗೆಗೆ ಯಾವ ಐತಿಹಾಸಿಕ ಆಧಾರಗಳಿಲ್ಲದಿರುವುದರಿಂದ ಕಾಲವನ್ನು ನಿರ್ಧರಿಸುವುದ 
ಕಷ್ಟವಾಗಿದೆ. ಜನಪದ ಐತಿಹ್ಯಗಳು ಪ್ರಬಲವಾದ ಆಧಾರಗಳಾಗುವದಿಲ್ಲ. 

ಜಾನಪದ ಕಾವ್ಯಗಳಲ್ಲಿ ಬರುವ ವಿವರಗಳು ಹಾಗೂ ಆ ಪ್ರದೇಶದ ಜನಃ 
ನಂಬಿಕೆಗಳು, ಶಾಸನಾಭಿಪ್ರಾಯಗಳು ವಿರೋಧವಾಗುವವರೆಗೂ ಸ್ವೀಕಾರಾರ್ಹ 
ವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಮಾದೇಶ್ವರರು ಶಾಸನಗಳಲ್ಲಿಯಃ 
ಐತಿಹಾಸಿಕ ವ್ಯಕ್ತಿಯಾಗಿರುವುದಕ್ಕಿಂತ ಪೌರಾಣಿಕ ಹಾಗೂ ದೈವಿಕ ವ್ಯಕ್ತಿಯೇ ಆಗಿರುವುದ 
ವಿಷಯವನ್ನು ಇನ್ನೂ ತೊಡಕಾಗಿಸುತ್ತದೆ. ಆಧಾರಗಳು ದೊರಕುವವರೆಗೂ ಶಾಸನೋ 
ಅಭಿಪ್ರಾಯಗಳನ್ನು ಜಾನಪದ ನಂಬಿಕೆ ಮತ್ತು ಅಭಿಪ್ರಾಯಗಳಿಗೆ ವಿರೋಧವಾಗಃ 


49 


ಇದ್ದಾಗ ಮಾನ್ಕ ಮಾಡಬಹುದು ಎಂದು ತೋರುತ್ತದೆ. ಮಾದೇಶ್ವರರ ಕಾಲ 
ಕೃತಯುಗದಿಂದ ಆರಂಭಿಸಿ ೧೦-೧೬ನೇ ಶತಮಾನದವರೆಗೂ ತೂಗುಯ್ಯಾಲೆ- 
ಯಾಡುತ್ತದೆ. 


ಕುಂತೂರು ಶಿಲಾಶಾಸನ, ಉಮ್ಮತ್ತೂರು ಪಾಳೆಯಗಾರರು, ಜನಪದ ಸಾಹಿತ್ಯ 
ಹಾಗೂ ಶಿಷ್ಟಸಾಹಿತ್ಯದ ಆಧಾರದ ಮೇಲೆ ಮಾದೇಶ್ವರರ ಕಾಲವನ್ನು 
ನಿರ್ಧರಿಸಬೇಕಾಗಿದೆ. 


ಚನ್ನವೀರಕವಿ ೧೫೦೦ರಲ್ಲಿ ಮಾದೇಶ್ವರನ ಹೆಸರನ್ನು ಉಲ್ಲೇಖಿಸಿರುವುದನ್ನು 
ನೋಡಿದರೆ ಮಾದೇಶ್ವರರು ೧೫೦ ೦ಕ್ಕೂ ಹಿಂದೆ ಇದ್ದರೆಂದು ಹೇಳಬಹುದು. ಇಲ್ಲಿ 
ಬರುವ ಮಾದೇಶ್ವರರು, ಜನಪದದಲ್ಲಿ ಉಕ್ತವಾಗಿರುವ ಮಾದೇಶ್ವರರು ಇಬ್ಬರೂ 
ಏಕವ್ಯಕ್ತಿಯಾಗಿದ್ದರೆಂದು ಭಾವಿಸಬಹುದು. ಸಾ.ಶಿ. ಮರುಳಯ್ಯನವರು ತಮ್ಮ "ಕೆಳದಿಯ 
ಆರಸರು'*”.. ಮಹಾಪ್ರಬಂಧದಲ್ಲಿ “ಶಿವತತ್ವ ರತ್ನಾಕರದಲ್ಲಿ . ಕೊಟ್ಟಿರುವ 
ಗುರುಪರಂಪರೆಯ ಹಾದಿ ಹಿಡಿದು ಹೊರಟರೆ ಮೊದಲನೇ ಚನ್ನವೀರ, ನಾವು 
ಹೇಳುತ್ತಿರುವ ಪ್ರಸಿದ್ಧ ವೈಯಾಕರಣ ದೊಡ್ಡ ಸಂಕಣ್ಣನ ಕಾಲಕ್ಕೆ ಬರುತ್ತಾನೆ. ಈತನ 
ಕಾಲ ಕ್ರಿ.ಶ. ೧೫೪೫-೫೮ ಎಂದಿದ್ದಾರೆ. ಕವಿ ಚರಿತ್ರೆಕಾರರು ಗುರುತಿಸಿದ ಕ್ರಿ.ಶ. 
೧೫೦ ೦ನ್ನೇ ಇಟ್ಟುಕೊಂಡರೂ ಮಾದೇಶ್ವರರು ೧೫೦೦ರ ಹಿಂದಕ್ಕೆ ಹೋಗುತ್ತಾರೆ. 
ಮಾದೇಶ್ಡರರು ಕುಂತೂರು ಮಠಕ್ಕೆ ಬಂದಿರುವುದು ಹೈದರಾಲಿಖಾನನ ಶಾಸನದಲ್ಲಿ 
ಜನಪದ ಸಾಹಿತ್ಯದಲ್ಲಿದೆ. ಕುಂತೂರು ಮಠದ ಇತಿಹಾಸದ ಬಗೆಗೆ ಕುಂತೂರು 
ಶಿಲಾಶಾಸನದಲ್ಲಿ ಇರುವುದರಿಂದ ಮಾದೇಶ್ಟರರು ಕ್ರಿ.ಶ. ೧೫೦೦ಕ್ಕಿಂತ ಹಿಂದೆ 
ಇದ್ದರೆಂದು ಹೇಳಬಹುದು. 


ಬಾಲ್ಮ 


ಗುರುಮಠಗಳಲ್ಲಿ ಮಾದಪ್ಪನ ಬಾಲಲೀಲೆಗಳು ನಿಜಕ್ಕೂ ಒಂದೊಂದು ರೀತಿಯ 
ಪವಾಡಗಳು. "ಬೆಳೆಯುವ ಪೈರು ಮೊಳಕೆಯಲ್ಲೇ' ಎಂಬಂತೆ ಮಾದಪ್ಪ ಮುಂದೆ 
ಮಹಾಪುರುಷನಾಗುತ್ತಾನೆ ಎಂಬುದನ್ನು ತೋರಿಸಿಕೊಟ್ಟನು. ಮಾದಪ್ಪನ ಮೊದಲ 
ಹೆಸರು ಕಂಸಾಳೆಯವರ ಪ್ರಕಾರ ಮರಿದೇವರು. ೯ 


ಬಾಲಕನಾಗಿರುವಾಗಲೇ ಮರಿದೇವರು ಶ್ರೀಶೈಲದಲ್ಲಿ ದನಗಳನ್ನು ಕಾಯುತ್ತಾ 
ಹುಲಿಗಳೊಡನೆ ಆಟವಾಡುತ್ತಿದ್ದನಂತೆ, 


“ಶ್ರೀಶೈಲದಲ್ಲಿ ಶರಣರೊಬ್ಬರು ಸುತ್ತೂರು ಮಠವನ್ನು ನೋಡಬೇಕಲ್ಲಾ ದಾರಿ 
ಯಾವ ಕಡೆ? ಎಂದು ಚಿಂತಿಸುತ್ತಿರಲು ಮಾದಪ್ಪ ಅವನನ್ನು ಕರೆದುಕೊಂಡು ಬಂದ. 


50 


ಅಂದು ಸುತ್ತೂರು ಮಠದ ಮುಂದೆ ರೇಣುಕಾಚಾರ್ಯರ ಉತ್ಸವ ಮೂರ್ತಿಯನ್ನು 
ರಥಾರೋಹಣಗೊಳಿಸಿ, ರಥವನ್ನು ಎಳೆಯಲು ಅದು ಮುಂದೆ ಹೋಗಲಿಲ್ಲ. ಏಕೆ 
ಹೀಗಾಯಿತು? ಎಂದು ಚಿಂತಿಸಿ, ನಡೆದ ವಿಚಾರವನ್ನು ಶಿಷ್ಯವೃಂದ ಗುರು 
ಸಿದ್ಧನಂಜದೇಶಿಕರಲ್ಲಿ ಹೇಳಿದರು. ಅವರೂ ಬಂದು ಪ್ರಯತ್ನಪಟ್ಟರು. ರಥ ಮುಂದೆ 
ಜಗ್ಗಲಿಲ್ಲ, ಸಿದ್ಧನಂಜದೇಶಿಕರು ಗುಹೆಗೆ ಹೋಗಿ ರೇಣುಕರಿಗೆ ನಮಸ್ಕರಿಸಿ ಬಂದು 
ಗೋಷ್ಠಿಯಲ್ಲಿ ಕುಳಿತರು. ಆಗ ಶಿಷ್ಕರು ಬಂದು ಯಾತ್ರಾರ್ಥಿಗಳೊಬ್ಬರಿಗೆ ಹಾವು 
ಕಚ್ಚಿ ಸತ್ತಿರುವುದಾಗಿ ತಿಳಿಸಿದರು. ಗುರುಸಿದ್ಧನಂಜದೇಶಿಕರು ಅಲ್ಲಿಗೆ ಬಂದರು. ಮಾದಪ್ಪ 
ಯಾತ್ರಾರ್ಥಿಗೆ ಮಂತ್ರೋದಕ ಹಾಕಿದ ಕೂಡಲೇ ಆತ ಬದುಕಿಕೊಂಡನು ಮಾದಪ್ಪ 
ಇನ್ನು ರಥವನ್ನು ಎಳೆಯಬಹುದು ಎಂದು ಹೇಳಿದನು. ಕೂಡಲೇ ರಥ ಚಲಿಸಿತು. 
ಗುರುಗಳಿಗೆ ಆಶ್ಚರ್ಯವಾಯಿತು. ಒಂದೆರಡು ದಿನಗಳ ಅನಂತರ ದನಗಳಿಗೆ ರೋಗ 
ತಗುಲಿತು. ಗುರುಗಳು ಮಾದೇಶ್ವರರಿಗೆ ಹೇಳಲು, ಮಾದೇಶ್ವರ ಗುರುವಿನ 
ಪಾದೋದಕವನ್ನು ತಂದು ದನಗಳಿಗೆ ಪ್ರೋಕ್ಷಿಸಲು ಅವುಗಳ ರೋಗಗಳೆಲ್ಲಾ 
' ನಿವಾರಣೆಯಾದವು.** 


ಮುಂದೆ ಮಾದೇಶ್ದರರು ಸುತ್ತೂರು ಮಠಕ್ಕೆ ಬಂದರು. ಅಲ್ಲಿನ ಸ್ವಾಮಿಗಳು 
ಮೂರು ತೊಂಬೆ (ಧಾನ್ಯ ತುಂಬಲು ಬಿದಿರಿನಿಂದ ಹೆಣೆದುದು) ರಾಗಿಯನ್ನು ಕೊಟ್ಟು 
“ಮೂರು ಸುತ್ತಿಗೆ ತಿರುವಬೇಕು, ಆ ಮೇಲೆ ನಿನಗೆ ವಿದ್ಯೆ ಬುದ್ಧಿ ಕಲಿಸುತ್ತೇನೆ” 
ಎಂದರು. ಅದಕ್ಕೆ ಮಾದೇಶ್ನರರು ಒಪ್ಪಿ ಮಾರಿ ಮಸಣಿಯರನ್ನು ಕರೆದು ರಾಗಿ 
ಬೀಸಿಸಿದರು. ಈ ಮಠವು ನನಗೆ ತರವಲ್ಲ “ಸುತ್ತೂರು ಮಠ ಸುಖ ಅಂದ್ರೆ ಕುಕ್ಕೇಲಿ 
ತುಂಬಿತ್ತು ರಾಗಿ” ಎಂದು ಹೇಳಿ ಹೊರಟರು. 


ಮಾದೇಶ್ನರರು ಮುಂದೆ ಬದನಾಳು ಮಠಕ್ಕೆ ಬಂದರು. ಅಲ್ಲಿನ ಸ್ವಾಮಿಗಳು 
ವಿದ್ಯೆ ಕಲಿಯಬೇಕಾದರೆ ಬದನೇ ಗಿಡಗಳಿಗೆ ನೀರನ್ನು ಹೊಯ್ಯುವ ಕೆಲಸ ಮಾಡಬೇಕು 
ಎಂದು ಹೇಳಿದರು. ಆಗಲೆಂದು ಮಾದಪ್ಪ ಒಪ್ಪಿ ಗಂಗಾದೇವಿಯನ್ನು ಕರೆದರು. ಆಗ 
ತೋಟವೆಲ್ಲಾ ನೀರಿನಿಂದ ತುಂಬಿ ಹೋಯಿತು. "ಬದನಾಳು ಮಠದಲ್ಲಿ ಹಾಕಿದ 
ಬದನೆ ಗೊಡ್ಡಾಗಲಿ, ಈ ಮಠವೂ ನನಗೆ ತರವಲ್ಲ' ಎಂದು ಹೇಳಿ ಹೊರಟರು. 


ಆ ಮೇಲೆ ಮಾದೇಶ್ವರರು ವಾಟಾಳು ಮಠಕ್ಕೆ ಬಂದು "ಹೊಟ್ಟೆ ಹಸಿವು' ಎಂದು 
ಗುರುಗಳಲ್ಲಿ ನಿವೇದಿಸಿಕೊಂಡರು. ಗುರುಗಳು ಹೊಟ್ಟೆ ತುಂಬಾ ಅಂಬಲಿಯನ್ನು 
ಕೊಡಿಸಿದರು. ಆನಂದದಿಂದ ಕುಡಿದ ಮಾದಪ್ಪ "ಈ ಮಠದಲ್ಲಿ ಅಂಬಲಿ ಗುಟ್ಟ 
ತುಪ್ಪ ಅನ್ನವಾಗಲಿ' ಎಂದು ಹೇಳಿ ಹೊರಟರು. 


51 





ಕುಂತೂರು ಮಠದ ಪ್ರಭುಲಿಂಗಸ್ವಾಮಿಗಳಲ್ಲಿ ಮಾದೇಶ್ವರರು ಕೆಲಸವನ್ನು ಕೇಳಲು, 
ಹೂವಿನ ಊಳಿಗದ ಕೆಲಸವನ್ನು ಕೊಟ್ಟರು. ಇಲ್ಲಿ ಲಗ್ಗೆ ಚೆಂಡು, ಗೆಜ್ಜುಗದ ಆಟ 
ಆಡಿಕೊಂಡು, ಸಾಯಂಕಾಲವಾಗುತ್ತಿದ್ದಂತೆಯೇ ಗೊದ್ದೆ ಗೋಸುಂಬೆಗಳನ್ನೆಲ್ಲಾ ಕುಕ್ಕೆಗೆ 
ತುಂಬಿಕೊಂಡು ತಿಪ್ಪೇಹಳ್ಳಕ್ಕೆ ಅದ್ದಿದಾಗ ಅವು ಘಮಘಮಿಸುವ ಹೂಗಳಾದುವು. 
ಅವುಗಳನ್ನು ಗುರುವಿನ ಪೂಜೆಗೆ ತೆಗೆದುಕೊಂಡು ಹೋದ. ಗುರುಗಳು ಇವನು ತಂದ 
ಪುಷ್ಪಗಳನ್ನೂ ನೋಡಿದರು. ಮಿಕ್ಕ ಶಿಷ್ಕರನ್ನು ನೀವೇಕೆ ಮಾದೇಶ್ವರ ತಂದಂಥ ಹೂಗಳನ್ನು 
ತಂದಿಲ್ಲ ಎಂದು ಬಯ್ದರು. ಆಗ ಅವರು ಮರುದಿನ ಮಾದೇಶ್ವರರು ಮಾಡುವಂತೆ 
ಮಾಡುತ್ತಾರೆ. ಅಂದು ಹಾವು ಚೇಳುಗಳು ಗುರುಮಠದಲ್ಲಿ ಓಡಾಡಿದವು. ಗುರುಗಳು 
ಇದೇನೆಂದು ಕೇಳಲು ಅವರು ನಿಜವಾಗಿ ನಡೆದ ವಿಷಯವನ್ನು ಗುರುಗಳಲ್ಲಿ ತಿಳಿಸಿದರು. 
ಗುರುಗಳಿಗೆ ಶಿಷ್ಯನ ವಿಚಾರ ಕೇಳಿ ಸಂತೋಷವಾಯಿತು. ಗುರುಗಳು ಮಾದಪ್ಪನಿಗೆ 
ದೀಕ್ಷೆ ನೀಡಿ ಬರಗನ ಮೇಲೆ ಕುಳ್ಳಿರಿಸಿ ಕಳುಹಿಸಿದರು. 


ಕೆಲವು ಮಾರ್ಪಾಟುಗಳೊಂದಿಗೆ ಬೇರೆ ಬೇರೆ ಕಂಸಾಳೆ ಕಥಾ 
ಸಂಪ್ರದಾಯಗಳಲ್ಲೂ ಈ ರೀತಿಯ ಬಾಲಲೀಲೆಗಳ ವರ್ಣನೆಗಳಿರುವುದನ್ನು 
ಕಾಣಬಹುದು. ಡಿ 


“ಶಿವಶರಣ ಕಥಾ ರತ್ನಕೋಶ'”*"ದಲ್ಲಿ ಮಾದೇಶ್ವರರ ಲೀಲೆಗಳನ್ನು ಚಿತ್ರಿಸುತ್ತಾ 
ಮಾದೇಶ್ವರರು ಹಾವ ಕಡಿದವರನ್ನು ಬದುಕಿಸಿದರು. ಬರಡು ಹಸುಗಳನ್ನು ಆಶೀರ್ವದಿಸಿ 
ಹಾಲು ಹಿಂಡುವಂತೆ ಮಾಡಿದರು, ಕಲ್ಲು ಹರಳುಗಳನ್ನು ಪುಷ್ಪವನ್ನಾಗಿ ಮಾಡಿದರು” 
ಎಂದು ಹೇಳಿರುವುದನ್ನು ನೋಡಿದರೆ ಜನಪದ ಸಾಹಿತ್ಯ, ನಿರಂಜನವಂಶರತ್ನಾಕರದ 
ಆಧಾರದ ಮೇಲೆ ಈ ವಿಷಯಗಳನ್ನು ಸಂಗ್ರಹಿಸಿದ್ದಾರೆ ಎನ್ನಿಸುತ್ತದೆ. 


ಮಾದೇಶ್ವರರು ತಲಕಾಡು ಮಠಕ್ಕೆ ಬಂದಾಗ ಅಲ್ಲಿನ ಗುರುಗಳು ತೋಟದಲ್ಲಿ 
ಬಾಳೆ ಗಿಡಗಳನ್ನು ನೆಡುವ ಕೆಲಸಕ್ಕೆ ಒಪ್ಪಿಸಿದರು. ಅಲ್ಲಿ ಮಾದೇಶ್ವರರು ಬುಡಮೇಲಾಗಿ 
ಗಿಡಗಳನ್ನು ನೆಟ್ಟರು. ಇದನ್ನು ನೋಡಿದ ಮಿಕ್ಕ ಆಳುಗಳು ನಕ್ಕರು. ನಾಳೆ ಗುರುಗಳು 
ಬಂದು ನೋಡಿದರೆ ಸರಿಯಾಗಿ ಮಾಡುತ್ತಾರೆಂದು ಎಲ್ಲಾ ಮಾತನಾಡಿಕೊಂಡು 
ಹೊರಟರು. ಮರುದಿನ ಮಾದಪ್ಪ ಮಾಡಿರುವುದನ್ನು ತೋರಿಸಲು ಗುರುಗಳನ್ನು 
ಕರೆದುಕೊಂಡು ಬಂದರು. ಗುರುಗಳು ನೋಡಿದಾಗ ಆ ಗಿಡಗಳೆಲ್ಲಾ ಚೆನ್ನಾಗಿ ಬೆಳೆದು 
ನಿಂತಿದ್ದವು. ಮಾದಪ್ಪ ಈ ಮಠವೂ ನನಗೆ ತರವಲ್ಲ ಎಂದು ಹೊರಟರು.'* 


ಉತ್ತರಾಜಮ್ಮನವರ ಮಗನಾಗಿ ಹುಟ್ಟಿದರು ಮಾದಪ್ಪ. ಮಾದೇಶ್ವರರು ಭಿಕ್ಷೆ 
ಮಾಡಿಕೊಂಡು ಬರಲು ಉತ್ತರಾಜಮ್ಮನವರ ಕಣಜವೆಲ್ಲಾ ತುಂಬಿ ಹೋಯಿತು. 


52 


ಆಗ ತಾಯಿ ಮಗನನ್ನುದ್ದೇಶಿಸಿ “ಎರಡು ಸೇರಿನ ಮೇಲೆ ತರಬೇಡಪ್ಪಾ, ನೀನು 
ತಂದದ್ದನ್ನೆಲ್ಲಾ ಎಲ್ಲಿ ತುಂಬಿಕೊಳ್ಳಲಿ?” ಎಂದು ಹೇಳಿದಳು.** 


ಕಂಸಾಳೆ ಕಥಾ ಸಂಪ್ರದಾಯ ಆರರಲ್ಲಿ ಕುಂತೂರಿನ ಸ್ವಾಮಿಗಳ ಹೆಂಡತಿ ರಾಗಿ 
ಬೀಸುವ ಕಾರ್ಯವನ್ನು ಕೊಡುತ್ತಾರೆ. ಆಗ ಮಾದೇಶ್ವರರು ಮೂವರನ್ನು ಕರೆದು 
ರಾಗಿ ಬೀಸಿಸುತ್ತಾರೆ. ಆದರೆ ಮಾದೇಶ್ವರರು ರಾಗಿ ಬೀಸುವ ಕಾಯಕ ಮಾಡುವುದು 
ಸುತ್ತೂರಿನಲ್ಲಿ ಸ್ವಾಮಿಗಳು, ವಿರಕ್ಷರು. ಅವರಿಗೆ ಹೆಂಡತಿ ಎಲ್ಲಿ ಬರಬೇಕು? ಕಂಸಾಳೆ 
ಕಥಾ ಸಂಪ್ರದಾಯ "೧'ರಲ್ಲಿ ಸುತ್ತೂರು ಮಠದಲ್ಲಿ ರಾಗಿಕಲ್ಲು ಯಂತ್ರದಂತೆ ತಿರುಗಿ 
ರಾಗಿ ಬೀಸುವಂತೆ ಮಾಡಿದರು ಎಂದಿದೆ. ಕಂಸಾಳೆ ಕಥಾ ಸಂಪ್ರದಾಯ ೨ರಲ್ಲಿ 
ಇದರ ಪ್ರಸ್ತಾಪವಿಲ್ಲ, 


ಕಲ್ಲು ಬಸವನಿಗೆ ಪೂಜೆ ಮಾಡಲು ಕುಂತೂರಿನ ಪ್ರಭುದೇವರು ಮಾದೇಶ್ವರರಿಗೆ 
ನಿಯಮಿಸಿದ್ದರು. ಇವರ ಬಗ್ಗೆ ಕಂಸಾಳೆ ಕಥಾ ಸಂಪ್ರದಾಯಗಳು ಅನೇಕ ರೀತಿಯ 
ಪವಾಡಗಳನ್ನು ಚಿತ್ರಿಸಿವೆ. 


ಮಾದೇಶ್ವರರು ನಾಗರಬೆತ್ತವನ್ನು ತೆಗೆದು ಏಟು ಹೊಡೆದು, ಕಲ್ಲು ಬಸವ 
ಎದ್ದು ತಳಿಗೆ ಅನ್ನವನ್ನು ತಿನ್ನುವಂತೆ ಮಾಡಿದರು. ಖಾಲಿ ತಾಮ್ರದ ಬಟ್ಟಲನ್ನು 
ತೆಗೆದುಕೊಂಡು ಹೋಗಿ ಮಠದಲ್ಲಿ ಗುರುಗಳ ಹೆಂಡತಿಗೆ ಕೊಟ್ಟರು. ಅವರು, “ತಳಿಗೆ 
ಅನ್ನ ಎಲ್ಲಿ?” ಎಂದು ಕೇಳಿದಾಗ ಮಾದಪ್ಪ, “ಬಸವ ತಿಂದಿತು” ಎಂದರು. ಎಲ್ಲರಿಗೂ 
ಆಶ್ಚರ್ಯವಾಯಿತು. ಆಗ ಕಡಲೆಯನ್ನು ಇವರ ಎದುರಿಗೇ ತಿನ್ನಿಸಿದರು.** 


“ಮಾದೇಶ್ವರರು ಬಸವಣ್ಣನಿಗೆ ಉಕ್ಕಿನ ಕಡಲೆಯನ್ನು ತಿನ್ನಿಸಿದಾಗ ಅದರ 
ಹಲ್ಲುಗಳೆಲ್ಲಾ ಉದುರಿ ಹೋದವು. ಆಗ ಬಸವಣ್ಣ ಈತನ ತಮ್ಮಡಿತನ ಬೇಡ 
ಎಂದು ಕುಂತೂರು ಪ್ರಭುಸ್ವಾಮಿಗಳಿಗೆ ಹೇಳಿದ. 


“ಸಿಂಗಾನಲ್ಲೂರು ಬಸವನಿಗೆ ಊರಿನಲ್ಲಿ ಪ್ರತಿಯೊಬ್ಬರೂ ಅನ್ನವನ್ನು 
ತೆಗೆದುಕೊಂಡು ಹೋಗಬೇಕಾಗಿತ್ತು. ಆ ಬಸವ, ಊಟ ತೆಗೆದುಕೊಂಡು 
ಹೋಗುವವನನ್ನೂ, ಅನ್ನವನ್ನೂ ತಿನ್ನುತ್ತಿತ್ತು. ಮಾದಪ್ಪ ಆ ಕಡೆ ಬರುತ್ತಿದ್ದಾಗ ಅಂದು 
ಒಬ್ಬ ವಿಧವೆಯ ಮಗನ ಸರದಿ ಬಂದಿತ್ತು. ಆಕೆ ಗೋಳಾಡಿಕೊಂಡು ಆಳುತ್ತಿದ್ದಾಗ 
ಮಾದಪ್ಪ ಆಕೆಯನ್ನು ಸಮಾಧಾನಿಸಿ ತಾವೇ ಹೋಗುತ್ತೇವೆಂದು ಹೋಗುವರು.” 
ಉಕ್ಕಿನ ಕಡಲೆಯನ್ನು ಮಾಡಿಸಿಕೊಂಡು ಹೋಗಿ, ಆ ಬಸವನಿಗೆ ನಾಗಬೆತ್ತದಲ್ಲಿ ಎಳೆತ 
ಎಳೆದು ಉಕ್ಕಿನ ಕಡಲೆಯನ್ನು ತಿನ್ನಿಸಿದರು. 

ಮತ್ತೊಂದು ಕಂಸಾಳೆ ಕಥಾ ಸಂಪ್ರದಾಯ" ಉಕ್ಕಿನಹಳ್ಳಿ ಬಸಪ್ಪನಿಗೆ ಉಕ್ಕಿನ 
ಕಡಲೆ ತಿನ್ನಿಸುತ್ತಾರೆ ಎಂದಿದೆ. 


53 


ಜೀ.ಶಂ. ಪರಮಶಿವಯ್ಯ ಅವರು ಸಂಗ್ರಹಿಸಿದ ಕಂಸಾಳೆ ಸಾಹಿತ್ಯದಲ್ಲಿ ಬಂಡಳ್ಳಿ 
ಬಸವಣ್ಣನಿಗೆ ನೆನೆಯಕ್ಕಿ, ನೆಲೆಗಡಲೆ, ಗೂನೆಬಾಳೆಹಣ್ಣು, ತಿನ್ನಿಸಿ ಮಾದೇಶ್ವರರು 
ಬಂದರು ಎಂದಿದೆ. 


ಮಾದೇಶ್ವರರು ಕುಂತೂರು ಮಠದಲ್ಲಿ ಎಸಗಿದ ಪವಾಡಗಳು ಹಲವಾರು. 
ಕುಂತೂರು ಮಠದಲ್ಲಿ ಸ್ವಾಮಿಗಳ ಆದೇಶದ ಮೇರೆಗೆ ಮಾದಪ್ಪ ಪ್ರಶಿದಿನವೂ ಹಸ.ಗಳನ್ನು 
ಮೇಯಿಸಿಕೊಂಡು ಬರುತ್ತಿದ್ದರು. ದನಗಳನ್ನು ಬಿಟ್ಟು ಮಾದಪ್ಪ ಲಗ್ಗೆ ಚೆಂಡು, ಗೆಜ್ಜುಗ 
ಆಟ ಆಡುತ್ತಾ, ಸಾಯಂಕಾಲವಾದಂತೆ ದನಗಳನ್ನು ಅಟ್ಟಿಕೊಂಡು ಬರುವ ಪದ್ಧಶಿ. 
ಒಂದು ದಿನ ಆ ಊರಿನ ಶ್ಯಾನುಭೋಗರು ಗುರು ಮಠಕ್ಕೆ ಬಂದು, “ಮಾದಪ್ಪ 
ಮಠದ ಹಸುವನ್ನು ನಮ್ಮಹೊಲಕ್ಕೆ ಬಿಟ್ಟು ಮೇಯಿಸಿಬಿಟ್ಟಿದ್ದಾನೆ” ಎಂದು ಹೇಳಿದರು. 
ಮಾದೇಶ್ವರರನ್ನು ಗುರುಗಳು ವಿಚಾರಿಸಲಾಗಿ ಅವರು, ನಾನು ಹಸುಗಳನ್ನು ಅವರ 
ಹೊಲಕ್ಕೆ ಬಿಟ್ಟಿಲ್ಲ , ನಾಳೆ ಬೇಕಾದರೆ ಹೋಗಿ ನೋಡಿ ಎಂದರು. ಆಗಲೆಂದು 
ಮರುದಿನ ಶಾನುಭೋಗರು ಮತ್ತು ಗುರುಗಳು ಹೋಗಿ ನೋಡಿದರು. ಬೆಳೆ ಮೊದಲು 
ಹೇಗಿತ್ತೋ ಹಾಗೆಯೇ ಇತ್ತು. ದನಗಳು ಹೊಲವನ್ನು ಮೇಯ್ದಿರಲಿಲ್ಲ. ಜಹಗೀರುದಾರರು 
ತಾವ ಮಾಡಿದ ತಪ್ಪನ್ನು ಕ್ಷಮಿಸಬೇಕೆಂದು ಬೇಡಿಕೊಂಡು ಆ ಮಠಕ್ಕೆ ತಮ್ಮ ಹೊಲವನ್ನು 
ದಾನವಾಗಿ ಬರೆದುಕೊಟ್ಟರು.“* 


ಒಮ್ಮೆ ಮಾದೇಶ್ವರರು ಆಟವಾಡುವಾಗ ಚೆಂಡನ್ನು ಹೊಡೆದ ರಭಸಕ್ಕೆ ಅದು 
ಚೂರುಚೂರಾಗಿ, ಒಂದು ಚೂರು ಬಂಡಳ್ಳಿದುರ್ಗಕ್ಕೆ ಬಿದ್ದಿತು, ಒಂದು ಸುಂಡನ 
ಕಣಿವೆಯಲ್ಲಿ, ಮತ್ತೊಂದು ಅಗರಕ್ಕೆ ಹೋಗಿ ಬಿತ್ತು. ಇನ್ನೊಂದು ಸಾರಿ ಹೊಡೆಯಲು 
ಐದು ಚೂರುಗಳಾಗಿ ತಲಕಾಡಿನ ಮರಳಮೇಲೆ ಬಿದ್ದುವು. ಇವು ಐದು ಲಿಂಗಗಳಾದುವು. 
ಐದು ಸೋಮವಾರ ಶುಕ್ರವಾರ, ಶನಿವಾರಗಳು ಬಂದರೆ ಇಲ್ಲಿ 
ಪಂಚಲಿಂಗದರ್ಶನವಾಗಲಿ ಎಂದು ಹೇಳಿ ಹೊರಟರು.** 


“ಕಲ್ಲೂರು, ಮುಳ್ಳೂರು ಹುಡುಗರ ಜೊತೆ ಲಗ್ಗೆ ಚೆಂಡಾಟ ಆಡುವಾಗ 
ಮಾದಪ್ಪನೇ ಗೆದ್ದ ಸೋತವರಿಗೆ ಶಿಕ್ಷೆಯಾಯಿತು. ಆಗ ಅವರಲ್ಲೊಬ್ಬ ಹುಡುಗ 
ಈತನಿಗೆ ತಂದೆ ತಾಯಿ ಗುರುಗಳಿದ್ದರೆ ಈ ರೀತಿ ಶಿಕ್ಷೆ ಕೊಡುತ್ತಿರಲಿಲ್ಲ ಎಂದ ಕೂಡಲೇ 
ಆತನಿಗೆ ಹೊಟ್ಟೆಬಾಧೆ ಬಂತು. ಅವನ ಮೈದುಂಬಿ "ವರ್ಷಕ್ಕೊಮ್ಮೆ ಇಲ್ಲಿ ನನ್ನ ಜಾತ್ರೆ 
ಆಗಬೇಕು' ಎಂದರು. ಅದಕ್ಕೆ ಎಲ್ಲರೂ ಒಪ್ಪಿದರು. ಆಗ ಆ ಹುಡುಗನ ಸಂಕಟ 
ಪರಿಹಾರವಾಯಿತು." 


ಕುಂತೂರಿನಲ್ಲಿದ್ದಾಗ ಮಾದೇಶ್ವರರು ಜಿಂಕೆಯ. ಮೊಲೆಯ ಹಾಲನ್ನು 
ಕುಡಿಯುತ್ತಾರೆ, ಹಾವಿನೊಡನೆ ಸರಸವಾಡುತ್ತಾ, ಹುಲಿ. ಚಿರತೆಗಳೊಡನೆ 


54 


ಆಟವಾಡುತ್ತಾರೆ. ಒಮ್ಮೆ ತಲಕಾಡಿನ ಮಲ್ಲಮ್ಮನ ತೋಟಕ್ಕೆ ಮಾದಪ್ಪ ಹಾಗೂ 
ಮಿತ್ರರು ಹೂವನ್ನು ತರಲು ಹೋಗಿ ಹೂವನ್ನು ಅರಿಸುವಾಗ, ಕಾವಲುಗಾರ ಅವರನ್ನು 
ಹಿಡಿದು ತಂದು ಮಲ್ಲಮ್ಮನ ಹತ್ತಿರ ನಿಲ್ಲಿಸಿದರು. ಮಾದೇಶ್ವರರನ್ನು ನೋಡಿ ಮಲ್ಲಮ್ಮ 
ಮೋಹಗೊಳ್ಳುತ್ತಾಳೆ. ಆಕೆ “ಆತನನ್ನು ಒಂದು ಕೋಣೆಯಲ್ಲಿ ಕೂಡಿಹಾಕು” ಎಂದು 
ತನ್ನ ಆಳಿಗೆ ಹೇಳುತ್ತಾಳೆ. ಅವರು ಹಾಗೆಯೇ ಮಾಡಿದರು. ಮಲ್ಲಮ್ಮ ಆತುರದಲ್ಲಿ 
ಅಲ್ಲಿಗೆ ಬರಲು ಮಾದೇಶ್ವರರು ಅಲ್ಲಿಂದ ಅದೃಶ್ಯರಾಗಿರುತ್ತಾರೆ. ಮಲ್ಲಮ್ಮ ಹೂವನ್ನೆಲ್ಲಾ 
ಕೀಳಿಸಿಕೊಂಡು ಪ್ರಭುದೇವರ ಮಠಕ್ಕೆ ಬಂದು ನಡೆದ ವಿಚಾರಗಳನ್ನೆಲ್ಲಾ ತಿಳಿಸಿ 
ಕ್ಷಮೆಯನ್ನು ಯಾಚಿಸಿದಳು.”* 


“ರಾಜಾವಳಿ ಕಥೆ”ಯಲ್ಲಿ ಮಾದೇಶ್ವರರು ಬಡಗು ಸೀಮೆಯಿಂದ ಕುಂತೂರು 
ಮಠದ ನಂಜಯ್ಯನೆಂಬ ಜೋಳಿಗೆ ಒಡೆಯರಲ್ಲಿಗೆ ಬಂದು ದನ ಕುರಿ ಕಾಯ್ದುಕೊಂಡು 
ಚೆಂಡು ಮೊದಲಾದ ಆಟಗಳನ್ನು ಆಡುತ್ತಿದ್ದು, ಸಿಕ್ಕಿದ ಪ್ರಾಣಿಗಳನ್ನು ಹೂವು ಮಾಡಿ 
ಕೊಂಡು ಬರುತ್ತಿದ್ದ?“ ಎಂಬ ಪ್ರಸ್ತಾಪವಿದೆ. 


ಶಾಂಶಮಲ್ಲಿಕಾರ್ಜುನರು ಹಾಗೂ ಮಾದೇಶ್ವರರು ಒಂದು ದಿನ ಕುಂತೂರು 
ಮಠದಿಂದ ಮೂಗೂರಿನ ಕಡೆ ಬರುತ್ತಿದ್ದರು. ಹದಿನಾಡಿನ ನಂಜರಾಜ ಒಡೆಯರ 
ಸೈನ್ಯ ಯುದ್ಧದಲ್ಲಿ ನೀರಿಲ್ಲದೆ ಬಳಲುತ್ತಿರಲು, ನಂಜರಾಜ ಒಡೆಯದು ಕುಂತೂರಿನತ್ತ 
ಹೊರಟರು. ಮಾದೇಶ್ವರರು ಮತ್ತು ಶಾಂತಮಲ್ಲಿಕಾರ್ಜುನರು ಬರುವುದನ್ನು ನೋಡಿ, 
ಸಂತೋಷಗೊಂಡು ಅವರಿಗೆ ನಮಸ್ಕರಿಸಿ, ತಮ್ಮ ದುಃಖವನ್ನು ತೋಡಿಕೊಂಡರು. 
ಆಗ ಶಾಂತಮಲ್ಲಿಕಾರ್ಜುನರು ಮಾದೇಶ್ವರರತ್ತ ಕೈ ತೋರಿದರು. ಮಾದೇಶ್ವರರು 
ಸೋದೆಬುರುಡೆಯಲ್ಲಿದ್ದ ನೀರನ್ನು ಚತುರಂಗ ಬಲಕ್ಕೆ ನೀಡಿದರು. ಎಲ್ಲರೂ ನೀರು 
ಕುಡಿದು ಸಂತೃಪ್ತರಾದರು. ರಾಜ ಶಾಂತಮಲ್ಲಿಕಾರ್ಜುನರಿಗೆ ಒಂದು ಮಠವನ್ನು 
ಕಟ್ಟಿಸಿದ.** 


ಹೀಗೆ ಅನೇಕ ಕಂಸಾಳೆ ಕಥಾ ಸಂಪ್ರದಾಯಗಳಲ್ಲಿ ಹಾಗೂ ಗ್ರಂಥಗಳಲ್ಲಿ 
ಮಾದೇಶ್ವರನ ಬಾಲಲೀಲೆಗಳನ್ನು ಕವಿಗಳು ಹೃದಯಂಗಮವಾಗಿ ಚಿತ್ರಿಸಿದ್ದಾರೆ. 


ಶರಣ ಮಠಗಳಲ್ಲಿ ಮಾದೇಶ್ವರ 


ಮಾದೇಶ್ವರು ಗುರುಮಠಗಳನ್ನು ಸುತ್ತಾಡಿದ ಉದ್ದೇಶ, ವಿದ್ಯೆ ಬುದ್ಧಿಯನ್ನು 
ಕಲಿತು, ಗುರುಕಾರುಣ್ಯದಿಂದ ದೀಕ್ಷೆ ಪಡೆದು ಮೋಕ್ಷ ಹೊಂದುವುದು. ಅಂತೆಯೇ 
ಕರ್ನಾಟಕದ ಹಲವಾರು ಶರಣ ಮಠಗಳಲ್ಲಿ ಮಾದೇಶ್ವರರು ಶಿಕ್ಷಣ ಪಡೆದು 


55 


ಜ್ಞಾನಾರ್ಜನೆ ಮಾಡಿಕೊಂಡರು. ರಾಗಿ ಬೀಸುವುದು, ಹೂವಿನ ಊಳಿಗ, ತೋಟದ 
ಕೆಲಸ ಮುಂತಾದ ಕಾಯಕಗಳಿಂದ ಶರಣ ಮಠಗಳ, ಗುರುಗಳ ಸೇವೆಯಸ್ತೆಸಗಿದರು. 
ಮಾದೇಶ್ವರರ ಗುರುಗಳಾರು? ದಿಣ್ಣೆ ನೀಡಿದವರಾರು? ಎಂಬುದರ ಬಗೆಗೂ ಹಲವಾರು 
ವಾದ ವಿವಾದಗಳಿವೆ. ಮಾದೇಶ್ವರರು ಯಾವ ಯಾವ ಮಠಮಾನ್ಯಗಳನ್ನು ಸುತ್ತಿದ್ದರು 
ಎಂಬುದನ್ನು ಈಗ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಪರಿಶೀಲಿಸಬಹುದು. 


ಶಷ್ಪಸಾಹಿತ್ಯ 


“ಮಾದೇಶ್ವರರು ಮೊದಲು ಸುತ್ತೂರು ಮಠಕ್ಕೆ ಬರುತ್ತಾರೆ. ಗುರು 
ಸಿದ್ಧನಂಜದೇಶಿಕರು ಶಿಷ್ಯವೃತ್ತಿಯನ್ನು ವಹಿಸುತ್ತಾರೆ. ಆಮೇಲೆ ಪ್ರಭುಲಿಂಗನ ಬೆಟ್ಟದಲ್ಲಿ 
ಆದಿಗಣೇಪ್ಟರರ ಶಿಷ್ಕತ್ವವನ್ನು ಪಡೆಯುತ್ತಾರೆ. ಕಲ್ಯಾಣದಲ್ಲಿ ಬಸವೇಶ್ವರರು ಸ್ಥಾಪಿಸಿದ 
ಶೂನ್ಯ ಸಿಂಹಾಸನದ ಆರನೇ ಜಗದ್ಗುರುಗಳಾಗುತ್ತಾರೆ." 

“ಕುಂತೂರಿನ ಪೀಠದ ಆದಿಗುರು ಶಾಂತಾರ್ಯ” ಎಂದು ನಂಜುಂಡಾರಾಧ್ಯರು 
"ಮಾದೇಶ್ವರ ಸುಪ್ರಭಾತ'ದಲ್ಲಿ ಹೇಳಿದ್ದಾರೆ. 

“ಶಿವರಾತ್ರಿ ಶಿವಾಚಾರ್ಯ” ಹೊತ್ತಗೆಯ ಮುನ್ನುಡಿಯನ್ನು ಬರೆಯುತ್ತಾ ಶಿ.ಜೆ. 
ನಂದಿಮಠರು "'ಸುತ್ತೂರು ಮಠದ ನಾಲ್ಕನೆಯ ಗುರುಗಳಾದ ಸಿದ್ಧನಂಜ ದೇಶಿಕೇಂದ್ರರ 
ಸಮಕಾಲದವರಾದ ಮಾದೇಶ್ವರರೂ ರೇಣುಕ ಸಂಪ್ರದಾಯದ ಸುತ್ತೂರು 


ಪೀಠಾಧಿಪತಿಗಳಾದ ಸಿದ್ಧನಂಜದೇಶಿಕರೂ ಪರಸ್ಪರ ವಿಶ್ವಾಸ ಗೌರವಗಳಿಂದ ಇದ್ದರು" 
ಎಂದಿದ್ದಾರೆ. 


ಮಾದೇಶ್ವರರ ಗುರುಪರಂಪರೆಯನ್ನು ತೋಟದ ಸಿದ್ಧರಿಂಗಶಿವಯೋಗಿಗಳ- 
“ಅನಾದಿ ಗಣೇಶ್ವರನ ಶಿಷ್ಠ ಆದಿಗಣೇಶ್ವರ 
ಆದಿಗಣೇಶ್ವರನ ಶಿಷ್ಯ ನಿರ್ಮಾಯ ಗಣೇಶ್ವರ” 
ಎಂದು ನಮೂದಿಸಿದ್ದಾರೆ." 
“ಮಾದೇಶ್ವರರ ಬಾಲ್ಯ ಗುರುಗಳು ಸುತ್ತೂರು ಮಠದ ಬಸವಾರಾಧ್ಯರು. ಅನಂತರ 
ಪ್ರಭಲಿಂಗಾರಾಧ್ಯರಿಂದ ದೀಕ್ಷೆ ಪಡೆದರು'' ಎಂದಿದ್ದಾರೆ ವಿ. ಮಾದಯ್ಯನವರು. 
“ಮಾದೇಶ್ವರರ ಮೊದಲ ಗುರು ಶ್ರೀ ಶೈಲದಲ್ಲಿದ್ದ ವ್ಯಾಫ್ರಾನಂದ ಮಹರ್ಷಿಗಳು. 
ಇವರು ಮಾದೇಶ್ವರರಿಗೆ ನಾನಾ ವಿದ್ಯೆಗಳನ್ನು ಕಲಿಸಿದರು. ಆ ಮೇಲೆ ಸುತ್ತೂರು 


ಮಠದ ಗುರುಗಳು” ಎಂದು ನಂಜಪ್ಪನವರು ಹೇಳಿದ್ದಾರೆ. ಇದಕ್ಕೆ ಜನಪದ ಸಾಹಿತ್ಯವೇ 
ಆಧಾರವಿರಬೇಕೆನ್ನಿಸುತ್ತದೆ. 


56 


ಕುಂತೂರು ಸಿದ್ದಪ್ಪಶಾಸ್ತಿಗಳು ಮಾದೇಶ್ವರರ ಗುರುಗಳ ಬಗೆಗೆ ಹೀಗೆ ಹೇಳಿದ್ದಾರೆ: 
ಶ್ರೀಶೈಲದಲ್ಲಿ ಅಲ್ಲಮಪ್ರಭು, ಮಚ್ಚೇಂದ್ರಸಿದ್ಧ ಹಾಗೂ ಗೋರಕನಾಥರಿಗೆ 
ಜ್ಞಾನೋಪದೇಶ ಮಾಡುತ್ತಿದ್ದರು. ಮಾದೇಶ್ವರರಿಗೆ ಶ್ರೀಶೈಲ ಮಲ್ಲಿಕಾರ್ಜುನನು 
ಸ್ವರೂಪನು ನಿಮಗೆ ಗುರುವಾಗುವನು” ಎಂದು ಹೇಳಿದ್ದ. ದನಗಳನ್ನು ಕಾಯುತ್ತಿದ್ದ 
ಮಾದೇಶ್ವರರು ಅಲ್ಲಮಪ್ರಭುಗಳನ್ನು ನೋಡಿ ಅವರನ್ನು ಮೊರೆ ಹೊಕ್ಕರು.** 


(6 


"ಮಂಜುಳಾದೇವಿಯವರು ನಂಜಪ್ಪನವರ ವಾದವನ್ನೇ ಎತ್ತಿ ಹಿಡಿದಿದ್ದಾರೆ.” 


"ಮಾದೇಶ್ವರರು ಕುಂತೂರು ಪ್ರಭುದೇವರಿಂದ ದೀಕ್ಷೆ ಪಡೆದರು' ಎಂದು 
ಕಲಿರಾಯರು ಹೇಳಿದ್ದಾರೆ." ಇದಕ್ಕೆ ಜನಪದ ಸಾಹಿತ್ಯವೇ ಆಧಾರವೆನ್ನಿಸುತ್ತದೆ. 

"ಪ್ರಭುದೇವರಿಂದ ಆರಂಭವಾದ ಶೂನೃಪೀಠದ ಆರನೆಯ ಗುರು ಮಾದೇಶ್ವರರು' 
ಎಂದು ಲೇಖಿಕೆ ಅಭಿಪ್ರಾಯಪಟ್ಟಿದ್ದಾರೆ.” 

ಮಾದೇಶ್ವರರು ಶೂನ್ಯಸಿಂಹಾಸನದ ಆರನೇ ಪಟ್ಟದವರು. ಏಳನೆಯ ಪಟ್ಟವನ್ನು 
ನಿರಂಜನ ಗಣೇಶ್ವರರಿಗೆ ಕೊಟ್ಟು ೧೦೧ ವಿರಕ್ತರೊಡನೆ ಬಂದು ಮಾದೇಶ್ವರರು 
ನೂರೊಂದು ಸ್ವಾಮಿ ಬೆಟ್ಟದಲ್ಲಿ ನೆಲೆಸಿದರು. ಈ ಬೆಟ್ಟ ಕರ್ನಾಟಕ ರಾಜ್ಯದ ಆಗ್ನೇಯ 
ಅಂಚಿನಲ್ಲಿದೆ. ಅದೇ ಈಗಿನ ಮಾದೇಶ್ವರ ಬೆಟ್ಟ. “ನಾಲ್ಕನೇ ಪಟ್ಟದ ಆದಿಗಣನಾಥರು 
ಕಂಚಿ ಕಾಳಹಸ್ತಿ, ಚಿದಂಬರ, ತಿರುವಣ್ಣಾಮಲೈ, ಕುಂಭಕೋಣಗಳಲ್ಲಿ ಮಠಗಳನ್ನು 
ಸ್ಥಾಪಿಸಿದರು? ಎಂದು ದೇಗುಲ ಮಠದ ಪರಂಪರೆಯಲ್ಲಿ ನಮೂದಿಸಿದ್ದಾರೆ. 

ಹರದನ ಹಳ್ಳಿಯ ತಾಮ್ರಶಾಸನದಲ್ಲಿ ಮಾದೇಶ್ವರರು ಕುಂತೂರು ಮಠದಲ್ಲಿದ್ದು 
ಲಿಂಗಧಾರಣೆ ಮಾಡಿಸಿಕೊಂಡರೆಂಬ ಪ್ರಸ್ತಾಪವಿದೆ. 


ನೀಲಾಂಬಿಕಾ ಅವರು ಸಂಗ್ರಹಿಸಿರುವ ಜನಪದ ಪದ್ಯವೊಂದರಲ್ಲಿ- 


“ಆದಿಮಠವು ಯಾವುದು ಎಂದು 
ಸೋದಿಸಿ ನೋಡಿದ ಮಾದೇವ 
ಕಪಿಲಾ ತೀರದಿ ಗುಂಪಿತದೊಳಿದಿರುವ 
ಜಪತಪ ನಿಷ್ಠೆಯೊಳಾ ಮಠವು””” 


ಸುತ್ತೂರು ಮಠಕ್ಕೆ ಮೊದಲು ಬಂದ ಪ್ರಸ್ತಾಪವಿದೆ. ಆದರೆ ಕಂಸಾಳೆ ಕಥಾ 
ಸಂಪ್ರದಾಯ ೧,೨,೩,೪,೫,೬,೭,೮ ರಲ್ಲಿ ಮಾದೇಶ್ವರರಿಗೆ ದೀಕ್ಷೆ, ವಿದ್ಯಾಭ್ಯಾಸ 
ನೀಡಿದವರು ಪ್ರಭುದೇವರು ಎಂದು ಹೇಳಿದೆ. ಮಾದೇಶ್ವರರ ಬೆಟ್ಟದಲ್ಲಿ ಸಾಲೂರು 
ಮಠದ ಸ್ಥಾಪನೆಗೆ ಇವರೇ ಕಾರಣ ಕರ್ತರು. ಅವರು ನೆಟ್ಟ ಮುಹೂರ್ತಕಂಬ ಇನ್ನೂ 
ಸಾಲೂರು ಮಠದಲ್ಲಿ ಐತಿಹ್ಮವಾಗಿ ಇರುವುದನ್ನು ಕಾಣಬಹುದು. ಇಲ್ಲಿ ಹಲವಾರು 


57 


ಗಿರಿಜನರಿಗೆ ದೀಕ್ಷೆ ಮಾಡಿಸಿ ಮಾದೇಶ್ವರರು ಧರ್ಮೋಪದೇಶ ಮಾಡಿದುದರಲ್ಲಿ 
ಅನುಮಾನವಿಲ್ಲ. 


ಜನಪದ ಕವಿಗಳು ಹೇಳುವಂತೆ ಶ್ರೀಶೈಲದಲ್ಲಿ ವ್ಯಾಘ್ರಾನಂದರು ಗುರುಗಳಾದರೆ 
ಆಮೇಲೆ ಸುತ್ತೂರು, ಕುಂತೂರು, ತಲಕಾಡು, ಬದನಾಳು, ವಾಟಾಳುಮಠದ 
ಸ್ವಾಮಿಗಳು. ಆದರೂ ವಿವಿಧ ಕಂಸಾಳೆ ಕಥಾ ಸಂಪ್ರದಾಯಗಳು ಈ ಮಠಗಳ ಸ್ವಾಮಿಗಳ 
ಹೆಸರನ್ನು ಹೇಳಿಲ್ಲ ಕುಂತೂರುಮಠದ ಪ್ರಭುಲಿಂಗಸ್ವಾಮಿಗಳ ಹೆಸರನ್ನು ಮಾತ್ರ 
ಪ್ರಸ್ತಾಪಿಸಿದ್ದಾರೆ. ಬದವನಾಳು ಎಂಬ ಊರು ನಂಜನಗೂಡಿನ ತಾಲ್ಲೂಕಿಗೆ ಸೇರಿದ್ದು 
ಅಲ್ಲಿ ಯಾವ ಮಠವೂ ಇಲ್ಲ. ಈ ಬದವನಾಳ ಸೌಲಭ್ಯಾಕಾಂಕ್ಷಿಗೆ ಬದನಾಳು 
ಆಗಿರಬೇಕು. ಜನಪದ ಕವಿಗಳು ಕಥೆ ಕಟ್ಟಿ ಹಾಡಿರಬೇಕು. ಹಾಗೆಯೇ 
ತಲಕಾಡಿನಲ್ಲಿಯೂ ಇದೆ. ವಾಟಾಳಿನಲ್ಲೂ ಮಠವಿದೆ. ಮಿಣ್ಮದ ಗುರು ಸಿದ್ಧಕವಿಯ 
ಗುರುಗಳು ಈ ಮಠದ ಸಿದ್ಧಲಿಂಗ ಯತಿಗಳೇ ಆದುದರಿಂದ ಅದು ಪ್ರಾಚೀನ 
ಮಠವಾಗಿದ್ದು ಅಲ್ಲಿಗೆ ಮಾದೇಶ್ವರರು ಹೋಗಿ ಅಂಬಲಿ ಕುಡಿದು ಹರಸಿ ಬಂದುದು 
ನಿಜವಿರಬೇಕೆನ್ನಿಸುತ್ತದೆ. 


ಒಟ್ಟಿನಲ್ಲಿ ಮಾದೇಶ್ವರರು ಈಗ ಪ್ರಸ್ತಾಪಿಸಿದ ಮಠಗಳಲ್ಲೆಲ್ಲಾ ಸುತ್ತಾಡಿ, ಸೇವೆ 
ಸಲ್ಲಿಸಿ ಅಲ್ಲಿನ ಗುರುಗಳಿಂದ ಎದ್ಯೆಬುದ್ಧಿ ಕಲಿತರು. ಕುಂತೂರು ಮಠದ ಪ್ರಭುದೇವರಿಂದ 
ದೀಕ್ಷೆಯನ್ನು ಪಡೆದು ಆ ಮಠದ ಅಧಿಕಾರ ವಹಿಸಿಕೊಂಡರು. 


ಜಾತಿ 


“ಯಾರು ಬೇಕಾದರೂ ಶರಣ ಧರ್ಮವನ್ನು ಪಡೆಯಬಹುದೆಂಬುದು ಶರಣ 
ಸಿದ್ಧಾಂತ. ಶರಣ ಧರ್ಮ ಪರಿಪಾಲಿಸಲು ಶೂನ್ಯಸಿಂಹಾಸನ ಹುಟ್ಟಿತು. ಶರಣ 
ಧರ್ಮರಲ್ಲಿ ಭಿನ್ನ ಭೇದಗಳಿರುವಂತಿಲ್ಲ, ಶೂನ್ಯಸಿಂಹಾಸನ ಶರಣ ಧರ್ಮ ಪೀಠ. 
ಶೂನ್ಮಸಿಂಹಾಸನ ಜಂಗಮ ಸಿಂಹಾಸನವಲ್ಲ ಶರಣ ತತ್ವ ಸಿಂಹಾಸನ, ಧರ್ಮ 
ಸಿಂಹಾಸನ, ಲಿಂಗವಂತರೆಲ್ಲಾ ಸಮಾನರು ಎಂಬುದು ಶೂನ್ಯ ಸಿಂಹಾಸನದ 
ಅಂತರ್ವಾಣಿ. ಎಲ್ಲಾ ವಿರಕ್ತ ಮಠಗಳೂ ಶೂನ್ಯ ಸಿಂಹಾಸನ ಮಠಗಳೇ.?*5 
ಮಾದೇಶ್ವರರು ಶೂನ್ಯ ಸಿಂಹಾಸನದ ಪಟ್ಟಾಧಿಕಾರಿಗಳೆಂದ ಮೇಲೆ ಅವರು ವೀರಶೈವರೇ 
ಆಗಿರಬೇಕು. ಮಾದೇಶ್ವರರ ಜಾತಿಯ ಬಗೆಗೆ ಶಿಷ್ಟ ಕಾವ್ಯಗಳು, ಶಾಸನಗಳು, ಜನಪದ 
ಸಾಹಿತ್ಯ ಮಾದೇಶ್ವರರನ್ನು ಲಿಂಗವಂತರೆಂದೇ ಎತ್ತಿ ಹಿಡಿಯುತ್ತವೆ. 


"ಮಾದೇಶ್ವರ ಸಾಂಗತ್ಯ'ದಲ್ಲಿ ಮಾದೇಶ್ವರರು ಬಿಲ್ಲಯ್ಯ ಹಾಗೂ ಬೇಡರ 
ಗಂಪಣದವರಿಗೆ ಕುಂತೂರು ಮಠದ ಸ್ವಾಮಿಗಳಿಂದ ದೀಕ್ಷೆ ಮಾಡಿಸುವ ಪ್ರಸಂಗ 


58 


ಬರುತ್ತದೆ. : ಮಾದೇಶ್ವರರು ವೀರಶೈವರಾಗಿರದಿದ್ದರೆ ಕಾಡಿನ ಜನರಿಗೆಲ್ಲಾ ಲಿಂಗ 
ದೀಕ್ಷೆಯನ್ನೇಕೆ ಮಾಡಿಸುತ್ತಿದ್ದರು? 


ದೇವಚಂದ್ರನ ರಾಜಾವಳಿ ಕಥೆಯಲ್ಲಿ ಮಾದೇಶ್ವರರು ಮಾದಾರರ ಹುಡುಗ 
ಎಂಬ ಪ್ರಸ್ತಾಪ ಬರುತ್ತದೆ. “ಕುಂತೂರು ಮಠದೊಳು ನಂಜಯ್ಯನೆಂಬ ಜೋಳಿಗೆ 
ಒಡೆಯರಲ್ಲಿಗೆ ಬಡಗಣ ಸೀಮೆಯಿಂದೋರ್ವ ಮಾದಿಗರ ಹುಡುಗಂ ಪೂರ್ವಜನ್ಮದ 
ಸಂಸ್ಕಾರದ ವ್ಯಂತರ ದೇವತಾ ಒಲುಮೆಯಿಂದೇ ಶಾಂತಂಬಂದ ಮಠಮಂ ಸೇರಿ 
ದನ ಮರಿ ಕಾಯ್ದುಕೊಂಡಿರ್ದು...” ಆ ಕಾಲ ಜೈನ ಧರ್ಮವನ್ನು ಎತ್ತಿ ಹಿಡಿಯುವುದೇ 
ಆಗಿತ್ತು. 


ಹಲವಾರು ಜನಪದ ಕಥಾ ಸಂಪ್ರದಾಯಗಳಲ್ಲಿ ಶ್ರವಣನ ಕಥೆ ಬರುತ್ತದೆ. 
ಮಾದೇಶ್ವರರು ಆತನ ಮರ್ಧನಕ್ಕಾಗಿಯೇ ಉದಿಸಿ ಬಂದಿರುತ್ತಾರೆ. ಶ್ರವಣನ ಅರಮನೆಗೆ 
ಬಂದಾಗ, ಶ್ರವಣ ಮಾದೇಶ್ವರರನ್ನು “ನಿನ್ನ ಹೆಸರೇನು?” ಎಂದು ಕೇಳಲು, 
““'ಮಾದೇಶ್ವರ'' ಎನ್ನುತ್ತಾರೆ. ಅದು ಆತನ ಕಿವಿಗೆ "ಮಾದಾರಿ' ಎಂದ ಹಾಗಾಗುತ್ತದೆ. 
ಆಗ ಶ್ರವಣ ತನ್ನ ಪಾದಗಳಿಗೆ ಸರಿಹೋಲುವ ಎರಡು ಚಮ್ಮಾವುಗೆಗಳನ್ನು ಮಾಡಿ 
ತರಲು ಹೇಳುತ್ತಾನೆ. ಅದಕ್ಕೇ ದೇವಚಂದ್ರ ಮಾದಿಗನೆಂದು ಪ್ರಸ್ತಾಪಿಸಿರಬೇಕು. 
ಇದೊಂದು ತಪ್ಪು ಕಲ್ಪನೆ. "ರಾಜಾವಳಿ ಕಥೆ' ಪ್ರಾಮಾಣಿಕವಾದ ಇತಿಹಾಸ ಗ್ರಂಥ 
ಎನ್ನಲಾಗುವುದಿಲ್ಲ, ನಿರ್ದಿಷ್ಟವಾದ ಐತಿಹ್ಯವೆಂದಾದರೂ ಒಪ್ಪಲಾಗುವುದಿಲ್ಲ”” ಎಂದು 
ಗೋವಿಂದಪ್ಪೆಗಳು ಅಭಿಪ್ರಾಯಪಡುತ್ತಾರೆ. ಜೈನರಿಂದಲೇ ನಿರಾಧಾರಯುಕ್ತ ಗ್ರಂಥ 
ಎಂದು ಪರಿಗಣಿಸಿ ೧೫೦ ವರ್ಷಗಳಾದರೂ ಅದು ಇನ್ನೂ ಪ್ರಕಟವಾಗಿಲ್ಲ. 


ಹರದನಹಳ್ಳಿ ತಾಮ್ರ ಶಾಸನದಲ್ಲಿ “ಪ್ರಭುಲಿಂಗಾರಾಧ್ಯರಿಂದ ಲಿಂಗಧಾರಣೆಯಂ 
ಮಾಡಿಕೊಂಡು'' ಎಂದು ಬಂದಿರುವುದನ್ನು ನೋಡಿದರೆ ಮಾದೇಶ್ವರರು 
ಲಿಂಗಧಾರಿಗಳೆಂಬುದು ಖಚಿತವಾಗುತ್ತದೆ. 
“ಸರ್ಪುನಾದೀಲೆ ಇರುವುದ್ಕಾರ ಬರುವೋರು 
ಲಿಂಗವಂತರ ಮಗ ಮಾದೇವ ಬತ್ತಾನೆಂದು 
ನೀವ್‌ ಸರಸನಾಡೋರು ಬರಬೇಡಿ? 


ಎಂದು ಒಂದು ' ಕಂಸಾಳೆ ಕಥಾ ಸಂಪ್ರದಾಯ ಹೇಳಿದರೆ, ಮತ್ತೊಂದು 
“ಉತ್ತರಾಜಮ್ಮ ಶಿವದಾಸಪ್ಪ ಎಂಬ ವೀರಶೈವ ದಂಪತಿಗಳು ಉತ್ತರ ದೇಶದಿಂದ 
ಬಂದು ಅರಣ್ಯದಲ್ಲಿ ವಾಸವಾಗಿದ್ದರು ಎಂದು ಹೇಳುವುದು ಮಾದೇಶ್ವರರು 
ವೀರಶೈವರೆಂಬುದನ್ನು ಪುಷ್ಟೀಕರಿಸುತ್ತದೆ. 


59 


"ಉತ್ತರಾಜಮ್ಮನವರು ಗುರುಮಠಕ್ಕೆ ಹೋಗಿ ಶಿವಲಿಂಗಪೂಜೆ ಮಾಡಿಕೊಂಡು 
ಕರಡಿಗೆಯನ್ನು ಅಂಗೈ ಮೇಲಿಟ್ಟುಕೊಂಡು ಐದು ರೀತಿಯ ಪುಷ್ಪಗಳಿಂದ ಪೂಜಿಸುತ್ತಾಳ” 
ಎಂದು ಕಂಸಾಳೆ ಕಥಾ ಸಂಪ್ರದಾಯ "೪' ಹೇಳುತ್ತದೆ. ಮತ್ತೊಂದರಲ್ಲಿ ಉತ್ತರಾಜಮ್ಮ 
“ಲಿಂಗ ಧರಿಸಿದ ಲಿಂಗದಂತೆ ಎಂದು ಹೇಳುತ್ತದೆ 


ಕಂಸಾಳೆ ಕಥಾ ಸಂಪ್ರದಾಯ "೫'ರಲ್ಲಿ ಶಿವಜಂಗಮರೆಂಬ ಪ್ರಸ್ತಾಪವಿದೆ. 


ಮು ಎಂ 
ಮಾದೇಶ್ವರರು ಸುತ್ತೂರು, ಕುಂತೂರು ಮುಂತಾದ ಮಠಗಳಲ್ಲಿ ಶಿಷ್ಯ ವೃತ್ತಿಯನ್ನು 
ಹಿಸಿದ್ದರೆಂದು ಬರುತ್ತದೆ. ಲಿಂಗಧಾರಣೆ ಇಲ್ಲದವರನ್ನು ವೀರಶೈವ ಮಠದ ಸ್ವಾಮಿಗಳು 
ಮ್ಮ ಸೇವೆಗೆ ತೆಗೆದುಕೊಳ್ಳುವುದಿಲ್ಲ ಅವರ ಪೂಜೆಗೆ ಹೂವು ತರುವಲ್ಲಿ ಈ ಮರಿಗಳು 
ಸಹಾಯಕರಾಗುತ್ತಾರೆ. ಭವಿಗಳನ್ನು ಈ ಕೆಲಸಕ್ಕೆ ನಿಯಮಿಸುವಂತಿಲ್ಲ ಎಂದ ಮೇಲೆ 
ಮಾದೇಶ್ವರರು ವೀರಶೈವರೆಂಬುದು ಖಚಿತವಾಗುತ್ತದೆ. 


qa Ql 


ಗ 


"ಉತ್ತರಾಜಮ್ಮ ಎದೆಯ ಮೇಲೆ ಇರುವಂಥ ಚಿನ್ನದ ಕರಡಿಗೆ ಹಾಕಿಕೊಂಡು, 
ನೀರುಯ್ಯಂಡು, ಅರಮನೆಗೆ ಇನ್ನು ಬತ್ತವಳೆ'** ಎಂಬ ಉಕ್ತಿಯೂ ಮಾದೇಶ್ವರರು 
ಲಿಂಗವಂತರೆಂಬುದನ್ನು ದೃಢೀಕರಿಸುತ್ತದೆ. 

ಕಂಸಾಳೆ ಕಥಾ ಸಂಪ್ರದಾಯ "೪'ರಲ್ಲೂ ಉತ್ತರಾಜಮ್ಮ ಕೊರಳಲ್ಲಿ 
ಕರಡಿಗೆಯನ್ನು ಹಾಕಿರುವ ಚಿತ್ರಣ ಬರುತ್ತದೆ. ಇನ್ನೊಂದು ಕಂಸಾಳೆ ಕಥಾ ಸಂಪ್ರದಾಯದ 
ಕಥೆಯಲ್ಲಿ ಉತ್ತರಾಜಮ್ಮ ಚಂದ್ರಸೇಖರಮೂರ್ತಿ ಲಿಂಗಪೂಜೆ ಮಾಡುತ್ತಿರುತ್ತಾರೆ." 
ಅಂದರೆ ಇಷ್ಟಲಿಂಗವನ್ನು ಪೂಜೆ ಮಾಡುತ್ತಿರುತ್ತಾರೆ. ಆದುದರಿಂದ ಮಾದೇಶ್ವರರು 
ವೀರಶೈವರೆಂಬುದು ನಿರ್ವಿವಾದ. 

ಕಂಸಾಳೆ ಕಥಾ ಸಂಪ್ರದಾಯದಲ್ಲಿ- 


“ಕುಂತೂರು ಮಠ ಸೇರಿ 
ಪಂಚೇಳು ದೀಕ್ಷೆ ಆದರಂತೆ” 


ಎಂಬಲ್ಲಿ ಮಾದೇಶ್ವರರಿಗೆ ಕುಂತೂರು ಮಠದ ಸ್ವಾಮಿಗಳು ದೀಕ್ಷೆ ಮಾಡಿರುವುದರ 


ಬರುತ್ತದೆ. ಇದನ್ನು ಕ್ರಿಶ. ೧೮೩೮ರಲ್ಲಿದ್ದ ದೇವಚಂದ್ರನ “ರಾಜಾವಳಿ ಕಥೆ” 
ಸಮರ್ಥಿಸುತ್ತದೆ. ರಾಜಾವಳಿ ಕಥೆಯ ಕರ್ತೃ ದೇವಚಂದ್ರನು. ಅವನ ಕಾಲದ 
ಹಿರಿಯರಲ್ಲಿ ವಿಷಯವನ್ನು ಸಂಗ್ರಹಿಸಿ ಮಾದೇಶ್ವರನ ಬಗೆಗೆ ಬರೆದಿರಬಹುದಾದರೂ 


60 


ಅವನ ಎಲ್ಲಾ ಹೇಳಿಕೆಗಳೂ ಒಪ್ಪವಂತಿಲ್ಲ ಎಂದು ಹೇಳಿದ ಇವರೇ ಮಾದೇಶ್ವರ 
ಮಾದಿಗರವನೆಂಬುದಕ್ಕೆ ಜನಪದ ಸಾಹಿತ್ಯದಲ್ಲೂ ಆಧಾರವಿರುವುದರಿಂದ ಈ 
ವಿಷಯದಲ್ಲಿ ಸಮಸ್ಯೆಯೇ ಇಲ್ಲ ಎಂದು ಇದೊಂದನ್ನು ಮಾತ್ರ ಒಪ್ಪಿದ್ದಾರೆ. ಇವರ 
ಹೇಳಿಕೆಗಳನ್ನು ಖಂಡಿಸಿ ಹ.ಜ. ಶಿವಶಂಕರಪ್ಪನವರು ತಮ್ಮ ನಿಲುವನ್ನು ನೀಡಿದ್ದಾರೆ, 
ದೇವಚಂದ್ರನ ರಾಜಾವಳಿ ಕಥೆಯಲ್ಲಿ "ಸರಗೂರಿನ ಉಪ್ಪಲಿಗರು ಅವನಿಗೆ 
ಗುಡಿಕಟ್ಟಿಸಿದರು' ಎಂಬಂತಹ ನಂಬಲನರ್ಹವಾದ ಅನೇಕ ವಿಷಯಗಳು ಬಂದಿವೆ. 
ಪರಮತ ನಿಂದೆಯೇ ಮುಖ್ಯ ಗುರಿಯಾಗುಳ್ಳ ಈ ಜೈನ ಕವಿಯಿಂದ ರಚಿತವಾದ ಈ 
ಕಾವ್ಯ ಕಾಲ್ಪನಿಕ ಕಟ್ಟುಕತೆಗಳಿಂದ ತುಂಬಿದೆ. ಈ ಗ್ರಂಥವು ಜೈನರಿಂದಲೇ 
ನಿರಾಧಾರಯುಕ್ತವಾದ ಗ್ರಂಥವೆಂದು ಪರಿಗಣಿಸಲ್ಪಟ್ಟಿದೆ. ೧೫೦ ವರ್ಷಗಳಾದರೂ 
ಈ ಗ್ರಂಥ ಇನ್ನೂ ಪ್ರಕಟವಾಗದೆ ಉಳಿದಿದೆ. ವೀರಶೈವ ಪಾಲನೆ, ಕಟ್ಟಾಚರಣೆಯ 
ಗುರು ಮಠಗಳಲ್ಲಿ ಒಂದಾದ ಈ ಮಠದೊಳಕ್ಕೆ ಲಿಂಗವಂತರ ಹೊರತು ಉಳಿದವರಿಗೆ 
ಪ್ರವೇಶವಿತ್ತೆಂದೂ, ಪ್ರಸಾದಕ್ಕೆ ಉಪಯೋಗಿಸುವ ರಾಗಿಯನ್ನು ಬೀಸಿಸುವ ಕೆಲಸವನ್ನು 
ಇತರರಿಂದ ಮಾಡಿಸುತ್ತಿದ್ದರೆಂಬುದು ಊಹೆಗೂ ನಿಲುಕದ ಮಾತು. ಹೂವಿನ 
ಕಾಯಕಕ್ಕಂತೂ ಎಡಗೈ ಜಾತಿಯವನೊಬ್ಬನನ್ನು ನೇಮಿಸಿಕೊಳ್ಳುವುದೂ 
ನಂಬಲರ್ಹವಾದ ಮಾತಲ್ಲ “ಎಡಗೈ ಬಲಗೈಯವರು ಹುಟ್ಟಿದ ಕವಟ್ಟು” ಹಾಡಿರುವ 
ಪುಟ್ಟಮಾದಯ್ಯನವರು ಮಾದೇಶ್ವರನ ಗುಡ್ಡರಲ್ಲಿ ನೀಲಗಾರರು. ಈ ಲಾವಣಿ 
ರಚನೆಯಲ್ಲಿ ಅವರದೇ ಕೈವಾಡವಿದೆ ಎಂದು ಹೊಳೆಯದಿರದು ಎಂದು ಹೇಳಿ ಖಂಡಿಸಿ 
ಮಾದೇಶ್ವರರು ವೀರಶೈವರೆಂಬ ಅಭಿಪ್ರಾಯಕ್ಕೆ ಬರುತ್ತಾರೆ. 


ಒಟ್ಟಿನಲ್ಲಿ ಹೇಳುವುದಾದರೆ ಪುಟ್ಟಮಾದಯ್ಯನವರು ನೀಲಗಾರರು. ಮಾದೇಶ್ವರನ 
ಕಥೆಯನ್ನು ಯಾರೋ ಗುಡ್ಡರಿಂದ ಕಲಿತುಕೊಂಡೆ ಎಂಬ ಹೇಳಿಕೆಯನ್ನು ನೋಡಿದರೆ 
ಈ ಕಥೆಯನ್ನು ತಾವೇ ಸೃಷ್ಟಿಸಿರುವ ಊಹೆಗೆ ಎಡೆಮಾಡಿಕೊಟ್ಟದ್ದಾರೆ. 
ಪುಟ್ಟಮಾದಯ್ಯನವರನ್ನು ಸಂದರ್ಶಿಸಿ ಕೇಳಲಾಗಿ “ನಾನು ಮಾದಿಗ ಅಂತ ಹೇಳ್ಲಿಲ್ಲ. 
ಅವರು ಒಂದಕ್ಷರವ ಮಾ....ದ್ಲಾ... ಅಂತ ಬರೆದುಬುಟ್ರು. ಆದಿಜಾಂಬವ ಅಂತ 
ಹೇಳಿದೆ ಎಂದರು. "ಆದಿಜಾಂಬವ ಅಂದ್ರೆ ಯಾವಜಾತಿ? ಎಂದಾಗ, ಆದಿವಂಸದವ್ರೂ 
ಅಂತ ಹೇಳಬಹುದು ಸಾರ್‌....'' ಹೀಗೆ ಎರಡು ಸರಣಿಯಲ್ಲಿ ಅಳುಕಿನ ಉತ್ತರ 
ಹೇಳಿ ತಬ್ಬಿಬ್ಬಾದುದನ್ನು ನೋಡಿದರೆ ಈ ಕಥೆಯ ಸೃಷ್ಟಿ ಇವರದೇ ಎನಿಸದೆ ಇರದು. 
ಯಾರೂ ಹೇಳದ ಕಥೆಯನ್ನು ಇವರೊಬ್ಬರೇ ಹೇಳಿರಬೇಕಾದರೆ ಇವರದೇ ಕಲ್ಪನೆಯೇ 
ಹೊರತು, ಮೂಲ ಕಥೆಯಲ್ಲ ಎಂಬುದು ಖಚಿತವಾಗಿದೆ. 


61 


ನಾನು ಸಂದರ್ಶಿಸಿದ ನೂರಾರು ಕಂಸಾಳೆ ಕಲಾವಿದರೆಲ್ಲಾ ಮಾದೇಶ್ವರರು 
ಲಿಂಗವಂತ ಶರಣರೆಂದೇ ಒಪ್ಪಿಕೊಂಡಿದ್ದಾರೆ. ಈ ಎಲ್ಲಾ ಆಧಾರಗಳಿಂದ ಮಾದೇಶ್ವರರು 
ವೀರಶೈದರೆಂದು ಖಚಿತವಾಗಿ ಹೇಳಬಹುದು. 


ದೇಶ ಹರ್ಯಟನೆ 
“ದೇಶ ನೋಡು ಕೋಶ ಓದು” ಎಂಬ ಗಾದೆಯಂತೆ ದೇಶ ಸುತ್ತಿದಾಗಲೇ 
ಅನು ಪರಿಪಕ್ಚವಾಗುವುದು, ಜ್ಞಾನ ವೃದ್ಧಿಯಾಗುವುದು. ಮಾದೇಶ್ವರರು ದೇಶವನ್ನು 


ಸುತ್ತಿ Pus ಸಂಪಾದಿಸಿ ಆಸುರೀ ಶಕ್ತಿಯನ್ನು ನಾಶಮಾಡಿದರು. ಅವರು 
ಉದಿಸಿದುದೇ ಲೋಕ ಕಲ್ಯಾಣಕ್ಕಾಗಿ. ಅದಕ್ಕಾಗಿ ದೇಶ ಸಂಚಾರ ಕೈಗೊಂಡರು. 
ಮಾದೇಶ್ವರರು ಯಾವ ಯಾವ ಊರುಗಳನ್ನು ಸುತ್ತಿದರೋ ಯಾವ ಯಾವ 
ಊರುಗಳಲ್ಲಿ ಅನುಷ್ಠಾನ ಮಾಡಿದರೋ, ಎಷ್ಟೆಷ್ಟು ಭಕ್ತರನ್ನು ಸಂಪಾದಿಸಿದರೋ, 
ಎಷ್ಟು ಶಿಷ್ಟರನ್ನು ಕಾಪಾಡಿದರೋ, ದುಷ್ಟರನ್ನು ಶಿಕ್ಷಿಸಿದರೋ ತಿಳಿಯದು. ಆದರೂ 
“ನಮ್ಮ ಜನಪದ ಕವಿಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಎಂಬುದರ ಆಧಾರದ 
ಮೆ ಲೆ. ಆವರು ಸುತ್ತಿದ ಸ್ಥಳಗಳ ಬಗೆಗೆ. ಒಂದು ಅವಲೋಕನ ಮಾಡಬಹುದು.” 

“ಹುಟ್ಟಿದ್ದು ಉತ್ತರ ದೇಶ, 

ಬೆಳೆದದ್ದು ಕತ್ತಲು ರಾಜ್ಯ 

ಬಂದದ್ದು ಬಾಳಲ ಸೀಮೆ 

ಕುಂತೂರು ಮಠವ ಸೇರಿ ಮಾದೇವ 

ಪಂಚೇಳು ದೀಕ್ಷೆ ಆದರಂತೆ.” 

ಇದು ಕಂಸಾಳೆ ಕಥಾ ಸಂಪ್ರದಾಯ "೮'ರಲ್ಲಿ ಬರುವ ಪದ್ಯ. ಮಾದೇಶ್ವರರು 

ಮಾಯೆಯೆಂಬ ಕತ್ತಲು ರಾಜ್ಯಕ್ಕೆ ಬಂದು, ಅಲ್ಲಿ ಬೆಳೆದು, ಬಾಳೆಲೆ ಸೀಮೆಯಿಂದ 
ಹೊರಟರು. ಮಾದೇಶ್ವರರು ಬಹುಶಃ ಮೈಸೂರು ಜಿಲ್ಲೆಯಲ್ಲಿ ಸುತ್ತಾಡುತ್ತಾ, ಕಬಿನಿ 
ಜಲಾಶಯದ ಹತ್ತಿರ ಭೀಮನ ಕೊಲ್ಲಿಯಲ್ಲಿ ಸಲ್ಪ ದಿನಗಳಿದ್ದು, ಅಲ್ಲಿ ಹೊನ್ನಲಗಪ್ಪ, 
ಮಾದಮ್ಮ ಎಂಬ ದಂಪತಿಗಳ ಭಕ್ತಿಯನ್ನು ಪರೀಕ್ಷಿಸಿ, ಅವರನ್ನು ಆಶೀರ್ವದಿಸಿ, 
ಅಲ್ಲಿಂದ ಮುಂದೆ ಸುತ್ತೂರಿಗೆ ತಮ್ಮ ಪಯಣವನ್ನು ಬೆಳೆಸಿರಬೇಕು. ಇಲ್ಲಿ ರಾಗಿ 
ಬೀಸುವ ಪವಾಡವೆಸಗಿ, ಕುಂತೂರಿನಲ್ಲಿ ಹೂವಿನ ಪವಾಡ ಮಾಡಿ, ಬೀರಂಬಳ್ಳಿ, 
ಹದಿನಾಡು, ಚಿಲಕವಾಡಿ, ಮೂಲಕ ಮೂಗೂರಿಗೆ ಬಂದು ಅಲ್ಲಿ ನಂಜುಂಡರಾಜ 
ಒಡೆಯನ ಸೈನ್ಯಕ್ಕೆ ಸೋರೆ ಬುರುಡೆಯಲ್ಲಿದ್ದ ನೀರನ್ನು ಚತುರಂಗ ಬಲಕ್ಕೆ ನೀಡಿ 
ಕಲ್ಲೂರು ಮುಳ್ಳೂರುಗಳಲ್ಲಿ ಹುಡುಗರ ಜೊತೆ ಚಂಡಾಟವಾಡಿ ಗೆದ್ದಾಗ, ಅಲ್ಲಿನ 
ಹುಡುಗರು “ತಂದೆ ತಾಯಿ ಇಲ್ಲದವನು” ಎಂದಾಗ ಕಲ್ಕಾಣಕ್ಕೆ ಬಂದು - ಅಲ್ಲಿ 


62 


ಉತ್ತರಾಜಮ್ಮ ಕಲ್ಯಾಣ ದೇವರನ್ನು ತಾಯಿ - ತಂದೆಯರಾಗಿ ಸ್ವೀಕರಿಸಿ, ಶ್ರೀಶೈಲವನ್ನು 
ಸಂದರ್ಶಿಸಿ, ಮಾಲಂಗಿ, ಮುಡುಕು ತೊರೆಗಳನ್ನು ದಾಟಿ ಮಳವಳ್ಳಿಗೆ ಬಂದಿರಬೇಕು. 
“ಮಾದಪ್ಪ ಹೊರಟಾರು ಮಳವಳ್ಳಿ ಸೀಮೆಗೆ 
ಮಳೆ ಬಂದರಲ್ಲಿ ತಳಗೀರು ಮಾದಪ್ಪ 
ಎಳೆಯ ಹೊಂಬಾಳೆ ಸುಳಿಯಲ್ಲಿ'** 


ಎಂದು ಹೇಳುವಲ್ಲಿ ಮಾದೇಶ್ವರರು ಮಳವಳ್ಳಿಗೂ ಬಂದಿದ್ದರು ಎಂಬುದನ್ನು 
ವ್ಯಕ್ತಪಡಿಸುತ್ತದೆ. ಆಮೇಲೆ ಮಂಡ್ಯದ ಕೆರೆಯಲ್ಲಿ ಸ್ನಾನವನ್ನು ಮಾಡಿ, 

“ಮಂಜೀನ ಮಳೆ ಹುಯ್ದು ಮಂಡ್ಯದ ಕೆರೆ ತುಂಬಿ 

ಅಲ್ಲಿ ಮಾದಯ್ಯ ಜಲನಾಡಿ `ಹೋಗ್ವಾಗ 

ಜಾತಿಗೊಂದ್ಹೂವ ಮುಡಿದಾನೋ”' 


ಅನಂತರ ರೇವಣ ಸಿದ್ಧೇಶ್ವರನ ಬೆಟ್ಟದ ಹತ್ತಿರ ತಪಸ್ಸನ್ನು ಮಾಡಿ, ಕೆಲವು 
ದಿನಗಳು ಕೊಳ್ಳೇಗಾಲದ ಮರಡೀ ಗುಡ್ಡದಲ್ಲಿ ಮಂಡಿಯೂರಿ ತಪವೆಸಗಿ ಅಲ್ಲಿಂದ 
ಮುಂದೆ ಸಿದ್ದಯ್ಯನಪುರ, ಮಧುವನಹಳ್ಳಿ, ಹಾಯ್ದು ಸಿಂಗಾನಲ್ಲೂರು ತೋಪಿನಲ್ಲಿ 
ಬಂದು ವಿಶ್ರಮಿಸಿಕೊಳ್ಳುವಾಗ, ಬಸವ ಬಂದು ಮಾದೇಶ್ವರರನ್ನು ತಡೆಯಲು, 
ಮಾದೇಶ್ವರರು ಬಸವನನ್ನು ಅಲ್ಲೇ ನೆಲೆಗೊಳ್ಳುವಂತೆ ಹೇಳಿ, “ಕಟ್ಟೆಬಸಪ್ಪ'' ಎಂಬ 
ನಾಮಕರಣ ಮಾಡಿ ಕನಕಗಿರಿಯನ್ನು ಸಂದರ್ಶಿಸಿ “ಕಮಟಕಾಪುರಿ” (ಈಗಿನ ಕಾಮಗೆರೆ 
ಎಂಬ ಗ್ರಾಮದ ಹತ್ತಿರದ ಊರು)ಯಲ್ಲಿ ಗಂಗಾಧರ ಎಂಬ ಮುನಿಯ ಗರ್ವವನ್ನು 
ಮುರಿದು ಆತನಿಗೆ ಘಟ ಸರ್ಪವಾಗುವಂತೆ ಶಾಪವಿತ್ತು ಹೊರಟರು. ಅಜ್ಜೀಪುರ, 
ಹನೂರು, ಕೌದಳ್ಳಿ, ಮೂಲಕ ವಜ್ರಮಲೆಗೆ ಬಂದು, 

“ಕರಡೀನ ಕಲ್ಮಾಡಿ ಹುಲಿಯನ್ನುತ್ತಾ ಮಾಡಿ 

ಮಡಗಿದ್ದ ಬೆತ್ತಮರೆ ಮಾಡಿ ಮಾದೇವ 

ಹೊರಟಾನೋ ಜೇನು ಮಾಲೆಗಾಗಿ”* 


ಬಂದು ಮಾದೇಶ್ವರರು ನಡುಮಲೆಯಲ್ಲಿ ನೆಲೆಸಿದರು. 


ಅಲ್ಲಿಂದ ಸಂಕನಮಲೆಗೆ ಬಂದು ಸಂಕಮ್ಮನನ್ನು ಆಶೀರ್ವದಿಸಿ, 
ಬೇವಿನಕಾಳಿಯನ್ನು ಪರೀಕ್ಷಿಸಿ, ಕಾರಯ್ಯ ಬಿಲ್ಲಯ್ಕರಿಗೆ ಆಶೀರ್ವದಿಸಿದರು. ಬೇಡರ 
ಗಂಪಣದವರಿಗೆ ದೀಕ್ಷೆ ಕೊಡಿಸಿದರು. ವಡೆಯರ ಪಾಳ್ಯದ ಮೂಲಕ ಬಂಕಾಪುರಿಗೆ 
ಹೋಗಿ ಶ್ರವಣನನ್ನು ಮರ್ಧಿಸಿ, ಬೆಟ್ಟದ ಸುತ್ತಮುತ್ತಲಿನ ಅಣೆವೊಲ, ಕೊಂಬದಿಕ್ಕಿ, 
ಕೊಕ್ಕವಾರ, ತೋಕೆರೆ, ಹಳೇ ಊರು, ಮಾಡ್ದಳ್ಳಿ, ಕಡಬೂರು, ಸುಳ್ಳವಾಡಿ, ಬಿದರಳ್ಳಿ, 


63 


ಎಳಸೀಕೆರೆ, ಕೀರನಹೊಲ, ತೊಳಸೀಕೆರೆ, ಇಂಡಿಗಪತ್ರ, ನಾಗಮಲೆದೊಡ್ಡಿ, ಪಡಿಸನತ್ತ 
ಕೊಂಡನೂರು, ಜಂಬೋಟಿ, ಆಲಂಬಾಡಿ, ದೇವರಹಳ್ಳಿ, ಬರಗೂರುಗಳನ್ನೆಲ್ಲಾ 
ಕಿರುಗಾಡಿಕೊಂಡು ಕಾಡು ಸೋಲಿಗರನ್ನು ಉದ್ದಾರ ಮಾಡಿದರು. ಆಲಂಬಾಡಿಯಲ್ಲಿ 
ಜುಂಜೇಗೌಡನ ಮನೆಯಲ್ಲಿ ಹಾಲರುವೆ ಸೇವೆಯನ್ನು ಪಡೆದರು. 

“ಮುಲೆಯ ಮಾದಯ್ಯ ಯಾರೀಗೆ ಒಲದೀಯೆ 

ಆಲಂಬೋಡಿ ಗೌಡರಟ್ಟಿ ಒಳಗೆ 


೫೭ 


ಹಾಲರುವೆ, ಸೇವೆ ಹಗಲಾಬೋ'"* 

ಮಾದೇಶ್ವರರು ಕನಕಪುರ, ಮಳಗಾಳು, ಸೋಮನಹಳ್ಳಿ, ಬೆಂಗಳೂರು, 

ರಾಯಚೂರು, ಚನ್ನಪಟ್ಟಣ, ನಂಜನಗೂಡು, ಚಾಮರಾಜನಗರ, ನಾಗಮಂಗಲ, 

ಗೇರುಮಾಳ, ಬರಗೂರು, ನರಸೀಪುರ, ಚುಂಚನಹಳ್ಳಿ, ಸರಗೂರು, ಪಿರಿಯಾಪಟ್ಟಣ, 
ಹುಣಸೂರು ಮುಂತಾದ ಊರುಗಳಿಂದ ಭಕ್ತರನ್ನು ಪಡೆದುಕೊಂಡರು. 

ವಿವಿಧ ಕಂಸಾಳೆ ಕಥಾ ಸಂಪ್ರದಾಯದವರು. ಮಾದೇಶ್ವರನ ಬೆಟ್ಟಕ್ಕೆ 
ಹೆಣ್ಣೇಳುಕೋಟಿ ಗಂಡೇಳುಕೋಟಿ ಬರುತ್ತದೆಂದು ಹೇಳಿ ಕೆಲವು ಊರುಗಳನ್ನು 
ಪ್ರಸ್ತಾಪಿಸುತ್ತಾರೆ. 

“ಮೂಡ, ಪಡುವ, ತೆಂಕ, ಬಡಗ ನಾಲ್ಕು ರಾಜ್ಯ, ಕುಂತೂರು, 
ಕೊಯಮತ್ತೂರು, ಗುಂತಕಲ್ಲು, ಪಿರಿಯಾಪಟ್ಟಣ, ಮಳವಳ್ಳಿ”, ಮಗ್ಗ ಮರಳ್ಳಿ, 
ಹೆಗ್ಗಡದೇವನ ಕೋಟೆ, ಕಪ್ಪಡಿ, ತಿಪ್ಪೂರು, ಗುಬ್ಬಿ , ಧಾರವಾಡ, ನಾಗಗೆರೆ, 

ನಂಜನಗೂ ಡು, ಅರಕೆರೆ, ಬನ್ನೂರು, ಸಾಲಿಗ್ರಾಮ, ವಾರಿ ರಂಜಕಲ್ಲು, ಬಾದಾಮಿ, 
Fess ಗಾಲಿ, ಸಂತೆಸರಗೂರು, ರಂಗದನ, ಜನವಳ್ಳಿ ಹುರ, ಹುಲ್ಲಳ್ಳಿ, 
ಔರಂಗಾಬಾದ್‌, ಪಟ್ಟದಕಲ್ಲು, ಅಜ್ಜೀಪುರ, ಮಾವುಂಟಳ್ಳಿ, ಚುಜ್ನಟ್ಟಿಕಾನಿ, 
ಎಳಂದೂರು, ದೇವರಳ್ಳಿಗಳಿಂದ ಭಕ್ತರು ಬರುತ್ತಾರೆ ಎಂಬುದನ್ನು ನೋಡಿದರೆ 
ಮಾದೇಶ್ವರರು ಆ ಸ್ಥಳಗಳಲ್ಲೆಲ್ಲಾ ಸುತ್ತಿ ಭಕ್ತರನ್ನು ಸಂಪಾದಿಸಿಕೊಂಡಿರುವುದು 
ವ್ಯಕ್ತವಾಗುತ್ತದೆ. 
“ಕಲುಕೋಟೆ, ಕೌದಳ್ಳಿ, ಮುಳುಕೋಟೆ ಮೂಗೂರು 
ಮಜ್ಜರಪೇಟೆ ದೇವುರಳ್ಳೀ ಬೀದಿಲಿ 
ಮೆಚ್ಚಿ ಮಾದಪ್ಪ ಮೆರೆದಾರು” ು 
ಎಂದಿದೆ ಕಂಸಾಳೆ ಕಥಾ ಸಂಪ್ರದಾಯ "೮'ರಲ್ಲಿ 
ಾದೇಶ್ವರರು ಭವಾನಿ, ಸೇಲಂ, ಕೊಯಮತ್ತೂರು, ನೀಲಗಿರಿ ಮುಂತಾದ 


ಜರ್‌ 


ಪ್ರದೇಶಗಳಲ್ಲಿ ಧರ್ಮಪ್ರಜಾರ ಮಾಡಿದರು. ಕೆಲವು ಕಂಸಾಳೆ ಕಥಾ ಸಂಪ್ರದಾಯಗಳು 


64 


ಔರಂಗಬಾದ್‌, ಗುಂತಕಲ್‌ ಎಂದು ಹೇಳಿರುವುದು ಮಾದೇಶ್ವರರು ಆಂಧ್ರಪ್ರದೇಶದಲ್ಲೂ 
ಸುತ್ತಾಡಿರಬೇಕು ಎಂಬ ಅನುಮಾನಕ್ಕೆ ಎಡೆಮಾಡಿಕೊಡುತ್ತದೆ. ಔರಂಗಾಬಾದ್‌ 
ಗುಂತಕಲ್ಲು ಹೆಸರುಗಳು ಇತ್ತೀಚಿನವು. ಇವನ್ನು ಗಮನಿಸಿದಾಗ ಕಂಸಾಳೆಯವರು 
ಇತ್ತೀಚೆಗೆ ಸೇರಿಸಿಕೊಂಡಿರಬೇಕೆನ್ನಿಸುತ್ತದೆ. ಕರ್ನಾಟಕದ ಮೈಸೂರು, ಬೆಂಗಳೂರು, 
ಮಂಡ್ಯ ಜಿಲ್ಲೆಗಳಲ್ಲಿ ತಿರುಗಾಡಿದುದಕ್ಕೆ ತೋರುಗದ್ದುಗೆಗಳು*" ಸಾಕ್ಷಿಯಾಗಿ ನಿಂತಿವೆ. 
ಜನಪದ ಸಾಹಿತ್ಯದಲ್ಲಿ ಬರುವ, ಮಗ್ಗ, ರಂಜಕಲ್ಲು, ರಂಗದನ, ಜನವಳ್ಳಿ, ಮಾವಂಟಳ್ಳಿ, 
ಚುಜ್ನಟ್ಟಿಕಾನಿ, ಈ ಊರುಗಳು ಎಲ್ಲಿವೆ ಎಂಬುದು ಅಸ್ಪಷ್ಟವಾಗಿವೆ. ಇವೆಲ್ಲಾ ಆಗಿನ 
ಕಾಲದ ಹೆಸರುಗಳಿರಬೇಕೆನ್ಸಿಸುತ್ತದೆ. 

ಒಟ್ಟಿನಲ್ಲಿ ಮಾದೇಶ್ವರರು ತಮಿಳುನಾಡು, ತೆಲುಗುನಾಡು, ದಕ್ಷಿಣ ಕರ್ನಾಟಕದಲ್ಲಿ 
ವಿಶೇಷವಾಗಿ ಸಂಚಾರ ಮಾಡಿ ಧರ್ಮಪ್ರಚಾರವನ್ನು ಕೈಗೊಂಡಿರಬೇಕು. 


ಐಕ್ಕ 


ಮಾದೇಶ್ವರರು ಈಗಿನ ಪ್ರಸಿದ್ಧವಾದ ಮಾದೇಶ್ವರ ದೇವಾಲಯದಲ್ಲಿ ಐಕ್ಕವಾಗಿ 
ಭಕ್ತಾದಿಗಳಿಂದ ದೇವರೆಂದು ಪೂಜಿಸಿಕೊಳ್ಳುತ್ತಿದ್ದಾರೆ. ಈ ವಜ್ರಮಲೆ (ನಡುಮಲೆ)ಯೇ 
ಮಾದೇಶ್ವರರ ಐಕ್ಕಸ್ಥಳ ಎಂಬುದಕ್ಕೆ ಜನಪದ ಸಾಹಿತ್ಯ, ಶಿಷ್ಟ ಸಾಹಿತ್ಯ, ತಾಮ್ರ 
ಶಾಸನಗಳಲ್ಲಿ ಸಾಕಷ್ಟು ಪುರಾವೆಗಳು ದೊರೆಯುತ್ತವೆ. ಈಗ ಅವುಗಳೊಂದೊಂದನ್ನೂ 
ಪರಿಶೀಲಿಸೋಣ. 
ಶಿಷ್ಟಸಾಹಿತ್ಯದಲ್ಲಿ : 

ಬಿ. ಶಿವಮೂರ್ತಿಶಾಸ್ತ್ರಿಗಳು ಮಾದೇಶ್ವರರು ಲಿಂಗರೂಪವಾಗಿ ಕಾಣಿಸಿಕೊಂಡ 
ಬಗೆಗೆ ಹೀಗೆ ವಿವರಿಸಿದ್ದಾರೆ; “ಒಂದು ದಿನ ಬಿಲ್ಲಯ್ಯ ಸೌದೆಗಾಗಿ ಸೀಗೆ ಮೆಳೆಯನ್ನು 
ಕತ್ತರಿಸುವಾಗ ಮಚ್ಚಿನ ಏಟು ಅಲ್ಲಿದ್ದ ಶಿವಲಿಂಗಕ್ಕೆ ತಗುಲಿ ಆತ ಮೂರ್ಛಿತನಾದ, 
ಅನ್ನಸಾಲಮ್ಮ ಗಂಡನನ್ನು ನೋಡಿ ಗೋಳಿಡುತ್ತಿರಲು, ಕಣಿ ಹೇಳುವ ಹೆಂಗಸಿನ 
ರೂಪದಲ್ಲಿ ಮಾದೇಶ್ವರರು ಬಂದು; “ಅಮ್ಮ ನೀನು ಚಿಂತಿಸಬೇಡ, ಈತನಿಗೆ 
ಮಾದೇಶ್ವರರು ಒಲಿದಿದ್ದಾರೆ. ಜಂಗಮ ರೂಪಿಯಾದ ಮಾದೇಶ್ವರರು ಇಲ್ಲಿ ಲಿಂಗ 
ರೂಪವಾಗಿದ್ದಾರೆ. ಈ ಲಿಂಗಪೂಜೆಯನ್ನು ಮಾಡಿ ಧನ್ಯರಾಗಿ” ಎಂದು ಹೇಳಿ ಹೋದಾಗ 
ಎಚ್ಚರವಾಯಿತು. ಇದಕ್ಕೆ "ಮಾದೇಶ್ವರ ಸಾಂಗತ್ಯ'ವೇ ಆಧಾರ. ಮಾದೇಶ್ವರ 
ಸಾಂಗತ್ಯದಲ್ಲಿ ಬೇಡಗಂಪಣವೆನಿಸುವ ನಡುಮಲೆಯಲ್ಲಿ ಚನ್ನಮಾದೇಶ ನೆಲೆಸಿದ ಎಂದು .. 
ಬರುತ್ತವೆ. | 


65 


ಬಿ. ಪುಟ್ಟಮಲ್ಲಪ್ಪನವರು “ಮಾದೇಶ್ವರರು ಏಳು ಮಲೆಯಲ್ಲಿ ಯೋಗ 
ಮುದ್ರೆಯಲ್ಲಿ ಕುಳಿತುಕೊಳ್ಳುವರು''** ಎಂದಿದ್ದಾರೆ. 


“ಮಲೆ ಮಾದೇಶ್ವರ ನಿಜಪುರಾಣ'ದಲ್ಲಿ* “ಲಿಂಗವಾಗುವ ಮುನ್ನ ಮಾದೇಶ್ವರರು 
ಅನ್ನಸಾಲಮ್ಮನನ್ನುದ್ದೇಶಿಸಿ, ನಾನು ಲಿಂಗೈಕ್ಕನಾಗುತ್ತಿದ್ದೇನೆ. ನಿನ್ನ ಮಗ ಶೇಶಣ್ಣೊಡೆಯ 
ನನ್ನನ್ನು ಪೂಜಿಸಲಿ, ಅನಂತರ ಕಂಪಣದ ನೂರೊಂದು ಒಕ್ಕಲು ಭಕ್ತರು ಪೂಜಲಿ. 
ನಾನು ಲಿಂಗವಾದ ಮೇಲೂ ನಿನ್ನ ಮಗನೊಡನೆ ಮಾತಾನಾಡುವೆ” ಎಂದರು. ಅನಂತರ 
ವಿಷಯವನ್ನು ಬಿಲ್ಲಯ್ಕನಿಗೆ ತಿಳಿಸಿ ಮಾದೇಶ್ವರರು ಅಂತರಗಂಗೆಯ ಸವೂಪದ ಸೀಗೆ 
ಮೆಳೆಯೊಳಗೆ ನುಗ್ಗಿ ಅದರ ಮಧ್ಯದಲ್ಲಿ ಲಿಂಗರೂಪ ಹೊಂದಿದರು. 


ವ್ಯಾಪ್ರವಾಹನ ಮುದ್ದು ಮಾದೇಶ್ವರ ಸ್ವಾಮಿ ಚರಿತ್ರೆಯಲ್ಲಿ 
“ಧ್ಯಾನಾಂತರ್ಮುಖಿಯಾದ ಮಾದೇಶ್ವರರು 'ಶಿವೋಹಂ' ಎಂದು ಹೇಳುತ್ತಿದ್ದಂತೆ 
ಮಹಾಮೂರ್ತಿ ಕಣ್ಣು ಕುಕ್ಕುವ ಬೆಳಕಿನ ಪುತ್ಥಳಿಯಾಯಿತು” ಎಂದಿದೆ, 


ತಲಕಾಡು ವಿ. ಮಾದಯ್ಯನವರು ಜುಂಜೇಗೌಡ ಕಟ್ಟಿಸಿದ” ವಿರಕ್ತ ಕಟ್ಟೆಯಲ್ಲಿ 
ಮಾದೇಶ್ವರರು ಲಿಂಗೈಕ್ಯರಾದರು ಎಂದಿದ್ದಾರೆ. 


ನಂಜಪ್ಪನವರು “ಶಂಕರ ಪ್ರಿಯ ಕಾರಯ್ಯ, ಬಿಲ್ಲಯ್ಯರಿಗೆ ತನ್ನ ನಿಜರೂಪ 
ತೋರುತ್ತೇನೆ, ಮಿಕ್ಕ ಸೇವಾರ್ಥಿಗಳಿಗೆ ಕೃಷ್ಣಶಿಲೆಯ ಲಿಂಗಾಕಾರ ದರ್ಶನವಾಗುವುದು”” 
ಎಂದಿದ್ದಾರೆ. ' 


ಜೀ.ಶಂ. ಪರಮಶಿವಯ್ಯನವರು ಸಂಗ್ರಹಿಸಿರುವ ಜನಪದ ಕಥೆಗಳಲ್ಲಿ “ಎಡಬಲ 
ಕಾರಯ್ಯ ಬಿಲ್ಲಯ್ಯ, ಬೆನ್ನಿಂದೆ ಬೇಡರ ಕನ್ನಪ್ಪ, ಮುಂದುಗಡೆ ಬಂಡಳ್ಳಿ ಬಸವಣ್ಣ, 


ನೆತ್ತಿಯ ಮೇಲೆ ಜಡೆ ಶೇಷಣ್ಣ, ಗದ್ದಿಗೆ ವೀರಣ್ಣ, ಈ ಐದು ಮಂದಿ ಯಷಿಗಳ 
ಪಡೆದುಕೊಂಡು ಮಾದೇಶ್ವರರು ಇದ್ದಾರೆ” ಎಂದು ಪ್ರಸ್ತಾಪಿಸಿದ್ದಾರೆ. 


ಶಾಸನಗಳಲ್ಲಿ ; 


“ಜಗಕ್ಕೆಲ್ಲ ತಾನೇ ದೇವರಾಗಿ ವಜ್ರಮಲೆಯಲ್ಲಿ ನೆಲೆಗೊಂಡು” ಎಂದು 
ಹೈದರಾಲಿಖಾನ್‌ನ ತಾಮ್ರ ಶಾಸನ ಮಾದೇಶ್ವರರ ಐಕ್ಕದ ಬಗೆಗೆ ಹೇಳಿದರೆ, ಹರದನ 
ಹಳ್ಳಿಯ ಶಾಸನವು “ಪ್ರಭುಲಿಂಗಾರಾಧ್ಯರಿಂದ ಲಿಂಗಧಾರಣೆಯಂ ಮಾಡಿಸಿಕೊಂಡು 
ವಜ್ರಮಲೆಯಲ್ಲಿನನೆಲೆಗೊಂಡು ಜುಂಜೇಗೌಡನಿಂದ ಒಂದು ಅಂಕಣ ದೇವಾಲಯವನ್ನು 
ಕಟ್ಟಿಸಿಕೊಂಡ” ಎಂದು ಹೇಳಿದೆ. 


66 


ಜಾನಪದ ಸಾಹಿತ್ಯದಲ್ಲಿ : 
ಮಾದೇಶ್ವರರ ಐಕ್ಕದ ಬಗೆಗೆ ಜನಪದ ಕವಿಗಳು ಹಲವಾರು ರೀತಿಯಲ್ಲಿ 
ಹೇಳಿರುವುದನ್ನು ಗಮನಿಸಬಹುದು. 


“ನರಮಾನವರಿಗೆ ಕಾಣದಂತೆ ಭಕ್ತಿಯಿಂದ ಪೂಜಿಸುವವರಿಗೆ ಲಿಂಗರೂಪವಾಗಿ 
ಕಂಡು, ನಿಜರೂಪವಾಗಿ ಕಂಡು, ಲಿಂಗರೂಪವಾಗಿ ಮರೆಯಾದ ಮಾದೇಶ್ವರ.” 


“ಮಾದೇಶ್ವರರು ಕಾಡು-ಮೇಡು ಬೆಟ್ಟಗುಡ್ಡ ಇಂಥ ಸ್ಥಳ ಹುಡುಕಿಕೊಂಡು 
ಹೋದರು. ಎಪ್ಪತ್ತೇಳು ಸುತ್ತಿನ, ಬೆಟ್ಟದ ಮಧ್ಯೆ ಬಂದರು. ಆನೆ ಮರಿಗಳು ಬಂದು 
ಸ್ವಾಮಿಯವರಿಗೆ ಒರಗುದಿಂಬು ಆದುವು. ಏಳುತಲೆ ಸರ್ಪ, ಮಾದೇಶ್ವರರಿಗೆ ನೆರಳು 
ಮಾಡಿತು. ಹುಲಿಗಳು ಅವರ ಮುಂದೆ ಕುಳಿತುವು. ಈಗಿನ ಶ್ರೀಕ್ಷೇತ್ರಕ್ಕೆ “ವಜ್ರಗಿರಿ” 
ಎಂದು ನಾಮಕರಣ ಮಾಡಿ ಮತ್ತೆ ಪಶ್ಚಿಮರಾಜ್ಯದತ್ತ ನೋಡಿದರು. ಅಲ್ಲಿಗೂ ಬೆಟ್ಟವು 
ಕಾಣುತ್ತಿರಲು ಪಾದದಲ್ಲಿ ಜಗ್ಗಿಸಿದರು. ಇಲ್ಲಿ ಲಿಂಗರೂಪ ತಾಳಬೇಕು ಎಂದು 
ಹೊನ್ನೆಮರದ ಕೆಳಗೆ ಮಂತ್ರ ಜಪಿಸುತ್ತ ಕುಳಿತರು. ಅಲ್ಲಿಗೆ ಏಳು ಬಾಯಿ ಹೊನ್ನುತ್ತ 
ಜೆಳೆಯಿತು.** 


ಮತ್ತೊಂದು ಕಂಸಾಳೆ ಸಂಪ್ರದಾಯದ ಕಥೆ ಹೀಗೆ ಹೇಳುತ್ತದೆ. “ನಮ್ಮಪ್ಪಾಜಿ 
ಕೆಂಗಣ್ಣು ಮಲೆ ಮಾದೇಶ್ವರ ಕಾಣಬಾರದ ಕಾನೆ, ಕಾಡು ಗಾಳಿಮಳೆ ಸೀಗೆ ಸಿರಿಗಂಧ, 
ಏಳುಬಾಯಿ ಹೊನ್ನುತ್ತದಲ್ಲಿ ಪೋಗಿ ಸೇರಿಕೊಂಡು, ನಮ್ಮಪ್ಪಾಜಿ ಮಲೆ ಮಾದೇವ 
ಎಪ್ಪತ್ತೇಳು ಬೆಟ್ಟ ಹಾಸಿಕೊಂಡು, ಎಪ್ಪತ್ತೇಳು ಬೆಟ್ಟವನ್ನು ವೊದ್ದುಗೆ ಮಾಡಿಕೊಂಡು 
ಎಪ್ಪತ್ತೇಳು ಬೆಟ್ಟಗಳ ಕಿತ್ತುಕೊಂಡು ತಲೆದಿಂಬು ಮಾಡಿಕೊಂಡು ಮಲಗವರೆ 


ಮಾಯಕಾರ ಮಾದೇವಾ”" 
ಕಂಸಾಳೆ ಕಥಾ ಸಂಪ್ರದಾಯ "ಆ'ರಲ್ಲಿ- 


ಸುತ್ತಮುತ್ತಾ ಶತ್ರುಗಳಿದ್ದಾರಲ್ಲ 

ಇವರ ಮೊಕ ಹೈಂಗೆ ನೋಡ್ಬೇಕು ನಾನು 

ಕಾ ಅನ್ನೋ ಕಾಗೆ ಸಪ್ತ 

ಗೂ ಅನ್ನೋ ಗೂಗೆ ಸಪ್ತ 

ಕೊಕ್‌ ಅನ್ನೊ ಕೋಳಿ ಸಪ್ತ ನನ್ನ ಕಿವಿ ಕರಣಕ್ಕೆ 
ಕೇಳ್ದೆವೋಗ್ಲಿ ಅಂತೇಳಿ ನನ್ನಪ್ಪಾಜಿ 

ಕೆಂಜೆಡೆ ವೊದ್ಗಂಡು ಕೆಂಜುರುಗಣ್‌ ಬುಟ್ಕಂಡು 
ರೋಸವ್ಯಾಸವನ್ನು ತಾಳ್ಕಂಡು ಲೆಂಗಣ್ಣಿ ಮ್ಯಾಗ್ನಿಂದ 
ಅವರು ರೋಂಕರಿಸಿ ತುಳುದವರೆ ಮಾದೇವ 


67 


ನೋಡಿ ನಮ್ಮ ಸಿವನಾ 

ರೋಂಕರಿಸಿ ತುಳುದೇಟ್ಗೆ 

ಬೆಟ್ಟಗುಡ್ಡವೆಲ್ಲ ಸಮತಟ್ಟಾಗೋದೋ 
ಅಡವಿ ಅರಣ್ಯ ಚದುರ ಮಧ್ಯದಲ್ಲಿ 

ನಟ್ಟು ನಡುರಾಜ್ಯ ಬ್ಯಾಡರ ಗಂಪಣಸೀಮೆ 
ಕಿಕ್ಕೇರಿ ದೇಸ ಹಿಂದಕ್ಟುಟ್ಕಂಡ್ರು 
ಅಲಂಬಾಡಿನಾ ಬಲಕ್ಟುಟ್ಕೊಂಡ್ರು 
ನೂರೊಂದಯ್ಯನ ಗಿರಿ ಚಾರಂದಪ್ಪನ ಮಲೆ 
ದ್ಮಾವರಳ್ಳಿ ನಡುರಾಜ್ಯ 

ಅಂತರಗಂಗೆ ತೆಂಕ್ಲೊರಿ 

ಸೀಗೆ ಸಿರಿಗಂಧ ಬಾಡ ಬಾಕಿನ್ನೊತ್ತೆ 

ಏಳು ಬಾಯಿ ಹೊನ್ನುತ್ತ 

ನುಗ್ಗಬಾರದ ಜ್ವಾಲೆ ಬಿದ್ರು ಸೀಗೆ 
ಮದ್ದಾರಗುತ್ತಿ ಕೆಮ್ಮತ್ತಿ ಮರದಂಡು 

ಆಲ್ಲಿ ಉದ್ಭವವಾಗವುಲ್ಲ ಮಾದೇವ 
ನೋಡಿ ನಮ್ಮ ಸಿವನಾ...... 3 


ಎಂದು ಹೇಳಿದೆ. 


ಕಂಸಾಳೆ ಕಥಾ ಸಂಪ್ರದಾಯ “೬'ರಲ್ಲಿ “ನಮ್ಮಪ್ಪ ಮಾಯಕ್ಕಾರ ಗಂಡ, 
ಕಾಣಬಾರದ ಕಾನೆ ಒಳಗೆ ಮಾದಯ್ಯ ಮೂಸಂಬೇಡಿದ ಮಗ್ಗರೊಳಗೆ ಆ ಮಬ್ಬುತ್ತದಲ್ಲಿ 


ಒರಗವರೇ ಧೀರಾ ಮಾದಯ್ಯ” ಎಂದು ಹೇಳಿದರೆ, ಕಂಸಾಳೆ ಕಥಾ ಸಂಪ್ರದಾಯ 
"೫ರಲ್ಲಿ ಇದರ ಬಗೆಗೆ ಪ್ರಸ್ತಾಪವಿಲ್ಲ, 


ಇನ್ನೊಂದು ಕಂಸಾಳೆ ಕಥಾ ಸಂಪ್ರದಾಯದಲ್ಲಿ- 


“ಮಾಯಕ್ಕಾರ ಮೂಡಲ ಕೈಲಾಸಕ್ಕೆ ಹೋಗುವಂಥ ಕಾಲದಲ್ಲಿ ಆನೆ 
ತಲೆದಿಂಬಿನಲ್ಲಿ ನಿಂತು ನೋಡಿದ ಮಾಯಕ್ಕಾರ ಚಾಮುಂಡೇಶ್ವರಿ ಬೆಟ್ಟ ಕಾಣ್ತಾಯಲ್ಲ 
ಸ್ವಾಮಿ, ಇವಳ ಬೆಟ್ಟ ಕಾಣಬಾರದು, ನಾನು ನೋಡಬಾರದು, ಅಂತೇಳಿ ಜಗ್ಗಿಸಿ 
ತುಳಿದರು. ಆಗ ಪಾತಾಳವಾಯಿತಲ್ಲೋ. ಸ್ವಾಮಿ ಅಲ್ಲಿ ಸೀಗೆ ಸಿರಿಗಂಧ, ಬಾಡಬಾಕಲ 
ಗುತ್ತಿ, ಅಲ್ಲಿ ಉತ್ತರಾಕಲ್ಲು ಬಂಡೆ, ಏಳು ಬಾಯಿ ಹೊನ್ನುತ್ತ, ಒಂಟಿಕ್ಷಾಬೆಯಿಂದ 
ಜಲಕಂಡು ಒಡೆದುಮಾಡಿದ ಮಾಯಕ್ಕಾರ. ಉರಿಗದ್ದುಗೆಯ ಮ್ಯಾಲೆ ಭೂಲೋಕನೆಲ್ಲಾ 
ನೋಡುತ್ತಾ, ಮಾಯದಲ್ಲಿ ಒರಗಿದರಲ್ಲಾ ಮಾಯಕ್ಕಾರ ಮಹಾದೇವ.” 


ಕಂಸಾಳೆ ಕಥಾ ಸಂಪ್ರದಾಯ "೧'ರಲ್ಲೂಸಹ ಇದೇ ರೀತಿಯ ಚಿತ್ರಣ ಬಂದಿದೆ. 


68 


“ನಮ್ಮಪ್ಪಾಜಿಯವರು ಮೂಡಲ ಮಲೆ ಕೈಲಾಸದಲ್ಲಿ ಯಾವ ತರಪ್ಪ ಅಂತೇಳಿದ್ರೆ 
ಸೀಗೆ ಸಿರಿಗಂಧ, ಬಾಡಬಾಗಲಗತ್ತಿ, ನುಗ್ಗಲಾರದ ಜ್ಹಾಲೆ ಒಳಗೆ ಹುಲಿ, ಕರಡಿ, 
ಎಲ್ಲಾ ವಾಸ ಮಾಡತಕ್ಕಂತ ದೇಶ. ಆ ಮಲೆ ಎತ್ತಯ್ಯನವರು ಹನ್ನೆರಡುದ್ದ ಜಲಕಂಡು 
ನಮ್ಮಪ್ಪಾಜಿಯವರು ಅಲ್ಲೆ ಕರಿಯ ಕಲ್ಲಾಗಿ ಒಡೆದು ಮೂಡವರೇ ಮಾದೇವ.” 


ಈ ಎಲ್ಲರ ಅಭಿಪ್ರಾಯಗಳನ್ನು ನೋಡಿದರೆ ಮಾದೇಶ್ವರರು ವಜ್ರಮಲೆ 
(ನಡುಮಲೆ) ಐಕ್ಕವಾಗಿರಬಹುದೆಂದು ಖಚಿತಪಡಿಸಬಹುದು. ಒಟ್ಟಿನಲ್ಲಿ ಮಾದೇಶ್ವರರು 
ಭೂಲೋಕದಲ್ಲಿ ತಮ್ಮ ಕರ್ತವ್ಯಗಳನ್ನು ಮುಗಿಸಿ ಶಿವಯೋಗ ಸಮಾಧಿಯಲ್ಲಿದ್ದು, 
ಲಿಂಗರೂಪಿನಿಂದ ಭಕ್ತಾದಿಗಳಿಂದ ಪೂಜಿಸಿಕೊಂಡು ದೇವ ಮಾನವರಾಗಿ ಎಪ್ಪತ್ತೇಳು 
ಮಲೆಗಳ ಮಧ್ಯೆ ನೆಲೆಸಿದ್ದಾರೆ, ಇಷ್ಟುದರೂ ನಮ್ಮ ಜನಪದ ಕವಿಗಳು- 

“ಮಾದಯ್ಯನ ಕೊಂಡ ಮಾಳದಲ್ಲಿ ಉದ್ದಂಡ 
ಜೋಡಿ ತಿಟ್ಟಲ್ಲಿ ನೆಲೆಗೊಂಡ ಮಾದಪ್ಪ 
ನಿನ್ನ ಮಾಯ ಒಬ್ಬರೀಗೂ ತಿಳಿಯದು” 


ಎಂದು ಹೇಳುವಲ್ಲಿ ಮಾದೇಶ್ವರರ ಐಕ್ಕ ಗೌಪ್ಯವಾಗಿದೆ. 
ಮಾದೇಶ್ವರರ ಒಕ್ಕಲು 


"ಮಾದೇಶ್ವರರ ಒಕ್ಕಲು' ಎಂದರೆ ಮಾದೇಶ್ವರರ ಭಕ್ತರು. ಮಾದೇಶ್ವರರು 
ತಪಮಾಡಿ ಲಿಂಗರೂಪ ತಾಳಿದ ಮೇಲೆ ತಮಗೆ ಪೂಜೆ ಮಾಡಿ ಧೂಪದಾರತಿಯನ್ನು 
ಎತ್ತಿ ಕೈ ಮುಗಿಯಲು ಕೆಲವು ಭಕ್ತರನ್ನು ಪಡೆಯಲು ತಮಿಳುನಾಡು, ಕರ್ನಾಟಕ 
ಎರಡು ಕಡೆಯೂ ದೃಷ್ಟಿಯನ್ನಿಟ್ಟು ಪಡೆದುಕೊಂಡರೆಂಬುದನ್ನು ವಿವಿಧ ಕಂಸಾಳೆ 
ಸಂಪ್ರದಾಯಗಳು ಹೇಳಿವೆ. 


ಮಾದೇಶ್ವರ ಬೆಟ್ಟದಲ್ಲಿ ಆಲಂಬಾಡಿ ಎಂಬ ಊರಿದೆ. ಹಿಂದೆ ಇದನ್ನು 
"ಬೇಡಗಂಪಣರಾಜ್ಯ' ಎಂದು ಕರೆಯುತ್ತಿದ್ದರು. ಅಲ್ಲಿ ಆಲಂಬಾಡಿ ಜುಂಜೇಗೌಡನಿದ್ದ. 
ಸರಗೂರಿನ ಮೂಗಯ್ಯ, ಜುಂಜೇಗೌಡ ಮಾದೇಶ್ವರನ ಒಕ್ಕಲಾಗಿ ಮಾದೇಶ್ವರನ 
` ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಸರಗೂರಿನ ಮೂಗಯ್ಯನ ವಂಶದವರು 
ಮಾದೇಶ್ವರನ ಒಕ್ಕಲಿನವರು. ಎಣ್ಣೆ ಮಜ್ಜನ ಸೇವೆಯನ್ನು ಮಾಡುತ್ತಿದ್ದರು. ಆಲಂಬಾಡಿ 
ಜುಂಜೇಗೌಡ, ಸರಗೂರ ಮೂಗಯ್ಯ ಇವರನ್ನು ತಮ್ಮ ಒಕ್ಕಲಾಗಿ ಮಾಡಿಕೊಳ್ಳಲು 
ಅವರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದರು. ಹಾಗೆಯೇ ಭೀಮನಕೊಲ್ಲಿಯ 
ಹಲಗೇಗೌಡ, ಮಾದಮ್ಮ ದಂಪತಿಗಳನ್ನು ಮಾದೇಶ್ವರರು ತಮ್ಮ ಒಕ್ಕಲು ಮಾಡಿಕೊಂಡ 
ಕಥೆಯೂ ಸಹ ಇದೆ. 


69 


ಮಾದೇಶ್ವರನ ಒಕ್ಕಲು ವಂಶಪಾರಂಪರ್ಯವಾಗಿ ಬಂದುದು ಒಂದಾದರೆ, 
ಹೊಸ ಹೊಸದಾಗಿ ಆಗುವುದು ಮತ್ತೊಂದು. ಭಕ್ತರು ತಮ್ಮ ಅಭೀಷ್ಟೆಯನ್ನು 
ಪೂರೈಸಿಕೊಳ್ಳಲು ಆತನಲ್ಲಿ ಹರಕೆ ಹೊತ್ತುಕೊಂಡು ತಮಗೆ ಒಳ್ಳೆಯದಾದ ಮೇಲೆ 
ಮಲೆಗೆ ಬಂದು ಒಪ್ಪಿಸಿ ಮಾದೇಶ್ವರರ ಸೇವೆಯನ್ನು ಮಾಡಿ ಆತನ ಒಕ್ಕಲಾಗುತ್ತಾರೆ. 
ಹೀಗೆ ಭಕ್ತರ ಸಂಖ್ಯೆ ಹೆಚ್ಚುತ್ತದೆ. 

ಮಾದೇಶ್ವರನ ಹಿರಿಮೆ ಇಮ್ಮಡಿಯಾಗುತ್ತದೆ. ಎಲ್ಲೆಡೆ ಆತನ ಕೀರ್ತಿ ಹರಡುತ್ತದೆ. 
ಎಷ್ಟು ಜನರು ಒಕ್ಕಲಾದರು ಎಂದು ನೋಡಿ ಆತನಿಗೆ ಸಂತೋಷವಾಗುತ್ತದೆ; ಭಕ್ತರಿಗೆ 
ತೃಪ್ತಿಯಾಗುತ್ತದೆ. ಈಗಲೂ ಅನೇಕ ಜನ ಭಕ್ತರು ತಮ್ಮ ಇಷ್ಟಾರ್ಥವನ್ನು 
ನೆರವೇರಿಸಿಕೊಳ್ಳಲು, ಮಾದೇಶ್ಟರರನ್ನು ಪೂಜಿಸಿ, ಭಜಿಸಿ, ಸ್ತುತಿಸಿ, ನಲಿದು, ನರ್ತಿಸಿ 
ಮಾದೇಶ್ನರರ ಒಕ್ಕಲಾಗುವುದನ್ನು ಕಾಣಬಹುದು. 


ಮಾದೇಶ್ವರರಿಗೆ ಎಷ್ಟು ಜನ ಭಕ್ತನರನ್ನು ಒಲಿಸಿಕೊಂಡರೂ ಕಡಿಮೆಯೇ. ಎದುರ 
ಬೋಳಿಯಲ್ಲಿ ನಿಂತು ಜಾತ್ರೆಗೆ ಬರುವ ಪರಿಸೆಯನ್ನು ನೋಡಿ ಆನಂದಿಸುತ್ತಾರೆ. 
ಭಕ್ತರ ಮನದಾಸೆಯನ್ನು ಪೂರೈಸಿ ಮತ್ತೆ ಮತ್ತೆ ಅವರಿಂದ ಪೂಜೆಯನ್ನು ಹರಕೆಯನ್ನು 
ಸ್ವೀಕರಿಸಿ, ಅವರನ್ನೆಲ್ಲಾ ತಮ್ಮ ಒಕ್ಕಲಾಗಿ ಮಾಡಿಕೊಳ್ಳುತ್ತಾರೆ. ಆಮೇಲೆ ಅವರ 
ಮನೆ ದೇವರಾಗಿ ಮೆರೆದು ತಮ್ಮ ಪ್ರಸಿದ್ಧಿಯನ್ನು ವರ್ಧಿಸಿಕೊಳ್ಳುತ್ತಾರೆ. ಅದಕ್ಕೆ 
ಕಂಸಾಳೆಯವರು ಹೆಣ್ಣೇಳು ಕೋಟಿ, ಗಂಡೇಳು ಕೋಟಿ ಪರಿಸೆ ಬಂದರೂ 
ಸಾಲದುಎಂದು ಬಣ್ಣಿಸಿದ್ದಾರೆ. ಈಗಲೂ, ಕರ್ನಾಟಕ, ತಮಿಳುನಾಡುಗಳಿಂದ ಅನೇಕ 
ಭಕ್ತಾದಿಗಳು ಮಾದೇಶ್ವರರಿಗೆ ಹರಕೆ ಹೊತ್ತು ಬರುತ್ತಾರೆ. ಶಿಐ'ಒ:ತ್ರಿ, ಯುಗಾದಿ 
ವೇಳೆಯಲ್ಲಿ ರಥೋತ್ಸವ ಸಂದರ್ಭದಲ್ಲಿ ಹಸು, ಕುರಿ, ದನ, ಕೋಳಿ ಯಾವುದಾದರೂ 
ಪ್ರಾಣಿ ಖಾಯಿಲೆಯಿದ್ದರೆ ಅವು ಆರೋಗ್ಯವಾಗಲೆಂದು ಮಾದೇಶ್ವರರಲ್ಲಿ ಹರಕೆ 
ಹೊತ್ತುಕೊಳ್ಳುತ್ತಾತೆ. ಕೊನೆಗೆ ಅವುಗಳನ್ನೇ ತಂದು ಅರ್ಪಿಸುತ್ತೇವೆ ಎಂದು 
ಬೇಡಿಕೊಳ್ಳುತ್ತಾರೆ. ಅಂತೆಯೇ ಆವುಗಳನ್ನು ದೇವಸ್ಥಾನಕ್ಕೆ ತಂದುಬಿಡುತ್ತಾರೆ. 
ದೇವಸ್ಥಾನದ ಆಡಳಿತ ವಿಭಾಗದವರು ಅವುಗಳನ್ನು ಮಾರಿ ಆದರಿಂದ ಬರುವ ಹಣವನ್ನು 
ದೇವರ ಸೇವೆಗೆ ವಿನಿಯೋಗಿಸುತ್ತಾರೆ. ಭಕ್ತರು ಬೆಳೆ ಹೆಚ್ಚಾದರೆ, ಅದರ ಲಾಭದಲ್ಲಿ 
ನಿನಗಿಷ್ಟು ಒಪ್ಪಿಸುತ್ತೇನೆಂದು ಹರಕೆ ಹೊತ್ತು ಮಾದೇಶ್ವರ ದೇವಾಲಯದ ಗುಡಿ 
ಗೋಪುರದ ಮೇಲೆ ಹಾಗೂ ಸುತ್ತಮುತ್ತ ಭತ್ತ, ರಾಗಿ, ಕಡಲೇಕಾಯಿ, ಹರಳು, 
ಹೊಗೆಸೊಪ್ಪು, ಬೆಲ್ಲ ಮಾದಪ್ಪನ ಹುಂಡಿಗೆ ಹಣವನ್ನು ತುಂಬುತ್ತಾರೆ. ಅನೇಕರು 
ಖಾಯಿಲೆ ಬಿದ್ದು ಆರೋಗ್ಯ ಸರಿ ಹೋದರೆ ಉರುಳುಸೇವೆ, ಧೂಪ ಸೇವೆ, ಪಂಜಿನ 
ಸೇವೆ ಮಾಡುತ್ತೇವೆ, ಮಂಡೆ ಕೊಡುತ್ತೇವೆ, ಅದನ್ನು ಅರ್ಪಿಸುತ್ತೇವೆಂದು ಹರಸಿಕೊಂಡು 


70 


ಅದರಂತೆ ನಡೆಯುತ್ತಾರೆ. ಅನಂತರ ಮಾದೇಶ್ವರರನ್ನು ತಮ್ಮ ಇಷ್ಟ ದೇವರನ್ನಾಗಿ 
ಮಾಡಿಕೊಂಡು ದಿನವೂ ಅವರನ್ನು ನೆನೆಯುತ್ತಾ, ಪೂಜಿಸುತ್ತಾ ಒಕ್ಕಲಾಗುವರು. 
ಇಷ್ಟಾದರೂ ಮಾದೇಶ್ವರರಿಗೆ “ಮೂಲ ಒಕ್ಕಲು” ಯಾರು ಎಂಬುದು 
ನಿಗೂಢವಾಗಿಯೇ ಇದೆ. ಆದರೂ ಆಲಂಬಾಡಿಯ ಜುಂಜೇಗೌಡ, ಸರಗೂರಿನ 
ಮೂಗಯ್ಯ, ಭೀಮನಕೊಲ್ಲಿಯ ಹಲಗೇಗೌಡರ ಹೆಸರುಗಳನ್ನು ಕಂಸಾಳೆ ಕಥಾ 
ಸಂಪ್ರದಾಯಗಳಲ್ಲಿ ಸೂಕ್ಷ್ಮವಾಗಿ ಗ್ರಹಿಸಬಹುದು. ಇವರಾದ ಮೇಲೆ ಅನೇಕರು 
ಒಕ್ಕಲಾಗುತ್ತಾ ಬಂದಿರುವುದನ್ನೂ ಕಾಣಬಹುದು. ಎಲ್ಲಮ್ಮ ಒರಂಗಲ್ಲು ದೊರೆಗೆ 
ಬುದ್ಧಿ ಕಲಿಸಿ ತನ್ನ ಒಕ್ಕಲು ಮಾಡಿಕೊಂಡಂತೆ, ಮಾದೇಶ್ವರರು ಅನೇಕ ಭಕ್ತರನ್ನು 
ಪಡೆದುಕೊಂಡರು. ವಿವಿಧ ಕಂಸಾಳೆ ಕಥಾ ಸಂಪ್ರದಾಯದ ಕಥೆಗಾರರು ಹೇಳಿರುವ 
ಕಥೆಗಳಲ್ಲಿ ಮೂಗಯ್ಯ, ಹಲಗೇಗೌಡ, ಜುಂಜೇಗೌಡರನ್ನು ಮಾದೇಶ್ವರರು ತಮ್ಮ 
ಒಕ್ಕಲು ಮಾಡಿಕೊಳ್ಳಲು, ಹೇಗೆ ಪವಾಡವೆಸಗಿದರು, ಹೇಗೆ ಅವರ ಮನಗಳನ್ನು 
ಒಲಿಸಿಕೊಂಡರು ಎಂಬುದರ ಬಗೆಗಿರುವ ಹಲವಾರು ಕಥೆಗಳು ಸಾರಸ್ಕಪೂರ್ಣವಾಗಿವೆ. 


ಮಾದೇಶ್ವರ ಕ್ಷೇತ್ರದ ಆಚರಣೆಗಳು 


ಮಾದೇಶ್ವರ ಕ್ಷೇತ್ರಕ್ಕೆ ಪ್ರತಿ ಅಮಾವಾಸ್ಕೆಗಳಲ್ಲೂ ಯಾತ್ರಾರ್ಥಿಗಳು, ಕಂಸಾಳೆ 
ಗುಡ್ಡರು ಬಂದು ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ. ಸೋಮವಾರ ಶುಕ್ರವಾರದ 
ದಿನಗಳಲ್ಲೂ ಭಕ್ತರು ಬರುತ್ತಾರೆ. ಯುಗಾದಿಯಲ್ಲಿ ರಥೋತ್ಸವ, ಮಾದೇಶ್ವರರ 
ಉತ್ಸವಗಳು ಮೂರು ದಿನಗಳು ನಡೆಯುತ್ತವೆ. ಈ ಸಂದರ್ಭದಲ್ಲಿ ಕರ್ನಾಟಕದಿಂದ 
ಮತ್ತು ತಮಿಳುನಾಡಿನಿಂದ ಇಲ್ಲಿಗೆ ಭಕ್ತರು ವಿಶೇಷವಾಗಿ ಬರುತ್ತಾರೆ. ಮಹಾನವಮಿ' 
ಆಚರಣೆ ಅಂದರೆ ದಸರಾ ಆರಂಭಕ್ಕೆ ಮುಂಚೆ ಒಂಭತ್ತು ದಿನಗಳು ಮಾದೇಶ್ವರನ 
ಪೂಜೆ ಉತ್ಸವಗಳು ನಡೆಯುತ್ತವೆ. ಹತ್ತನೆಯ ದಿನ ದಸರಾ ಹಬ್ಬ. ಇದಕ್ಕೆ “ಗಣತಿ 
ತಿಂಗಳು” ಎಂದು ಕರೆಯುತ್ತಾರೆ. ಮಾದೇಶ್ವರರು ಎದುರು ಬೋಳಿಯಲ್ಲಿ ಕುಳಿತು 
ಮೂಡಲು, ಪಡುವಲು, ತೆಂಕ, ಬಡಗ ಕಾಡುಗಳಿಂದ ಎಷ್ಟು 'ಪರುಸೆ 
ಬರುತ್ತಾರಂಬುದನ್ನು ಲೆಕ್ಕ ಹಾಕುತ್ತಾರೆ, ಅದೇ ಗಣತಿ ತಿಂಗಳು. ಈ ಸಂದರ್ಭದಲ್ಲಿ 
ಮನಗೊಂದು ಆಳು ಬರಬೇಕು ಎಂಬ ನಿಯಮವಿರುತ್ತದೆ. ಇದನ್ನು ಮಾದೇಶ್ವರರು 
“ಎದುರು ಬೋಳಿ” (ಎದುರು ಬೆಟ್ಟ)ಯಲ್ಲಿ ನಿಂತು ನೋಡುತ್ತಾರೆ ಎಂಬ ಪ್ರಶೀಶಿ. 
ದೇವರನ್ನು ಅಮಾವಾಸ್ಯೆಯಾದ ಮೂರನೇ ದಿನಕ್ಕೆ ಪಟ್ಟಕ್ಕೆ ಕೂರಿಸುತ್ತಾರೆ. ಒಂಭತ್ತು 
ದಿನಗಳ ಪೂಜೆಯಾದ ಮೇಲೆ ಹತ್ತನೇ ದಿನ ಅಂದರೆ ದಸರಾದ ದಿನ ದೇವರು ಬನ್ನಿ 
ಮರಕ್ಕೆ ಹೋಗುವುದು. ಆಮೇಲೆ “ತೆಪ್ಪೋತ್ಸವ”. ವಿಜಯ ದಶಮಿ ಬಹಳ ಮುಖ್ಯವಾದ 
ಹಬ್ಬದ ಆಚರಣೆ. 


7! 


ದೀಪಾವಳಿ ಹಬ್ಬದಲ್ಲಿ ಮಾಡುವ “ಹಾಲರುವೆ ಸೇವೆ” (ಅರುವೆ-ಮಣ್ಣಿನ 
ಪಾತ್ರ) ಬಹಳ ಪ್ರಸಿದ್ಧವಾದುದು. ಮಾದೇಶ್ವರರು ಜುಂಜೇಗೌಡನನ್ನು ತಮ್ಮ ಒಕ್ಕಲು 
ಮಾಡಿಕೊಂಡು ಹಾಲರುವೆಯ ಸೇವೆಯನ್ನು ಮಾಡಿಸಿಕೊಂಡರು. ಇದು ಆತನ 
ಪಂಶಪಾರಂಪರ್ಯದಿಂದ ನಡೆದು ಬಂದ ಸೇವೆಯಾಗಿದೆ. ಹಿಂದಿನ ದಿನ 
ಹಸಿದುಕೊಂಡು, ಮಣ್ಣನ್ನು ಎಂಜಲು ಮಾಡದೆ ಬಿಸಿಲಿನಲ್ಲೇ ಒಣಗಿಸಿ ಜಲಗೊಂಬಿನ 
ಬಿಳಿ ಹಸುವಿನ ಹಾಲನ್ನು ತೆಗೆದುಕೊಂಡು ಬಂದು ಆನೆ ತಲೆದಿಂಬಿನಲ್ಲಿ ಇಡುತ್ತಿದ್ದರು. 
ಹಿಂದೆ ಹನ್ನೆರಡು ಮೈ ನೆರೆಯದ ಬಾಲಕಿಯರು ಹಾಲು ಹಳ್ಳದಿಂದ ತೀರ್ಥ ತಂದು 
ಮಾದೇಶ್ವರನ ಪೂಜೆಗೆ, ಮಜ್ಜನಕ್ಕೆ ನೀಡುತ್ತಿದ್ದರು. ಈರ ಮಕ್ಕಳು (ವೀರ ಮಕ್ಕಳು) 
ಕತ್ತಿ, ದೊಣ್ಣೆವರಸೆ ಮಾಡಿಕೊಂಡು ಹೋಗಿ ಲಿಂಗದ ಮೇಲೆ ಹಾಲೆರೆಯಲು 
ಹೊರಡುತ್ತಿದ್ದರು. ಈಗ ಬಾಲಕಿಯರ ಸಂಖ್ಯೆ ೧೦೧ಕ್ಕೆ ಏರಿದೆ. ಈ ಪೂಜೆಯ 
ಸಂದರ್ಭದಲ್ಲಿ ಸಾಲೂರು ಮಠದ ಸ್ಥಾಮಿಗಳಿರುತ್ತಾರೆ. ಹಾಲು ಹಳ್ಳದಿಂದ ಕತ್ತಿ 
ಪವಾಡದ ಕೊಳದ ಮೂಲಕ ಬಾಲಕಿಯರು ಹಾಲು ಹಳ್ಳದ ತೀರ್ಥವನ್ನು ಮಣ್ಣಿನ 
ಗಡಿಗೆಯಲ್ಲಿ ತೆಗೆದುಕೊಂಡು ಬರುತ್ತಾರೆ. ಒಂದೊಂದು ರೂಪಾಯಿನ ಕಾಣಿಕೆ ಕೊಟ್ಟು, 
ಭಕ್ತಾದಿಗಳು ರಸ್ತೆಯಲ್ಲಿ ಸಾಲಾಗಿ ಮಲಗಿಕೊಳ್ಳುತ್ತಾರೆ. ಆಗ ಸಾಲೂರು ಮಠದ 
ಸ್ವಾಮಿಗಳು ಅವರ ಮೇಲೆ ಹಾಯ್ದು ಬರುತ್ತಾರೆ. ಇದು ಮಾದೇಶ್ವರ 
ದೇವಾಲಯದವರೆಗೂ ನಡೆಯುವುದು. ಆ ದಿನವೆಲ್ಲಾ ಬಾಲಕಿಯರು 
ಉಪವಾಸವಿರುತ್ತಾರೆ, 


ಕಾರ್ತೀಕ ಸೋಮವಾರ ಭಕ್ತಾದಿಗಳು ವಿಶೇಷವಾಗಿ ಮಾದೇಶ್ವರರ ಗಿರಿಗೆ 
ಬಂದು ದರ್ಶನ ಪಡೆದು ಪೂಜೆ ನಡೆಸುತ್ತಾರೆ. ಮಣ್ಣಿನ ಹಣತೆಯ ದೀಪಾಲಂಕಾರ, 
ಕೊನೆಯ ಕಾರ್ತಿಕದಲ್ಲಿ ತೆಪ್ಪೋತ್ಸವ ನಡೆಯುತ್ತದೆ. ಕೊನೆಯ ಕಾರ್ತೀಕ ಬಹಳ 
ಮುಖ್ಯ. ಆಗ ಹೆಚ್ಚಿಗೆ ಜನರು ಬರುತ್ತಾರೆ. ಶಿವರಾತ್ರಿಯಲ್ಲಿ ೩,೪ ದಿನಗಳು ಉತ್ಸವಗಳು 
ನಡೆಯುತ್ತವೆ. ಈ ಸಂದರ್ಭದಲ್ಲಿ ಹೆಚ್ಚಾಗಿ ತಮಿಳು ನಾಡಿನಿಂದ ಭಕ್ತರು ಬಂದು 
ತಮ್ಮ ಹರಕೆಯನ್ನು ಒಪ್ಪಿಸುತ್ತಾರೆ. 

ಗೌರಿಹಬ್ಬದ ದಿನ ಗೌರಮ್ಮನನ್ನು ಗಂಗೆಗೆ ಬಿಡುವಾಗ ಮೂರು ನಾಲ್ಕು ದಿನಗಳಲ್ಲಿ 
ಕುಂಭಾಭಿಷೇಕ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಮತ್ತು ಶಿವರಾತ್ರಿ ವೇಳೆಯಲ್ಲಿ 
ನಾಗಮಲೆ, ತಬಸರೆ, ಎದುರು ಬೋಳಿ, ಹಿಂಡಿಬಸಪ್ಪ, ಪಾದದರೆ, ಕಾರಯ್ಯನ 
ಬೋಳಿ, ಬಳಪದ ಕಲ್ಲಿನ ಬಸವೇಶ್ವರ, ಗೌಜಲಕ್ಕಿ ಬಸವೇಶ್ವರ, ಕಣಿವೆ ಬಸವೇಶ್ವರ, 
ಬಂಡೇಹಳ್ಳಿ ಬಸಪ್ಪ, ಆದಿಮಾದಪ್ಪನ ಬೆಟ್ಟಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. 


72 


ಮಾದೇಶ್ದರರಿಗೆ ತಳಿಗೆ ಅನ್ನವನ್ನು ಎಡೆ ಮಾಡುವಾಗ ಜೊಲ್ಲು ಬಿದ್ದೀತೆಂದು 
ಬಾಯಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಮಾಡುತ್ತಾರೆ, ಸಾಲೂರು ಮಠದ ಶ್ರೀಗಳವರ 
ಆದೇಶದ ಮೇಲೆ ಮಾದೇಶ್ವರ ದೇವಾಲಯದ ಪೂಜೆ ಪುರಸ್ಕಾರಗಳು ನಡೆಯುತ್ತವೆ. 
ಮಾದೇಶ್ವರರಿಗೆ ನೈವೇದ್ಯ ನೀಡುವಾಗ ಲಿಂಗದ ಮುಂದೆ ಸಾಲೂರು ಮಠದ ಸ್ವಾಮಿಗಳು 
ಇರುತ್ತಾರಲ್ಲದೆ, ಏಕಕಾಲದಲ್ಲಿ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಇದು ಜಂಗಮ ಲಿಂಗ 
ತೃಪ್ತಿಗೆ ಉದಾಹರಣೆ. ನಿತ್ಯೋತ್ಸವ, ಮಾಸೋತ್ಸವ, ಸರ್ವಪೂಜೆಗಳಲ್ಲೂ ಸಾಲೂರು 
ಮಠದ ಸ್ವಾಮಿಗಳು ಇದ್ದೇ ಇರಬೇಕು. ಈ ಸಮಯಗಳಲ್ಲಿ ಛತ್ರಿ, ಬಿರುದು ಬಾವಲಿಗಳು, 
ವಾದ್ಯ ಸಮೇತ, ಶ್ರೀಯವರು ದೇವಾಲಯಕ್ಕೆ ದಯಮಾಡಿಸುತ್ತಾರೆ. 

ಹನ್ನೆರಡು ವರ್ಷಕ್ಕೊಮ್ಮೆ ಶೇಷಣ್ಣೊಡೆಯರ ಜಾತ್ರೆ ನಡೆಯುತ್ತದೆ. ಈ ಉತ್ಸವಕ್ಕೆ 
ಅನ್ನದ ಎಡೆಮಾಡುತ್ತಾರೆ. ಅಗರದ ಗಂಗಡಕಾರ ಒಕ್ಕಲಿಗರ ಗದ್ದೆಯ ಗೊನೆಯ 
ಮೇಲಿನ ಬತ್ತ, ಆಲೆಮನೆಯ ಕೊಪ್ಪರಿಗೆಯಲ್ಲಿ ಆಗತಾನೇ ಅರೆಯಿಸಿ ಮಾಡಿಸಿದ 
ಹೊಸ ಬೆಲ್ಲ, ಯಳಂದೂರು ತಂಗಿನಕಾಯಿ, ತಮಿಳುನಾಡಿನ ಮಲ್ಲಮ್ಮನ ದುರ್ಗದ 
ಬಾಳೆಹಣ್ಣು ಮೈಸೂರಿನ ನೂರೆಂಟು ಮೊಳ ಚಂದ್ರಗಾವಿ, ಇವೆಲ್ಲವನ್ನೂ 
ಅಣಿಮಾಡಿಕೊಳ್ಳುತ್ತಾರೆ. ದೇವಸ್ಥಾನದ ಹತ್ತಿರ ಹೊಸದಾಗಿ ಮರದ ಒರಳು, ಮರದ 
ಒನಕೆ ಮಾಡಿ, ಹಸಿಬತ್ತವನ್ನು ಕುಟ್ಟಿ ಉಪವಾಸದಲ್ಲಿರುವ ಪೂಜಾರಿ ಅಂತರ ಗಂಗೆ 
ನೀರು, ಹಾಲಿನಲ್ಲಿ ಅನ್ನ ಮಾಡುತ್ತಾರೆ. ಹಿಂದೆ ಕುದಿಯುವ ಅಕ್ಕಿಯನ್ನು ಕೈ ಹಾಕಿ 
ಸೌಟಿನಲ್ಲಿ ತಿರುವುವಂತೆ ತಿರುವತ್ತಿದ್ದರಂತೆ. ಅದರಿಂದ ಆತನಿಗೆ ಏನೂ ಬಿಸಿ 
ತಟ್ಟುತ್ತಿರಲಿಲ್ಲವೆಂಬ ಪ್ರತೀತಿ ಇದೆ. ಆ ಅನ್ನವನ್ನು ಶೇಷಣ್ಣೊಡೆಯರಿಗೆ ಎಡೆ ಮಾಡಿ, 
ನೂರೆಂಟು ಸಾರಿ ಪೂಜೆ ಮಾಡಿ, ಕುಂಭಾಭಿಷೇಕ ಮಾಡುತ್ತಾರೆ. ಶೇಷಣ್ಣೊಡೆಯ 
ದನ ಕಾಯುತ್ತಿದ್ದ ಎಂಬ ಪ್ರಶೀತಿ ಇರುವುದರಿಂದ ಅವನ ಪೂಜಗೆ ಒಂದು ಕೊಳಲು, 
ಕತ್ತಿ, ಕೊಡಲಿಗಳನ್ನು ಗದ್ದಿಗೆ ಮೇಲಿಟ್ಟು ಪೂಜಿಸುತ್ತಾರೆ. ಆ ದಿನ ತಮ್ಮಡಿ ಹಾಗೂ 
ಸಾಲೂರು ಮಠದ ಸ್ವಾಮಿಗಳು ಉಪವಾಸವಿರುತ್ತಾರೆ. ಪೂಜೆಯಾದ ಹದಿನೈದು 
ದಿನಗಳು ತೀರ್ಥಯಾತ್ರೆಗೆ ಹೋಗುವ ಪದ್ಧತಿ ಇದೆ. 


ಮಿಣ್ಯದ ಗುರುಸಿದಕವಿ ಜಾತ್ರೆಯ ವೈಭವವನ್ನು ಒಂದು ಸಂಧಿಯಲ್ಲಿ 
ಹೃದಯಂಗಮವಾಗಿ ಬಣ್ಣಿಸಿದ್ದಾನೆ. ಕೆಲವೆಡೆ ಉತ್ಪ್ರೇಕ್ಷೆ ಎಂದರೂ ಮಿಕ್ಕ ಭಾಗ 
ಸಹಜವಾಗಿ ಮೂಡಿಬಂದಿದೆ. ಕವಿ ಪ್ರಶ್ಯಕ್ಷವಾಗಿ ಜಾತ್ರೆ ನೋಡಿದವನು. ಜಾತ್ರೆಗೆ 
ತ್ರಿಮೂರ್ತಿಗಳೂ, ಅಷ್ಪದಿಕ್ಷಾಲಕರೂ ಬಂದಿದ್ದರು ಎಂಬುದು ಅತಿಶಯೋಕ್ತಿ- 
ಯಾದರೂ, ರಾಜಾಧಿರಾಜರುಗಳು, ವಿದ್ವಾಂಸರುಗಳು, ಪಠಾಧಿಪತಿಗಳು, ಅಸಂಖ್ಯಾತ 
ವಿರಕ್ತರು ಆಗಮಿಸಿದ್ದರೆಂಬುದರಲ್ಲಿ ಅನುಮಾನವಿಲ್ಲ. 


73 


ಎಣ್ಣೆ ಮಜ್ಜನ: 

ಮೊದಲು ಮಾದೇಶ್ವರರು ತಮ್ಮ ಎಣ್ಣೆ ಮಜ್ಜನವನ್ನು ಸರಗೂರಿನ 
ಮೂಗಯ್ಯನಿಂದ ಮಾಡಿಸಿಕೊಂಡು ತಮ್ಮ ಒಕ್ಕಲನ್ನಾಗಿ ಮಾಡಿಕೊಂಡರು. ಅದು 
ವಂಶ ಪಾರಂಪರ್ಯವಾಗಿ ಮುಂದುವರಿಯಿತು. ಸರಗೂರಿನ ಮೂಗಯ್ಯನ ವಂಶಜರು 
(ಸರಗೂರು ಸ್ವಾಮಿಗಳು) ಮೂರು ಹೋಳು ಎಳ್ಳನ್ನು ಬೂದುಗಂಬಳಿಯಲ್ಲಿ ಗಂಟು 
ಹಾಕಿಕೊಂಡು, ಅಡ್ಡ ರುಮಾಲು ಸುತ್ತಿಕೊಂಡು, ತುಂಬಿದ ಅಮಾವಾಸ್ಕೆಯ ದಿನ 
ಶಿವರಾತ್ರಿಯಂದು ಅವರೊಬ್ಬರೇ ಸಪ್ಪಟ ಸರಿ ರಾತ್ರಿಯಲ್ಲಿ ಬಂದು, ಅಂಗೈ ಮೇಲೆ 
ಎಳ್ಳುಹಾಕಿಕೊಂಡು ಮೊಳಸಂದಿನಲ್ಲಿ ಎಣ್ಣೆ ತೆಗೆದು ಸ್ವಾಮಿಯ ಮಸ್ತಕದ ಮೇಲೆ 
ಒತ್ತಿ ಅಭಿಷೇಕ ಮಾಡುತ್ತಿದ್ದರು. ಕೆಲವೊಮ್ಮೆ ಭಕ್ತಾದಿಗಳ ಖರ್ಚಿನಲ್ಲೂ ಕೆಲವೊಮ್ಮೆ 
ಸ್ವಂತ ಖರ್ಚಿನಿಂದಲೂ ಇವರು ಬರುತ್ತಿದ್ದರು. ಹಬ್ಬ, ಜಾತ್ರೆ, ಸಮಯಗಳಲ್ಲಿ 
ದೇವಸ್ಥಾನದ ಮುಂದೆ ಗುಡಾರ ಹಾಕಿಕೊಂಡು ಭಕ್ತಾದಿಗಳಿಂದ ಕಾಣಿಕೆಯನ್ನು 
ಸ್ವೀಕರಿಸುತ್ತಿದ್ದರು. ಮೂಗಯ್ಯನ ವಂಶಸ್ಥರ ಮೂರು ಮನೆ ಸರಗೂರಿನಲ್ಲಿದೆ. ಇವರು 
ಆರಂಭ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಚಿನ್ನಸ್ವಾಮಿಯವರಿಗೆ ಮೂವತ್ತೆದು ವರ್ಷ, 
ದಾಸಪ್ಪನವರಿಗೆ ಎಪ್ಪತ್ತು ವರ್ಷ, ಮೂಗಪ್ಪನವರು ಐವತ್ತು ವರ್ಷದವರು. ಎರಡು 
ವರ್ಷದಿಂದ ದಾಯಾದಿಗಳ ಕಲಹದ ಕಾರಣ ಎಣ್ಣೆ ಮಜ್ಜನ ನಿಂತು ಹೋಗಿದೆ. 


ಈಗ ತಿಂಗಳಿಗೊಮ್ಮೆ ಎಣ್ಣೆ ಮಜ್ಜನ ನಡೆಯುತ್ತದೆ. ಎಳ್ಳನ್ನು ಒಳಕಲ್ಲಿನಲ್ಲಿ 
ಆಡಿಸಿ ಎಣ್ಣೆ ತೆಗೆದು ಆ ಎಣ್ಣೆಯನ್ನು ಸಾಲೂರು ಮಠದ ಗುರುಗಳ ಸಮ್ಮುಖದಲ್ಲಿ 
ದೇವರ ಮಂಡೆಗೆ ಒತ್ತಿ ಪೂಜಿಸುತ್ತಾರೆ. ಆದಿನ ದೇವರಿಗೆ ವಿಶೇಷ ಪೂಜೆ, ನೈವೇದ್ಯಗಳು 
ನಡೆಯುತ್ತವೆ. ಈ ಕಾರ್ಯವು ವರ್ಷದ ಪ್ರತಿ ತಿಂಗಳೂ ಶ್ರೀ ಸಾಲೂರು ಮಠದ 
ಗುರುಗಳ ಆದೇಶದ ಮೇರೆಗೆ ನಡೆಯುತ್ತದೆ. ಎಣ್ಣೆ ಮಜ್ಜನ ಪ್ರಸಾದವನ್ನು ಭಕ್ತಾದಿಗಳಿಗೆ 
ಹಂಚುವರು. 
ಕುಂತೂರು ಪ್ರಭುದೇವರ ಹಾದತೀರ್ಥ ಮಜ್ಜನ: 


ಕುಂತೂರು ಪ್ರಭುಲಿಂಗಸ್ವಾಮಿಗಳ ಪಾದ ತೊಳೆದ ತೀರ್ಥವನ್ನು ತಿಂಗಳಿಗೊಂದು 
ಸಾರಿ ತುಂಬಿದ ಅಮಾವಾಸ್ಯೆಯ ದಿನ ತೆಗೆದುಕೊಂಡು ಬಂದು ಮಾದೇಶ್ವರ ಲಿಂಗದ 
ಮಸ್ತಕದ ಮೇಲೆ ಅಭಿಷೇಕವನ್ನು ಹಿಂದೆ ಮಾಡುತ್ತಿದ್ದರು. ಕುಂತೂರು ಮಠದ 
ಲಿಂಗಾಯಿತ ಭಕ್ತ ಇದನ್ನು ರಾತ್ರಿ ಹೊತ್ತು ತೆಗೆದುಕೊಂಡು, ಯಾರೂ ಮುಟ್ಟದಂತೆ 
ಜಾಗ್ರತೆ ವಹಿಸಿ ಎಲ್ಲೂ ಇಡದೆ ಹೊರಡುತ್ತಿದ್ದ. ಆತನ ತಲೆಯ ಮೇಲೆ ತೀರ್ಥವನ್ನು 
ಇಟ್ಟ ಕೂಡಲೇ ಆತ ಜ್ಞಾನವಿಲ್ಲದೆ ನಡೆದುಕೊಂಡು ಹೊರಡುತ್ತಿದ್ದ. ಮಾದೇಶ್ವರ 


74 


ದೇವಸ್ಥಾನಕ್ಕೆ ಹೋದ ಕೂಡಲೇ ಈ ತೀರ್ಥವನ್ನು ತೆಗೆದುಕೊಂಡು ತಮ್ಮಡಿಗಳು 
ಮಜ್ಜನ ಮಾಡಿಸುತ್ತಿದ್ದರು. 

ಹಿಂದೆ ಪ್ರಭುದೇವರ ಬೆಟ್ಟದಲ್ಲಿ ಹಾಲರುವೆ, ಆದ ನಂತರ ಕುಂತೂರಿನ 
ಪ್ರಭುದೇವರ ಗದ್ದುಗೆಯಿಂದ ಪಾದ ಶೀರ್ಥವನ್ನು ತಂದು ಮಾದೇಶ್ವರ ಬೆಟ್ಟದಲ್ಲಿ 
ಹಾಲರುವೆ ಉತ್ಸವ ಮಾಡುತ್ತಿದ್ದರು. ಅದನ್ನು ತರುವಾಗ ಶುಚಿರ್ಭೂತವಾಗಿರ 
ಬೇಕಾದುದರಿಂದ. ಇಂದು ಅದು ಸಾಧ್ಯವಾಗುತ್ತಿಲ್ಲ. ಆದ ಕಾರಣ ಪ್ರಭುದೇವರ 
ಗದ್ದುಗೆಯಿಂದ ಪಾದತೀರ್ಥಕ್ಕೆ ಬದಲಾಗಿ ಎಳನೀರನ್ನು ತಂದು ಹಾಲರುವೆ ಉತ್ಸವ 
ಮಾಡುತ್ತಾರೆ. 


ಮಾದೇಶ್ವರ ಕಾವ್ಯದ ಸ್ವರೂಪ: 


ವಸ್ತು 
"ಮಾದೇಶ್ವರ ಕಾವ್ಯ'ದ ವಸ್ತು ಮಾದೇಶ್ವರರ ಜೀವನವನ್ನು ಪ್ರತಿ ಬಿಂಬಿಸುವುದು. 
ಚಾರಿತ್ರಿಕ ವ್ಯಕ್ತಿ ಮಹಾದೇವನಾದ ಬಗೆಯನ್ನು ಬಣ್ಣಿಸುವುದು. 
ಮಲೆಯ ಮಾದೇಶ್ವರ ಕ್ಷೇತ್ರ, `ಮಂಟೇಲಿಂಗಸ್ವಾಮಿ ಕ್ಷೇತ್ರ, ಸೌದತ್ತಿ ಎಲ್ಲಮ್ಮನ 
ಕ್ಷೇತ್ರ, ಜುಂಜಪ್ಪನ ಕ್ಷೇತ್ರ, ಮೈಲಾರ ಕ್ಷೇತ್ರ, ಈ ಐದೂ ದಕ್ಷಿಣ ಕರ್ನಾಟಕದ ಧಾರ್ಮಿಕ 


ಕಾವ್ಯಗಳು ಪರಂಪರೆಯ ವಿಶಿಷ್ಟ ಸ್ವರೂಪಗಳಲ್ಲಿ ಬೆಳೆದು ಬಂದಿದೆ. ಆಯಾ ದೈವಕ್ಕೆ 
ಸಂಬಂಧಿಸಿದಂತೆ ಉಳಿದುಕೊಂಡು ಬಂದಿವೆ. 


“ಧಾರ್ಮಿಕ ದೃಷ್ಟಿಯಿಂದಲೂ ಮಾದೇಶ್ವರ ಕಾವ್ಯ ಒಂದು ಗಮನಾರ್ಹವಾದ 
ಗಣ್ಯಸ್ಥಾನವನ್ನು ಪಡೆದುಕೊಂಡು ಬಂದಿದೆ. ಈ ಜನಪದ ಕಾವ್ಯವನ್ನು ಗುಡ್ಡರು 
ಉಳಿಸಿಕೊಂಡು ಕಂಠಸ್ಥ ಮಾಡಿಕೊಂಡು ಕಾಪಾಡಿಕೊಂಡು ಬಂದಿರುವುದು ಒಂದು 
ಮಹತ್ವದ ವಿಷಯ,” ` 

ಮಾದೇಶ್ವರರು ಜನತೆಯ ಕಂಟಕಪ್ರಾಯವಾಗಿದ್ದ ಪ್ರಬಲ ಶಕ್ತಿಗಳನ್ನೆಲ್ಲಾ ಮುರಿದು 
ನೆನೆದವರ ಮನೆಗೊಲಿದು ಹೇಗೆ ಮಹಾನ್ಸಿತರಾಗಿ ಮೆರೆದರು ಎಂಬುದನ್ನು ಕುರಿತು 
ಏಳು ಖಂಡಕಾವ್ಯಗಳು ಚಿತ್ರಿಸುತ್ತವೆ. ಸಾತ್ವಿಕ ಮೂರ್ತಿಯಾಗಿ, ತೇಜಸ್ವಿಯಾಗಿ, 
ಅನ್ಯಾಯ ಅಕೃತ್ಯದ ವಿರುದ್ಧಸಿಡಿದೇಳುವ ಅಗ್ನಿಜ್ಜಾಲೆಯಾಗಿ ಲೋಕ ಕಲ್ಯಾಣ ಸಾಧಿಸಿದ 
ಬಗ್ಗೆ ಜನಪದ ಕಾವ್ಯದಲ್ಲಿ ಉಜ್ಜಲವಾಗಿ ಮೂಡಿ ಬಂದಿವೆ. 

ಮಾದೇಶ್ವರ ಕಾವ್ಯ ಪವಾಡಗಳ ಮೇಲೆ ಹೆಚ್ಚಿಗೆ ಹಬ್ಬಿದ್ದರೂ ಅವೆಲ್ಲವನ್ನು 
ಪ್ರಶಿಮಾ ದೃಷ್ಟಿಯಿಂದ ಪರಿಶೀಲಿಸಬೇಕಾಗುತ್ತದೆ. “ಆಸುರೀ ಶಕ್ತಿಗಳ ವಿರುದ್ಧದೈವಿಕ 


75 


ಪಕ್ತಿ ನಡೆಸುವ ಹೋರಾಟ, ಈ ಹೋರಾಟಕ್ಕೆ ಮುನ್ನ ದೈವ ನೀಡಬಹುದಾದ 
ಅವಕಾಶಗಳು, ನಡೆಸಬೇಕಾದ ಪರೀಕ್ಷೆಗಳು ಮುಗಿದ ಮೇಲೆ ಅನಿವಾರ್ಯವಾಗಿ 
ದೈವೀಶಕ್ತಿ ಮೇಲಾಗಿ ಆಸುರೀ ಶಕ್ತಿ ಕುಸಿಯುವುದು, ಆ ಆಸುರೀ ಶಕ್ತಿ ದೈವದ 
ಸನ್ನಿಧಿಯಲ್ಲಿ ಆಶ್ರಯ ಪಡೆಯುವುದು ಇಲ್ಲಿನ ಜಾಯಮಾನ. ಸಮಗ್ರ ಭಾರತೀಯ 
ಪುರಾಣ ಕಥೆಗಳೆಲ್ಲವೂ ಇಂಥ ಸಮಾನ ಸೂತ್ರದಲ್ಲಿ ಕೋದುವುಗಳಾಗಿವೆ.'' 


ದೀನ ದಲಿತರನ್ನು ಕಂಡಾಗ ಕರಗುವುದು, ಬೀಗುವವರನ್ನೂ, ತೂಗುವವರನ್ನೂ 

ಕಂಡಾಗ ಮುನಿಯುವ, ಭಕ್ತರನ್ನು ಸತ್ಯಸಂಧರನ್ನು ಕಂಡಾಗ ಒಲಿಯುವ, ಅವನ 
ಎಲ್ಲಾ ದಿವ್ಯ ಗುಣಗಳೂ ಒಂದೊಂದು ಕಥೆಯಲ್ಲಿ ಒಂದೊಂದು ರೀತಿಯಲ್ಲಿ 
ಮೂಡಿಬಂದಿವೆ. 


ಮಾದೇಶ್ವರರ ಬಗೆಗೆ ತಿಳಿದುಕೊಳ್ಳಲು ಜನಪದ ಸಾಹಿತ್ಯಕ್ಕೇ ನಾವು ಶರಣು 
ಹೋಗಬೇಕು. ಮಾದೇಶ್ವರರ ಬಗೆಗೆ ಬಿಡಿ ಬಿಡಿ ಪದ್ಮಗಳೂ ಕಾವ್ಯವೂ ಸೃಷ್ಟಿಯಾಗಿವೆ. 
ಈ ಕಂಸಾಳೆ ಕಥಾ ಸಂಪ್ರದಾಯ ಕಾವ್ಯ ಮೂಲತಃ ಒಂದೇ ಆಗಿದ್ದರೂ, ಅದು 
ಕಂಸಾಳೆಯವರ ಪ್ರತಿಭೆಗೆ ತಕ್ಕಂತೆ ಭಿನ್ನ ಭಿನ್ನ ರೂಪ ತಾಳಿರುವುದನ್ನು ಗಮನಿಸಬಹುದು. 
ಈ ವಿಶಿಷ್ಟವಾದ ಕಂಸಾಳೆ ಕಥಾ ಸಂಪ್ರದಾಯದಲ್ಲಿ ಮಾದೇಶ್ವರರ ವ್ಯಕ್ತಿ ಚಿತ್ರ 
ಮೂಡಿಬಂದಿರುವುದನ್ನು ಕಾಣಬಹುದು, ಮೈಸೂರು ಜಿಲ್ಲೆಯಲ್ಲಿ “ಕಂಸಾಳೆಗುಡ್ಡರ 
ಕಲಾ ತಂಡಗಳು” ಮಾದೇಪ್ವರರ ಕಾವ್ಯವನ್ನು ಹಾಡುತ್ತಾರೆ. ಇದರಿಂದ ಇತ್ತೀಚೆಗೆ 

ನೇಕ ಸಾಹಿತ್ಯ ಕೃತಿಗಳು ಸೃಷ್ಟಿಯಾಗಿವೆ ಎನ್ನಿಸುತ್ತದೆ. 


ಮಾದೇಶ್ವರರು ಕಾವ್ಯಕ್ಕೆ ಕೇಂದ್ರ ಬಿಂದುವಿದ್ದಂತೆ. ಮಿಕ್ಕ ಪಾತ್ರಗಳ: ಸನ್ನಿವೇಶಗಳು, 
ಆತನ ಮಹಿಮೆಯನ್ನು ಎತ್ತಿ ಹಿಡಿಯಲು ಪೂರಕವಾಗಿ ಬಂದಿರುವುವು. ಕಂಸಾಳೆ 
ಕಥೆಗಳ ಕಂಸಾಳೆ ಕಲಾವಿದರ ಪ್ರತಿಭೆ, ಸಂಸ್ಕಾರ ವೃತ್ಪತ್ತಿ, ಸಮಯ ಸ್ಫೂರ್ತಿ, ಇವುಗಳ 
ಕಾರಣಗಳಿಂದ ಭಿನ್ನ ಪೌರಾಣಿಕ ಕಥೆಗಳು ಸೇರಿ ಪ್ರಾದೇಶಿಕವಾಗಿ ಕೆಲವು 
ವ್ಯತ್ಕಾಸಗಳಾಗಿರುವುದನ್ನು ಗಮನಿಸಬಹುದು. ಮೈಸೂರು ಜಿಲ್ಲೆಯಲ್ಲಿ ಪ್ರಚಲಿತವಾಗಿರುವ 
ಈ ರೀತಿಯ ಕೆಲವು ಕಂಸಾಳೆ ಕಥೆಗಳನ್ನು "ಕಂಸಾಳೆ ಕಲಾವಿದರಿಂದ ಧ್ವನಿ 
ಮುದ್ರಿಸಿಕೊಂಡು” « ಅಧ್ಯಯನ ನಡೆಸಲಾಗಿದೆ. ಕಂಸಾಳೆಯವರು ಹಾಡುವ ಮಾದೇಶ್ವರ 
ಕಾವ್ಯವನ್ನು ಮೊದಲು ಜೀ.ಶಂ. ಪರಮಶಿವಯ್ಯನವರು ತಾಳುಗತೆ (ಹುಟ್ಟಿ ಬೆಳೆದ 
ಸಾಲು), ಶ್ರವಣ, ಜುಂಜೇಗೌಡ, ಸಂಕಮ್ಮ, ಇಕ್ಕೇರಿ ದೇವಮ್ಮ , ಬೇವಿನ ಕಾಳಿ, 
ಸರಗೂರಯ್ಯನ ಕಥೆಗಳೆಂದು ಏಳು ಭಾಗಗಳಾಗಿ ಮಾಡಿಕೊಂಡಿದ್ದಾರೆ. ಮಾದೇಶ್ವರನ 
ಗುಡ್ಡರು ಏಳು ಕವಲುಗಳನ್ನು ಏಳು ರಾತ್ರಿಯವರೆಗೆ ಹಿಗ್ಗಿಸಿ ಹಾಡಿ, ಜನರ ಮನವನ್ನು 
ತಣಿಸುವುದು ಗಮನಾರ್ಹ. 


76 


ಪಿ.ಕೆ. ರಾಜಶೇಖರ ಅವರು ಹಲವಾರು ಕಥೆಗಳನ್ನು ತಮ್ಮ ಮಲೆಯ ಮಾದೇಶ್ವರ 
ಕಾವ್ಯದಲ್ಲಿ ಸೇರಿಸಿ ಹದಿನಾಲ್ಕು ಸಾಲುಗಳಾಗಿ ಮಾಡಿ ಅವುಗಳ ಜೊತೆಗೆ ಹಲವಾರು 
ಬಿಡಿ ಪದ್ಯಗಳನ್ನು ಸಂಗ್ರಹಿಸಿದ್ದಾರೆ. 


ಸಾಮಾನ್ಯವಾಗಿ ಗುಡ್ಡರು ಏಳು ಸಾಲುಗಳನ್ನೇ ಹಾಡುವರು. ಆದರೆ ಅವರಿವರ 
ಬಾಯಿಂದ ಕೇಳಿದ, ಪೌರಾಣಿಕ ಕಥೆಗಳನ್ನು ಸೇರಿಕೊಂಡು, ಹೊಸ ಕಥೆಗಳನ್ನು ಹೆಣೆದು, 
ಸಂಖ್ಯೆಯನ್ನು ಹೆಚ್ಚಿಸುವುದು ಸಹಜ. ಏಕೆಂದರೆ ಅವರು ವೃಶ್ತಿ ಗಾಯಕರು. ಹೊಸ 
ಹೊಸ ಕಥೆಗಳನ್ನು ಸೇರಿಸಿ ಹಾಡಿ ಜನರ ಮನವನ್ನು ಸೂರೆಗೆಯ್ಯಬೇಕು, ರಂಜಿಸಬೇಕು 
ಎಂಬ ದೃಷ್ಟಿಯಿಂದ ಹಲವಾರು ಕಥೆಗಳನ್ನು ಬೆರೆಸಿ, ಹಿಗ್ಗಿಸಿ ಹಿರಿದು ಮಾಡುವ 
ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಎಂದರೆ ತಪ್ಪಾಗಲಾರದು, 


ನೂರಾರು ಕಂಸಾಳೆ ಕಲಾವಿದರನ್ನು ಸಂದರ್ಶಿಸಿ, ಧ್ವನಿ ಮುದ್ರಿಸಿಕೊಂಡಾಗ 
ದೊರೆತದ್ದು ಜೀ.ಶಂ. ಪರಮಶಿವಯ್ಯನವರು ಹೇಳಿರುವ ಏಳು ಸಾಲುಗಳು ಮಾತ್ರ. 


ಮಾದೇಶ್ವರರ ಕಥೆಗಳನ್ನು ನಾನು ಧ್ವನಿ ಮುದ್ರಿಸಿಕೊಳ್ಳಲು ಹೋದಾಗ ಕೆಲವು 
ಕಲಾವಿದರನ್ನು ಪಿ.ಕೆ. ರಾಜಶೇಖರ ಅವರು ಸಂಗ್ರಹಿಸಿರುವ ಕಥೆಗಳು ಬರುವುವೇ? 
ಎಂದು ಕೇಳಿದರೆ "ಇಲ್ಲ' ಎಂದವರೇ ಹೆಚ್ಚು. ಇಲ್ಲಿನ ಕಥೆಗಳನ್ನು ಗಮನಿಸಿದಾಗ 
ಕಲವು ಕಥೆಗಾರರು ಹಣದಾಸೆಗೋಸ್ಕರವಾಗಿ ಚಿಕ್ಕಪುಟ್ಟ ಕಥೆಗಳನ್ನು ಕೇಳಿ ತಿಳಿದು 
ಹಿಗ್ಗಿಸಿ, ಅದಕ್ಕೊಂದು ಹೊಸ ತಿರುವು ಕೊಟ್ಟು ಹಾಡಿರಬೇಕು ಎನ್ನಿಸುತ್ತದೆ. ಆದರೆ 
ಏಳು ಕಥೆಗಳು ಮಾತ್ರ ಅಚ್ಚಳಿಯದಂತೆ ಉಳಿದುಕೊಂಡು ಬಂದಿವೆ. ಈ ಏಳು 
ಕವಲುಗಳೂ ಒಂದೊಂದು ಖಂಡ ಕಾವ್ಯದ ವ್ಯಾಪ್ತಿಯನ್ನು ಹೊಂದಿವೆ. ಮಾದೇಶ್ವರರ 
ಬಗೆಗೆ ಸಂಪೂರ್ಣ ಏಳು ಕವಲುಗಳನ್ನೂ ಹಾಡುವ ಒಬ್ಬರೇ ಕಲಾವಿದರು 
ಬೆರಳೆಣಿಸುವಷ್ಟು. ಇಬ್ಬರಾದರೆ ನಿರಾಯಾಸವಾಗಿ ಬೆಳಕು ಹರಿಯುವವರೆಗೆ 
ನಿಭಾಯಿಸಿಕೊಂಡು ಹಾಡಿ ಮುಗಿಸುತ್ತಾರೆ. 

“ಮಂಟೇಲಿಂಗಸ್ವಾಮಿ ಕಾವ್ಯ”ದಲ್ಲಿ ಧರೆಗೆ ದೊಡ್ಡವರ ಸಾಲು, ಸಿದ್ದಪ್ಪಾಜಿ 
ಸಾಲು, ರಾಚಪ್ಪಾಜಿ ಸಾಲು ಎಂದು ವಿಂಗಡಿಸಿರುವಂತೆ, ಮಾದೇಶ್ವರರ ಕಥೆಗಳನ್ನು 
ಸಾಲು, ಪಲ್ಲವಿ, ಕವಟ್ಟು ಕಥೆ, ಕವಲು ಎಂದು ವಿಂಗಡಿಸಲಾಗಿದೆ. ಬೇವಿನಕಾಳಿ, 
ಸಂಕಮ್ಮ, ಇಕ್ಕೇರಿದೇವಮ್ಮ, ಜುಂಜೇಗೌಡ, ಸರಗೂರಯ್ಯ, ಶ್ರವಣ, ಹುಟ್ಟಿ ಬೆಳೆದ 
ಸಾಲುಗಳೆಂದು ವಿಂಗಡಿಸಿರುವುದನ್ನು ಕಾಣಬಹುದು. 


ಪ್ರಾರ್ಥನೆಯೊಡನೆ ಕಾವ್ಯ ಆರಂಭವಾಗುತ್ತದೆ. ಮಂಗಳಮೈಮೆ ಮಾದೇವ 
ವಿಭಾಗದಲ್ಲಿ ಜನಪದ ಕವಿಗಳು ಮಾದೇಶ್ವರರನ್ನು ನಾನಾ ವಿಧವಾಗಿ ಸ್ತುತಿಸಿರುವುದನ್ನು 


77 


ಕಾಣಬಹುದು. ಆದಿಸಕ್ಕಿ ಕ್ರಿ ಮಾದಪ್ಪನ ಸಾಲಿನಲ್ಲಿ ಲ್ಲಿ ಮಾದೇಶ್ವರನ ಸೃಷ್ಟಿಯ ಬಗೆಗೆ ಇದೆ, 
ಯಾದ ಕವಟ್ಲು ಲೋಕದ ಸೃಷ್ಟಿಯ ಕಾರ್ಯ ಹೇಗಾಯಿತು 


ಜೀವಕೋಟಿಯ ತ್ರಿಷ್ಟೆ 

ಎಂಬುದನ್ನು ಚಿ ಸತ್ತ. ಗ ಬಲಗೈಯವರು ಹುಟ್ಟಿದ ಕವಟ್ಟಿನಲ್ಲಿ ಹೊಲೆಯರು 
ಮಾದಿಗರ ಸೃಷ್ಟಿಯ ವಿಚಾ ಬಂದನೆ. ಶ್ರವಣಯ್ಯನಿಗೆ ವರವನ್ನು ಕೊಟ್ಟ ಕವಟ್ಟಿನಲ್ಲಿ 
ಈಶ್ವರನ ಕುರಿತು ಶ್ರವಣ ತಪಸ್ಸು ಮಾಡಿ, ಸಾವಿಲ್ಲದ ವರವನ್ನು ಪಡೆದುಕೊಳ್ಳುವುದಿದ. 


ಮಾಡೇವ ಭೂಮಿಗೆ ಬಂದ ಕವಟ್ಟಿನಲ್ಲಿ ಮಾದೇಶ್ವರ ಭೂಲೋಕಕ್ಕೆ ಬರುವ ಮುಂಚಿ 
ಮೂಗಯ್ಯನನ್ನು ಭೂಲೋಕದಲ್ಲಿ ತನಗೆ ಎಣ್ಣೆ ಮಜ್ಜನ ಸೇವೆಗೆ ಬರಬೇಕೆಂದು 
ಹೇಳಿ ಬರುವ ಪ್ರಸಂಗವಿದೆ. ಬಂಗಾರ ಗಿಂಜಟ್ಟ 'ಕವಟ್ಟಿನಲ್ಲಿ ನಾರಾಯಣ, 
ನೇಪಿಯರಿಗೆ ಪಾರ್ವತಿ ಜಾಗಕೊಡಲು ಅದನ್ನು ಅವರೇ ಆಕ್ರಮಿಸಿಕೊಳ್ಳುವರು, 
ವ ಅಲ್ಲಿಂದ ಹೊರಡುವ ಸನ್ನಿವೇಶದ ಚಿತ್ರಣವಿದೆ. ಚಾಮುಂಡಿಯ ಕವಟ್ಟಿನಲ್ಲಿ 
ಷಾಸುರನನ್ನು ಚಾಮುಂಡಿ ಮರ್ಧನ ಮಾಡಿದ ಪ್ರಸಂಗ ಇದೆ. ಮಾದೇಶ್ವರನು 
ಬ್ಲೂರು ತೋಪಿನಲ್ಲಿ ಲಗ್ಗೆ ಚೆಂಡಾಡಿದುದು, ಹಿಡಿಂಬಿ ಕವಟ್ಟಿನಲ್ಲಿ ಮಕ್ಕಳಿಲ್ಲದೆ 
ತಪಸ್ಸು ಮಾಡಿದಾಗ ಮಾದೇಶ್ವರ ವಿಕಾರವಾದ ಮಗುವಾಗಿ ಹುಟ್ಟುವುದು, ಆಗ ಆಕೆ 
ಜನರು ಆಡಿಕೊಳ್ಳುತ್ತಾರೆಂದು ಬಗೆದು ಅದನ್ನು ಬಿಸಾಡುವುದರ ಬಗೆಗೆ ಇದೆ. ತಂದೆ 
ತಾಯಿ ಹಡೆದ ಕವಟ್ಟಿನಲ್ಲಿ ಕಲ್ಯಾಣ ಪಟ್ಟಣದಲ್ಲಿ ಉತ್ತರಾಜಮ್ಮ ಕಲ್ಮಾಣದೇವರನ್ನು 
ಯಿಯರನ್ನಾಗಿ ಪಡೆದುದರ ಸಚಿತ್ರ ವಿವರವಿದೆ. ಉತ್ತಮಾಪುರದಿಂದ ಹೋದ 
ಮಾದೇಶ್ವರರ ತಾಯಿ ಉತ್ತರಾಜಮ್ಮನಿಂದ ಬುತ್ತಿ ಕಟ್ಟಿಸಿಕೊಂಡು 
ಬಿಡುವ ಪ್ರಸಂಗವಿದೆ. ಕಲ್ಪಾ; ಣದಲ್ಲಿ ಪವಾಡಗಳನ್ನು ಮರೆದ ಕವಟ್ಟಿನಲ್ಲಿ 
» ಬಸವಣ್ಣನವರ ದೃಢ ಭಕ್ತಿಯನ್ನು ಮಾದೇಶ್ವರರು ಪಬಃಕ್ಷಿಸಲು ಅಲ್ಲಿ 
ಪವಾಡಗಳ ನ್ನ್ನ ಎಸಗುವರು. ಪುರದ. 'ರಿಂಗಯ್ಯನ ಕವಟಿನಲ್ಲಿ ಸಾಲಿಗ್ರಾಮ 
ದಾಟಿ ಕಾವೇರಿ ದಂಡೆಯಲ್ಲಿ ಪುರದ ಲಿಂಗಯ್ಯ ನಾಗಿ ಒಡಮೂಡುತ್ತಾರೆ. ಮಾದೇಶ್ವರ, 
ನ ಯ್ಕನ ಕವಟ್ಟಿನಲ್ಲಿ ಪಿರಿಯಾಪಟ್ಟಣದಲ್ಲಿ ಪೀರಖಾನ್‌ ಸಾಬಿ ಬಸವನ 
ಬಂದಾಗ ಅವೆಲ್ಲಾ ನೂರೊಂದು ಲಿಂಗವಾದುದು, ಕೆಂಡಗಣ್ಣ ಸ್ವಾಮಿ 
ಬಸವನ ಹಳ್ಳಿಯಲ್ಲಿ ಮಾದೇಶ್ವರರು ಕೆಂಡಗಣ್ಣ ಸ್ವಾಮಿಯಾಗಿ 
ಗಡದ ಬರೊಲ್ಲ ಹಲಗೇಗೌಡನ ಕವಟ್ಟಿನಲ್ಲಿ ಭೀಮನ ಕೊಲ್ಲಿಯಲ್ಲಿ 





ಕೇ 






ಸ 
ನ್ದ 
[A 









ಮ 
ಅಸತ 


. ಮಲೂ ಬಸಮ್ಮ ಕಪಟ್ಟಿನಲ್ಲಿ ಸೂಳೆ ಮಲ್ಲಮ್ಮ ಮಾದೇಶ್ವರನ 
ಚ ನಾಶವಾಗುವುದಿದೆ. ಬದನಾಳು ಮಠದ ಕವಟ್ಟಿನಲ್ಲಿ 
ನೀರುಹೊ ಹ ದು, ಸುತ್ತೂರು ಮಠದ ಕವಟ್ಟಿನಲ್ಲಿ ರಾಗಿ ಬೀಸುವ 


ಕವಟ್ಟಿನಲ್ಲಿ ಬಾಳೆ ಗಿಡ ನೆಡುವ ಪ್ರಸಂಗ, ಕುಂತೂರು 





78 


ಮಠದ ಕವಟ್ಟಿನಲ್ಲಿ ಹೂವಿನ ಪವಾಡ, ಮಾದಪ್ಪನಾಗಿ ಏಳು ಮಲೆಯಲ್ಲಿ ನೆಲೆಗೊಂಡ 
ಕವಟ್ಟಿನಲ್ಲಿ ಅನೇಕ ಊರುಗಳನ್ನು ಸುತ್ತಿ ಶ್ರೀ ಕ್ಷೇತ್ರಕ್ಕೆ ಬರುವವರೆಗಿನ ಚಿತ್ರಣ, ಬೇ 
ಕನ್ನಯ್ಯನ ಪಡೆದ ಕವಟ್ಟಿನಲ್ಲಿ ಬೇಟೆಯಾಡುವಾಗ ಮಾದೇಶ್ವರ ತನ್ನ 5 
ಹೋಯಿತೆಂದು ಹೇಳಿದಾಗ ಬೇಡರ ಕನ್ನಯ್ಯ ತನ್ನ ಕಣ್ಣನ್ನೇ ಕೊಡುವ ಪ್ರಸಂಗಗಳು 
ಬರುತ್ತವೆ. ಚಮ್ಮಾಳಿಗೆ ಇಳ್ಳೇವು ಪಡುದ ಕವಟ್ಟಿನಲ್ಲಿ ಮಾದೇಶ್ವರರು ಶ್ರವಣನ ಭೇಟಿ 
ಮಾಡಿ, ಚಮ್ಮಾಳಿಗೆ ಮಾಡುವಂತೆ ಒಪ್ಪಿಕೊಂಡು ಹೋಗುವುದು, ಹರಳಯ್ಯ ನರ 
ಚಮ್ಮಾಳಿಗೆ ಮಾಡಿದ ಕವಟ್ಟಿನಲ್ಲಿ ತನ್ನ ಹೆಂಡತಿಯ ಚರ್ಮದಿಂದ ಚಮ್ಮಾಳಿಗೆಯನ್ನು 
ಮಾಡಿ ಮಾದೇಶ್ವರರಿಗೆ ನೀಡುವುದು, ಕಲ್ಯಾಣದಲ್ಲಿ ಚಮ್ಮಾಳ್ಗೆ ಮಾರಿದ ಕವಟ್ಟಿನಲ್ಲಿ 
ಬಿಜ್ಜಳ ಹರಳಯ್ಯ ಮಾಡಿದ ಚಮ್ಮಾಃ ಳಿಗೆಯನ್ನು ಮೆಟ್ಟಿ ಪಡುವ ವೇದನೆ, ಶ್ರವಣ 
ದೊರೆಯ ಸಂಹಾರದ ಕವಟ್ಟಿನಲ್ಲಿ ಶ್ರವಣ ಚಮ್ಮಾಳಿಗೆಯನ್ನು ಮೆಟ್ಟಿ ಭಸ್ಮವಾಗುವುದು, 


ಇಕ್ಕೇರಿದೇವಮ್ಮನ ಮನೆಗೆ ಭಿಕ್ಷೆಗೆ ಹೋದ ಕವಟ್ಟಿನಲ್ಲಿ ದೇವಮ್ಮನನ್ನು 
ನಾಶಮಾಡಿದುದು ಇವೆಲ್ಲಾ ಮೊದಲನೇ ಸಂಪುಟಗಳಲ್ಲಿ ಬರುವ ಕಥೆಗಳು. 


ಮಾದೇಶ್ವರ ಕಾವ್ಯದ ಎರಡನೆಯ ಸಂಪುಟವು- ಮಂಗಳಾರ್ತಿ ಮಾದೇವನಿಗೆ 
ಎಂಬ ವಿಭಾಗದಿಂದ ಆರಂಭವಾಗುತ್ತದೆ. ಇದರಲ್ಲಿ ಮಾದೇಶ್ವರರ ಬಗೆಗೆ ಕೆಲವು 
ಬಿಡಿ ಪದ್ಯಗಳ ಸಂಗ್ರಹವಿದೆ. ಇದರಲ್ಲಿ ಕಿಲಿಲಿಯೋ ಪದಗಳು, ವಾಲುಗೆ ಪದಗಳು, 
ನೆನೆವಾರ್ತೆಗಳು, ಮಂಗಳಾರ್ತಿ ಪದಗಳು ಸಮಾವೇಶಗೊಂಡಿವೆ. ಆಲಂಬಾಡಿ 
ಜುಂಜೇಗೌಡನ ಸಾಲಿನಲ್ಲಿ ಕಲ್ಗುಡಿ ಕಟ್ಟಲು ಒಪ್ಪಿಕೊಂಡ ಕವಟ್ಟು, ಗುಡಿ ಕಟ್ಟಿಸಿದಯ್ಕನ 
ಕವಟ್ಟು, ಬೇಡರ ಕನ್ನಯ್ಯ ಬ್ರಾಹ್ಮಣ ಪೂಜಾರಿ ಕವಟ್ಟು ಇವುಗಳಲ್ಲಿ ಜುಂಜೇಗೌಡ 
ಮಾದೇಶ್ವರನ ಒಕ್ಕಲಾದುದು ಹೇಗೆ ಎಂಬುದರ ಕಥೆಗಳಿವೆ. ಸಂಕಮ್ಮನ ಸಾಲಿನಲ್ಲಿ 
ಸಂಕಮ್ಮ ನೀಲಯ್ಯರ ಮದುವೆ, ದಟ್ಟಧರಣಿ ಹುಟ್ಟು ಬಂಜೆಯ ಚಿತ್ರಣ, ಕುಲದವರು 
ಬ್ಯಾಟೆಗೆ ಹೊರಟಿದ್ದು, ಸಂಕಮ್ಮ ಬಲಗೈ ಭಾಷೆ ಕೊಟ್ಟದ್ದು, ಸಂಕಮ್ಮನ ಕಣ್ಣೀರು 
ಏಳು ಮಲೆಗೆ ಅರುವಾದದ್ದು, ಸಂಕಮ್ಮನ ಸೆರೆ ತಪ್ಪಿಸಿದುದು, ಕಂದನ ಭಾಗ್ಯ 
ಕರುಣಿಸಿದುದು, ಸಂಕಮ್ಮನ ಸ ಸತ್ಯಪರಿತ್ಣೆ, ಕಾರಯ್ಯ ಬಿಲ್ಲಯ್ಯ ಹುಟ್ಟಿದ್ದು, ಮಾದೇವನಿಗೆ 
ಮಕ್ಕಳ ಭಿಕ್ಷೆ ಕೊಟ್ಟು, ಮಕ್ಕಳನ್ನು ಪರೀಕ್ಷಿಸಿದುದು ಬಂಜೆತನ ಅನುಭವಿಸಿ ಮಾದೇಶ್ವರನ 
ಕರುಣೆಯಿಂದ ಬಿಲ್ಲಯ್ಕ ಕಾರಯ್ಕರನ್ನು ಪಡೆಯುವವರೆಗಿನ ಚಿತ್ರಣವಿದೆ. ದುಂಡಮ್ಮನ 
ಸಾಲಿನಲ್ಲಿ ಕೊಂಗರಸರನ್ನು ಕಲ್ಮಾಡಿ ದುಂಡಮ್ಮನನ್ನು ಹೇಗೆ ಮಾದೇಶ್ವರರು 
ರಕ್ಷಿಸಿದರೆಂಬುದಿದೆ. ಬೇವಿನ ಹಟ್ಟಿ ಕಾಳಮ್ಮನ ಸಾಲಿನಲ್ಲಿ ಮಾದಪ್ಪ ಬೇವುನಟ್ಟಿಗೆ 
ಹೊರಟಿದ್ದು, ಬೇವಿನ ಕಾಳಿ ದರಬಾರು, ದ್ಯಾವಾಜಮ್ಮನ ಭಕ್ತಿ, ಕಾಳಮ್ಮನ 
ಹಟಮಾರಿತನ, ಸತ್ಯಶರಣೆ ದೇವಾಜಮ್ಮ] ನ ಪ್ರಕರಣ, ಬೇವಿನ ಕಾಳಿ ಧೂಳಿ 


79 


ಪಟವಾದುದು, ದೇವಾಜಮ್ಮನನ್ನು ಮಾದೇಶ್ವರ ಉದ್ದಾರ ಮಾಡಿದ್ದು 
ಇವುಗಳನ್ನೊಳಗೊಂಡಿವೆ. ಸರಗೂರಯ್ಯರ ಸಾಲಿನಲ್ಲಿ ಭೂಮಿ ತೂಕದ 
ಮೂಗುದ್ಯಾವರು, ಗೌರಮ್ಮ ಒಕ್ಕಲಾಗಲು ಒಪ್ಪಿದುದು, ಶನಿವಾರ ಲಗ್ನಕ್ಕೆ ವಿಘ್ನ 
ತಂದದ್ದು, ಸರಗೂರಪ್ಪನ ಒಗ್ತಾನ, ಮೂಗಪ್ಪ ಮಾದಪ್ಪನ ಒಕ್ಕಲಾಗಲು ಒಪ್ಪಿಸಿದ್ದು, 
ಮೂಗಯ್ಯನಿಂದ ಮಾದೇಶ್ವರರು ಎಣ್ಣೆ ಮಜ್ಜನವನ್ನು ಮಾಡಿಸಿಕೊಂಡುದುದು ಈ 
ಸಾಲಿನಲ್ಲಿ ಸೇರಿದೆ. ಪಂಚಲಿಂಗ ಮಾದಪ್ಪನ ಸಾಲಿನಲ್ಲಿ ಹಲಗೇಗೌಡನ ಮಕ್ಕಳ ಕವಟ್ಟು 
ಭೀಮನ ಕೊಲ್ಲಿಯ ಹಲಗೇಗೌಡರನ್ನು ಮಾದೇಶ್ವರ ಪರೀಕ್ಷೆ ಮಾಡಿದುದು ಇದೆ, 
ಕಾರಯ್ಕ ಬಿಲ್ಲಯ್ಕರ ಸಾಲಿನಲ್ಲಿ ಸಿಸು ಮಕ್ಕಳ ಸತ್ವ ಪರೀಕ್ಷೆ, ಕಾರಯ್ಯ ಬಿಲ್ಲಯ್ಕರಿಗೆ 
ದೀಕ್ಷೆ ಮಾಡಿದ ವಿಚಾರಗಳಿವೆ. ನಾಗಮಲೆಯಲ್ಲಿ ನೆಲೆಗೊಂಡ ಸಾಲಿನಲ್ಲಿ ಮಾಲಂಗಿ 
ಮುದುಕಮ್ಮನನ್ನು ಮಲೆಗೆ ಬರಮಾಡಿಕೊಂಡಿದುದು, ಆಲ್ಲೋಡು ಪರ್ಲೆಗೆ 
ಶಾಪಕೊಟ್ಟದ್ದು, ನಾಗಮಲೆಯಲ್ಲಿ ನೆಲೆಗೊಂಡದ್ದು, ಕಾರಯ್ಯ ಬಿಲ್ಲಯ್ಯ ಕೂಗೋ 
ಕವಟ್ಟುಗಳನ್ನು ಒಳಗೊಂಡಿದೆ. ದುರ್ಗದ ಮಲ್ಲಮ್ಮನ ಸಾಲಿನಲ್ಲಿ ಅತ್ತೆ ತಾಬುನ 
ಸೊಸೆ ಮಲ್ಲಮ್ಮನ ಕವಟ್ಟು ಗಣ್ತಿ ತಿಂಗ ಬರಲೊಪ್ಪಿದ್ದು, ಮೂಕಳ್ಳಿ ಮಾರಮ್ಮನ 
ಸೊಸೆಮಲ್ಲಮ್ಮನಾಗಿ ಬಂದದ್ದು, ಶರಣೆ ಸೊಸೆಮುದ್ದಿ ಕವಟ್ಟು ಕಲಿ ಸಾರಿದ ಕವಟ್ಟು, 
ಪರಂಜ್ಯೋತಿ ಕವಟ್ಟುಗಳನ್ನು ಒಳಗೊಂಡಿವೆ. ಇದಲ್ಲದೆ ಅನುಬಂಧದಲ್ಲಿ ತಮಿಳು 
ಗೀತೆಗಳು, ಟಿಪ್ಪಣಿಗಳು, ಕೆಲವು ಮುಖ್ಯ ಸ್ಥಳಗಳ ಪರಿಚಯ, ಅರ್ಥಕೋಶ, ಮಲೆಯ 
ಮಾದೇಶ್ವರ ಮಹಾಕಾವ್ಯವನ್ನು ಕುರಿತು ಬೇರೆಯವರ ಅಭಿಪ್ರಾಯಗಳು 
ಮೂಡಿಬಂದಿದೆ. ಪ್ರಥಮ ಬಾರಿಗೆ ಮಾದೇಶ್ವರ ಮಹಾಕಾವ್ಯವಾಗಿ ಹೊರಬಂದಿದೆ. 


ಪಿ.ಕೆ. ರಾಜಶೇಖರ ಅವರು ಸಂಗ್ರಹಿಸಿರುವ "ಮಾದೇಶ್ವರ ಕಾವ್ಯ'ದಲ್ಲಿ 
ಸಾಮಾನ್ಯವಾಗಿ ಕಂಸಾಳೆಯವರು ಹಾಡುವ ಏಳು ಸಾಲುಗಳ ಜೊತೆಗೆ ಹಲವಾರು 
ಬೇರೆ ಕಥೆಗಳನ್ನು ತಿಣುಕಿ ಹಾಡಿದವುಗಳನ್ನು ಸೇರಿಸಿದಂತೆ ಕಾಣುತ್ತದೆ. ಆದಿಶಕ್ತಿಯ 
ಕಥೆ, ಜೀವಕೋಟಿಯ ಸೃಷ್ಟಿ, ಬಂಗಾರ ಗಿರಿ ಕವಟ್ಟು ಹಿಡಿಂಬಿ ಕವಟ್ಟು ಬಸವಣ್ಣ 
ನೀಲಮ್ಮನವರ ದೃಢ ಪರೀಕ್ಷೆ, ಇವುಗಳನ್ನು ನೋಡಿದಾಗ, ಈ ಕಂಸಾಳೆಯ 
ಕಲಾವಿದರಿಗೆ ಪೌರಾಣಿಕ ಶಿಷ್ಟ ಸಾಹಿತ್ಯವೇ ಸ್ಫೂರ್ತಿ ನೀಡಿ ಅದಕ್ಕೆ ಮಾದೇಶ್ವರನ 
ಕಥೆಯನ್ನು ಕೊಂಡಿ ಹಾಕಿರುವಂತೆ ಕಾಣುತ್ತದೆ. ಎಡಗೈ ಬಲಗೈ ಸೃಷ್ಟಿ, ನೂರೊಂದು 
ಲಿಂಗಯ್ಯನಪುರದ ಲಿಂಗಯ್ಯನ ಕವಟ್ಟು, ದುಂಡಮ್ಮನ ಕಥೆಗಳು, ಬೇಡರ ಕನ್ನಯ್ಯನ 
ಪ್ರಸಂಗ ಇವುಗಳನ್ನು ಹೇಳುತ್ತೀರಾ ಎಂದಾಗ ಇಲ್ಲ ಎಂಬ ಉತ್ತರವೇ ನೂರಾರು 
ಕಲಾವಿದರುಗಳ ಬಾಯಿಂದ ಬಂದುವು. ಈ ಸಂಗ್ರಹದಲ್ಲಿ ಬಂದಿರುವ ಈ ಕಥೆಗಳನ್ನು 
ನೋಡಿದರೆ ಹಣದಾಸೆಗೆ ಕೆಲವು ಪೌರಾಣಿಕ, ಕಾಲ್ಬನಿಕ ಕಥೆಗಳನ್ನು ಕಲಾವಿದರು 
ಸೇರಿಸಿಕೊಂಡು ಹಾಡಿರಬೇಕೆನ್ನಿಸುತ್ತದೆ. ಅಥವಾ ಇವುಗಳ ಸ್ಪಷ್ಟಿಯ ಹಿನ್ನೆಲೆಯಲ್ಲಿ 


80 


ಸಂಪಾದಕರ ಕಲ್ಪನೆಯೇ ಕಲಸ ಮಾಡಿರಬಹುದು. ದುರ್ಗದ ಮಲ್ಲಮ್ಮನ ಕಥೆ ಕೆಲವು 
ಬದಲಾವಣೆಗಳೊಡನೆ ಇಕ್ಕೇರಿ ದೇವಮ್ಮನ ಕಥೆಯ ಸಾಮ್ಯವನ್ನೇ ಹೊಂದಿದೆ. 
ಕೆಂಡಗಣ್ಣ ಸ್ವಾಮಿಯ ಕವಟ್ಟು ಸೂಳೆ ಮಲ್ಲಮ್ಮ , ಕಲಿಸಾರಿದ ಕವಟ್ಟು ಪರಂಜ್ಯೋತಿ 
ಕವಟ್ಟು ಇವುಗಳನ್ನೆಲ್ಲಾ ನೋಡುತ್ತಾ ಹೋದಾಗ "ಮಾದೇಶ್ವರ ಕಾವ್ಯವ' ಫಿನ್‌ಲೆಂಡಿನ 
"ಕಲೇವಾಲ' ಕಾವ್ಯಕ್ಕಿಂತ ದೊಡ್ಡದಾಗಬೇಕೆಂದು ಸಂಗ್ರಹಿಸಿ ಹೊರತಂದಿರುವೆ ಎಂಬ 
ಹುರುಪಿನಿಂದ ಸೇರಿಸಿದ ಅಸಂಬದ್ಧಭಾಗಗಳು ಎನ್ನಿಸದೇ ಇರದು, ಏಳು ಸಾಲುಗಳನ್ನು 
ಏಳು ರಾತ್ರಿ ಕಥೆಯನ್ನು ಹಿಗ್ಗಿಸಿ ಹಾಡಿದರೂ ಐದು ನೂರು ಪುಟಗಳಷ್ಟು 
ಸಾಹಿತ್ಯವಾಗಬಹುದು. ಇಲ್ಲಿ ವಚನವನ್ನೂ ಪದ್ಯದಂತೆಯೇ ಬರೆದುಕೊಂಡು 
ಹೋಗಿರುವುದರಿಂದ ಕಾವ್ಯದ ಗಾತ್ರ ಹಿರಿದಾಗಿ ೧೮೦ ೦ಪುಟಗಳಷ್ಟು ವ್ಯಾಪಿಸಿದೆ, 
ಕಾವ್ಯದ ಗಾತ್ರ 

ಮಾದೇಶ್ವರ ಕಾವ್ಯ ಒಂದು ದಿನದಲ್ಲಿ ಸೃಷ್ಟಿಯಾದುದಲ್ಲ, ಅದು ಸಮಷ್ಟಿಯ 
ಸೃಷ್ಟಿ. ಈ ಕಾವ್ಯ ಕಾಲಕಾಲಕ್ಕೆ ಬದಲಾವಣೆಗಳಾಗುತ್ತಾ ಬೆಳೆಯುತ್ತಾ ವಿಸ್ತಾರವಾಯಿತು. 
ಈ ಕಾವ್ಯ ಇಂದು ಹಾಡುವವರ ಸಂಪೂರ್ಣ ಸೃಷ್ಟಿಯೂ ಅಲ್ಲ, ಇದು ಪರಂಪರೆಯಿಂದ 
ಬಂದುದು. ಮಾದೇಶ್ವರರು ಐತಿಹಾಸಿಕ ವ್ಯಕ್ತಿಯಾದುದರಿಂದ ಈ ಕಾವ್ಯದಲ್ಲಿ 
ಪ್ರಾಚೀನತೆಯ ಧ್ವನಿ ಅತಿಯಾಗಿ ಕಾಣಿಸುತ್ತದೆ. ಕ್ರಮೇಣ ಮಾದೇಶ್ವರರು ಪುರಾಣ 
ಪುರುಷರಾಗಿದ್ದಾರೆ. 


ಕರ್ನಾಟಕದ ವ್ಯಾಪ್ತಿಗೆ ಒಳಪಡುವ ಕಾವ್ಯಗಳಲ್ಲಿ ಅತ್ಯಂತ ಪ್ರಮುಖವಾದ ಅವಳೀ 
ಕಾವ್ಯಗಳೆಂದರೆ ಮಲೆಯ ಮಾದೇಶ್ವರ ಕಾವ್ಯ ಮತ್ತು ಮಂಟೇಸ್ಟಾಮಿ ಕಾವ್ಯ. ಇವುಗಳನ್ನು 
ರಾಷ್ಟ್ರೀಯ ಮಹಾಕಾವ್ಯಗಳ ಸಾಲಿನಲ್ಲಿಡಲು ಸಾಧ್ಯವಿಲ್ಲದಿದ್ದರೂ ಸ್ಥಳೀಯ ಜನಪದ 
ಮಹಾಕಾವ್ಯಗಳೆಂದು ಒಪ್ಪಬಹುದು. ಹರಿಹರನ ಗಿರಿಜಾಕಲ್ಯಾಣವನ್ನೇ ಪಂಡಿತರು 
ಮಹಾಕಾವ್ಯದ ಸಾಲಿಗೆ ಸೇರಿಸಲಿಲ್ಲ ಪಂಡಿತರು. ಮಾದೇಶ್ವರ ಕಾವ್ಯ ಮಹಾಕಾವ್ಯವೇ? 
ಎಂದು ಮೂಗು ಮುರಿಯುವುದೂ ಉಂಟು. ಪಾಮರರ, ಅನಕ್ಷರಸ್ಥರ ಕಾವ್ಯ 
ಮಹಾಕಾವ್ಯವಾಗಲಾರದು ಎಂದು ವಾದಿಸುವವರಿಗೇನೂ ಕಡಿಮೆ ಇಲ್ಲ ಮಾದೇಶ್ವರ 
ಕಾವ್ಯ ಮಂಟೇಲಿಂಗಸ್ವಾಮಿ ಕಾವ್ಯಕ್ಕಿಂತಲೂ ಹಿರಿದು. "ಮಂಟೇಸ್ವಾಮಿ ಕಾವ್ಯ” ಏಕ 
ಸೂತ್ರಕ್ಕೆ ಒಳಪಡುವ ಕಾವ್ಯ. ""ಅದು ನಿರ್ದಿಷ್ಟ ನೆಲೆಯಿಂದ ಹೊರಟು ತನ್ನತನದಲ್ಲಿ 
ಹರಿದು ಅಂತ್ಯವನ್ನು ಸಾಧಿಸಿಕೊಳ್ಳುವ ವಿಶಿಷ್ಟ ಕಾವ್ಯವಾದರೆ ಮಾದೇಶ್ವರ ಕಾವ್ಯ 
ಹಲವು ದಿಕ್ಕುಗಳಲ್ಲಿ ಹರಿಯುವ ವಿಸ್ತಾರವಾದ ಕಾವ್ಯ? 


ಮಾದೇಶ್ವರ ಕಾವ್ಯದಲ್ಲಿ ಒಂದೊಂದು ಸಾಲೂ ಒಂದೊಂದು ಖಂಡಕಾವ್ಯದ 
ವ್ಯಾಪ್ತಿಯನ್ನು ಹೊಂದಿದೆ. ಮಾದೇಶ್ವರ ಕಾವ್ಯ ಗಾತ್ರದಲ್ಲಿ ಹೆಚ್ಚು ಕಡಿಮೆ ಫಿನ್‌ಲೆಂಡಿನ 


81 


ಕಲೇವಾಲದಷ್ಟೇ ಇದೆ. ಇದನ್ನು ಲಾವಣಿ ಕಾವ್ಯ ಎಂದು ಅಭಿಪ್ರಾಯ ಪಡುವವ! 
ಕೆಲವರು. ಮಂಟೇಲಿಂಗಸ್ವಾಮಿ ಕಾವ್ಯ ವಿಸ್ತಾರ ವೈವಿಧ್ಯತೆಗಳಿಂದ ಕೂಡಿಲ್ಲ, ಆದರೆ 
ಮಾದೇಶ್ವರ ಕಾವ್ಯ ಭಿನ್ನ ಭಿನ್ನ ಪಾತ್ರಗಳಿಂದಲೂ, ವೈವಿಧ್ಯತೆಗಳಿಂದಲೂ ವಿಸ್ತಾರ 
ಪಡೆದು ಮಹಾಕಾವ್ಯದ ಗುಣಗಳನ್ನು ಪಡೆದುಕೊಳ್ಳುತ್ತದೆ. 


ಕಂಸಾಳೆಯವರು ಏಳು ಸಾಲುಗಳನ್ನೂ ಕೆಲವರು ಕೆಲವು ಸಾಲುಗಳನ್ನು 
ಹಾಡುತ್ತಾರೆ. ಈ ಏಳು ಸಾಲುಗಳಲ್ಲಿ ಕೆಲವು ಸುದೀರ್ಫ, ಕೆಲವು ಸಂಕ್ಷಿಪ್ತ. ಮೂಲ 
ಕಥೆಗಳು ಒಂದೇ ಆದರೂ ಅವು ಬೇರೆ ಬೇರೆ ಕಲಾವಿದರ ಕೈಗೆ ಸಿಕ್ಕಿ ಕೆಲವು ಹೊಸ 
ಹೊಸ ಮಾರ್ಪಾಟುಗಳಾಗಿರುವುದನ್ನು ಗಮನಿಸಬಹುದು, ಆದ್ದರಿಂದ ಕಥೆಗಳಲ್ಲಿ ಅಲ್ಪ 
ಸ್ವಲ್ಪ ವೈವಿಧ್ಯತೆ ಮೂಡಿದೆ. ಈ ಹಾಡುಗಾರಿಕೆ, ಕಲಾವಿದನ ಪ್ರತಿಭೆ, ಕಂಠ ಚೈತನ್ಯ, 
ಸಾಮರ್ಥ್ಯಗಳ ಮೇಲೆ ಅವಲಂಬಿಸಿದೆ. ಮಾದೇಶ್ವರ ಕಾವ್ಯದಲ್ಲಿ ಹುಟ್ಟಿ ಬೆಳೆದ ಸಾಲು, 
ಸಂಕಮ್ಮ, ಬೇವಿನಕಾಳಿ, ಶ್ರವಣನ ಸಾಲುಗಳು ವಿಸ್ತಾರವಾಗಿದ್ದು ಇಕ್ಕೇರಿದೇವಮ್ಮ, 
ಜುಂಜೇಗೌಡ, ಸರಗೂರಯ್ಯನ ಸಾಲುಗಳು ಸ್ವಲ್ಪ ಚಿಕ್ಕದಾಗಿದೆ. 


ಕೆಲವು ಜನಪದ ಕಾವ್ಯಗಳಲ್ಲಿ ಒಬ್ಬ ದೇವನ ಸುತ್ತ ಹೆಣೆದ ಕಥೆ ಇರುತ್ತದೆ. 
ಆದರೆ ಮಾದೇಶ್ವರ ಕಾವ್ಯದಲ್ಲಿ ಮಾದೇಶ್ವರನ ಸುತ್ತ ಹಲವಾರು ಕಥೆಗಳು 
ಹೆಣೆದಿರುವುದನ್ನು ಕಾಣಬಹುದು. ಈ ಕಾವ್ಯದ ಕಥಾನಾಯಕ ಮಾದೇಶ್ವರನಾದರೂ 
ಮೋಹಕವಾಗಿ ಬರುವ ಪಾತ್ರಗಳು ತಮ್ಮದೇ ಆದ ವ್ಯಕ್ತಿತ್ವವನ್ನು ಹೊಂದಿವೆ. ಮಾದೇಶ್ವರ 


ಕಾವ್ಯ ಹುಟ್ಟಿಬೆಳೆದ ಸಾಲಿನಿಂದ ಆರಂಭವಾಗಿ ಶ್ರೀಕ್ಷೇತ್ರದಲ್ಲಿ ಐಕ್ಕವಾಗುವುದರ ಮೂಲಕ 
ಮುಕ್ತಾಯವಾಗುತ್ತದೆ. 


ಮಾದೇಶ್ವರ ಮಹಾಪುರುಷನಾಗಿ ಹುಟ್ಟಿ ಮಾನವತ್ವದಿಂದ ದೈವತ್ವವನ್ನು 
ಪಡೆಯುತ್ತಾನೆ ಅಥವಾ ಅನಿರೀಕ್ಷಿತವಾಗಿ ಉದ್ಭವವಾದ ಶಕ್ತಿಯಾಗಿ ಬರುತ್ತಾನೆ. 


“ಹಾಡುಗಳನ್ನೇ ಆಗಲೀ, ಕಥೆಯನ್ನೇ ಆಗಲಿ ಬೇಗ ಮುಗಿಸುವುದಂತೂ 
ಸಾಧ್ಯವಿಲ್ಲ. ಅಕ್ಕಪಕ್ಕದ ಊರವರು ಊಟ ಮುಗಿಸಿ ಕುಳಿತರೆ ಬೆಳಗಾಗುವವರೆಗೂ 
ಕೇಳಬೇಕು. ಆಗಲೇ ಅದಕ್ಕೊಂದು ಮೆರುಗು. ಆ ದೃಷ್ಟಿಯಿಂದ ಕಥೆಗಳು ಹಿಗ್ಗಿ 
ಹಿರಿದಾದವು. ಹಳ್ಳಿಗರ ದೃಷ್ಟಿಯಲ್ಲಿ ಇದು ಪುಣ್ಯ ಕಥೆ. ಆದುದರಿಂದಲೇ ಇದು 
ಕಾಲಕ್ಷೇಪದಂತೆ ಉಳಿದುಕೊಂಡು ಬಂದಿದೆ. ರಾತ್ರೋ ರಾತ್ರಿ ಹಾಡುವಾಗ 

ಜಾರಾಗದಿರಲೆಂದು ಮಧ್ಯ ಮಧ್ಯೆ ಉಪಕಥೆಗಳನ್ನು ಬೆರಸಿ ಕಥಾಕಾಲಕ್ಷೇಪದ 
ಕಾಲವನ್ನು ಮತ್ತಷ್ಟು ವಿಸ್ತರಿಸುತ್ತಾರೆ. 


82. 


“ಕಾವ್ಯ ಸ್ವರೂಪದ ದೃಷ್ಟಿಯಿಂದಲೂ, ಪ್ರಾದೇಶಿಕ ಭಾಷಾ ದೃಷ್ಟಿಯಿಂದಲೂ 
ವಿಸ್ತಾರದ ದೃಷ್ಟಿಯಿಂದಲೂ, ವೈವಿಧ್ಯದ ಸೊಗಸಿನಿಂದಲೂ ಮಾದೇಶ್ವರ ಕಾವ್ಯ ನಮ್ಮ 
ಜನಪದ ಕಾವ್ಯಗಳ ಒಂದು ಅನರ್ಫ್ಯ ರತ್ನ ಎಂಬುದರಲ್ಲಿ ಸಂದೇಹವೇ ಇಲ್ಲ” 
ಪಂಡಿತ ಕವಿ ಸ್ಫೂರ್ತಿ ಬಂದಾಗ ಶಾಸ್ತ್ರೀಯ ದೃಷ್ಟಿಯಲ್ಲಿ ಮಹಾಕಾವ್ಯವನ್ನು 
ರಚಿಸುವಂತೆ ಜನಪದ ಕವಿಗಳು ಸ್ಫೂರ್ತಿಬಂದಾಗ ಮಾದೇಶ್ವರರ ಬಗೆಗೆ 
ಲೀಲಾಜಾಲವಾಗಿ  ಮಹಾಕಾವ್ಯವನ್ನೇ ಇಡೀ ರಾತ್ರಿ ಹಾಡಿ ಮುಗಿಸುವ 
ಜಾಯಮಾನವನ್ನು ಹೊಂದಿರುತ್ತಾರೆ. ಒಂದೇ ಸಾಲನ್ನು ಏಳು ರಾತ್ರಿ ಎಳೆದು ಹಿಗ್ಗಿಸಿ 
ಹಾಡುವ ಕಲೆಯನ್ನು ಇವರು ಕರತಲಾಮಲಕವಾಗಿ ಮಾಡಿಕೊಂಡಿದ್ದಾರೆ. 
ಪಾಂಡಿತ್ಯಕ್ಕಿಂತ ಕಂಸಾಳೆಯವರ ವಾಕ್‌ ಪ್ರತಿಭೆ ಒಂದು ಕೈಮೇಲು ಎಂಬುದಕ್ಕೆ 
ಸಾಕ್ಷಿಯಾಗಿದೆ. 
ಕಥಾ ತಂತ್ರ: 

“ಮಾದೇಶ್ವರ ಕಾವ್ಯ” ಕಥೆಯ ನಿರೂಪಣೆ ಕೆಲವೊಮ್ಮೆ ನೇರ, ಸರಳ ಮತ್ತೆ 
ಕೆಲವು ಕಡೆ ವಿಶಿಷ್ಟ ಪಾತ್ರಗಳಿಂದ ಜನರನ್ನು ರಂಜಿಸುತ್ತದೆ. ಕಥಾ ತಂತ್ರ ಕೆಲವೊಮ್ಮೆ 
ಕುತೂಹಲ, ಮತ್ತೆ ಕೆಲವೊಮ್ಮೆ ಆಸಕ್ತಿಗಳನ್ನು ಕೆರಳಿಸುವುದು. ಕಂಸಾಳೆಯವರು 
ಮಾದೇಶ್ವರರು ಹೇಗೆ ಹುಟ್ಟಿದರು ಎಂಬ “ಹುಟ್ಟು ಬೆಳೆದ ಸಾಲು” ಆರಂಭಿಸಿ 
ಮಾದೇಶ್ವರರ ಹುಟ್ಟು ಬಾಲ್ಯ, ಮಠ ಮಾನ್ಯಗಳಲ್ಲಿ ಹೇಗೆ ಮೆರೆದರು, ದುಷ್ಟರನ್ನು 
ಸಂಹಾರ ಮಾಡಿ ಶಿಷ್ಟರನ್ನು ಹೇಗೆ ರಕ್ಷಿಸಿ ಮಹಾದೇವರಾದರೆಂದು ಹೇಳುವ ವೈಖರಿ 
ಬಲು ಸೊಗಸು. ಮತ್ತೆ ಕೆಲವರು ಮಾದೇಶ್ವರರು ಐಕ್ಯವಾದ ಕ್ಷೇತ್ರದಿಂದ ಹತ್ತು 
ದಿಕ್ಕುಗಳು, ಹತ್ತು ಪ್ರದೇಶಗಳಲ್ಲಿ ಹೇಗೆ ಮೆರೆದು ಮಹಾನ್ವಿತರಾದರು ಎಂದು 
ಚಿತ್ರಿಸುವುದು ಮತ್ತೊಂದು ವಿಧಾನ. ತಾವು ಕೇಳಿ ತಿಳಿದ ಪುರಾಣ ಪಣ್ಯಕಥೆಗಳನ್ನು 
ಕಲಾತ್ಮಕವಾಗಿ ಮಧ್ಯೆ ಮಧ್ಯೆ ಬೆರಸಿ ಜನರಲ್ಲಿ ಭಕ್ತಿಯ ವಾತಾವರಣವನ್ನು ಸೃಷ್ಟಿಸಲು 
ಪ್ರಯತ್ನಿಸುತ್ತಾರೆ. 

ಮಾದೇಶ್ವರರ ಗುಡ್ಡರಲ್ಲಿ ಪ್ರಚಲಿತವಾದ ಕಂಸಾಳೆ ಕಥೆಗಳು ಮೂಲತಃ ಒಂದೇ 
ಆಗಿದ್ದರೂ ಪ್ರಾದೇಶಿಕ ಪ್ರಾತಿನಿಧ್ಯದ. ಆಧಾರದ ಮೇಲೆ ಕೆಲವು 
ಮಾರ್ಪಾಟುಗಳಾಗಿರುವುದನ್ನು ಗುರುತಿಸಬಹುದು. ಮೈಸೂರು, ಮಂಡ್ಯ, ಬೆಂಗಳೂರು, 
ಜಿಲ್ಲೆಗಳ ಕೆಲವು ಗುಡ್ಡರುಗಳಿಂದ ಸಂಗ್ರಹಿಸಿದ ಕಥೆಗಳನ್ನು ಅವಲೋಕಿಸಿ, ಸಮೀಕ್ಷೆ 
ನಡೆಸಿದ ಮೇಲೆ ಕಾವ್ಯದ ಗುಣಲಕ್ಷಣಗಳನ್ನು ಇಲ್ಲಿ. ವಿವೇಚಿಸಲಾಗಿದೆ. 


ಕಂಸಾಳೆ ಕಥಾ ಸಂಪ್ರದಾಯಗಳಲ್ಲಿ ಪ್ರಾಚೀನವಾದುದು ಯಾವುದು ಎಂಬುದರ 
ಬಗ್ಗೆ ಹೇಳುವುದು ಬಹಳ ಕಷ್ಟವಾಗಿದೆ. ಇದನ್ನು ಆರಿಸುವುದು ಜನಪದ ಮೂಲವನ್ನು 


83 


ತೋರಿಸುವಷ್ಟೇ ಕಷ್ಟ ಸಾಧ್ಯವಾದುದು. ಕಂಸಾಳೆ ಕಾವ್ವದ ಮೂಲ ಅದನ್ನು ರಚಿಸಿ 
ಹಾಡಿದವರು. ಈ ಬಗೆಗೆ ವಿಷಯಗಳು ಇನ್ನೂ ಕತ್ತಲಲ್ಲೇ ಇದೆ. ಕಂಸಾಳೆಯವರು 
ಒಂದು ಊರಿನಿಂದ ಮತ್ತೊಂದು ಊರಿಗೆ, ಒಂದು ತಾಲ್ಲೂಕಿನಿಂದ ಮತ್ತೊಂದು 
ತಾಲ್ಲೂಕಿಗೆ ಹೋಗಿರುವುದನ್ನು ಕಾಣಬಹುದು. ಹೊಸದಾಗಿ ಕಲಿಯುವವರು 
ಕಲಾವಿದರನ್ನು ತಮ್ಮ ಊರಿಗೆ ಕರೆದೊಯ್ದು ಅಥವಾ ಅವರಲ್ಲಿಗೇ ಹೋಗಿ ಕಲಿತಿದ್ದಾರೆ. 
ಅದರ ಜೊತೆಗೆ ಬೇರೆ ಕಲಾವಿದರು ಹಾಡುವ ಕಥೆಗಳನ್ನು ಕೇಳಿ ಕೆಲವು ಪುಸ್ತಕಗಳ 
ಸಾಹಿತ್ಯವನ್ನು ತಿಳಿದು, ಹಲವಾರು ಮಾರ್ಪಾಟುಗಳನ್ನು ಮಾಡಿಕೊಂಡಿದ್ದಾರೆ. ತಮ್ಮದೇ 
ಆದ ಪ್ರಾದೇಶಿಕತೆಯ ಸೊಗಡು, ಗಾದೆಗಳು, ಉಪಕಥೆಗಳು ಮುಂತಾದುವುಗಳನ್ನು 
ಬೆರಸಿ, ಹೊಸತನ ತುಂಬಿ ಜನರ ಮನ ರಂಜಿಸಲು ಪ್ರಯತ್ನಿಸುತ್ತಾರೆ. ಒಟ್ಟಿನಲ್ಲಿ 
ಹೇಳುವುದಾದರೆ ಈ ಕಾವ್ಯದ ಸೃಷ್ಟಿಕರ್ತರು ಹಲವಾರು ರೀತಿಯ ಜನಪದ ಕವಿಗಳು. 
ಕಥೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಂದು ಬಾಯಿಂದ ಮತ್ತೊಂದು 
ಬಾಯಿಗೆ ಬರುವಾಗ ಹಲವಾರು ವೈವಿಧ್ಯ ಮಾರ್ಪಾಟುಗಳಾಗುವುದನ್ನು 
ಗಮನಿಸಬಹುದು. ಮೂಲ ಗುರುಗಳು ಹೇಳಿದ ಶುದ್ಧ ಜನಪದ ಸಾಹಿತ್ಯ ಕಾಲಕ್ಕೆ 
ತಕ್ಕಂತೆ ಅನಿವಾರ್ಯವಾಗಿ ಬದಲಾಗುತ್ತಾ ಬಂದಿದೆ. 


ಮೂಲ ಕಂಸಾಳೆ ಕಥಾ ಸಂಪ್ರದಾಯ ಪ್ರಕಟವಾಗಿದ್ದರೆ ಕಂಸಾಳೆ ಕಥಾ 
ಸಂಪ್ರದಾಯಗಳಲ್ಲಿ ಯಾವುದು ಪ್ರಾಚೀನವಾದುದು ಎಂದು ಕೇಳುವ ಪ್ರಶ್ನೆಯೇ 
ಬರುತ್ತಿರಲಿಲ್ಲ. ಮಾದೇಶ್ವವ ಕಾವ್ಯದ ಕೆಲವು ಸಾಲುಗಳನ್ನು ಕೆಲವರು ಸಂಗ್ರಹಿಸಿ 
ಪ್ರಕಟಿಸಿದ್ದಾರೆ. ಆದರೆ ೧೯೭೦ರಲ್ಲಿ ಪಿ.ಕೆ. ರಾಜಶೇಖರ ಅವರು ಸಂಪೂರ್ಣ 
ಕಾವ್ಯವನ್ನು ಪ್ರಕಟಿಸಿದ್ದಾರೆ. ಮಾದೇಶ್ವರ ಕಾವ್ಯ ಜಾನಪದ ಪರಂಪರೆ ಆಗಿರುವುದರಿಂದ 
ಇದರಲ್ಲಿ ಕಲಾವಿದರು ಸನ್ನಿವೇಶಕ್ಕೆ ತಕ್ಕಂತೆ ಬದಲು ಮಾಡಿಕೊಂಡು ಹಾಡುವುದರಿಂದ 
ಮೂಲವನ್ನು ಗ್ರಹಿಸುವುದು ತೊಡಕಾಗಿದೆ. ಈಗಾಗಲೇ ಪ್ರಕಟವಾಗಿರುವ ಕಾವ್ಯಗಳ 
ಜೊತೆಗೆ ಕೆಲವು ಕಂಸಾಳೆಯವರಿಂದ ಖಚಿತ ರೂಪಕ್ಕೆ ಬಂದಿರುವ ಕಥೆಗಳನ್ನು ಸ್ವಲ್ಪ 
ದ್ವನಿ ಮುದ್ರಿಸಿಕೊಂಡು, ಬೇರೆ ಬೇರೆ ತಾಲ್ಲೂಕಿನ, ಜಿಲ್ಲೆಯ ಕಲಾವಿದರ ಕಥಾ 
ಸಂಪ್ರದಾಯಗಳನ್ನು ವಿವೇಚಿಸಲಾಗಿದೆ. 

ಕಂಸಾಳೆ ಕಥಾ ಸಂಪ್ರದಾಯಗಳು ಸಾಮಾನ್ಯವಾಗಿ ದೇವಾದಿ ದೇವತೆಗಳಾದ 
ಗಣಪತಿ, ಸರಸ್ವತಿ, ಮಾದೇಶ್ವರ ಮೊದಲಾದ ದೇವರ ಸ್ತುತಿಯಿಂದ ಆರಂಭವಾಗುತ್ತದೆ. 
ಕಂಸಾಳೆ ಕಥಾ ಸಂಪ್ರದಾಯ ಮೂರರಲ್ಲಿ “ಶ್ರೀಮದ್‌ ರಮಾರಮಣ ಗೋವಿಂದಾ..... 
ಗೋವಿಂದಾ......' “ಮಹಾ ಪಾರ್ವತೀ ಪತೇ ಹರಹರ ಮಹಾದೇವ ಸಂಬೋ* 
ಎಂದು ಪ್ರಾರ್ಥಿಸುವುದನ್ನು ನೋಡಿದರೆ “ದೇವನೊಬ್ಬ ನಾಮ ಹಲವು” ಎಂಬ 
ವಿಶಾಲ ಮನೋಭಾವ ಕಂಸಾಳೆಯವರದು. ಮಾದೇಶ್ವರನಿಗೂ ಅಷ್ಟೇ, 


84 


ಜಾತಿಭೇದವಿಲ್ಲ, ಎಲ್ಲರನ್ನೂ ಭಕ್ತರನ್ನಾಗಿ ಸ್ವೀಕರಿಸುತ್ತಾನೆ. ಭಿನ್ನ ಭಿನ್ನ ಪರಂಪರೆಯವರು 
ಆತನಿಗೆ ಭಕ್ತಿಯನ್ನು ಸಲ್ಲಿಸುತ್ತಾರೆ. ಈಶ್ವರನ ಭಕ್ತರಂತೆಯೇ ವಿಷ್ಣು ಭಕ್ತರೂ ಸಹಾ 
ಮಾದೇಶ್ವರರನ್ನು ಪೂಜಿಸುತ್ತಾರೆ. 
“ಮಲೆಯೋ ಮಾದಪ್ಪ ಬರುವ ಚಂದಾವ। 
ಹಾಂ ನೋಡಿ ನಮ್ಮ ಸಿವನಾ।” 

ಎಂದು ಕಂಸಾಳೆಯವರು ಆರಂಭಿಸುವ ಪಲ್ಲವಿಗೆ ಒಂದು ಅರ್ಥವಿದೆ. ಈಶ್ವರ 
ಪಾರ್ವತಿ ಮಲಗಿದ್ದು ಬೆಳಗಾಗುತ್ತಿದ್ದಂತೆಯೇ ಪಾರ್ವತಿ ಮೊದಲು ಎದ್ದು ಬರಲು, 
ಮಾದೇಶ್ವರರು ಅಲ್ಲಿಗೆ ಬರುತ್ತಾರೆ. ಮಾದೇಶ್ವರರ ವಿಷಯವನ್ನು ಪಾರ್ವತಿ ಗಂಡನಿಗೆ 
ತಿಳಿಸುವಾಗ ಈ ಪಲ್ಲವಿಯನ್ನು ಹೇಳಿದಳು. ಅದೇ ಮಾದೇಶ್ವರ ಕಾವ್ಯದ ಪಲ್ಲವಿ 
ಆಯಿತು ಎಂದು ಬೆಂಗಳೂರಿನ ಕಂಸಾಳೆ ಮಾದಪ್ಪನವರು ಹೇಳಿದ್ದಾರೆ. ಕಥೆಯು 
ಮಂಗಳದೊಡನೆ ಮುಕ್ತಾಯವಾಗುತ್ತದೆ. 
ಕಂಸಾಳೆ ಕಥಾ ಸಂಪ್ರದಾಯಗಳ ಸಾಮ್ಯ-ವೈಷಮ್ಮಗಳು: 

ಒಂಭತ್ತು ಕಂಸಾಳೆ ಕಥಾ ಸಂಪ್ರದಾಯಗಳನ್ನೂ ಸೂಕ್ಷ ವಾಗಿ ಅವಲೋಕಿಸಿದಾಗ 
ಅವುಗಳ ಕೆಲವು ಸಾಮ್ಯ-ವೈಷಮ್ಮಗಳನ್ನು ಗುರುತಿಸಬಹುದು. ಕಥೆಗಳ ಹಂದರ ಒಂದೇ 
ಆದರೂ ಮಾದೇಶ್ವರರು ಹುಟ್ಟಿದ ಊರು, ತಂದೆ-ತಾಯಿ, ದೀಕ್ಷೆ ಮಾಡಿದ ಗುರುಗಳು, 
ಅವರು ಸುತ್ತಾಡಿದ ಮಠಮಾನ್ಯಗಳ ವಿವರಣೆಗಳಲ್ಲಿ ವ್ಯತ್ಯಾಸಗಳಿರುವುದನ್ನು 
ಕಾಣಬಹುದು. ಹಾಗೆಯೇ ಶ್ರವಣನ ಊರು, ಆತನ ಹೆಂಡತಿಯರು, ಹರಳಯ್ಯ, 
ಹರಳಯ್ಯನ ಹೆಂಡತಿ, ಜುಂಜೇಗೌಡ, ಆತನ ಹೆಂಡಶಿ ಮಕ್ಕಳು, ಬೇವಿನ ಕಾಳಿಯ 
ಗಂಡ, ಸೊಸೆಯರು, ಮಕ್ಕಳು, ಮೊಮ್ಮಕ್ಕಳು, ಮೂಗಯ್ಯನ ಹೆಂಡತಿ, ತಂದೆ ತಾಯಿ, 
ಇಕ್ಕೇರಿ ದೇವಮ್ಮ, ಆಕೆಯ ತಂಗಿ, ಇಕ್ಕೇರಿ ದೇವಮ್ಮನ ಜಾತಿ, ಸಂಕಮ್ಮ, ನೀಲಯ್ಯನ 
ಮಕ್ಕಳು, ನೀಲಯ್ಯ ಸಂಕಮ್ಮನಿಗೆ ಕೊಡುವ ಶಿಕ್ಷಿಗಳು, ನೀಲೇಗೌಡ, ಸಂಕಮ್ಮನ 
ತಂದೆ-ತಾಯಿಯರು, ಭೀಮನಕೊಲ್ಲಿಯಲ್ಲಿ ಮಾದೇಶ್ವರರು ಮಾಡಿದ ಪವಾಡಗಳಲ್ಲಿ 
ಅಲ್ಪ ಸ್ವಲ್ಪ ವ್ಯತ್ಯಾಸಗಳನ್ನು ಗುರುತಿಸಬಹುದು. ದುರ್ಗದ ಮಲ್ಲಮ್ಮ ಹಾದರದ 
ಮಲ್ಲಮ್ಮ, ದುಂಡಮ್ಮ, ಬ್ಯಾಡರ ಕನ್ನಯ್ಯ, ಚಾಮುಂಡೇಶ್ವರಿ, ಮಾದೇಶ್ವರರು ಭೂಮಿಗೆ 
ಬಂದುದು, ಜೀವಕೋಟಿ ಸೃಷ್ಟಿ...... ಮುಂತಾದ ಪ್ರಸಂಗಗಳು ಕಂಸಾಳೆ ಕಥಾ 
ಸಂಪ್ರದಾಯ "ಆ'ರಲ್ಲಿ ಮಾತ್ರ ಇವೆಯೇ ಹೊರತು ಎಲ್ಲದರಲ್ಲೂ ಬರುವುದಿಲ್ಲ, 
ಕಾನೃದ ಭಾಷೆ 

“ಮಾದೇಶ್ವರ ಕಾವ್ಯವು” ಭಾಷಾ ದೃಷ್ಟಿಯಿಂದ ವೈವಿಧ್ವಪೂರ್ಣವಾಗಿದೆ. ಜನಪದ 
ಕವಿಗಳ ರಚನೆಯಲ್ಲಿ ಸಹಜತೆ, ಸರಳತೆ, ಆಡಂಬರವಿಲ್ಲದ ಭಾವ ತುಂಬಿದೆ. ಪ್ರಾದೇಶಿಕ 


85 


ಬನಿ, ಆಡು ಮಾತಿನ ಸೊಗಡು, ಅಶುಕವಿತೆಗಳು ಆಗಾಗ ಉದ್ಭವಿಸಿ, ಜನರ ಮನ 
ಮುಟ್ಟಿ, ತಟ್ಟಿ ಎಬ್ಬಿಸುವ ಭಾಷೆ ಬಳಕೆಯಾಗಿದೆ. ಕಾವ್ಯದುದ್ದಕ್ಕೂ ಬಳುಕಿದೆ. ಅಪೂರ್ವ 
ಶಬ್ದಗಳು ಮಿಂಚಿವೆ. ನುಡಿಗಟ್ಟುಗಳು ಗಾದೆಗಳು, ಒಗಟುಗಳು, ನಾಣ್ಣುಡಿಗಳು, ಅಲ್ಲಲ್ಲಿ 
ಪ್ರಕಟಗೊಂಡಿವೆ. ಸಾಹಿತ್ಯದ ಪ್ರಮುಖವಾದ ಅಂಗವೇ ಭಾಷೆ. ಬರೇ ಶಬ್ದಗಳನ್ನು 
ಇಟ್ಟರೆ ಅದು ಭಾಷೆಯಾಗದು. ಅದಕ್ಕೊಂದು ಸಾಹಿತ್ಯಕ ಗುಣ ಇರಬೇಕು. ಇಲ್ಲಿನ 
ಪದ್ಮ ಗದ್ಯಗಳಲ್ಲಿ ಕೆಲವೆಡೆ ವಾಚ್ಯ, ಮತ್ತೆ ಕೆಲವೆಡೆ ಸೂಚ್ಯವಾಗಿ ಅರ್ಥವಿಟ್ಟು ಕವಿ 
ನುಡಿದಿದ್ದಾನೆ. ಜನಪದ ಕವಿ ತನ್ನ ಆರಾಧ್ಯ ದೈವವಾದ ಮಾದೇಶ್ವರರ ಕಥೆ ಹೇಳುವಾಗ 
ಸಂದರ್ಭಕ್ಕೆ ತಕ್ಕ ಹಾಗೆ ಹಾಡುತ್ತಾನೆ. ಇವು ಒಂದು ರೀತಿಯಲ್ಲಿ ಆಶುಕವಿತೆಗಳಾಗಿ 
ಸುಲಲಿತವಾಗಿ, ಸರಾಗವಾಗಿ, ಆತನ ಗಮನಕ್ಕೆ ಬಾರದಂತೆ ಪ್ರತಿಭೆ, ವ್ಯತ್ಪತ್ತಿಯಿಂದ 
ಪ್ರಕಟವಾಗುವುವು. ಇವು ಬರೇ ಪದ ಗುಚ್ಛಗಳಾಗಿರದೆ ಅದಕ್ಕೊಂದು ಸುಂದರ : 
ಅರ್ಥವಿರುವುದು ವ್ಯಕ್ತವಾಗುವುದು. ಕೆಲವರು ಹೆಚ್ಚು ಹಾಡುಗಳನ್ನು ಹಾಡುವುದೂ 
ಉಂಟು, ಗದ್ಯದ ವಿವರಣೆ ಹೆಚ್ಚು ಕೊಡುವವರೂ ಕೆಲವರುಂಟು. ನಾಟಕೀಯ 
ಸಂಭಾಷಣಾ ಶೈಲಿಯನ್ನು ಅಳವಡಿಸಿಕೊಂಡು ಭಕ್ತಿಯ ವಾತಾವರಣವನ್ನು 
ಮೂಡಿಸುತ್ತಾರೆ. ಈ ಸಂದರ್ಭದಲ್ಲಿ ಭಾಷೆ, ಶೈಲಿ ಸ್ವಲ್ಪ ಸಡಿಲವಾಗುವುದು 
ಅನಿವಾರ್ಯವೆನಿಸುತ್ತದೆ. 


ಮಾದೇಶ್ವರ ಕಾವ್ಯವು ಮೈಸೂರು, ಬೆಂಗಳೂರು, ಮಂಡ್ಯ ಜಿಲ್ಲೆಗಳ ಪ್ರಾದೇಶಿಕ 
ಭಾಷೆಯ ಗತ್ತು, ಸೊಬಗುಗಳನ್ನು ತುಂಬಿಕೊಂಡು ಕಾವ್ಯ ಉತ್ತುಂಗ ಶಿಖರಕ್ಕೆ ಏರಿದೆ, ' 
ರಮ್ಯವಾಗಿದೆ. ಇದು ಹೆಪ್ಪಗೊಂಡ ಘನವಾದ ಕಾವ್ಯವಲ್ಲ, ಕಾಲಕಾಲಕ್ಕೆ ಹೊಸ ರೂಪ 
ತಾಳುವ ಕಾವ್ಯ. ಕಂಸಾಳೆಯ ಕಾವ್ಯದಲ್ಲಿ ಇಂಗ್ಲೀಷು, ಉರ್ದು, ಮುಂತಾದ ಭಾಷೆಯ 
ಪದಗಳು ನುಸುಳಿರುವುದನ್ನೂ ಕಾಣಬಹುದು. ಕಂಸಾಳೆಯವರು ನಾಗರೀಕ 
ವಾತಾವರಣಕ್ಕೆ ಹೊಂದಿಕೊಂಡವರು, ಇದು ಅವರ ಸಾಮಾಜಿಕ ಪ್ರಜ್ಞೆಗೆ, ಸಮಕಾಲೀನ 
ಪ್ರಜ್ಞೆಗೆ ಉದಾಹರಣೆ. ಷೋಕಿ, ಲಾಯರ್‌, ಜಹಗೀರು, ಏಕ್‌ದಂ, ರೋಡು, 
ಡಾಕ್ಟರ್‌, ಸ್ಕೂಲು, ಅರ್ಜೆಂಟ್‌, ಡಿಕ್ರಿ, ಸ್ಟೇಷನ್‌, ಕಲೆಕ್ಟರು, ಟೈಮು, ಫರ್ಲಾಂಗ್‌, 
ಮಿಷಿನ್‌, ಟಾಂಟಾಂ, ಛೇರಮೆನ್‌, ಅರೇಂಜ್‌ಮೆಂಟ್‌, ಪೋಲೀಸು, ಜೈಲು, ಆರು 
ಕಾಸು, ಮೂರು ಕಾಸು, ರೂಪಾಯಿ, ಪಡಿ, ಸೇರು, ಅಜ್ಜೇರು ಶೆ ಮೊದಲಾದ. 
ಪದಗಳನ್ನು ಕಾಣಬಹುದು. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಕಂಸಾಳೆ ಕಲಾವಿದರು ಅಲ್ಲಿನ 
ಭಾಷೆ, ಬೈಗಳು, ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತಾರೆ. ಮಾತಾಡುವ ಆಡುಗದ್ಯ ಈ 
ಕಾವ್ಯದ ಭಾಷೆ. 

ಆಗಾಗ ಬರುವ, ಗದ್ಯ ಮುಗಿಯುತ್ತಿದ್ದಂತೆ ತನ್ನದೇ ಆದ ಪದ್ಯ ಧಾಟಿಯಲ್ಲಿ 
ರಾಗವಾಗಿ ಹಾಡುವ ಈ ಪದಗಳು ಕೇಳುವವರಿಗೆ ಒಂದು ರೀತಿ ಆನಂದ ಕೊಡುತ್ತವೆ. 


86 


“ಸುದ್ದ ನಡಮಲ್ಕೊ, ಕ್ಯಾಕಾಕ್ತಾನೋ, ದೀರಾ ಮಾದಯ್ಯಾ, ಒಡ್ಡಣ್ಣೋ, 
ದರೆವೊಳ್ಳೇ....., ಗುರುಗಾಳು....... » ಮಿಣಮಿಣನೆ ಕಣ್ಣು ಬಿಡ್ತಾವ್ರೆ, ಹುಸಿನಗೆ 
ನಗ್ತಾನಲ್ಲೋ ಮಾದೇವಾ......”, ಈ ಜಾಳಿ ಕಾವ್ಯಕ್ಕೆ ಹೊಸ ಶೈಲಿಯಾಗಿ 
ಪರಿಣಮಿಸುವುದು. ಕಥೆ ಹೇಳುವವರು ಕಥೆಗಾರನ ಜೊತೆಯಲ್ಲಿ ಸಾಮೂಹಿಕವಾಗಿ 
ಹೋಗುವುದರ ಒಂದು ಸೂಚನೆ ಹಾಗೂ ಕಂಸಾಳೆ ಕಲಾವಿದ ಕೇಳುಗರೊಡನೆ 
ಭಾಗವಹಿಸುವ ಒಂದು ತಂತ್ರ ಇದು. ಜಾನಪದದಲ್ಲಿ ಹಲವಾರು ಪದಗಳು, ವಾಕ್ಕಗಳು, 
ಯಾವಾಗ, ಆವಾಗಲೀಗ, ಗುರುವೇ ಗುರುಪಾದ್ದೇ, ಶಿವಶಿವಾ, ಸಭಾಸ್‌ ನನ್ನ 
ಕಂದಮ್ಮ, ಅಯ್ಯೋ..... ಸಿವಸಿವಾ, ಆದರೆ ಅಚ್ಚ ಹನ್ನೆರಡು ಬಳ್ಳ ಎತ್ತಿ ನನ್ನ ಮುತ್ತಿನ 
ಜೋಳಿಗೆಗೆ ಹಾಕಿ ಪಟ್ಟಾಭಿಷೇಕ ಮಾಡಿ, ನನ್ನ ಏಳು ಮಲೆ ಕೈಲಾಸಕ್ಕೆ ಎಣ್ಣೆ ಮಜ್ಜನಕೆ 
ಕಳೆಸವ್ವಾ, ದಗ್ಗನೆ ಕತ್ತಿ ದಿಗ್ಗಗುರುದೋಯಂತೆ, ಸೀಗೆ ಸಿರಗಂಧ, ಬಾಡ ಬಾಕಲ 
ಗುತ್ತಿ ವಿಷಂಪಾರಿ ಗುತ್ತಿ, ಅರಿವಿಲ್ಲದಮಲೆ, ಕೆಚ್ಚು ಮುರುದು ಒಕ್ಕಲಾಗಿ, ಈ ರೀತಿಯ 
ಪ್ರಯೋಗಗಳು ಕಾವ್ಯದಲ್ಲಿ ಹಲವಾರು ಬಾರಿ, ಪುನರಾವರ್ತನೆಯಾಗುವುದನ್ನು 
ಗಮನಿಬಹುದು. 

ಕಾವ್ಯದಲ್ಲಿ ಜಾನಪದ ಗಾದೆಗಳು ಪ್ರಯೋಗವಾಗಿರುವುದು ಸಮಯೋಚಿತ, 
ಸಂದರ್ಭೋಚಿತವಾಗಿವೆ. ಸುತ್ತೂರು ಮಠದಲ್ಲಿರಾಗಿ ಬೀಸುವ ಕಾರ್ಯ ನಿರ್ವಹಿಸಿದ 
ಮಾದೇಶ್ವರರು “ಸುತ್ತೂರು ಮಠ ಸುಖ ಅಂದ್ರೆ, ಕುಕ್ಕೇಲಿ ತುಂಬಿತ್ತು ರಾಗಿ” ಎಂದು 
ನುಡಿದ ನುಡಿ, ಗಾದಯ ಮಾತಾಗಿದೆ. ಹಾಗೆಯೇ “ವಾಟಾಳು ಮಠದಲ್ಲಿ ಅಂಬಲಿ 
ತುಂಬೆಸೊಪ್ಪ ತುಪ್ಪ ಅನ್ನವಾಗಲಿ” “ಕೆಟ್ಟಾಗ ನೆಂಟರಿಲ್ಲ ತಿದ್ಕಂಡು ತಿನ್ನುವಾಗ ದೇವ್ರಿಲ್ಲ”' 
ಎಂದು ಬೇವಿನಕಾಳಿಯ ಬಾಯಿಯಲ್ಲಿ ಹೇಳಿಸಿದ್ದಾನೆ. "ಅಟ್ಟಮೇಲೆ ಒಲೆ ಉರೀತು 
ಕೆಟ್ಟ ಮೇಲೆ ಬುದ್ಧಿ ಬಂತು”, “ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರ್ರಂತೆ.” “ರುಸಿ 
ಸೇರದ್ಕಿಂತ ಇಸ ಕಡಿದು ಪ್ರಾಣ ಬಿಡೋದು ಲೇಸು”, “ಹೆಣ್ಣಿನ ಬುದ್ಧಿ ಮೂನಿನ 
ಬುದ್ಧಿ ಒಂದೇ”, ಬೇವಿನ ಕಾಳಿಯ ಗುಣವನ್ನು ಜನಪದ ಕವಿ ಈ ಗಾದೆಯಲ್ಲೇ 
ಚಿತ್ರಿಸಿದ್ದಾನೆ.” “ಬೆಂದಿಟ್ಲೆ ಬೆರಳ ಕತ್ತರಿಸ್ತಿದ್ದು, ಎಂಜಲ ಕೈಲಿ ಕಾಗೆ ಬಡೀತಿದ್ದು.'' 
“ಹುಟ್ಟುತಾ ಹುಟ್ತಾ ಅಣ್ಣಾತಮ್ದೀರು, ಬೆಳೆವಾಗ ದಾಯಾದಿಗಳು.” “ಮುಂಗೈ 
ಮುರಿಬೇಕು, ಅಂಗೈ ಉಣ್ಬೇಕು” ಇಂಥ ಪ್ರಯೋಗಗಳನ್ನು ಕಾಣಬಹುದು. 

ಜನಪದ ಕವಿ ಕಾವ್ಯದಲ್ಲಿ ಕೆಲವು ಒಗಟುಗಳನ್ನೂ ಪದ್ಯರೂಪದಲ್ಲಿ ತಂದಿದ್ದಾನೆ. 
ಉತ್ತರಾಣಿಗೆ ಹೇಳುವ ಒಗಟು ಇದು-“ಓಣೀಲಿ ಹುಟ್ಟಿದವಳೆ, ಓಣೀಲಿ ಬೆಳೆದವಳೆ, 
ಪೋಗುವವರ ಸೆರಗ ಹಿಡಿಯುವವಳೆ ಶಿವಪೂಜೆಗೆ ಬಾ.” ಹಾಗೆಯೇ ಸೂರ್ಯಕಾಂತಿ 
ಹೂವಿಗೆ ಹೇಳಿರುವುದು “ಹಿತ್ತಲಲ್ಲಿ ಹುಟ್ಟಿದವಳೇ ಹಿತ್ತಲಲ್ಲಿ ಬೆಳೆದವಳೆ, ನೀನು 
ಸೂರ್ಯನಿಗೆ ಮುಖವ ತೋರುವಳೆ” ಎಂಬುದು. 


87 


ಕಂಸಾಳೆ ಕಥಾ ಸಂಪ್ರದಾಯಗಳಲ್ಲಿ ನುಡಿಗಟ್ಟುಗಳ ಬಂಧ ಬಂಧುರವಾಗಿ 
ಸೃಷಿಯಾಗಿದೆ. 


ಪ್ರಭುದೇವರು ಮಾದೇಶ್ವರನ ಜಾಣತನವನ್ನು ನೋಡಿ "ಬೆರಳು ತೋರಿದ್ರೆ: 
ಹಸ್ತ ನುಂಗುವವನು' ಎಂದು ಹೇಳುತ್ತಾರೆ. ಜುಂಜೇಗೌಡನ ಹಸುವು ಮಾದೇಶ್ವರ 
ಲಿಂಗಕ್ಕೆ "ನೆತ್ತಿಯ ಮೇಲೆ ಅವ ಜೊರ್ರೆಂಬ ಹಾಲ ಕರೆದಾವು' ಜುಂಜೇಗೌಡನ ಸ್ಪಪಕ್ಕೆ 
ಮಾದೇಶ್ವರರು ಬಂದುದು "ಸಪ್ಪಟ ಸರ ರಾತ್ರಿ ಒಳ್ಳೆ, ಕಲ್ಲು ನೀರು ಕರ್ಗೋ ಹೊತ್ತಿನಲ್ಲಿ? 
ಮಾದಪ್ಪನನ್ನು "ಬೂದಿಮುಚ್ಚಿದ ಕೆಂಡ, ಭೂಲೋಕದ ಗಂಡ ಮಾದೇಶ್ವರರು ಬೇವಿನ 
ಕಾಳಿಯನ್ನು ಹೊಗಳಲು ಆಕೆ “ಉಪಾಯ ಮಾಡಿ ಉಪ್ಪರಿಕೆ ಮೇಲೆ ಕುಂಡಿಸ್ತಾನೆ, 
ಬೆಲ್ಲದ ಮಾತಾಡಿ ಬೆಟ್ಟದ ಮೇಲೆ ಕುಂಡುಸ್ತಾನೆ” ಅಂತಾಳೆ. ಶ್ರವಣನರಮನೆಯ 
ಮಾರಿಯರು “ಮೂಗ್ಗೆ ಬಾಯ್ಲೆ ಕವಡೆ ಕಟ್ಕಂಡು” ದುಡಿಯುತ್ತಿದ್ದರು. ಮಾದಪ್ಪನವರು 
ಪ್ರಪಂಚಕ್ಕೆ ಬಂದ ಮೇಲೆ “ಆಕಾಸ ಅಂತು ನೋಡುದ್ರಂತೆ ಭೂಮಿ ಬಗ್ಗಿ ನೋಡಿದ್ರಂತೆ” 
ಎಂದು ಹೇಳುವ ಭಾಷೆಯಲ್ಲಿ ಸಹಜತೆಯ ಸಾಕಾರ ರೂಪವಿದೆ. 


ಮಾದೇಶ್ವರರು ಲಿಂಗವಾದುದನ್ನು ಕವಿ ಹೇಳುವ ಭಾಷೆಯಲ್ಲಿ ಕೇಳಿದರೆ ಸೊಗಸು. 
“ಒಡೆದು ಹೊಂಬಾಳೆ ಪ್ರಕಾರ ಉದ್ಭವಿಸಿದ್ದಾರೆ.'' ಮಾದೇಶ್ವರರು ಬರುವ ಹೊತ್ತು. 
“ಸಂಟ್ಟಿಂ ಸಂಬ್ರಾತ್ರೆ, ಕಾಡೆಮ್ಮೆ ಕಡಿದಾಡೋ ಹೊತ್ತು, ಮುನಿಗಳು ಎದ್ದು ಸಿವಪೂಜೆ 
ಮಾಡೋ ಹೊತ್ತು.” ಸಂಕಮ್ಮನ ಬಂಜೆತನ ಚಿತ್ರಣದ ಭಾಷೆಯ ಸೊಗಸು ನೋಡಿ: 
“ಮಂಡೆ ಮಾಸಿ ಹನ್ನೆರಡು ತುಂಬೋಗ್ಬುಡ್ತು” ನೀಲಯ್ಯ ಸಂಕಮ್ಮನನ್ನು ಕೈಯ 
ಭಾಷೆಕೊಡು ಎಂದಾಗ ಆಕೆ ಹೇಳುವ ಉತ್ತರದ ಧಾಟಿ ಇದು- “ಹುಟ್ಟು ಬಂಜೆ 
ಸ್ವಾಮಿ, ನನ್ನ ಕೈನ ಬಾಸೆ ಕೊಟ್ಟಿದ್ದೆ ಉಂಟಾದ್ರೆ ಕಾಮ ಕರ್ಕೋಲ್ಲ ಭೂಮಿ ಬೆಳೆಯೋಲ್ಲ” 
ಹೀಗೆ ಹಲವಾರು ನುಡಿಗಟ್ಟುಗಳು ಕಾವ್ಯದಲ್ಲಿ ನುಸುಳಿವೆ. 


ಕಾವ್ಯದಲ್ಲಿ ಕೆಲವು ವಿಶೇಷ ಶಬ್ದಗಳ ಬಳಕೆಯನ್ನು ಗುರುತಿಸಬಹುದು. 
ಪ್ರಭುದೇವರು ಸರಿಯಾದ ಪುಷ್ಪಗಳನ್ನು ತಂದಿಲ್ಲವೆಂದು ಶಿಷ್ಕರನ್ನು “ಕೀನಕಟ್ಟವಾಗಿ” 
ಬೈದರು. ಬೇವಿನ ಕಾಳಿಯ ಚಿತ್ರಣ ಕೊಡುವಾಗ ಜನಪದ ಕವಿ ಉಪಯೋಗಿಸುವ 
ಭಾಷಾ ವೈವಿಧ್ಯತೆಯನ್ನು ಕಾಣಬಹುದು. “ಅವಳು ಐಸ್ವರ್ಯದಲ್ಲಿ ಒರಗವಳಲ್ಲಪ್ಪಾ'' 
“ದೊಳ್ಳು ಮುದ್ದು ಮುಂಗೈ ಮೇಲೆ ಮಡಿಕ್ಕಂಡು ಕುಂತಿದ್ಲು”, ಅಚ್ಚ ಮುಂಡೆ ನಿಚ್ಚ 
ಮುಂಡೆ, ತಾಳಿಕಿತ್ತು ಬೇಲಿಗೆ ಬೀಸಾಕ್ಟುಟ್ಟು, ಕಾಸಿನ ದೂಪ ಹಾಕಿ ಕರವೆತ್ತಿ ಕೈ 
ಮುಗಿಯವರಿಲ್ಲ, ಉಡಿದು ಜಡಿದು ಹಿಡಿದವಳೇ. ನೀಲಯ್ಯ ಬರುವುದನ್ನು ಹೇಳುವಾಗ 
''ದಾಕು ದೂಕನೆ ಬರ್ರವ್ನೆ?” ಎಂಬ ಪದಗಳನ್ನು ಬಳಸುತ್ತಾನೆ. ಮಾದೇಶ್ವರರು “ಹೊಟ್ಟೆ 


88 


ಒಳಗೆ ಒಡೆದು ಮಾತಾಡ್ತವ್ರೆ.” ಹುಲಿಯ ಚರ್ಯೆಯನ್ನು ಗಮನಿಸಿದ ಜನಪದ ಕವಿ 
ಬಣ್ಣಿಸುವ ಬಗೆ ಇದು “ಕಣ್ಣ ಮಿಣ ಮಿಣನೆ ಬಿಡ್ವಂತೆ, ಕಿವಿನ ಲಪ್‌ ಲಪ್‌ ಅಂತ 
ಬಡೀತಂತೆ, ತಣಾರ್ನೈ ನೆಗೀತ್ರಂತೆ.'' ಇದರಲ್ಲಿ ಸಹಜತೆ, ಅನುಪ್ರಾಸಗಳ ಮೋಡಿ 
ಸೇರಿ ಕೇಳುಗರಿಗೆ ಹಿತವೆನಿಸುತ್ತದೆ. ಮಾದೇಶ್ವರರು” “ಹನ್ನೆರಡು ಆಳುದ್ದ ಜಲಕಂಡು 
ಒಡಮೂಡಿ ಲೋಲಾಪತಿಯಾಗಿ ಒರಗವ್ನೇ'' ಎಂಬುದು ಅವರು ಐಕ್ಕವಾದರು 
ಎಂಬುದನ್ನು ತೋರುತ್ತದೆ. ಹರಳಯ್ಯ ತನ್ನ ಹೆಂಡತಿಯನ್ನು ಕತ್ತರಿಸುವಾಗ “ಹಿಡಿದು, 
ಉಡಿದು, ಜಡಿದು ಕೆಳಕ್ಕಾಕಂಡು ಕತ್ತು ಕೂದವ್ನೇ.” ಗಾಳ ಗೋಳ ಮಾಡವ್ರೆ, ಧಡಾರ್ನೈ 
ಮೇಲಕೆದ್ದ, ಹರನಿಗೆ ದುಃಖ ಸಿವನಿಗೆ ಸೋಕ ಮಾಡವ್ರೆ. ತುಂಬಿದ ಸೋಮವಾರ, 
ಮಟ ಮಂಗಳವಾರ ಡಗ್‌ಡಗ್‌ ಅಂತ ಎದೆ ವೊಡ್ಕಂತು, ಆಕಾಶಕ್ಕೂ ಭೂಮಿಗೂ 
ಕೀಲುಕೊಟ್ಟಂತೆ ಮಾದೇಶ್ವರರು ನಿಂತುಕೊಂಡ್ರು. ಪಕ್ಕನೆ ಪ್ರಾಣ ಬಿಟ್ಟುಟ್ಟು. ತತ್ರಬಿತ್ರಿ, 
ಈಬೂತಿ ಬಡಗ, ಮೂರು ಕೂಡಿದಕೋವು. ಟಣಾರ್‌ ಅಂತ ರಥ ಏದ್ದ. ಕೆಚ್ಚು 
ಮುರಿದು ಒಕ್ಕಲಾಗಿ, ಹುಟ್ಟು ಬಂಜೆ ದಟ್ಟ ಧರಣಿ, ಸಂಬ್ರಾತ್ರೆ, ಕಡ್ಡಾಡೋವೊತ್ತು, 
ಮುನಿಗಳೆದ್ದು ಸಿವ ಪೂಜೆ ಮಾಡವೊತ್ತು, “ಪುಸ್ಮದಳದಳನೆ ದರೆಮ್ಯಾಲೆ ಅಡೋಗ್ಬುಡ್ತು.. 
ನಂಬ್ಲಾರೆ, ನೆಚ್ಚಲಾರೆ, ದೇವಮ್ಮ ಮಾದೇಶ್ವರರಿಗೆ ಅತ್ತೆಯ ಬಗೆಗೆ” “ಕಿವಿಕಿತ್ತು ಉಂಗುರ 
ಮಾಡ್ತಾಳೆ. ಮುಂದಲೆ ಕಿತ್ತು ಮೂರು ಬತ್ತಿ ಮಾಡ್ತಾಳೆ ದಾನಕೊಟ್ಟೆ'' ಅನ್ನುತ್ತಾಳೆ, 
ಮಾದೇಶ್ವರನ ಚಿತ್ರ ಕೊಡುವಾಗ ಉಪಯೋಗಿಸುವ ಶಬ್ದಗಳು ಅದೆಷ್ಟು ಸೊಗಸಾಗಿವೆ. 
“ಗಂಡುಗಲಿಗೆ ಗಂಡ, ಹಿಂಡುಗಲಿಗೆ ಮೋಸಗಾರ, ಪುಂಡುಗಾರ ಈರತ್ತ ಮುನಿ.” 
ಮಾದೇಶ್ವರರು “ಕಿರುಗಣ್ಣಲ್ಲಿ ಅರೆಗಣ್ಣು ಬಿಟ್ಟು ನೋಡವ್ರೆ”. ಮೂಗಯ್ಯ ಮೊಣಕ್ಕೆನಿಂದ 
ಎಣ್ಣೆ ತೆಗೆದ ಬಗೆಯನ್ನು ಕವಿಯ ಮಾತುಗಳಲ್ಲೇ ಗಮನಿಸಬೇಕು, “ಮೊಳ ಮೊಳನೆ 
ಎಣ್ಣೆ ಬಳಿದ” ಮೂಗಯ್ಯ ಎಂಥವ ಎಂದು ಹೇಳುವಾಗ “ಮುಂದೆ ಬಿದ್ರೆ ಹಾಯೋನಲ್ಲ 
ಹಿಂದೆ ಬಂದ್ರೆ ಒದೆಯೋನಲ್ಲ'' ಥಕಥೈನೆ ಕುಣೀತಾರೆ ಮಾರೀರು, ಹಸುಕಾಲ್ನ ಪತದ್ಲಿ 
ಬಿಡ್ತು, ಗಟಾಗಟ್ಟೆ ಕುಡಿದ, “ಹಳೇ ಕಂಬಳಿ ಜೋಳಿಗೆ ಮಾಡ್ಕಂಡು ಕಡ್ಡಿನ ಬೆತ್ತ 
ಮಾಡ್ಕಂಡು ಎಕ್ಕದಕಾಯಲಿಂಗ ಮಾಡ್ಕಂಡು, ಬೂರುಗದ ಕಾಯಿ ಚಚ್ಚಿ ಮಾಡಿ 
ಕಂಡು, ಕಲ್ಲುಕೈತಾಳ ಮಾಡ್ಕಂಡು, ಮೂಡಲು ಕೆಬ್ಬೆ ಹೊಲಕ್ಕೆ ಬತ್ತ ಅವ್ರೆ ಮಾದೇವ.” 
ನಿಶಬ್ದ ವಾತಾವರಣದ ಚಿತ್ರಣ ಕೊಡುವಾಗ ಕಾ ಅನ್ನೋಕ್ಕಾಗಿಲ್ಲ, ಗೂ ಅನ್ನಕ್ಕೆ ಗೂಬಿಲ್ಲ 
ಎನ್ನುತ್ತಾನೆ. ಹೀಗೆ ಹಲವಾರು ಸ್ವಾರಸ್ಯಕರ ಸನ್ನಿವೇಶಗಳಲ್ಲಿ ಈ ಪದಗಳ, ಪದಗುಚ್ಛಗಳ, 
ವಾಕ್ಯಗಳ ಪ್ರಯೋಗಗಳಾಗಿದ್ದು ಕಾವ್ಯದ ಮೆರುಗನ್ನು ಹೆಚ್ಚಿಸಿ, ಭಾಷೆಯನ್ನು 
ಶ್ರೀಮಂತಗೊಳಿಸಿದೆ. 


89 


ಹಲವೆಡೆ ದ್ವಿರುಕ್ತಿ ಪ್ರಯೋಗಗಳೂ ಆಗಿವೆ. ಗುಳಗುಳನೆ ದುಃಖ, ಹರನಿಗೆ 
ದುಃಖ ಸಿವನಿಗೆ ದುಃಖ, ಅಮ್ಮಿ ಅಮ್ಮಿ, ಕಪ್ಪಡಿಸಿ ಕಪ್ಪಡಿಸಿ, ಜಲಜಲನೆ, ದುಃಖ 
ಸೋಕಮಾಡ್ಕಂಡು, ಮುಂತಾದುವು. 


ಕೆಲವು ಪದ್ಯಗಳಲ್ಲಿ ಶಬ್ದಗಳ ಬಂಧಗಳು ಸರಳ, ಸಹಜವಾಗಿದೆ. ಅಂಥ ಕೆಲವು 
ಗದ್ಯಗಳನ್ನು ಕಂಸಾಳೆ ಕಥಾ ಸಂಪ್ರದಾಯ "೬'ರಲ್ಲಿ ನೋಡಬಹುದು. ಅದರಲ್ಲಿ 
ಮಾದೇಶ್ವರರು ಬರುವ ಚಿತ್ರಣ ಹೀಗಿದೆ- 


“ಇಳಿದಾರು ಇಳಿದಾರು ಮಾದೇವ 
ಬಂಗಾರು ಪಟ್ಟ ತೇಜಿಯ ಮೇಲೆ 
ಗಿರಿಯಿಂದ ಇಳಿದಾರು” 
ಸಂಕಮ್ಮ ತಾನು ಅನಾಥೆಯಲ್ಲ ಎಂಬುದನ್ನು ಕವಿ ಹೀಗೆ ಚಿತ್ರಿಸುತ್ತಾನೆ, 
“ಅಕ್ಕ ತಂಗಿ ಉಳ್ಳವಳು 
ಅತ್ತೆ ಮಾವ ಉಳ್ಳವಳು 
ಮೈದ ಬಾವ ಉಳ್ಳವಳು” 
“ಅಯ್ಯ ಪಟ್ಟ ಗುದ್ದಿ ತೆಗೆದವನೆ 
ಗರಿಕೆ ಮಾಳ ತೆಗೆದವ್ನೆ 
ಕಗ್ಗಲಿ ಕರಾಚಿ ತೆಗೆದವ್ನೆ?' 


ಇದು ನೀಲಯ್ಕ ಕಾಡಿಗೆ ಬಂದಾಗ ತನ್ನ ಗುಡಿಸಲನ್ನು ಕಟ್ಟಿಸುವ ಮೊದಲು ಹೇಗೆ 
ಅಣಿಯಾದ ಎಂಬುದನ್ನು ಆಡು ಮಾತಿನಲ್ಲೇ ಕವಿ ಹೇಳುತ್ತಾನೆ. ಮಾದೇಶ್ವರರು 
ಎಂಥವರು ಎಂಬುದನ್ನು ಪದಗಳಲ್ಲಿ ಸೆರೆ ಹಿಡಿದ ವೈಖರಿ ಇದು- 
“ನೆನೆದವರ ಮನೆಯೊಳಗಿದ್ದು 
ಮರೆತವರ ಮನೆಯ ಮುರುದು 
ನಂಬಿದವರ ಮನೆಯಲಿ ಗುರುವೆ 
ತುಂಬಿ ತುಳುಕಾಡುತವೆ.'' 
ಹೀಗೆ ಪದ್ಯ ಮತ್ತು ಗದ್ಯಗಳಲ್ಲಿ ಭಾಷೆಯ ಪ್ರಯೋಗ ವೈವಿಧ್ಯಮಯವಾಗಿ 
ಮೂಡಿಬಂದಿದೆ. 
ಇನ್ನು ಮಾದೇಶ್ವರ ಕಾವ್ಕದಲ್ಲಿ ಬಳಕೆಯಾಗಿರುವ ಕೆಲವು ಅಪೂರ್ವ ಶಬ್ದಗಳ 
ವೈವಿಧ್ಯವನ್ನು ಗಮನಿಸೋಣ- 
ಅಟ್ಟಿ (ಮನೆ), ಅಮ್ಮಿ (ಪ್ರೀತಿಗೆ ಹೆಣ್ಣು ಮಕ್ಕಳನ್ನು ಕರೆಯುವುದು), ಅತ್ರಿಸಿ 
(ಆತುರ-ಇಸು), ಈರಶ್ಯಟ್ಟೆ (ವಿರಕ್ತ ಕಟ್ಟೆ), ಈಳ್ಯ (ವೀಳ), ಉಪಾದಾನ (ಮೆಚ್ಚಿಕೊಡುವ 


90 


ದಾನ), ಉರುಳಗ (ಊಳಿಗ) ಊಲತ್ತಿ (ವಿಭೂತಿ), ಐಲು (ಹುಚ್ಚು), ಐಕ್ಳು (ಐಕಳು), 
ಒಗ್ಗ (ಒಗಟು), ಒಗ್ತಾನ (ಒಗೆತನ), ಕುರ್ಜಿನ (ಕುರುಜು, ತೇರಿನ ಮಾಳ), ಕೊಟಾರ 
(ಕಣ), ಕೌದಿ (ಸಣ್ಣ ಸಣ್ಣ ಬಟ್ಟೆಯಿಂದ ಹೊಲಿದ ಹೊದಿಕೆ), ಗುಳ್ಲು (ಗುಡಿಸಲು), 
ಚಕ್ರ (ತೋಟಿ), ಚಮ್ಮಾಳಿಗೆ, (ಚಮ್ಮಾವುಗೆ), ಚಜ್ಚೆಲಿಂಗ (ಸಜ್ಜೆ ಲಿಂಗ), ಚಿಟುಗರು 
(ಶಿಷ್ಕರು), ಚೇಜಿ (ತೇಜಿ), ಜೊಳ್ಳೆಸರು (ನೀರಾದ ಸಾರು), ಚಂಚಗಾರ (ಸಂಚಕಾರ, 
ಮುಂಗಡ), ಪಳ್ಳಿಮನೆ (ಪಾಠಶಾಲೆ) ಪಾದ್ರಾಕ್ಷಿ (ಪಾದರಕ್ಷೆ), ಬರಗ (ಬರ್ಗ, ವ್ಯಾನ 
ಮಸದೀಪು (ಪಂಜು), ಮುಕ್ಕಾಲು ಮಂಚ (ಮೂರು ಕಾಲುಳ್ಳ ಮಂಚಿ), ದುಡುಕು 
(ತೊಡಗು), ವೇಗದ್ಭಷ್ಟಿ (ಯೋಗದ್ಭಷ್ಟಿ), ರವಸು (ರಭಸ), ವಾಕ್ಷ (ವಾಕ್ಯ), ವೀರತ್ತಮುನಿ 
(ವಿರಕ್ತ ಮುನಿ), ವೆಚ್ಚಾಳ (ಹೆಚ್ಚಳ), ವ್ಯಾಗ (ಯಾಗ), ಸರಸ್ಪತಿ (ರಾಗಿಕಲ್ಲು), ಸಬ್ರ 
(ಶಬ್ರು, ಶಿವಸೆರಗು (ಮಂಗಳ ವಸ್ತ್ರ, ಸಿವಕಂತೆ (ಶರಣರ ಮೈಲಿಗೆ ಬಟ್ಟೆ), ಸೀತಾಳ 
ಚಪ್ಪರ (ಹೊಂಗೆ, ಬಸರಿ, ಮಾವಿನಸೊಪ್ಪಿನ ಚಪ್ಪರ, ಹಸಿರುವಾಣಿ ಚಪ್ಪರ), ಸೈಗೆ 
(ನೇರವಾಗಿ), ಹುಟ್ಟರೆಕಲ್ಲು (ತಾನಾಗಿ ಉದ್ಭವಿಸಿದ ಬಂಡೆ), ಹಿಂಚರಿ (ಹಿಂದುಗಡೆ), 
ಇಷ್ಟೆಲ್ಲಾ ನೋಡಿದ ಮೇಲೆ ಮಾದೇಶ್ವರ ಕಾವ್ಯ ಭಾಷಾ ಶಾಸ್ತ್ರದ ದೃಷ್ಟಿಯಿಂದ ಬಹಳ 
ಪರಿಣಾಮಕಾರಿಯಾದುದೆಂದು ಹೇಳಬಹುದು. 


ಕಂಸಾಳೆ ಕಥಾ ಸಂಪ್ರದಾಯಗಳಲ್ಲಿ ಹವಾಡಗಳು ಮತ್ತು ಆಶಯಗಳು 


ಜನರು ನಂಬಿಕೆಯ ಪ್ರತೀಕವಾಗಿ ಅಥವಾ ಕೇಳಿದ ಅದ್ಭುತ ಸಂಗತಿಗಳನ್ನು 
ಪವಾಡ ಕಥೆಗಳಂತೆ ಉತ್ಪ್ರೇಕ್ಷೆ ಮಾಡಿ ಹೇಳುವುದುಂಟು. ಇದು ಎಲ್ಲ ದೇಶಗಳಿಗೂ, 
ಕಾಲಗಳಿಗೂ ಅನ್ವಯವಾಗುವುದು. ಶರಣರ ಬದುಕು ಕಾವ್ಯಕ್ಕೆ ವಸ್ತುವಾದಾಗ ಕವಿಗಳು 
ಹಾಗೂ ಜನಸಾಮಾನ್ಯರಲ್ಲಿ ಪ್ರಶೀತಿಯಲ್ಲಿರುವ ಐತಿಹ್ಯಗಳನ್ನು ಕಲೆ ಹಾಕಿ ಅದಕ್ಕೊಂದು 
ರೂಪು ಕೊಡುವರು. ಇದು ಪರಂಪರೆಯಲ್ಲಿ ಬಂದಾಗ ಅನೇಕ ಬದಲಾವಣೆಗಳಾಗಿ 
ಜನರನ್ನು ಭಕ್ತಿ ಮಾರ್ಗಕ್ಕೆಳೆಯಲು ಸಹಾಯವಾಗುವುದು. ವೀರಶೈವ ಕೃತಿಗಳಲ್ಲಿ 
"ಪವಾಡ' ಎಂಬ ಪದಕ್ಕೆ ಪ್ರತ್ಯಕ್ಷ ಸಾಮರ್ಥ್ಯ, ದೃಷ್ಟ, ಮಹಿಮೆ ಎಂಬ ಅರ್ಥಗಳುಂಟು. 
ಪವಾಡ ಬರೆಹ ರೂಪಕ್ಕಿಳಿಯದೇ ಜನಪದರಲ್ಲಿ ಒಬ್ಬರ ಬಾಯಿಂದ ಮತ್ತೊಬ್ಬರಿಗೆ 
ಬರುವಾಗ ವ್ಯತ್ಯಾಸಗಳಾಗುವುದು ಸಹಜ. 


ಪವಾಡ ಮನುಷ್ಯನನ್ನು ಸುಲಭವಾಗಿ ಆಕರ್ಷಿಸುತ್ತದೆ. ಯೋಗಿಗಳು, 
ಮಹಾತ್ಮರು, ಆಧ್ಯಾತ್ಮ ಗುರುಗಳು ವಿಶೇಷವಾಗಿ ಇದನ್ನು ದೂರವಿರಿಸಲು 
ಪ್ರಯತ್ನಿಸಿದ್ದಾರೆ. ಆದರೆ ಕೆಲವೊಮ್ಮೆ ಅನಿವಾರ್ಯವಾದಾಗ ಮಾತ್ರ ಬಳಸುತ್ತಾರೆ. 
ಮಾದೇಶ್ವರರೂ ಅನಿವಾರ್ಯವಾದಾಗ ಮಾತ್ರ ಪವಾಡಗಳನ್ನು ಎಸಗಿದ್ದಾರೆ ಎಂಬುದನ್ನು 
ಕಂಸಾಳೆ ಕಥಾ . ಸಂಪ್ರದಾಯಗಳಲ್ಲಿ ಗುರುತಿಸಬಹುದು. ಕಂಸಾಳೆ ಕಥಾ 
ಸಂಪ್ರದಾಯಗಳಲ್ಲಿ ಮಾದೇಶ್ವರನ ಸುತ್ತ ಹಲವಾರು ಪವಾಡಗಳು ಹೆಣೆದುಕೊಂಡಿವೆ. 


91 


ಒಂದೊಂದು ಪವಾಡದಲ್ಲೂ ಹಲವಾರು ಆಶಯಗಳು ಹಾಸುಹೊಕ್ಕಾಗಿ ಬಂದಿವೆ. 
ಕಂಸಾಳೆ ಕಥಾ ಸಂಪ್ರದಾಯಗಳಲ್ಲಿ ಬರುವ ಪವಾಡಗಳನ್ನು ಒಂದು ರೀತಿಯ 
ಪ್ರತಿಮೆಗಳಾಗಿ ಜನಪದ ಕವಿ ಚಿತ್ರಿಸಿರುವುದನ್ನು ಕಾಣಬಹುದು. ಕಲ್ಪನೆಯನ್ನು 
ತೋರಿಸಲು ಜನಪದ ಕವಿಗೆ ಪವಾಡವೇ ಒಂದು ಮುಖ್ಯ ಸಾಧನವಾಗುತ್ತದೆ. 
ಮಾದೇಶ್ವರ ಕಾವ್ಯದಲ್ಲಿ ಬರುವ ಪವಾಡಗಳು ಒಂದು ರೀತಿಯಲ್ಲಿ ಮಾದೇಶ್ನರರ 
ವ್ಯಕ್ತಿತ್ವವನ್ನು ಗುರುತಿಸಲು ಸಹಾಯಕವಾಗಿದೆ. ಈ ಪವಾಡಗಳನ್ನು ಅವಲೋಕಿಸಿದ 
ಮೇಲೆ ಮಾದೇಶ್ವರರಿಗೆ ಮಾನವೀಯ ಕಳಕಳಿ, ಪ್ರೇಮ, ಎಷ್ಟೆತ್ತೆಂಬುದು 
ವ್ಯಕ್ತವಾಗುವುದು. ಕಾಯಕದ ಕಡೆ ಮಾದೇಶ್ವರರು ಹೆಚ್ಚಿಗೆ ಗಮನವನ್ನು ಕೊಟ್ಟವರು. 
ಗಿರಿಜನ ಉದ್ದಾರಕ್ಕೆ ಶ್ರಮಿಸಿದವರು. ನಾಸ್ತಿಕರನ್ನು ಮಾಡಲು ದುಡಿದವರು. 
ಮಾದೇಶ್ವರರು ಮಾಡಿದ ಸಮಾಜ ಸೇವೆಯೇ ಒಂದು ರೀತಿಯಲ್ಲಿ ಪವಾಡ ಎಂದರೆ, 
ಹೆಚ್ಚು ಸಮಂಜಸವಾದೀತು. ಇವರು ಮಾಡಿದ ಸಮಾಜ ಸುಧಾರಣೆ, ಧರ್ಮದ 
ಉತ್ಥಾನ, ಇವು ಅದರ ಸಂಸ್ಕೃತಿಯ ಪ್ರತೀಕವಾಗಿ ನಿಲ್ಲುತ್ತವೆ. ಯಾವುದೇ ವ್ಯಕ್ತಿ 
ಮಹುತ್ಮನಾಗುವುದು ಪವಾಡದಿಂದಲ್ಲ , ಆತನು ಮಾಡುವ ಸೇವೆಯಿಂದ. ಪುರಾಣ 
ಪ್ರಸಿದ್ಧರಾದ ಐತಿಹಾಸಿಕ ವ್ಯಕ್ತಿಯನ್ನು ಪುರಾಣ ವ್ಯಕ್ತಿಯಾಗಿ ಮಾರ್ಪಡಿಸುವಾಗ 
ಪವಾಡಗಳು ಅದರ ಅಂಗಗಳಾಗುತ್ತವೆ. ಕಥಾ ವಸ್ತುವಿಗೆ ಒಂದು ಆಯಾಮ 
ಏರ್ಪಡುತ್ತದೆ. ಏನೇ ಆಗಲೀ ಪವಾಡಗಳ ಹಿನ್ನೆಲೆಯಲ್ಲಿ ಒಂದು ತಾತ್ವಿಕ ನೆಲೆ 
ಇರಬೇಕು. ಆಗಲೇ ಅದಕ್ಕೆ ಒಂದು ತೂಕ ಬರುತ್ತದೆ. ಜಾನಪದ ಕಥಾ ವಸ್ತುವಿನಲ್ಲಿ 
ಬರುವ ಚಿಕ್ಕ ಘಟಕಗಳೇ ಆಶಯ ಅಥವಾ ಪ್ರೇರಕ, ತೀರ ಚಿಕ್ಕ, ಸರಳವಾದ ಕಥೆಯೂ 
ಆಶಯವಾಗಬಹುದು. ಧಾರ್ಮಿಕ ಕಾವ್ಯಗಳಲ್ಲೂ ಸುಂದರ ಕಲ್ಪನೆಯ ಅನೇಕ 
ಆಶಯಗಳನ್ನು ಗುರುತಿಸಬಹುದು. 


ಮಾದೇಶ್ವರ ಕಾವ್ಯಗಳಲ್ಲಿ ಹಲವಾರು ಪವಾಡಗಳು ಮತ್ತು ಆಶಯಗಳಿದ್ದರೂ 
ಇಲ್ಲಿ ಕೆಲವನ್ನು ಮಾತ್ರ ಪ್ರಸ್ತಾಪಿಸಲಾಗುವುದು. 


ಮಾದೇಶ್ವರ ಕಾವ್ಯದಲ್ಲಿ ಪ್ರಾಣದಾನ ಪವಾಡಗಳು ಹಲವಾರು ಬರುತ್ತವೆ. 
ಅವುಗಳಲ್ಲಿ ಹರಳಯ್ಯನ ಪ್ರಸಂಗವೂ ಪವಾಡಮಯವಾಗಿದೆ. 


""ಹರಳಯ್ಯನನ್ನು ಮಾದೇಶ್ವರರು ಒಂದು ಜೊತೆ ಪಾದರಕ್ಷೆಯನ್ನು ಮಾಡಿತಾ 
ಎನ್ನಲು ಆತ ತನ್ನ ಹೆಂಡತಿಯನ್ನು ಕೊಂದು ಆಕೆಯ ಚರ್ಮದಲ್ಲಿ ಚಮ್ಮಾವುಗೆ ಮಾಡಿ, 
ಮಾದೇಶ್ವರರಿಗೆ ನೀಡಲು, ಮಾದೇಶ್ವರರು, ದಂಪತಿಗಳ ಸಮೇತರಾಗಿ ಬಂದು 
ಚಮ್ಮಾವಗೆಯನ್ನು ನೀಡಬೇಕು” ಎಂದರು. ಆಗ ಹರಳಯ್ಯ ಬೇರೊಬ್ಬ ಹೆಂಗಸನ್ನು 
ತನ್ನ ಹೆಂಡತಿಯಂತೆ ನಟಿಸುವಂತೆ ಹೇಳಿ ಕರೆತಂದನು. ಆದರೆ ಮಾದೇಶ್ವರರು ಆಕೆ 


92 


ಸತ್ಯ ಸಂಗತಿಯನ್ನು ಹೇಳುವವರೆಗೂ ಬಿಡಲಿಲ್ಲ. ಹರಳಯ್ಯನ ಸಂಯಮವೂ ಬಲು 
ಗಟ್ಟಿ. ಹೆಂಡತಿಯನ್ನು ಕೊಂದು ಆಕೆಯ ಚರ್ಮದಿಂದ ಚಮ್ಮಾವುಗೆ ಮಾಡಿದೆ ಎಂದು 
ಹೇಳುವುದಿಲ್ಲ ಮಾದೇಶ್ವರರು ಅದಕ್ಕೇ ಹರಳಯ್ಯನಿಗೆ ಮಾನವನ ಚರ್ಮದಿಂದ 
ಮಾಡಬೇಕೆಂದು ಹೇಳಿದ್ದರು, ಆತನ ದೃಢತೆ, ಸತ್ಯ ಪರೀಕ್ಷಿಸಲು. ಹಾಗೆಯೇ ಆತ 
ವಿಷಯವನ್ನು ಹೆಂಡತಿ ಕಲ್ಮಾಣಮ್ಮನಲ್ಲಿ ಹೇಳಲು ಆಕೆ “ಇದಕ್ಕಾಗಿ ಚಿಂತಿಸಬೇಡಿ, 
ನನ್ನ ಚರ್ಮದಿಂದಲೇ ಮಾಡಿ. ನನ್ನನ್ನು ಕೊಲ್ಲಿ ಎಂದಳು. ಈಕೆಯೂ ಮಹಾ 
ಶರಣೆ. ಹೆಂಡತಿಯನ್ನು ಕೊಂದರೂ ಸರಿ ಗುರುವಿಗೆ ತೃಪ್ತಿಯಾಗಬೇಕೆಂಬುದು ಆತನ 
ಛಲ. ಮಾದೇಶ್ವರರದು ಭಕ್ತನ ನಿಷ್ಠೆಯನ್ನು ಪರೀಕ್ಷೆ ಮಾಡುವ ಛಲ. ಇದೊಂದೇ 
ಕಥೆಯಲ್ಲಿ ಅನೇಕ ಆಶಯಗಳು ಹಾಸುಹೊಕ್ಕಾಗಿ ಬಂದಿವೆ. ಮಾದೇಶ್ವರರು 
ಹರಳಯ್ಯನನ್ನು ಮನುಷ್ಯ ಚರ್ಮದಲ್ಲಿ ಚಮ್ಮಾವುಗೆ ಮಾಡಿ ತರಬೇಕೆಂದು ಹೇಳಿದಾಗ 
ಏನು ಮಾಡುವುದೆಂಬ ಚಿಂತೆಯಲ್ಲಿರಲು ಕಲ್ಯಾಣಮ್ಮ ಸಮಾಧಾನಿಸಿ - “ನಾನು 
ಒಂದು ರಾತ್ರಿ ಹೊರಗಿನಿಂದ ಬರುತ್ತೇನೆ, ಎಲ್ಲಿಗೆ ಹೋಗಿದ್ದೆ? ಎಂದು ಗದರಿಸಿ, 
ಪಾಶಿವ್ರತ್ಯಕ್ಕೆ ಭಂಗವಾಗಿ ನಡೆದೆ ಎಂದು ಕೋಪಗೊಂಡು ನನ್ನನ್ನು ಕೊಂದು ಬಿಡಿ. 
ಅನಂತರ ನನ್ನ ಚರ್ಮದಿಂದ ಚಮ್ಮಾವುಗೆ ಮಾಡಿ” ಎಂದಳು ಆ ಮಹಾಪತಿವ್ರತೆ. 
ಇದು ಒಂದು ಆಶಯವಾಗಿ ಕಾಣಿಸುತ್ತದೆ. ಚಮ್ಮಾವುಗೆ ಸಿದ್ಧಮಾಡಿ ಹರಳಯ್ಯ 
ಮಾದೇಶ್ವರರಿಗೆ ಒಪ್ಪಿಸಲು ಬರಲು “ನಿನ್ನ ಹೆಂಡತಿಯನ್ನು ಕರೆ, ದಾನ ಕೊಡುವಾಗ 
ದಂಪತಿಗಳು ಬಂದು ಕೊಡಬೇಕು” ಎಂದಾಗ ಬೇರೆ ಹೆಂಗಸೊಬ್ಬಳನ್ನು ಕರೆತಂದು 
ಹೆಂಡತಿ ಎಂದು ಹೇಳಿ ನಟಿಸುವುದು, ಮಾದೇಶ್ವರರು ಅದನ್ನು ತಿಳಿದು, ಆಕೆಯ . 
ಬಾಯಿಯಿಂದ ಸತ್ಯ ಹೇಳಿಸುವುದು ಮತ್ತೊಂದು ಆಶಯವಾಗುತ್ತದೆ. ಮಾದೇಶ್ವರರು 
"ಕಲ್ಯಾಣಮ್ಮಾ, ಕಲ್ಕಾಣಮ್ಮಾ' ಎಂದು ಮೂರು ಸಾರಿ ಕೂಗು ಎಂದಾಗ ಹರಳಯ್ಯ 
ಹಾಗೆಯೇ ದನಿಗೂಡಿಸುವನು. ಕಲ್ಯಾಣಮ್ಮ ಮಾದೇಶ್ವರರ ಪವಾಡದಿಂದ ಬಂದಳು.” 


ಸಂಕಮ್ಮನಿಗೆ ಮಗ ಆದಿಶೇಷನನ್ನು ಕೊಯ್ದು ಅಡಿಗೆ ಮಾಡಿ ಹಾಕು ಎಂದು 
ಮಾದೇಶ್ವರರು ಕೇಳಿದರು. ಅದಕ್ಕೆ ಹೆದರದೆ ಸಂಕಮ್ಮ ಮಗನನ್ನು ಕೊಂದು ಅಡಿಗೆ 
ಮಾಡಿದಳು.”* ಹೀಗೆ ಮಾಡಬೇಕಾಗಿದ್ದರೆ, ತಾಯಿ ತನ್ನ ಮನಸ್ಸನ್ನು ಅದೆಷ್ಟು ಕಲ್ಲು 
ಮಾಡಿಕೊಂಡಿರಬೇಡ? ಮಾದೇಶ್ವರರು ಸಂಕಮ್ಮನನ್ನುದ್ದೇಶಿಸಿ “ನಿನ್ನ ಮಗನನ್ನು 
ಕರೆಯಮ್ಮಾ” ಎಂದು ಹೇಳಿದಾಗ ಆಕೆ ಕೂಗಿದಳು. ಆದಿಶೇಷ ಓಡಿಬಂದು 
ಮಾದೇಶ್ವರರ ಜೊತೆಯಲ್ಲಿ ಊಟಮಾಡಿದನು. ಊಟದ ಮೇಲೆ ಸೀರು 
ಜಿಮುಕಿಸಿದಾಗ ಮಾಂಸ ಹೂವಾದುವು. ಕೊನೆಗೂ ಮಾದೇಶ್ವರರು ಮಗುವನ್ನು 
ಆಕೆಯಿಂದ ದಾನವಾಗಿ ತೆಗೆದುಕೊಂಡು ಹೊರಡುವರು. ಈ ಪ್ರಾಣದಾನ 


93 


ಪವಾಡದಲ್ಲೂ ಹಲವಾರು ಆಶಯಗಳು ಬಂದಿವೆ. ಈ ಪ್ರತಿಮೆಯ ಚಿತ್ರಣಕ್ಕೆ ಭಕ್ತ 
ಸಿರಿಯಾಳನ ಕಥೆಯೇ ಸ್ಫೂರ್ತಿ ಎನಿಸುತ್ತದೆ. 


ಒಂದು ಪದಾರ್ಥ ಎಷ್ಟು ವಿನಿಯೋಗಿಸಿದರೂ ಮತ್ತೆ ಮತ್ತೆ ಒದಗಿದುದಕ್ಕೆ 
“ಅಕ್ಷಯ ಪವಾಡ” ಎಂದು ಕರೆಯುವರು. 


""ಮಾದೇಶ್ವರರು ತಾಯಿ ಉತ್ತರಾಜಮ್ಮ ಕಟ್ಟಿಕೊಟ್ಟ ಮುಂಗ್ಳೆಗಾತ್ರದ ಮೂರು 
ಬತ್ತಿಯನ್ನು ಕಲ್ಕಾಣದ ಶರಣರೆಗೆಲ್ಲಾ ಹಂಚಿದ ಮೇಲೂ ಅನ್ನ ಉಳಿಯುವುದು. 
ಉಗ್ರಾಣವೆಲ್ಲಾ ಅನ್ನಮಯವಾಯಿತು." ಅನ್ನದಾನ ಮಾಡಿದಷ್ಟೂ ಹೆಚ್ಚುತ್ತದೆ. 
ದಾನಗಳಲ್ಲೆಲ್ಲಾ ಅನ್ನದಾನ ಮಿಗಿಲು ಎಂಬುದನ್ನು ಈ ಪವಾಡ ಹೇಳುತ್ತದೆ. ಅಲ್ಲದೆ 
ಇದ್ದುದನ್ನು ಎಲ್ಲರೂ ಹಂಚಿಕೊಂಡು ತಿಂದರೆ ಉತ್ತಮ ಎಂದು ಸಾರಲು ಮಾದೇಶ್ವರರು 
ಈ ಪವಾಡವನ್ನು ಎಸಗಿದಂತಿದೆ. 


ಮಾದೇಶ್ನರರು ಮನೆಮನೆಗೆ ಹೋಗಿ ಭಿಕ್ಷೆ ತರಲು ಮನೆ ತುಂಬಿಹೋಗುತ್ತಿತ್ತು"” 
ಇನ್ನು ದಿನವೂ ತಂದರೆ ಎಲ್ಲಿ ತುಂಬಿಕೊಳ್ಳುವುದು ಎಂಬ ಚಿಂತೆಯುಂಟಾಯಿತು, 
ತಾಯಿ ಉತ್ತರಾಜಮ್ಮನಿಗೆ, ಆಗ ತಾಯಿ, ಮಗನಿಗೆ “ಮಗೂ ನೀನು ದಿನಕ್ಕೆ ಎರಡು ' 
ಸೇರು ಮಾತ್ರ ಭಿಕ್ಷೆ ತೆಗೆದುಕೊಂಡು ಬಾ” ಎಂದು ಹೇಳಿದಳು. ಇದರಲ್ಲಿ ಒಂದು 
ತತ್ವ ಅಡಗಿದೆ. ಹೆಚ್ಚಿಗೆ ಸಂಗ್ರಹಿಸಿಕೊಂಡು ಒಬ್ಬರೇ ಸುಖಪಡಬಾರದು. ಇದು 
ಅಕ್ರಮವಾಗುತ್ತದೆ. ನಾವು ಯಾವಾಗಲೂ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ 
ಶೇಖರಿಸಿಟ್ಟುಕೊಳ್ಳಬೇಕು. ಬೇರೆಯವರಿಂದ ಉಚಿತವಾಗಿ ಸಿಗುತ್ತದೆ ಎಂದು. ನಾವು 
ದುರಾಸೆಯಿಂದ ಪಡೆಯಬಾರದು ಎಂಬ ನೀತಿಯನ್ನು ಈ ಪ್ರಸಂಗದಲ್ಲಿ ಕವಿ 
ಚಿತ್ರಿಸಿದ್ದಾನೆ. 

ಕುರುಡರಿಗೆ ಕಣ್ಣು ಬರಿಸಿದರೆ ""ನೇತ್ರದಾನ ಪವಾಡ” ಎಂದು ಹೆಸರು. 


ಬೇಡರ ಕನ್ನಯ್ಯನಿಗೆ ಬೇಟೆಯಾಡಿ ಪ್ರಾಣಿ ಹಿಂಸೆ ಮಾಡಬಾರದು ಎಂದು 
ಬೋಧಿಸಲೆಂದೇ ಈ ಪವಾಡ ಮೆರೆದಂತೆ ಕಾಣುತ್ತದೆ." ಮಾದೇಶ್ವರರು ಬಾಣದ 
ಏಟು ಪ್ರಾಣಿಗೆ ನೋವಾಗುತ್ತದೆ ಎಂಬುದನ್ನು ಬೇಡರ ಕನ್ನಯ್ಯನಿಗೆ ಖಚಿತಪಡಿಸಿದರು. 
ಒಮ್ಮೆ ಬೇಡರ ಕನ್ನಯ್ಯ ಬೇಟೆಯಾಡುತ್ತಿದ್ದಾಗ ಆ ಏಟನ್ನು ಮಾದೇಶ್ವರರು ಪ್ರಾಣಿಗೆ 
ತಪ್ಪಿಸಿ ತಮ್ಮ ಕಣ್ಣಿಗೆ ಬೀಳುವಂತೆ ಮಾಡಿದರು. ಬೇಡರ ಕನ್ನಯ್ಯನನ್ನು ಕಣ್ಣು ಕೊಡು 
ಎಂದು ಕೇಳಿದರು. ಅತನಿಗೆ ತಾನು ಮಾಡಿದುದು ತಪ್ಪು ಎಂಬ ಅರಿವು ಮೂಡಿತು. 
ಕೂಡಲೇ ಬಾಣದಿಂದ ತನ್ನ ಕಣ್ಣನ್ನು ತೆಗೆದು ಕೊಟ್ಟನು. ಆತನ ಸಂಕಲ್ಪವೂ ದೊಡ್ಡದು. 
ಬೇರೆಯವರಿಗೆ ನೋವಾದಾಗ ತನ್ನ ನೋವನ್ನೂ ಸ್ಟೀಕರಿಸಿಕೊಳ್ಳುತ್ತಾನೆ. ಮಾದೇಶ್ವರರು 


94 


ನಮ್ಮ ಕಣ್ಣಿನಷ್ಟೇ ಪ್ರಾಣಿಗಳ ಪ್ರಾಣವೂ ಮುಖ್ಯ ಎಂದು ಅವನಿಗೆ ಮನವರಿಕೆಯುಂಟು 
ಮಾಡಿದ ರೀತಿ ಇದು. j 


ನಾಸ್ತಿಕರನ್ನು ಆಸ್ತಿಕರನ್ನಾಗಿ ಮಾಡುವ ಉದ್ದೇಶದಿಂದ ಭವಿಷತ್ಯಥನ, ರೂಪಾಂತರ 
ಪವಾಡಗಳು ನಡೆದವೆಂಬುದನ್ನು ಮಾದೇಶ್ವರ ಕಾವ್ಯವು ನಿರೂಪಿಸಿದೆ. ಜುಂಜೇಗೌಡನು 
ಮಾದೇಶ್ವರರ ಒಕ್ಕಲಾಗದಿರಲು ಜುಂಜೇಗೌಡನ ಹಸುವನ್ನು ರಕ್ತ ಕರೆಯುವಂತೆ 
ಮಾಡಿದರು. ಕೊನೆಗೆ ಆತನು ಚಿಂತಿಸುತ್ತಿರಲು ಕಣೆ ಹೇಳುವ ವೇಷದಲ್ಲಿ ಬುಡುಬುಡುಕೆ 
ವೇಷದಲ್ಲಿ ಕಾಣಿಸಿಕೊಂಡು, ಏಕೆ ಹೀಗಾಗುತ್ತದೆ ಎಂಬುದನ್ನು ವಿವರಿಸಿದರು. 
ಮಾದೇಶ್ವರರು ಇದಕ್ಕಾಗಿ ಜುಂಜೇಗೌಡನ ಪೆಟ್ಟಿಗೆಯ ಹಣವನ್ನು ಕಲ್ಲು ಮಾಡಿದರು. 
ಕಣಜದ ಧಾನ್ಯವನ್ನು ಮರಳು ಮಾಡಿದರು. ಇವೆಲ್ಲಾ ರೂಪಾಂತರ ಪವಾಡಗಳಾಗಿ 
ನಿಂತಿವೆ." ಜುಂಜೇಗೌಡನ ಮನ ಒಲಿಸಿ, ಕಾಡು ಜನರನ್ನು ಪೂಜೆ ಮಾಡಿ ಭಕ್ತಿಯಿಂದ 
ನಡೆಸಲಿಕ್ಕೋಸ್ಕರ ಈ ಪವಾಡಗಳನ್ನು ಎಸಗಿದರು. ಜುಂಜೇಗೌಡನ ಹಸು ರಕ್ತ 
ಕರೆಯುವುದು, ಕಣತಮ್ಮನ ವೇಷದಲ್ಲಿ ಮಾದೇಶ್ವರರು ಜುಂಜೇಗೌಡನಿಗೆ 
ಮುಂದಾಗುವುದನ್ನು ತಿಳಿಸುವುದು, ಕಣಜದ ಧಾನ್ಯ ಮರಳಾಗುವುದು, ಪೆಟ್ಟಿಗೆ ಹಣವನ್ನು 
ಕಲ್ಲು ಮಾಡುವುದು, ಇವು ಜನಪದ ಆಶಯಗಳಾಗಿ ನಿಲ್ಲುತ್ತವೆ. 

,  ಡೇವನು ಸರ್ವಾಂತರ್ಯಾಮಿ, ಸರ್ವ ವ್ಯಾಪಿ ಎಂಬುದಕ್ಕೆ ಇದೊಂದು 
ಉದಾಹರಣೆ. ಒಂದೇ ಕಾಲದಲ್ಲಿ ಹಲವಾರು ಕಡೆ ಒಂದು ವ್ಯಕ್ತಿ ಉಪಸ್ಥಿತವಾಗುವುದಕ್ಕೆ 
ಸರ್ವಾಂತರ್ಯಾಮಿ ಪವಾಡ ಎಂದು ಹೆಸರು. ಒಮ್ಮೆಲೇ ಮಾದೇಶ್ವರರು ಎಪ್ಪತ್ತೇಳು 
ಕೋಟಿ ಬರಗಗಳ (ಹುಲಿಗಳ) ಮೇಲೆ ನಾಟ್ಯವಾಡಿ"* ಕಾಡು ಜನರನ್ನು ಆಕರ್ಷಿಸಿ 
ಅವರಲ್ಲಿ ದೈವಭಕ್ತಿ ಹುಟ್ಟುವಂತೆ ಮಾಡಿದರು. 


ಆ ಕಾಲದಲ್ಲಿ ಗಿಡ ಹೂವು ಹಣ್ಣು ಬಿಡುವುದು, ಒಂದು ಜಾತಿಯ ಮರದಲ್ಲಿ 
ಮತ್ತೊಂದು ಜಾತಿಯ ಹಣ್ಣು ಹೂವು ಬಿಡುವುದು, ಬಂಜೆ ಮಕ್ಕಳನ್ನು ಪಡೆಯುವುದು, 
ಅಸಹಜೋತ್ಪತ್ತಿ ಪವಾಡವಾಗುವುದು. ಇದಕ್ಕೆ ಸಂಕಮ್ಮನ ಕಥೆಯೇ ಒಂದು ಸುಂದರ 
ಉದಾಹರಣೆ. ಬಂಜೆ ಸಂಕಮ್ಮನನ್ನು ನೀಲಯ್ಯ ಬಂಧನದಲ್ಲಿಟ್ಟು ಹೆಜ್ಜೇನು ಬೇಟೆಗೆ 
ಹೋಗಿದ್ದ ಕೆಲವು ತಿಂಗಳಾದ ಮೇಲೆ ಬಂದು ನೋಡಿದಾಗ ಆತನ ಗುಳ್ಳಿನ ಜಾಗದಲ್ಲಿ 
ಅರಮನೆಯಾಗಿತ್ತು. ಒಳಗೆ ನೋಡಿದರೆ ಗರ್ಭಿಣಿಯಾದ ಹೆಂಡತಿ ನಿಂತಿದ್ದಳು. ಆಗ 
ಅವನು ಹೆಂಡತಿಯ ಶೀಲವನ್ನು ಶಂಕಿಸಿದ. “ಯಾರನ್ನು ಮಾಡಿಕೊಂಡು 
ಗರ್ಭಿಣಿಯಾದೆ” ಎಂದು ಚಂಡಿಸಿದ. ಅದಕ್ಕೆ ಆಕೆ “ಮಾದೇಶ್ವರರ ಅನುಗ್ರಹದಿಂದ 
ಗರ್ಭಿಣಿಯಾದೆ” ಎಂದಳು. ಅದಕ್ಕೆ ಒಪ್ಪದ ನೀಲಯ್ಯ “ಶಕ್ತಿಯನ್ನು ಎತ್ತಿ ಹೊಡೆಯಲು 
ಬಾಳೆಸುಳಿಯಾಗುವುದು,"" ಹೂವಿನ ಹಾರವಾಗುವುದು. ಸುಣ್ಣದ ಗೂಡಿನಿಂದ 


95 


ದಿವ ಎಣ್ಣೆ ಕೊಪ್ಪರಿಕೆಗಳಿಂದ ಬರಬೇಕು,” ಕಡ್ಡಿಯ ವಂದ್ರಿಯಲ್ಲಿ (ಜರಡಿ) ನೀರು 
ಬೇಕು, ಒಂದು ಅರಳಿ ಗಿಡ ಚಿಗುರಬೇಕು, ಮರಳ ಗಡಿಗೆಯಲ್ಲಿ ನೀರು 
ಕ್ಕು” ಮೆಣಸಿನ ಕಾಯಿನ ಹೊಗೆಯಿಂದ ಹೊರ ಬರಬೇಕು, ಕುದಿವ ಜೇನು 
ಹದಿಂದ ಉಂಗುರ ತರಬೇಕು? ಮೂರು ಖಂಡುಗ ಅಕ್ಕಿ ಎಳ್ಳು 
ಬೇರ್ಪಡಿಸಬೇಕು, ಭಾರಿಗುಂಡನ್ನು ಉರುಳಿಸಿದರೂ ಬದುಕಬೇಕು,” ಮೂರು 


[i 
Lt 


tl (ಟೆ 
[ed ಸ 
ತ 





[53 


ಖಂಡುಗ ಭತ್ತ ಬಿಡಿಸಿ ಅಕ್ಕಿ ಮಾಡಬೇಕು, ಎರಡು ಕೈ ಕಾಲುಗಳಿಗೆ. ಬಳೆ ಹಾಕಿ 
ಗುಂಡು ಇಟ್ಟರೂ ತೆಗೆದುಕೊಳ್ಳಬೇಕು,” ಬೆಂಕಿಯಿಂದ ಹೊರಬರಬೇಕು, ಉಕ್ಕಿನ 
ಒನಕೆಯಲ್ಲಿ ಒಳನಾರು ತೆಗೆಯಬೇಕು, ಕಲ್ಲಿನ ಮೇಲೆ ಕೀರೆ ಹಾಕಿ ಬೆಳೆಯಬೇಕು, 

ಕಾಳಿಂಗ ಸರ್ಪನಿರುವ ಬಾವಿಯಿಂದ ಹೊರಬರಬೇಕು? ಎಂಬ ಹಲವಾರು 
ಕಟ್ಟಾಜ್ಜೆಗಳನ್ನು ಮಾಡಿದ ಮಾದೇಶ್ವರರು ನೀಲಯ್ಯನನ್ನು ಕಣ್ಣು ತೆರೆಸಲು ಹಲವಾರು 
ಪವಾಡಗ ಛನ್ನು ಮಾಡಿದರು. ಅವನ ಅನುಮಾನಗಳನ್ನು ಪರಿಹರಿಸಲು ಅವ ತೀರ 
ಗತ್ಯವಾಗಿದ್ದವು. ಲೌಕಿಕ ವ್ಯಕ್ತಿಯಾದ ನೀಲಯ್ಯ ತನ್ನ ಹೆಂಡತಿ ಸಂಕಮ್ಮ ಬಂಜೆ 
೦ದು ತಿಳಿದುಕೊಂಡಿದ್ದ. ಆದರೆ ದೈವಕೃಪೆಯಿಂದ ಬಂಜೆ ಬಸುರಾಗಬಹುದು 
೦ಬುದರ ಅರಿವು ಆತನಿಗಿರಲಿಲ್ಲ. ಹೆಂಡತಿ ಎಷ್ಟು ಹೇಳಿದರೂ ಕೇಳದೆ ಆತ ನಡೆಸುವ 
ರೀಕ್ಷೆಗಳಲ್ಲಿ ಆಕೆ ಗೆದ್ದಳು. ಸತ್ಯದ ಅರಿವನ್ನು ನೀಡಲು ಕಾರಣರಾದರು. ಮಾದೇಶ್ವರ 
ವ್ಯದಲ್ಲಿನ ಸಂಕಮ್ಮ ನ ಕಥೆಯಲ್ಲಿ ಹಲವಾರು ಪವಾಡಗಳು ಆಶಯಗಳು 
ನುಸುಳಿರುವುದನ್ನು ಗುರುತಿಸಬಹುದು. ನೀಲಯ್ಯ ಮಾಡುವ ಒಂದೊಂದು ಪರೀಕ್ಷೆಯೂ 
ಜನಪದ ಆಶಯವಾಗಿ ಮೂಡಿನಿಂತಿದೆ. 


೩8 ಕ ಲ G: 


2 


ಉತ್ತರಾಜಮ್ಮನು ಹೂವನ್ನು ಮೂಸಿದಾಗ ಗರ್ಭಿಣಿಯಾಗುವುದು, ಎಪ್ಪತ್ತೈದರ 
ಉತ್ತರಾಜಮ್ಮ ತನ್ನ ಮುಫ್ಟಿನ ವಯಸ್ಸಿನಲ್ಲಿ ಮಗು ಹಡೆಯುವುದು ಆಸಹಜವೇ 1 


ಸ ? ಗುರುಗಳಲ್ಲಿ ಎಷ್ಟೊಂದು ಭಕ್ತಿ ಇಟ್ಟಿದ್ದಾರೆ ಎಂಬುದನ್ನು oak; ವಿಪರೀತ 
ಮಳೆ ಕರೆದರು, ನೀರಲ್ಲಿ ಮಾದೇಶ್ವರರು ಕೊಚ್ಚಿಕೊಂಡು ಹೋಗುತ್ತಿರಲು ತಾವು 


ಪ್ರವಾಹದಲ್ಲಿ ಸಾಯುವುದನ್ನೂ ಲೆಕ್ಕಿಸದೆ ಗುರುಗಳನ್ನು ತಬ್ಬಿಕೊಂಡು ನೀರಲ್ಲಿ ಈಜಾಡಿ 
ರಕ್ಷಿಸಿದರು. 


ತನ್ನನ್ನು ನಂಬಿ ನಿದವರನ್ನು ದೈವ ಎಂದೂ ಕೈಬಿಡದು ಎಂಬುದಕ್ಕೆ ಒಂದು 
ಪವಾಡವಿದೆ, ಕೊಂಗರಾಜ, ರಾಯಣ್ಣನ ಮಗಳು ದುಂಡಮ್ಮ ನನ್ನು ಎತ್ತಿಕೊಂಡು 
ಹೋಗುತ್ತಿರಲು ರಾಯಣ್ಣನ ಸೈನ್ಯವನ್ನು ಹಿಂಬಾಲಿಸಿತು. ಪಾಲಾರ್‌ ನದಿಯಲ್ಲಿ ಈಜಿ 


96 


ಹೋಗುತ್ತಿರಲು ದುಂಡಮ್ಮನ ದೈವಭಕ್ತಿಯಿಂದ ಮಾದೇಶ್ವರರು ನದಿಯನ್ನೇ ಮಂಜಾಗಿ 
ಮಾಡುವರು. ದುಂಡಮ್ಮ ಯಾವ ತೊಂದರೆಯೂ ಇಲ್ಲದೆ ಮನೆ ಸೇರುವಳು.”” 
ಇದೂ ಜಲಸಂಬಂಧದ ಪವಾಡಕ್ಕೆ ಮತ್ತೊಂದು ಉದಾಹರಣೆ. 


ಬೆಂಕಿಯಲ್ಲಿ ಬೇಯದಂತೆ ಮಾಡುವುದು ಬೆಂಕಿಯ ಪವಾಡ. ಒಂದು ಹೆಣ್ಣಿನ 
ಪಾತಿವ್ರತ್ಯವನ್ನು ಶಂಕಿಸಿ ಅಗ್ನಿ ಪರೀಕ್ಷೆ ಮಾಡುವುದನ್ನು ಕಾಣಬಹುದು. ಸಂಕಮ್ಮ 
ಎಷ್ಟು ನಿಜ ಹೇಳಿದರೂ ನೀಲಯ್ಯ ತನ್ನ ಸತಿ ಸಂಕಮ್ಮನ ಮೇಲೆ ಅನುಮಾನ ಪಡುತ್ತಾನೆ. 
ಬೆಂಕಿಯಿಂದ ಹೊರಬಂದರೆ ನಿನ್ನನ್ನು ಹೆಂಡ್ರಿಯಾಗಿ ಸ್ವೀಕರಿಸುತ್ತೇನೆ ಎಂದಾಗ ಇದರಲ್ಲೂ 
ಜಯಶೀಲಳಾಗುವಂತೆ ಮಾಡ್ತಾರೆ ಮಾದೇಶ್ವರರು.””* 


ಪುಷ್ಪವೃಷ್ಟಿಯಾಗುವುದು, ಇದ್ದಕ್ಕಿದ್ದಂತೆ ಮಾಯವಾಗುವುದು, ಅದೃಶ್ಯ ಪವಾಡಕ್ಕೆ 
ಉದಾಹರಣೆಗಳು. ಮಾದೇಶ್ವರರು ಅನೇಕ ಸಾರಿ ಅದೃಶ್ಯರಾಗುವುದು, ಶಿಷ್ಕರನ್ನು 
ಪರೀಕ್ಷಿಸಲು ಜುಂಜೇಗೌಡರನ್ನು ತನ್ನ ಒಕ್ಕಲು ಮಾಡಿಕೊಳ್ಳಲಿಕ್ಕೆ ಆತನ ಹಸು ಕುರಿ, 
ದನಗಳನ್ನು ಮಾಯಮಾಡುವುದನ್ನು ಕಾಣಬಹುದು.” 


ದೇವರು ಮತ್ತು ದೆವ್ವಗಳೊಡನೆ ವ್ಯವಹರಿಸುವುದು ದೇವರು, ದೆವ್ಹಗಳ ಪವಾಡ 
ಎಂದು ಹೆಸರು. ಮೂಗಯ್ಯನ ಪರೀಕ್ಷೆಗೆ ಮಾದೇಶ್ವರರು ಪಟ್ಟದ ರಂಗಸ್ವಾಮಿ, 
ಮುಡುಕುತೊರೆ ಮಲ್ಲಿಕಾರ್ಜುನರೊಡನೆ ವ್ಯವಹರಿಸಿ ನಾಟಕವಾಡಿ ಮೂಗಯ್ಯನನ್ನು 
ತಮ್ಮ ಒಕ್ಕಲು ಮಾಡಿಕೊಂಡಿದ್ದುಂಟು.5 ಹಾಗೆಯೇ ಜಂಗಮರಿಗೆ ವಿಷದ ಕಜ್ಜಾಯ 
ಮಾಡಿ ಅವರಿಂದ ದ್ರವ್ಯವನ್ನು ಅಪಹರಿಸುತ್ತಿದ್ದ ಇಕ್ಕೇರಿ ದೇವಮ್ಮನ ಮಕ್ಕಳಿಗೇ ಆ 
ವಿಷದ ಕಜ್ಜಾಯ ತಿನ್ನಿಸಿ ಅವಳ ಕಣ್ಣೆದುರಿಗೇ ಸಾಯುವಂತೆ ಮಾಡಿದರು.” ಪರರ 
ದ್ರವ್ಯವನ್ನು ಆಶಿಸಬಾರದು ಎಂಬುದರ ಪ್ರಶೀಕವಾಗಿ ಈ ಪ್ರಶಿಮೆ ಇಕ್ಕೇರಿ ದೇವಮ್ಮನ 
ಕಥೆಯಲ್ಲಿ ನಿರೂಪಿಸಲ್ಪಟ್ಟಿದೆ. ಮೂಗಯ್ಯನ ಕಥೆಯಲ್ಲಿ ಬರುವ ಮಾದೇಶ್ವರರು 
ನಾಗರಹಾವಾಗಿ ಮೂಗಯ್ಯನನ್ನು ಕಚ್ಚಿ ಸಾಯಿಸುವುದು, ಪಟ್ಟದ ರಂಗಸ್ವಾಮಿ, ಮುಡುಕು 
ತೊರೆಯಲ್ಲಿ ಮಲ್ಲಿಕಾರ್ಜುನರು ಇಕ್ಕೇರಿ ದೇವಮ್ಮನ ತಂಗಿಯಿಂದ ಶುದ್ಧವಾದ 
ಕಜ್ಜಾಯವನ್ನು ಕಿತ್ತುಕೊಂಡು ಅದನ್ನು ತಾವು ಬಿಡಿಸಿಕೊಂಡು, ವಿಷದ ಕಜ್ಜಾಯವನ್ನು 
ತಮ್ಮ ಜೋಳಿಗೆಗೆ ಹಾಕಿಕೊಂಡು ಅದನ್ನು ಇಕ್ಕೇರಿ ದೇವಮ್ಮನ ಮಕ್ಕಳಿಗೆ ಕೊಡುವ 
ಹಲವಾರು ಆಶಯಗಳನ್ನು ಈ ಎರಡೂ ಪ್ರಸಂಗಗಳಲ್ಲಿ ಕಾಣಬಹುದು. 


ದೇವರ, ಗುರುವಿನ ನಾಮಸ್ಮರಣೆ: ಮಾಡುವುದರಿಂದ ಇಷ್ಟಾರ್ಥಗಳು ' 
ನೆರವೇರುತ್ತದೆ. ಇದಕ್ಕೆ ನಾಮಸ್ಮರಣೆಯ ಪವಾಡ ಎಂದು ಹೆಸರು. ಕುಂತೂರಿನಲ್ಲಿ 
ಮಾದೇಶ್ವರರು ಗುರುಗಳ ನಾಮಸ್ಕರಣೆ ಮಾಡಿ ಗೊದ್ದೆ ಗೋಸುಂಬೆಗಳನ್ನು ನೀರಿಗೆ 


97 


ಅದ್ದಿ ಹೂವನ್ನಾಗಿ ಮಾಡಿದರು.” ಗುರುವಿನ ಮಹಿಮೆ ಎಂಥದ್ದು ಎಂಬುದನ್ನು 
ಹೇಳುವ ಉದ್ದೇಶದಿಂದ ಈ ಪವಾಡವೆಸಗಬೇಕಾಯಿತು. ಗುರುವಿನ ಗುಲಾಮನಾಗುವ 
ತನಕ ಮುಕ್ತಿ ಸಿಗದು ಎಂಬುದಕ್ಕೆ ಪೂರಕವಾಗಿ ಬಂದ ಪವಾಡ ಇದು. ಗುರುಗಳಲ್ಲಿ 
ನಿಜವಾದ ಭಕ್ತಿ ಇದ್ದುದಕ್ಕೆ ಗೊದ್ದೆ ಗೋಸಂಬೆಗಳೂ ಹೊವಾದುವು. ಇದೇ ಪ್ರಭುದೇವರ 
ಮಿಕ್ಕ ಶಿಷ್ಠರು ಮಾದೇಶ್ವರರು ಮಾಡಿದಂತೆ ಮಾಡಲು, ಹಾವು ಚೇಳುಗಳು ಗುರುಗಳ 
ಮುಂದೆ ಓಡಾಡಿದವು.”” ಗುರುಭಕ್ತಿ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬ 
ಪ್ರತಿಮೆಯನ್ನು ಈ ಜನಪದ ಕಾವ್ಯದಲ್ಲಿ ಕವಿ ತಂದಿದ್ದಾನೆ. 


ಹೀಗೆ ಮಾದೇಶ್ವರ ಕಾವ್ಯ ಪವಾಡಮಯವಾಗಿದೆ. ಹಾಗೆಯೇ ಆಶಯಗಳು 
ಪೂರಕವಾಗಿ ಬಂದಿವೆ. ಸತ್ಕಪರೀಕ್ಷೆಗಾಗಿ, ಲೋಕಕಲ್ಯಾಣಕ್ಕಾಗಿ ದುಷ್ಟರ ನಿಗ್ರಹಕ್ಕಾಗಿ, 
ಅನಿವಾರ್ಯವಾಗಿ ಮಾದೇಶ್ವರರು ಪವಾಡಗಳನ್ನು ಮಾಡಿ ಅವರು ಒಳ್ಳೆಯ ದಾರಿಗೆ 
ಬರಲು ನೆರವಾದರು. 


ಟಷ್ಟಣಿಗಳು 

೧. ಜೀರಿಗೆ ಕಟ್ಟೆ ಬಸಪ್ಪ, ಕರ್ನಾಟಕ. ಯಾತ್ರೆ, ಪ್ರ.. ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು, ಪು. ೭೧-೭೨, ೧೯೭೩. 

೨. ಎಕ.1ಳ, ಸಂಪುಟ ೪, ಪ್ರ! ಮೈಸೂರು ವಿಶ್ವವಿದ್ಯಾನಿಲಯ, ಪು. ೪೫೨, ೧೯೭೫. 

೩. ಸಿ. ನಾಗರಾಜು, ಸಾಲೂರು ಮಠ, ಶಾಂತಮಲ್ಲಿಕಾರ್ಜುನ ಪ್ರಕಾಶನ, ಸಾಲೂರು 
ಮಠ, ಮಾದೇಶ್ವರ ಬೆಟ್ಟ, ೧೯೭೯. 

೪, ಕಂಸಾಳೆ ಕಥಾ ಸಂಪ್ರದಾಯ-೩. 

ಕಂಸಾಳೆ ಕಥಾ ಸಂಪ್ರದಾಯ-೬. 

೬... ಸಂ. ಶ್ರೀ ಉತ್ತಂಗಿ ಚನ್ನಪ್ಪನವರು, ಆದಯ್ಯನ ವಚನ, ಪು. ೧೯೬, ಶ್ರೀ ನಿ.ಪ್ರ.ಸ್ವ., 

ಮೃತ್ಯುಂಜಯ ಮಹಾಸ್ವಾಮಿಗಳು, ಮುರುಘಾಮಠ, ಧಾರವಾಡ, ವಚನ-೩೫೧: 

೧೯೫೭. 

ಸಂ. ಬಿ. ಶಿವಮೂರ್ತಿ ಶಾಸ್ತ್ರೀ, ಮಾದೇಶ್ವರ ಸಾಂಗತ್ಯ, ಶರಣ ಸಾಹಿತ್ಯ ಗ್ರಂಥಮಾಲೆ, 

ಬೆಂಗಳೂರು, ೧೯೭೭. 

ಆ... ಸಂ. ಗೊ.ರು. ಚನ್ನಬಸಪ್ಪ, ಕರ್ನಾಟಕ ಜನಪದ ಕಲೆಗಳು, ಸಾಹಿತ್ಯ ಪರಿಷತ್ತು, 
ಬೆಂಗಳೂರು, ೧೯೭೭. 

೯, ಆರಿಯೋನ್‌ ಎಂಬ ಮೇಧಾವಿ ಕ್ರಮ ನಿಮಯಗಳಿಲ್ಲದೆ ಚಲಪುವ ರೂಪದಲ್ಲಿ 
ಹಳ್ಳಿಯ ಹಾಡಾಗಿಯೇ ಉಳಿದಿದ್ದ ದೀಥುರಂಬೋಸ್‌ ಗೀತೆಗಳಿಗೆ ನಿಷ್ಕೃಷ್ಟ 
ಸ್ವರೂಪಕೊಟ್ಟು ವ್ಯವಸ್ಥೆಗೊಳಿಸಿದ ಈ ಕಾಲಕ್ಕೆ ಮೇಳದವರ ಸಂಖ್ಯೆ ಐವತ್ತು ಎಂದು 
ಗೊತ್ತಾಗಿತ್ತಲ್ಲದೆ, ಗೀತೆಗಳನ್ನು ಬಲಮುರಿ, ಎಡಮುರಿಗಳಾಗಿ ಸಮಜೋಡಿಯಲ್ಲಿ 


೫ 


[3 


98 


ಕಟ್ಟುವ ಪದ್ಧಶಿ ಬಂದು ನಾಟಕ ದೃಷ್ಟಿಯಿಂದ ಗಮನಿಸಬೇಕಾದ ಮಾರ್ಪಾಡೆಂದರೆ 


೧೦. 


೧೧. 


೧೨. 


೧೩. 


೧೪. 


ಆರಿಯೋನ್‌ ಗೀತೆಗಳ ನಡುವೆ. ಮೇಳ ನಾಯಕ ಅಟ್ಟಣೆಯನ್ನು ಹತ್ತಿನಿಂತು 
ಕೆಳಕಣದಲ್ಲಿದ್ದ ಮೇಳದವರೊಡನೆ ಭಾಷಣ, ಪದ್ಯಗಳ ಮೂಲಕ ನಡೆಯುತ್ತಿದ್ದ 
ಕಥನ ಸ್ವರೂಪದ ಆ ಸಂವಾದಗಳೇ ಗ್ರೀಕ್‌ ನಾಟಕದ ತಳಹದಿ ಎನ್ನಬಹುದು. 
ಭಾಷಣ ಪದ್ಮದ ಛಂದಸ್ಸು ಬೇರೆ ಬೇರೆಯಾಗಿದ್ದುವು. ಸಂವಾದ ಭಾಗ ಬೆಳೆದಂತೆಲ್ಲಾ 
ಕೇವಲ ಕಥಾಸ ಸ್ವರೂಪ ಹಿಮ್ಮೆಟ್ಟಿ, ನಾಟಕ ಸ್ವರೂಪ ನಿಧಾನವಾಯಿತು. ಮೊದಲು 
ಕಥನ ಗೀತೆಗಳು ದಿಯಯೊನೊಸೊನ್‌ ದೇವತೆಗೆ ಸಂಬಂಧಿಸಿದ ಕಥೆಯಾಗಿದ್ದು 
ಅನಂತರ ಪುರಾಣ ಕಥೆಗಳು ನಾಟಕದ ವಸ್ತುವಾಗುತ್ತಾ ಬಂದವು. 

ಬೆಳ್ಳೂರ ಮೈಲಾರ ಶ್ರೀಕಂಠಯ್ಯನವರಿಗೆ ಅವರು ಶಿಷ್ಯರು ಮಿತ್ರರು, ಒಪ್ಪಿಸಿದ 
ಪ್ರಬಂಧಗಳ ಸಂಪುಟ. ಲೇ॥! ಕೆ.ವಿ. ರಾಘವಾಚಾರ್‌, ಲೇಖನ, ಗ್ರೀಕ್‌ ರುದ್ರನಾಟಕ 
೧೯೪೧, ಪು. ೪೭೦-೪೭೧. 

ಕ್ಹಾರಣ್ಯ 

ಹಳ್ಳಿಗಳಲ್ಲಿರುವ ಕಂತೆಮಠದ ಸ್ವಾಮಿಗಳು ಕಾವಿಯುಟ್ಟು, ಕಾಲಿಗೆ ಜಂಗನ್ನು ಧರಿಸಿ 
ಭಕ್ತರ ಮನೆಗೆ ಹೋಗಿ “ಗುರು ಕೋರಾನ್ನ ಭಿಕ್ಷಾ? ಎಂದು ಹೇಳಿ ಭಿಕ್ಷೆಯನ್ನು 
ತೆಗೆದುಕೊಂಡು ಹೋಗಿ, ಮಠಕ್ಕೆ ಬರುವ ಅತಿಥಿಗಳಿಗೆ ದಾಸೋಹ ನೀಡುವರು. 
"ಕೋರನ್ನ' ಎಂದರೆ ಅನ್ನವನ್ನು ಕೋರುವ ಭಿಕ್ಷೆ. ಇದಕ್ಕೆ ಕ್ವಾರಣ್ಮಾ ಎಂದೂ ಹೇಳುವರು. 
ಕ್ವಾರಣ್ಯ ಎಂದರೆ ಕರುಣೆಯಿಂದ ನೀಡುವ ಬಿಕ್ಷೆ. ಇದು ಜನಪದರ ಬಾಯಿಯಲ್ಲಿ 
ಕ್ವಾರಣ್ನು ರೂಪವನ್ನು ಪಡೆಯಿತು. ಮಾದೇಶ್ವರರ ಗುಡ್ಡರು ಸೋಮವಾರ, ಶುಕ್ರವಾರ 
ಕ್ವಾರಣ್ಯ ಮಾಡುತ್ತಾರೆ. 

ಜೀ.ಶಂ. ಪರಮಶಿವಯ್ಯ “ದಕ್ಷಿಣ ಕರ್ನಾಟಕ ಜಾನಪದ ಕಾವ್ಯ ಪ್ರಕಾರಗಳು, 
ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು, ೧೯೭೯. 

ಪಿ.ಕೆ. ರಾಜಶೇಖರ: ಮಲೆಯ ಮಾದೇಶ್ಟರ-೧, ಪ್ರಸ್ತಾವನೆ ಪು. ೪೦ ಕನ್ನಡ 
ಅಧ್ಯಯನ ಸಂಸ್ಥೆ, » ಮಾನಸ ಗಂಗೋತ್ರಿ, ಮೈಸೂರು, ೧೯೭೩. 

ಸಂ. ಗೊ.ರು. ಚನ್ನಬಸಪ್ಪ, ಕರ್ನಾಟಕ ಜನಪದ ಕಲೆಗಳು, ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು, ಪು. ೨೧, ೧೯೭೭. 

ದೇವರ ಗುಡ್ಡರಾಗಿ ದೀಕ್ಷೆ: 


ಮಂಟೇಸ್ವಾಮಿ ಒಕ್ಕಲಿನವರು “ಏಳು ವರ್ಷದ ಹುಡುಗನಿಗೆ ಬೊಪ್ಪೇಗೌಡನ 
ಮಠದಲ್ಲೋ, ಕಪ್ಪಡಿ, ಚಿಕ್ಕಲ್ಲೂರು ಜಾಶ್ರೆಗಳಲ್ಲೋ ದೀಕ್ಷಾ ಕಾರ್ಯವನ್ನು 
ಮಾಡಿಸುತ್ತಾರೆ. ಪುರುಸೇಕಾರಿ ಒಂಟಿ ಮಣಿಯನ್ನು ಕತ್ತಿಗೆ ಕಟ್ಟಿ ಉಪದೇಶಿಸುತ್ತಾನೆ. 
ಗುಡ್ಡನಾದವನು “ಧರ್ಮಪುರಿ ರಾಜಯ್ಯನ ಭಿಕ್ಷವೋ'' ಎಂದು ಹೇಳಿ ನಾಲ್ಕು ಜನ 
ನೀಲಗಾರರೊಡನೆ ಭಿಕ್ಷೆ ಸಾರುತ್ತಾನೆ. ಮಕ್ಕಳಿಲ್ಲದಿದ್ದರೆ ದತ್ತು ತೆಗೆದು ಕೊಂಡು 
ದೀಕ್ಷೆ ಕೊಡಿಸಬಹುದು. ಚೌಡಿಕೆಯವರು (ಗೊಂದಲಿಗರು) ಹಳದಿ ಮಣಿಗಳನ್ನು 
ಕಟ್ಟಿ, ಕಿವಿಯಲ್ಲಿ ಗುರು ಮಂತ್ರವನ್ನು ಉಪದೇಶಿಸುತ್ತಾನೆ. 


99 


“ಪುರುಷ ವೇಷದ ಸ್ತ್ರೀಯರು, ಸ್ವೀವೇಷದ ಪುರುಷರುಗಳಿಗೆ ಜೋಗತಿ, ಜೋಗಪ್ಪ 
ಎಂದು ಕರೆಯುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಜೋಗತಿಯಾಗಿ ದೀಕ್ಷೆ ಪಡೆದರೆ 
ವಿವಾಹವಾಗದೇ ಉಳಿಯುತ್ತಾರೆ, ದೇವಿಯ ಹಡ್ಲಿಗೆ (ಬಿದುರಿನ ಬುಟ್ಟಿಯಲ್ಲಿ ಹಾಕುವ 
ಪೂಜಾ ಸಾಹಿತ್ಯ) ತುಂಬಿಸಿ, ಊಟ ಹಾಕಿ, ಬೇವಿನ ಸೊಪ್ಪನ್ನು ದಾರದಲ್ಲಿ ಕಟ್ಟಕೊಂಡು 
ಕಾಲಿಗೆ ಗೆಜ್ಜೆ, ಕೊರಳಲ್ಲಿ ಸರ, ಐದು ಮುತ್ತುಗಳನ್ನು ಧರಿಸಿ ದೇವಿಯನ್ನು ಸ್ತುಶಿಸುತ್ತಾ 
ನೃತ್ಯ ಮಾಡುವರು. ಗಂಡಸರು ಹೆಂಗಸರಂತೆ ನಡೆದುಕೊಳ್ಳುವುದನ್ನು ಪರಶುರಾಮನ 
ಅವತಾರ ಎಂದು ಹೇಳುವರು” ಎಂದು ಏಳು ಕೊಳ್ಳದ ಎಲ್ಲಮ್ಮ ಎಂಬ ಹೊತ್ತಗೆಯಲ್ಲಿ 
ಮತಿಘಟ್ಟ ಕೃಷ್ಣಮೂರ್ತಿಯವರು ಹೇಳಿದ್ದಾರೆ (ಪು. ೩೪). ಹರಿಜನ, 
ಹಾಲುಮತದವರಲ್ಲಿ ಈ ದೀಕ್ಷಾಕಾರ್ಯ ನಡೆಯುತ್ತದೆ. 

ಮೈಲಾರಲಿಂಗನ ಗುಡ್ಡರಿಗೆ ಗೊರವರು, ಗೊಗ್ಗಯ್ಯ, ಗಡಬಡ್ಡಯ್ಮ ಎನ್ನುವರು. 
ಹಾಲುಮತದವರೇ ಮೈಲಾರಲಿಂಗನ ಗುಡ್ಡರಾಗುವುದು ಹೆಚ್ಚು. ಹರಿಜನ ಮತ್ತಿತರರು 
ಗುಡ್ಡರಾಗುವುದು ಕಡಿಮೆ. ದನ ಹೊಲದಲ್ಲಿ ಮೇಯುತ್ತಿದ್ದರೂ ಮೇಯುತ್ತದೆ ಎಂದು 
ಹೇಳುವುದಿಲ್ಲ, ಗಾಡಿಯಮೇಲೆ ಕೂರುವುದಿಲ್ಲ. ತಂದೆ ತಾಯಿಯರನ್ನು ದೂಷಣೆ 
ಮಾಡುವುದಿಲ್ಲ. ಮುಡುಕು ತೊರೆಯಲ್ಲಿರುವವರಿಗೆ "ಪಾರ್ವತಿ ಗೊರವರು' ಎಂದು 
ಹೆಸರು. ಉತ್ತರ ಕರ್ನಾಟಕದ ಗೊರವರು ಕಂಬಳಿ, ನಿಲುವಂಗಿ, ಹುಲ್ಲೆಯ ಚರ್ಮದ 
ಭಂಡಾರ, ಪೇಟ, ಕವಡೆಸರ, ಹೆಗಲಲ್ಲಿ ಭಿಕ್ಲಾಪಾತ್ರೆ, ದೋಣಿ, ಕೈಯಲ್ಲಿ ಢಮರುಗ 
ತ್ರಿಶೂಲ ಹಿಡಿದು ತಲೆಯ ಮೇಲೆ ಬಿಳಿ ರುಮಾಲು ಸುತ್ತುವರು. ದಕ್ಷಿಣ ಕರ್ನಾಟಕದ 
ಗೊರವರು ಒಕ್ಕಳ ಗಂಟೆ, ಹುಲಿಯ ಚರ್ಮ, ರಟ್ಟಬಳೆ, ಕಾಲುಗೆಜ್ಜೆ, ಕೊರಳಲ್ಲಿ 
ಕವಡೆ, ಭಂಡಾರ ಚೀಲ, ಪಿಳ್ಳಂಗೋವಿ ಹೊಂದಿರುತ್ತಾರೆ. ಹಣೆ ಕಣ್ಣುಗಳ ಸುತ್ತಾ 
ವಿಭೂತಿ ಕುಂಕುಮವನ್ನು ಲೇಪಿಸಿಕೊಂಡಿರುತ್ತಾರೆ. ಗುರುಗಳು ಶಿಷ್ಯನಿಗೆ ತಮ್ಮ ದೇವರ 
ಹೆಸರಿನಲ್ಲಿ ಪ್ರಮಾಣ ಮಾಡಿಸಿ ದೀಕ್ಷೆ ನೀಡುತ್ತಾರೆ. 

"ಕಾಡುಗೊಲ್ಲರ ದೀಕ್ಷೆ ಪಡೆದು ಗಣೆಯನ್ನು ಹೊತ್ತು ಜುಂಜಪ್ಪನ ಮಹಿಮೆಯನ್ನು 
ಪ್ರಸಾರ ಮಾಡುವರು. ಇವರಿಗೆ ಗಣೆಯವರು (ಕಾಣಿಕೆಯವರು) ಎಂದೂ 
ಕರೆಯುವರು. ಗಣೆ ನವಿಲುಗರಿಗಳಿಂದ ಅಲಂಕರಿಸಿದ ಒಂದು ದೊಡ್ಡ ಬಿದಿರು 
ಕೋಲು ಇದರ ತುದಿಗೆ ಒಂದು ಗಂಟೆಯನ್ನು ಕಟ್ಟಿರುತ್ತಾರೆ. ಇದಲ್ಲದೆ ನಾಗಬೆತ್ತ, 
ಶಂಖ, ಜಾಗಟೆ, ಗೊಂಡೇವುಗಳು, ಲೋಹದ ನಾಗರ ಹೆಡೆಯನ್ನು ಹೊಂದಿರುತ್ತಾರೆ. 
ಗಣೆಯವರು ಕೊರಳಿಗೆ ಒಂಟಿನಾಮ, ರುದ್ರಾಕ್ಷಿ, ಹಣೆಯಲ್ಲಿ ನಾಮವನ್ನು 
ಧರಿಸಿಕೊ೦ಡಿರುತ್ತಾರೆ. ಮಕ್ಕಳಿಗೆ ಹಾವು ಚೇಳು ಕಾಣಿಸಿಕೊಳ್ಳದೇ ಇರಲಿ ಎಂದು 
ಹರಕೆ ಎಣ್ಣೆ ಗಡಿಗೆಗೆ ಕಾಸನ್ನು ಹಾಕುತ್ತಾರೆ.'' 

ಎಂಬುದಾಗಿ ದಕ್ಷಿಣ ಕರ್ನಾಟಕದ ಜನಪದ ಕಾವ್ಕ ಪ್ರಕಾರಗಳಲ್ಲಿ ಜೀ.ಶಂ. 
ಪರಮಶಿವಯ್ಯನವರು ವಿವರಿಸಿದ್ದಾರೆ. 

ಶಿವಮೂರ್ಶಿ ಶಾಸ್ತ್ರೀ ಬಿ. (ಸಂ.) ಮಾದೇಶ್ವರ ಸಾಂಗತ್ಯ, ಶರಣ ಸಾಹಿತ್ಯ 
ಕಾರ್ಯಾಲಯ, ರಂಗಸ್ಟಾಮಿಗುಡಿ ಬೀದಿ, ಬೆಂಗಳೂರು, ೧೯೫೫. 
ನಂಜುಂಡಾರಾಧ್ಯರು ಎಂ.ಜಿ., ಶಿವರಾತ್ರಿ ಶಿವಾಚಾರ್ಯ, ಪು. ೭೩-೭೫, 
ಶ್ರೀ ಶಿವರಾತ್ರೀಪ್ಟರ ಗ್ರಂಥಮಾಲಾ, ಶಿವರಾತ್ರೀಶ್ವರ ವಿದ್ಯಾಪೀಠ, ಮೈಸೂರು, ೧೯೬೧. 


100 


೧೮. 
೧೯. 
೨೦. 
೨೧. 
ಏ.೨. 
೨೩. 


೨೪. 
೨೫, 


೨೬. 


೩೦, 


೩೧, 


೩೨, 


೩೩. 
೩೪, 


೩೫, 


ಸಂಗಪ್ಪ ಶಾಸ್ತ್ರೀ ವೇ, ಸುತ್ತೂರು ಸಿಂಹಾಸನದ ಗುರುಪರಂಪರೆ, ಶ್ರೀ ಶಿವರಾತ್ರೀಶ್ವರ 
ಗ್ರಂಥಮಾಲಾ, ಶಿವರಾತ್ರೀಶ್ವರ ವಿದ್ಯಾಪೀಠ, ಮೈಸೂರು, ಪು. ೨೧, ಪ. ೨, 
೧೯೩೩. 

ಕಂಸಾಳೆ ಕಥಾ ಸಂಪ್ರದಾಯ ೮ 

ಅದೇ, ೮ 

ಕಂಸಾಳೆ ಕಥಾ ಸಂಪ್ರದಾಯ ೯ 

ಅದೇ, ೯ 

ಕಂಸಾಳೆ ಕಥಾ ಸಂಪ್ರದಾಯ ೧೨ 

ಪರಮಶಿವಯ್ಯ ಜೀ.ಶಂ., ದಕ್ಷಿಣ ಕರ್ನಾಟಕ ಜನಪದ ಕಾವ್ಯ ಪ್ರಕಾರಗಳು, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು, ೧೯೭೯. 

ಕಂಸಾಳೆ ಕಥಾ ಸಂಪ್ರದಾಯ ೧. 

ಪರಮಶಿವಯ್ಯ ಜೀ.ಶಂ., ಜನಪದ ಕಾವ್ಯ ಕಥೆಗಳು, ಸುರುಚಿ ಪ್ರಕಾಶನ, ಮೈಸೂರು, 
೧೯೭೧. 


ಎಪಿಗ್ರಾಫಿಯಾ ಕರ್ನಾಟಕ ಕೊಳ್ಳೇಗಾಲ, ಶಾಸನ ೧, ಕುಂತೂರು, ಪು. ೪೦೧- 
೪೦೩, 

ನಾಯಕ, ಹಾ.ಮ. (ಸಂ) ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ, ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು, ಪು. ೯೯೪, ೧೯೭೯. 
ಮಂಜುಳಾದೇವಿ, ಮಾಯಕಾರ ಮಲೆ ಮಾದೇಶ್ವರ ಸ್ವಾಮಿ ಚರಿತ್ರೆ, ಶಿವರಾಮಪೇಟೆ, 
ಮೈಸೂರು, ಪು, ೨೦, ೧೯೬೨. 

ಪುಟ್ಟಮಲ್ಲಪ್ಪ ಬಿ. ಎಪ್ಪತ್ತೇಳು ಮಲೆಯೊಳಗೆ ನಾಟ್ಕವಾಡುಶ್ತಿರುವ ಮಾಯಕಾರ 
ಮಾದೇಶ್ವರ ಚರಿತ್ರೆ, ಮೈಸೂರು, ೧೯೫೪. 

ದೇವಚಂದ್ರ, ಕಾಗದದ ಪ್ರತಿ, ಕೆ.ಎ. ೬೫, ಪುಟ ೨೮೩-೨೮೪, ರಾಜಾವಳಿ 
ಕಥೆ, ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು. 

ಸಾ.ಶಿ. ಮರುಳಯ್ಯ, ಕೆಳದಿಯ ಅರಸರು, ಬೆಂಗಳೂರು ವಿಶ್ವವಿದ್ಯಾಲಯ, 
ಬೆಂಗಳೂರು. 

ಸಂಗಪ್ಪ ಶಾಸ್ತ್ರೀ ವೇ. ಸುತ್ತೂರು ಸಿಂಹಾಸನ ಗುರುಪರಂಪರೆ ಶಿವರಾಶ್ರೀಶ್ಚರ 
ಗ್ರಂಥಮಾಲಾ, ಶಿವರಾತ್ರೀಶ್ವರ ವಿದ್ಯಾಪೀಠ, ಮೈಸೂರು, ೧೯೩೩, 

ಕಂಸಾಳೆ ಕಥಾ ಸಂಪ್ರದಾಯ ೧. 

ಶಾಮರಾವ್‌, ತ.ಸು,, (ಸಂ) ಶಿವಶರಣ ಕಥಾ ರತ್ನಕೋಶ, ತ.ವೆಂ. ಸ್ಮಾರಕ 
ಗ್ರಂಥಮಾಲೆ, ಮೈಸೂರು, ಪು. ೩೨೧-೨೨೨, ೧೯೬೭. 

ಕಂಸಾಳೆ ಕಥಾ ಸಂಪ್ರದಾಯ ೩. 


101 


೩೬, 
೩೭. 
೩೮, 
೩೯, 
೪೦. 
೪೧. 


೪೮. 


೪೯, 
೫೦. 


೫೧. 


೫೨. 


೫೩, 
೫೪. 
೫೫. 


೫೩. 


೫೭, 


ಕಂಸಾಳೆ ಕಥಾ ಸಂಪ್ರದಾಯ ೬. 
ಅದೇ, ೬. 

ಕಂಸಾಳೆ ಕಥಾ ಸಂಪ್ರದಾಯ ೧. 
ಕಂಸಾಳೆ ಕಥಾ ಸಂಪ್ರದಾಯ ೩. 
ಕಂಸಾಳೆ ಕಥಾ ಸಂಪ್ರದಾಯ ೭. 


ಪರಮಶಿವಯ್ಯ ಜೀ.ಶಂ., ಕಂಸಾಳೆಯವರು, ಐ.ಬಿ.ಎಚ್‌. ಪ್ರಕಾಶನ, ಗಾಂಧೀನಗರ, 
ಬೆಂಗಳೂರು, ೧೯೭೮. 


. ಕಂಸಾಳೆ ಕಥಾ ಸಂಪ್ರದಾಯ ೨. 


ಕಂಸಾಳೆ ಕಥಾ ಸಂಪ್ರದಾಯ ೮. 

ಕಂಸಾಳೆ ಕಥಾ ಸಂಪ್ರದಾಯ ೯. 

ಸಿದ್ದಪ್ಪಶಾಸ್ತ್ರಿ, ಮಲೆ ಮಾದೇಶ್ವರ ನಿಜಪುರಾಣ, ಕುಂತೂರು, ೪೪-೪೫, ೧೯೭೦. 
ದೇವಚಂದ್ರ, ರಾಜಾವಳಿ ಕಥೆ, ಅಪ್ರಕಟಿತ, ಪು. ೨೮೨-೨೮೪, ಮೈಸೂರು, 
ಮೈಸೂರು: ವಿಶ್ವವಿದ್ಯಾಲಯ, ಕಾಗದದ ಪತ್ರ, ಕೆ.ಎ. ೬೫. 


ಪುಟ್ಟಮಲ್ಲಪ್ಪ ಬಿ., ಎಪ್ಪತ್ತೇಳು ಮಲೆಯೊಳಗೆ ನಾಟ್ಯವಾಡುತ್ತಿರುವ ಮಾಯಕಾರ 
ಮಾದೇಶ್ವರನ ಚರಿತ್ರೆ, ಮೈಸೂರು, ೧೯೫೪. 


ಶಿವಮೂರ್ತಿ ಶಾಸ್ತ್ರೀ. ಬಿ., ಶ್ರೀಮಾದೇಶ್ವರ ಚರಿತ್ರೆ, ಧರ್ಮದರ್ಶಿಗಳ ಸಮಿತಿ, ಶ್ರೀ 
ಮಾದೇಶ್ವರ ದೇವಾಲಯ, ೧೯೫೪. 


ನಂಜುಂಡಾರಾಧ್ಯ ಎಂ.ಜಿ., ಮಾದೇಶ್ವರ ಸುಪ್ರಭಾತ. 


ನಂಜುಂಡಾರಾಧ್ಯ ಎಂ.ಜಿ., ಶಿವರಾತ್ರಿ ಶಿವಾಚಾರ್ಯ, ಜಗದ್ಗುರು, ಶಿವರಾತ್ರೀಶ್ವರ 
ಗ್ರಂಥಮಾಲಾ, ಮೈಸೂರು, ೧೯೬೧. 


ಹಿರೇಮಠ ಆರ್‌.ಸಿ., (ಸಂ) ತೋಂಟದ ಸಿದ್ಧಲಿಂಗಶಿವಯೋಗಿ, ಷಟ್ಟಲಜ್ಞಾನ 
ಸಾರಾಮೃತ, ಮುರುಘಾಮಠ, ಧಾರವಾಡ, ಪು. ೫, ವ. ೮, ೧೯೬೪. 


ತಲಕಾಡು ವಿ. ಮಾದಯ್ಯ, ಮಲೆಮಾದೇಶ್ವರ ಚರಿತ್ರೆ, ಕೆ.ಎಸ್‌.ಕೆ. ಪ್ರಿಂಟರ್ಸ್‌, 
ಬೆಂಗಳೂರು, (೧೯೬೯), ೧೯೭೦. 


ನಂಜಪ್ಪ, ವ್ಯಾಘ್ರವಾಹನ ಮುದ್ದುಮಾದೇಶ್ವರ ಚರಿತ್ರೆ, ೧೯೭೦. 

ಸಿದ್ದಪ್ಪಶಾಸ್ತ್ರೀ, ಕುಂತೂರು, ಮಲೆ ಮಾದೇಶ್ವರ ನಿಜಪುರಾಣ, ಕುಂತೂರು, ೧೯೭೦. 
ಮಂಜುಳಾದೇವಿ, ಮಾಯಕಾರ ಮಲೆ ಮಾದೇಶ್ವರಸ್ವಾಮಿ ಚರಿತ್ರೆ, ಎಸ್‌.ಕೆ.ಎಸ್‌. 
ಪ್ರಿಂಟರ್ಸ್‌, ಮೈಸೂರು, ೧೯೬೨. 


ಕಲಿರಾಯ, ಕಾಯಕ (ನಾಟಕ), ಪು. ೯೬, ಶಿವರಾತ್ರೀಶ್ವರ ಗ್ರಂಥಮಾಲಾ, 
ಶಿವರುಶ್ರೀಶ್ವರ ವಿದ್ಯಾಪೀಠ, ಮೈಸೂರು. - 


ಸೇ. ಶಾಮರಾಯ ತ.ಸು, ಶಿವಕಥಾರತ್ನಕೋಶ, ಪು. ೩೨೧-೩೨೨, ತ.ವೆಂ. 
ಸ್ಮಾರಕ ಗ್ರಂಥಮಾಲೆ, ೧೯೬೭. 


102 


೫೮. 


೫೯. 


೬೧. 


೬೨, 
೬೩, 
೬೪, 
೬೫, 
೬೬, 
೬೭, 


೬೮. 


೬೯, 


೭.೦, 


೭೧. 
೭೨. 
೭೩, 
೭೪, 
೭೫, 


ನಂಜುಂಡಪ್ಪ ಬಿ. (ಸಂ) ಮತ್ತು ಎನ್‌. ಮಹಾದೇವಪ್ಪ, ದೇಗುಲ ಜ್ಯೋತಿ ಸಂಸ್ಮರಣ 
ಸಂಚಿಕೆ, ದೇಗುಲಮಠ, ಕನಕಪುರ ಪು. ೨೩, ೧೯೭೬. 

ನೀಲಾಂಬಿಕೆ ಎಂ.ಎಂ. ಜ್ಞಾನಾನ್ನ ದಾಸೋಹಿ, ಸರ್ವೋದಯ ಪ್ರಕಾಶನ, ಸರಸ್ವತಿಪುರ, 
ಮೈಸೂರು, ಪು. ೧೮, ೧೯೭೮. } 
ಒ.ಎವ್‌. ಲಿಂಗಣ್ಣಯ್ಯ, ಶೂನ್ಯಸಿಂಹಾಸನ, ಶ್ರೀಶೈಲ ಕುಮಾರಿ ಗ್ರಂಥಮಾಲೆ, 
ಚಿತ್ರದುರ್ಗ, (೩೧೫, ೩೧೬, ೩೧೭, ೩೩೪, ೩೩೫), ೧೯೬೮, 
ಲೇಖನ, ಗೋವಿಂದಪೈ-ಕರ್ನಾಟಕಕ್ಕೆ ಜೈನ ಧರ್ಮ ಆಗಮನ, ಕನ್ನಡ ಸಾಹಿತ್ಯ 
ಪರಿಷತ್ಪತ್ರಿಕೆ ಸಂ. ೨, "ಸಂಚಿಕ ೧, ಪು. ೧೮, ಜೂನ್‌ ೧೯೪೧. 

ಕಂಸಾಳೆ ಕಥಾ ಸಂಪ್ರದಾಯ ೮. 

ಕಂಸಾಳೆ ಕಥಾ ಸಂಪ್ರದಾಯ ೨. 

ಕಂಸಾಳೆ ಕಥಾ ಸಂಪ್ರದಾಯ ೧. 

ಕಂಸಾಳೆ ಕಥಾ ಸಂಪ್ರದಾಯ ೬. 

ಕಂಸಾಳೆ ಕಥಾ ಸಂಪ್ರದಾಯ ೭.. 

ಸ.ಚ. ಮಹಾದೇವ ನಾಯಕ, ನಾನೆದ್ದು ನೆನೆದೇನು, ಕಾವ್ಯಾಲಯ ಪ್ರಕಾಶನ, 
ಮೈಸೂರು, ೧೯೬೨. 

ರಾಜಶೇಖರ, ಪಿ.ಕೆ. ಕಂಸಾಳೆ ಕಥಾ ಸಂಪ್ರದಾಯ ೮, ಪು. ೧೨೨೯, ಮಲೆಯ 
ಮಾದೇಶ್ವರ, ಮೈಸೂರು, ೧೯೭೩, 

ಗೊದೂರು ರಾಮಸ್ವಾಮಿ ಅಯ್ಯಂಗಾರ್‌, (ಸಂ) ಹಳ್ಳಿಯ ಹಾಡುಗಳು, ಪು. ೯, 
ಶಾರದಾಮಂದಿರ, ಮೈಸೂರು, ೧೯೩೮. 

ಸ.ಚ. ಮಹಾದೇವ ನಾಯಕ, ನಾನೆದ್ದು ನೆನೆದೇನು, ಕಾವ್ಯಾಲಯ ಪ್ರಕಾಶನ, 
ಮೈಸೂರು, ೧೯೬೨. 

ಕಂಸಾಳೆ ಕಥಾ ಸಂಪ್ರದಾಯ ೬. 

ಕಂಸಾಳೆ ಕಥಾ ಸಂಪ್ರದಾಯ ೩. 

ಕಂಸಾಳೆ ಕಥಾ ಸಂಪ್ರದಾಯ ೫. 

ಕಂಸಾಳೆ ಕಥಾ ಸಂಪ್ರದಾಯ ೧. 

"ನೋಟಕ್ಕೆ ಗದ್ದುಗೆಯಂತೆ ಕಾಣುವುದೇ ತೋರುಗದ್ದುಗೆ, ಮಾದೇಶ್ವರರು 
ಲಿಂಗ್ಳೆಕ್ಕರಾಗುವ ಮೊದಲು ಚರಿಸಿದ, ಅನೇಕ ಸ್ಥಳಗಳಲ್ಲಿ ಅವರು ಅನುಷ್ಠಾನವೆಸಗಿದ 
ಪ್ರದೇಶದಲ್ಲಿ ಭಕ್ತರು ಗದ್ದುಗೆಯನ್ನು ಏರ್ಪಡಿಸಿ ; ಮಾದೇಶ್ವರರ ಪೂಜೆ ಮಾಡಿದರು. 
ಅದೇ ತೋರುಗದ್ದುಗೆಗಳಾಗಿ ಪರಿಣಮಿಸಿದವ ಎಂದು ಕಾಣಿಸುತ್ತದೆ. ಪ್ರಶಿವರ್ಷವೂ 
ಮಾದೇಶ್ವರನ ಭಕ್ತರು ಶ್ರೀಕ್ಷೇತ್ರಕ್ಕೆ: ಬರಲು ಅನಾನುಕೂಲಗಳಿರುತ್ತವೆ. ಅಂಥ 
ಸಂದರ್ಭದಲ್ಲಿ ದೇವರನ್ನು ನೆನೆದು ಪೂಜೆಮಾಡಿ ಆತ್ಮ ಸಂತೋಷವನ್ನು ಪಡೆಯಲು 


103 


೭೬, 


೭೭. 


೭೮. 
೭೯. 


ಆಂ. 


೮೧, 
ಆ೨. 


೮೩. 
೮೪, 
೮೫. 
೮೬. 


೮೭, 


೮೮. 


ತೋರು ಗದ್ದುಗೆಗಳು ಸೃಷ್ಟಿಯಾದವು. ಇವು ಕರ್ನಾಟಕ, ತಮಿಳುನಾಡುಗಳಲ್ಲಿರುವುದನ್ನು 
ಕಾಣಬಹುದು. ಕರ್ನಾಟಕದ ಕನಕಪುರದ ಹತ್ತಿರದ ಸೋಮನಹಳ್ಳಿ, 
ರೇವಣಸಿದ್ಧೇಶ್ವರಬೆಟ್ಟ, ಮೈಸೂರು, ಬೆಂಗಳೂರು, ಕನಕಗಿರಿ, ರಾಮಾಪುರ, 
ಚನ್ನಪಟ್ಟಣ, ನಂಜನಗೂಡು ತಾಲ್ಲೂಕು ಜೋಡಿಕಟ್ಟೆ, ಕೊಳ್ಳೇಗಾಲದ ಮಕ್ಕಳಾಟಿಕೆ 
ಮಾದೇಶ್ವರ, ಮರಡೀ ಗುಡ್ಡ, ಗೇರುಮಾಳ, ಹಲಗಾಪುರ, ಮಂಡ್ಕ, ನರಸೀಪುರ, 
ತಾಲ್ಲೂಕಿನ ಮುಡುಕುತೊರೆ ಭೀಮನಕೊಲ್ಲಿ (ಹೆಗ್ಗಡದೇವನಕೋಟೆ ತಾಲ್ಲೂಕು) 
ಸುತ್ತೂರು, ಚುಂಚನಹಳ್ಳಿ, ಸರಗೂರು, ಕಲ್ಲೂರು, ಪಿರಿಯಪಟ್ಟಣ, ಕುಂತೂರು, 
ಕನಕಪುರ, ತಾಲ್ಲೂಕಿನ ಮಳಗಾಳು, ಹೆಗ್ಗಡದೇವನಕೋಟೆಗೆ ಹೋಗುವಾಗ ೧೨ 
ಮೈಲಿ ದೂರದಲ್ಲಿರುವ ಹೆಣ್ಣೊಳೆ ದಡದಲ್ಲಿನ ಜೋಡಿಕಟ್ಟೆ ಆದಿ ಚುಂಚನಗಿರಿ ಹತ್ತಿರ, 
ಕೊರಟೆಗೆರೆ ತಾಲ್ಲೂಕು ಹೊಳವನಹಳ್ಳಿ ಹತ್ತಿರ ಬಿದಲೋಟಿ ಮುಂತಾದುವು. 
ತಮಿಳುನಾಡಿನಲ್ಲಿ ನೀಲಗಿರಿ, ಕೊಯಮತ್ತೂರು, ಸೇಲಂ, ಪಂದೇಶ್ವರ, 
ಬರಗೂರುಗಳಲ್ಲಿ ಮಾದೇಶ್ವರರ ತೋರುಗದ್ದುಗೆಗಳಿವೆ. 

ಶಿವಮೂರ್ತಿಶಾಸ್ತ್ರೀ ಬಿ., “ಮಾದೇಶ್ವರ ಸಾಂಗತ್ಯ”, ಶರಣ ಸಾಹಿತ್ಯ ಕಾರ್ಯಾಲಯ, 
ರಂಗಸ್ವಾಮಿ ಗುಡಿ ಬೀದಿ, ಬೆಂಗಳೂರು. 

ಪುಟ್ಟಮಲ್ಲಪ್ಪ ಬಿ, ಎಪ್ಪತ್ತೇಳು ಮಲೆಯಲ್ಲಿ ನಾಟ್ಯವಾಡುತ್ತಿರುವ ಮಾಯಕಾರ ಮಲೆಯ 
ಮಾದೇಶ್ವರ ಚರಿತ್ರೆ, ಮೈಸೂರು, ೧೯೫೪. 

ಕುಂತೂರು ಸಿದ್ದಪ್ಪಶಾಶ್ತ್ರೀ, ಮಲೆಮಾದೇಶ್ವರ ನಿಜಪುರಾಣ, ಕುಂತೂರು, ೧೯೭೦, 
ಮಂಜುಳಾದೇವಿ, ಮಾಯಕಾರ ಮಲೆ ಮಾದೇಶ್ವರ ಸ್ವಾಮಿ ಚರಿತ್ರೆ, ಮೈಸೂರು, 
೧೯೬೨. 

ತಲಕಾಡು ವಿ. ಮಾದಯ್ಯ, ಮಲೆಮಾದೇಶ್ವರ ಚರಿತ್ರೆ, ಕೆ.ಎಸ್‌.ಕೆ. ಪ್ರಿಂಟರ್ಸ್‌, 
ಬೆಂಗಳೂರು, ೧೯೬೬. 


ಸಂಜಪ್ಪ, ವ್ಯಾಪ್ರವಾಹನ ಮುದ್ದು ಮಾದೇಶ್ವರ ಚರಿತ್ರೆ, ಬೆಂಗಳೂರು, ೧೯೭೦. 
ಪರಮಶಿವಯ್ಯ ಜೀ.ಶಂ., ದಕ್ಷಿಣ ಕರ್ನಾಟಕ ಜನಪದ ಕಾವ್ಯ ಪ್ರಕಾರಗಳು, ಮೈಸೂರು 
ವಿಶ್ವವಿದ್ಯಾಲಯ, ಮೈಸೂರು, ೧೯೭೯. 

ಕಂಸಾಳೆ ಕಥಾ ಸಂಪ್ರದಾಯ ೪. 

ಕಂಸಾಳೆ ಕಥಾ ಸಂಪ್ರದಾಯ ೨. 

ಕಂಸಾಳೆ ಕಥಾ ಸಂಪ್ರದಾಯ ೩. 

ಮಹಾದೇವನಾಯಕ, ಸ.ಚ, ಜಾನಪದ ರಸಗಂಗೆ, ಕಾವ್ಯಾಲಯ ಪ್ರಕಾಶನ, 
ಮೈಸೂದು, ೧೯೬೨. 

ಜೀ.ಶಂ. ಪರಮಶಿವಯ್ಯ, ದಕ್ಷಿಣ ಕರ್ನಾಟಕ ಜನಪದ ಕಾವ್ಯ ಪ್ರಕಾರಗಳು, ಮೈಸೂರು 
ವಿಶ್ವವಿದ್ಯಾಲಯ, ಮೈಸೂರು, ಪು. ೧೦೮, ೧೯೭೯. 

ಜೀ.ಶಂ. ಪರಮಶಿವಯ್ಯ, ದಕ್ಷಿಣ ಕರ್ನಾಟಕ ಜನಪದ ಕಾವ್ಯ ಪ್ರಕಾರಗಳು, ಮೈಸೂರು 
ವಿಶ್ಚವಿದ್ಯಾಲಯ, ಮೈಸೂರು, ಪು. ೧೧೨. 


104 


೮೯. ಜೀ.ಶಂ. ಪರಮಶಿವಯ್ಯ, ದಕ್ಷಿಣ ಕರ್ನಾಟಕ ಜನಪದ ಕಾವ್ಯ ಪ್ರಕಾರಗಳು, 
ಪು. ೧೫೧, ೧೯೭೯. 


೯೦. ಪಿ.ಕೆ. ರಾಜಶೇಖರ, ಮಲೆಯ ಮಾದೇಶ್ವರ, ಮೈಸೂರು, ಪ್ರಸ್ತಾವನೆ, ಪುಟ ೧೬. 


೯೧. ಜೀ.ಶಂ. ಪರಮಶಿವಯ್ಯ, ದಕ್ಷಿಣ ಕರ್ನಾಟಕ ಜನಪದ ಕಾವ್ಯ ಪ್ರಕಾರಗಳು, 
ಪು. ೧೨೩, ೧೯೭೯. 


೯೨. ಕಂಸಾಳೆ ಕಥಾ ಸಂಪ್ರದಾಯ ೧. 
೯೩, ಕಂಸಾಳೆ ಕಥಾ ಸಂಪ್ರದಾಯ ೪. 
೯೪, ಕಂಸಾಳೆ ಕಥಾ ಸಂಪ್ರದಾಯ ೬. 
೯೫. ಕಂಸಾಳೆ ಕಥಾ ಸಂಪ್ರದಾಯ ೬. 
೯೬. ಕಂಸಾಳೆ ಕಥಾ ಸಂಪ್ರದಾಯ ೮. 
೯೭. ಕಂಸಾಳೆ ಕಥಾ ಸಂಪ್ರದಾಯ ೭. 
೯೮, ಕಂಸಾಳೆ ಕಥಾ ಸಂಪ್ರದಾಯ ೪. 
೯೯. ಕಂಸಾಳೆ ಕಥಾ ಸಂಪ್ರದಾಯ ೧. 
೧೦೦. ಕಂಸಾಳೆ ಕಥಾ ಸಂಪ್ರದಾಯ ೨. 
೧೦೧.ಕಂಸಾಳೆ ಕಥಾ ಸಂಪ್ರದಾಯ ೧. 
೧೦೨, ಕಂಸಾಳೆ ಕಥಾ ಸಂಪ್ರದಾಯ ೧. 
೧೦೩.ಕಂಸಾಳೆ ಕಥಾ ಸಂಪ್ರದಾಯ ೨. 
೧೦೪.ಕಂಸಾಳೆ ಕಥಾ ಸಂಪ್ರದಾಯ ೩. 
೧೦೫. ಕಂಸಾಳೆ ಕಥಾ ಸಂಪ್ರದಾಯ ೫. 
೧೦೬. ಕಂಸಾಳೆ ಕಥಾ ಸಂಪ್ರದಾಯ ೬. 
೧೦೭.ಕಂಸಾಳೆ ಕಥಾ ಸಂಪ್ರದಾಯ ೪. 
೧೦೮.ಕಂಸಾಳೆ ಕಥಾ ಸಂಪ್ರದಾಯ ೭. 
೧೦೯.ಕಂಸಾಳೆ ಕಥಾ ಸಂಪ್ರದಾಯ ೪. 
೧೧೦.ಕಂಸಾಳೆ ಕಥಾ ಸಂಪ್ರದಾಯ ೮. 
೧೧೧.ಕಂಸಾಳೆ ಕಥಾ ಸಂಪ್ರದಾಯ ೯. 
೧೧೨. ಕಂಸಾಳೆ ಕಥಾ ಸಂಪ್ರದಾಯ ೪. 
೧೧೩. ಕಂಸಾಳೆ ಕಥಾ ಸಂಪ್ರದಾಯ ೧. 
೧೧೪. ಕಂಸಾಳೆ ಕಥಾ ಸಂಪ್ರದಾಯ ೧. 
೧೧೫.ಕಂಸಾಳೆ ಕಥಾ ಸಂಪ್ರದಾಯ ೬. 
೧೧೬.ಕಂಸಾಳೆ ಕಥಾ ಸಂಪ್ರದಾಯ ೧. 
೧೧೭.ಕಂಸಾಳೆ ಕಥಾ ಸಂಪ್ರದಾಯ ೧. 


105 


೨. ಹುಟ್ಟಿ ಬೆಳೆದ ಸಾಲು 





ಮಂಗಳಾರತಿ ಮಾದೇವರಿಗೆ 


“ಮಂಗಳಾರತಿ ಮಾದೇವರಿಗೆ 
ಕಾರಯ್ಯ ಬಿಲ್ಲಯ್ಯ ದೇವರಿಗೆ 
ಮಂಗಳಾರತಿ ಮಾದೇವರಿಗೆ 
ಸರಣು ಸರಣು ಗುರುದೇವರಿಗೆ 
ಮಂಗಳಾರತಿ ಮಾದೇವರಿಗೆ 

ದೂಪ ದೀಪ ದೇವರಿಗೆ 
ಮಂಗಳಾರತಿ ಮಾದೇವರಿಗೆ 
ಸರಣು ಸರಣು ಗುರುದೇವರಿಗೆ 
ಮಂಗಳಾರತಿ ಮಾದೇವರಿಗೆ 

ಸರಣು ಸರಣು ಗುರುವೇ 

ಇದ್ಯಾ ಬುದ್ದಿ ಕಲಿಸವರೆ 

ಸರಣು ಸರಣು ಗುರುದೇವರಿಗೆ 
ದೇವ ದೇವ ದೇವರಿಗೆ 
ಮಂಗಳಾರ್ತಿ ಮಾದೇವರಿಗೆ 

ದೂಪ ದೀಪ ದೇವರಿಗೆ 

ಕಾರಯ್ಕ ಬಿಲ್ಲಯ್ಯ ದೇವರಿಗೆ 
ಸರಣು ಸರಣು ಗುರುದೇವರಿಗೆ 
ಸರಣಾರ್ತಿ ಗುರು ದ್ಯಾವರಿಗೆ 
ಮಂಗಳಾರ್ಶಿ ಮಾದೇವರಿಗೆ 
ಮಂಗಳಾರತಿ ಎತ್ತುವರೆ 

ಮಾದೇವ ನಿನ್ನೆ ಬೆಳ್ಳಿದರು ಆರುತಿಯ 
ಮಂಗಳಾರತಿ ಎತ್ತಿದರು ಶಿವನಿಗೆ 
ನಿಮಗೆ ಮಂಗಳಾರತಿ ಎತ್ತಿದರು ಗುರುದೇವಾ 
ಹೂವ ಚೆಲ್ಲಾಡಿ ಬನ್ನಿರೋ ಮಾದೇವನಿಗೆ 
ಪುಸ್ತ ಚೆಲ್ಲಾಡಿ ಬನ್ನಿರೋ 
ಮಂಗಳಾರತಿ ಎತ್ತಿ ಬನ್ನಿರೋ 


ಅಯ್ಯೋ ಮೊಗ್ಗು ಚೆಲ್ಲಾಡಿ ಬನ್ನಿರೋ 
ಮಾದೇವಗೆ ಕಮಲಾ ಚಲ್ಲಾಡ ಬನ್ನಿರೊ 
ಹೂವ ತರುವಾಗ ಸರಣೆಂದು 

ದೇವ ಬೇಡುವೆನಯ್ಯಾ ಸಿವನೆ ನಿಮಗೆ 


ಮಂಗಳಾರ್ಶಿ. ಎತ್ತಿ ಬನ್ನಿರೊ 
ಮಂಗಳಾರ್ಶಿ ಎತ್ತಿ ಬನ್ನಿರೊ 
ಮಾದೇವಗೆ ಕಮಲಾ ಚೆಲ್ಲಾಡ ಬನ್ನಿರೋ!” 


“ಗುರುಗಳೆ ನಿಮ್ಮ ಪಾದವ ನೆನೆವೆನು 
ಮತಿಗಳ ಕರುಣಿಸು ಮಾದೇವಾ 
ಮತಿಗಳ ಕರುಣಿಸು ಮಾದೇವ 


ಯತಿಗಣ ಪ್ರಾಸೊಂದರಿಯದ ಕಂದಗೆ 
ಗತಿ ಮೋಕ್ಷವ ಕೊಡು ಗುರುದೇವ 


ಒಂದನು ಅರಿಯದ ಕಂದನಿಗೆ 
ಚಂದ್ಕದಿ ಪೇಳುವೆ ಸಿವ ಪದವ 
ವಂದಿಸಿ ಮಾನ್ಯರ ಚರಣ ಕಮಲವ 
ಕುಂದಿಸಿ ಬೇಡುವೆ ಗುರುಹರನ 


ವಿದ್ಯೆವ ಕರುಣಿಸು ಕಂದನಿಗೆ 
ನಿಮ್ಮಯ ಪಾದವ ನೆನೆವೆನು 
ಮತಿಗಳ ಕರುಣಿಸು ಮಹದೇವ 
ಯತಿಗಣ ಪ್ರಾಸೊಂದರಿಯದ ಕಂದಗೆ 
ಗತಿ ಮೋಕ್ಷವ ಕೊಡು ಗುರುದೇವ 


ಏಳು ಮಲೆ ಎಪ್ಪತ್ತೇಳು ಮಲೆಕೈಲಾಸ 
ಅಲ್ಲಿರುವನು ಜಗದ್ಗುರು ಮಹದೇವ 
ಅಲ್ಲಿರುವನು ಗುರು ಮಹದೇವ ಮಹದೇವ 


ಸ್ವಾಮಿಯ ಬಲಗಡೆ ಇರುವನು 
ಆಲಂಬಾಡಿಯ ಬಸವೇಸ 

ಯತಿ ಗಣ ಪ್ರಾಸೊಂದರಿಯದ ಕಂದಗೆ 
ಗತಿ ಮೋಕ್ಷವ ಕೊಡು ಗುರುದೇವ 


ಆರುನೂರು ಏಳುನೂರು ಮಂಟಪ ನೂರು 
ಅಲ್ಲಿ ಮನ ನೂರು ಆಲಂಬಾಡಿ 

ಬಸವನ ಕತ್ತಲಿ ಗಂಟೆ ಇರುವುವು ಐನೂರು 
ಒಂದನು ಅರಿಯದ ಕಂದನು ನಾನು 


107 


ಚಂದದಿ ಪೇಳುವೆ ಸಿವ ಪದವ 
ಮೊದಲೆ ಪಾದವ ನೆನೆವೆನು ಮಾದೇವ 
ಯತಿಗಣ ಪ್ರಾಸೊಂದರಿಯದ ಕಂದಗೆ 
ಗತಿ ಮೋಕ್ಷವ ಕೊಡು ಮಾದೇವ 


ಅಗ್ಗಣಿ ತಂದನು ಕಾರಯ್ಯ 

ಪುಷ್ಪವ ತಂದನು ಬಿಲ್ಲಯ್ಕ 

ಇಬ್ಬರು ಸೇರಿ ಮಜ್ಜನಕ್ಕೆ ಬಂದರು 
ಯತಿಗಣ ಪ್ರಾಸೊಂದರಿಯದ ಕಂದಗೆ 
ಮತಿಗಳ ಕರುಣಿಸು ಮಾದೇವ 


ತಣ್ಣೀರ ಸ್ನಾನವ ಮಾಡವರೇ 
ಸಣ್ಣ ನಾಮವ ದರಿಸುವರೆ 

ಸಣ್ಣ ನಾಮವ ಸರಗೂರಪ್ಪನವರು 
ಸಣ್ಣ ನಾಮವ ದರಿಸವರೆ 

ಸಣ್ಣ ನಾಮ ದರಿಸಿದ ಸರಗೂರಪ್ಪ 
ತೇರಿಗೆ ಪಯಣವ ಮಾಡವ್ರೆ 


ಮೊದಲೆ ನಿಮ್ಮಯ ಪಾದವ ನೆನೆವೆನು 
ಮತಿಗಳ ಕರುಣಿಸು ಮಾದೇವ 
ಯತಿಗಣ ಪ್ರಾಸೊಂದರಿಯದ ಕಂದಗೆ 
ಮತಿಗಳ ಕರುಣಿಸು ಮಾದೇವಾ 


ತೇರಿಗೆ ದಾಳ ಮೇಲೆ ಒಂದು ಕಳಸ 

ಯಾವ ತೇರು ಸೃಂಗಾರವ್ಯ 

ಯಾವ ತೇರು ಸೃಂಗಾರವ್ಕ 

ನಾಗುವುಲೆ ನಡು ಬೀದಿಲಿರುವ ತೇರು 
ಮಾದೇವನ ತೇರಿಗೆ ಸೃಂಗಾರವೂ ॥। ಯಶಿಗಣ॥` 


ಪ್ರಸನ್ನವಾದರು ಮಾದೇವ 
ಪ್ರಸನ್ನವಾದರು ಮಹದೇವ 


ಹರುಸದಿಂದ ಗಿರಿ ಒಳಗೆ 
ಪರಸೆ ನಡೆದರು 11 ಯತಿ ಗಣ 


ಗುಡು ಗುಡು ಗುಟ್ಟುತ್ತಾ 

ನಮ್ಮ ನಡುಮಲೆಯಲಿ ಮಾದಪ್ಪ 
ನಡು ಮಲೆ ಮಿಂಚುತ್ತ 

ಕಾರು ಗುಡುಗ ಮಿಂಚಿನ ರೋಸಿನಲಿ 
ಕರೆದರು ಮಾದೇವ ಹೆಬ್ಬುಲಿಯ 


108 


ರನ್ನದ ಹೆಬ್ಬುಲಿಗೆ ಚಿನ್ನದ ಸುಳಿಯ 
ಬಂಗಾರದ ಬೆಳ್ಳಿ ಬರಗನ ಮೇಲೆ 
ಮಾದಪ್ಪ ಬೀಗಿ ಮೆರೆದಾರು 


ತಾವರೆ ಕಟ್ಟೆ ಏರಿಯ ಮೇಲೆ 

ದೇವರು ಮೂರುತ ಮಾಡವರೆ 

ದೇವರ ಕಂಡೆಡೆ ಬರಹೇಳಿ 

ದೇವಗನ್ನದ ಮಹದೇವ ॥ ಯತಿ ಗಣ ॥ 


ಮಲೆಯ ಮಾದೇವ ಬರುವ ಚಂದಾವ 
ನೋಡಿ ನಮ್ಮ ಸಿವನಾ॥!”* 


“ಶ್ರೀಮದ್‌ ರಮಣ ಗೋವಿಂದ್ಕಾ ಗೋವಿಂದ್ಲಾ 
ಮಹಾ ಪಾರ್ವತಿ ಪತೇ ಹರ ಹರ ಮಹಾದೇವ ಸಂಬೋ 


ಸರಣು ಸರಣು ಗುರು ಜೀವರಿಗೆ 

ಸರಣಾರ್ಶಿ ಮಾದೇವರಿಗೆ 11 ಸರಣು ಸರಣು ॥ 
ಸರಗೂರಯ್ಯಾ ಸರಣರ ಪಾದಕ್ಕೆ 

ಸರಣಾರ್ಶಿ ಮಾದೇವರಿಗೆ ಸರಣು ॥ 

ಹರ ಹರ ಅಂಬೆ ಸರಸ್ವತಿ ಪಾದಕ್ಕೆ 

ಸರಣಾರ್ತಿ ಮಾದೇವರಿಗೆ 8! ಸರಣು ಸರಣು ॥ 
ಪಟ್ಟದ ಪಾರ್ವತಿ ಪಾದಕ್ಕೆ ॥ ಸರಣು ಸರಣು ॥ 
ಸೂರ್ಯನ ಪುತ್ರನ ಪಾದಕ್ಕೆ ॥॥ ಸರಣು ಸರಣು ॥ 
ವಿದ್ಯ ಕಲಿಸಿದ ಗುರುವಿನ ಪಾದಕ್ಕೆ 11 ಸರಣು ಸರಣು 11 
ಹೆತ್ತತಾಯಿಯ ತಂದೆಯ ಪಾದಕ್ಕೆ ॥ ಸರಣು ಸರಣು ॥ 
ಎಲ್ಲಾ ದೇವರ ಪಾದಂಗಳಿಗೂ 

ಮಂಗಳಾರತಿ ಮಾದೇವರಿಗೆ 1 ಸರಣು ಸರಣು ॥ 


ಶ್ರೀಮದ್‌ ರಮಣ ಗೋವಿಂದ8 ಗೋವಿಂದ 
ಹರಹರ ಮಹಾದೇವ ಸಂಬೋ 


ಸುವ್ವಿ ಹೇಳಮ್ಮ ದೇವರ ದೇವಃ 
ತಾಳ ತಂಬೂರಕ 

ನೀ ಒಲಿಯುವವಳೆ ಸರಸತಿಯೆ 
ನೀ ನಲಿಯುವವಳೆ ಸರಸತಿಯೆ 


109 


ಈ ನಾಲಿಗೆಯ ಅಕ್ಷರವು ಬಂದು 
ಸುದ್ದಿಯೇ ದೇವಾನು ದೇವ 


ಎಂಟೆಲೆ ಮಾವಿನ ದಂಟಿನಲ್ಲಿ 

ಈ ಗಂಟೆ ನಾದಕೆ ಒಲಿಯುವಳೆ 

ಸುದ್ದಿಯೇ ದೇವಾನು ದೇವಾ 

ಗಂಟ ನಾದಕೆ ನೀ ನಲಿಯುವಳೆ 

ಸರಸತಿಯೆ ಈ ಗಂಟನಾ ತೂಡರ 

ಬಂದು ಸುದ್ದಿಯೇ ದೇವಾನುದೇವ 

ಆದಿ ಬ್ರಹ್ಮನ ರಾಣಿ 

ವೇದದಲ್ಲಿ ಕರ ಚಲ್ವೆ ॥ ಸುದ್ದಿಯೇ ॥ 

ಮೋಕ್ಷ ಗುರುವಿಗೆ ಸರಣು 

ವಿದ್ಯಾ ಬುದ್ದಿ ಕಲಿಸಿದ ಗುರುವಿಗೆ ಸರಣು ॥। ಸುವ್ವಿಯೇ ॥! 


ವಿದ್ಯಾ ಬುದ್ದಿಯ ಕಲಿಸಿದ ಗುರುವಿನ ಪಾದಕ್ಕೆ 
ಗುರುವೇ ಸ್ವಾಮಿ ನಿನಗೆ ಸರಣು 
ಸ್ಥಾಮಿಯೆ ದೇವಾನುದೇವ 


ಸಿವನಿಗೆ ಸರಣಂದಿ ಶ್ರೀಹರಿಗೆ ಸರಣಂದಿ 
ಶ್ರೀ ಹರನಿಗೆ ಸರಣಂದಿ ಶಿವನ ಮಡದಿಗೆ ಸರಣಂದಿ ॥ ಸುವ್ಪಿಯೇ॥ 


ಪಾರ್ವತಿಗೆ ಸರಣೆಂದೆ 
ಪಾರ್ವತಿಯ ಮಗನಿಗೆ ॥ ಸುವ್ದಿಯೆ ॥ 


ಪಾರ್ವತಿ ಪತಿಗೆ 

ಮಗನಾದ ಗಣಪತಿಗೆ 

ಮೊದಲು ವಂದನೆ ಮಾಡಿ 
ಎತ್ತುವೆ ಸ್ವಾಮಿ 

ನಿಮಗೆ ಆರುತಿಯ ॥॥ ಸುವ್ದಿಯೆ (| 


ಶ್ರೀಮದ್‌ ರಮಾ ರಮಣ ಗೋವಿಂದ ಗೋವಿಂದ?''* 


ಮಂಗಳ ಮೈಮ ಲಿಂಗದರೂಪು! 
ಸಂಗಾಮೇಶ್ಚರ ಮಾದೇವ 
ಶಿವಾನುಶಂಕರ ಮಹದೇವಾ 
ಲಿಂಗದ ವರಗಳ ಕರುಣಿಸು ಗುರುವೆ 
ಜಂಗಮರ ಪ್ರಿಯ ಮಾದೇವಾ 


110 


ಗುರುವಿಗೆ ಒಂದು ಶರಣಾರ್ತಿ 

ಗುರುಭಕ್ತರಿಗೊಂದು ಶರಣಾರ್ತಿ 

ಎನಗೆ ಲಿಂಗಧಾರಣೆ ಮಾಡಿದ ಗುರುವಿನ! 

ಪಾದಕೆ ಒಂದು ಶರಣಾರ್ತಿ 1 ಮಂಗಳ ಮೈಮ 1] 


ಗುರುವೇ ಮಾದೇವನೆಂಬ ನಾಮವ ಧರಿಸಿ 

ಬಂದರು ಮರ್ತೃ ಲೋಕಕೆ 

ಮೂಡಲ ಮಲೆಯ ಮಹದೇವ 

ಮರ್ತ್ಯರ ಮನೆಯ ಮುರಿದವರ್ಕಾರೋ 11 ಮಂಗಳ ಮೈಮ ॥ 


ಸತ್ಯವಂತರ ಮನೆಯ ಒಳಗೆ ಎತ್ತುವೆ ನಿಮ್ಮಯ ಶಿವನುಡಿಯ 
ಹೇಳುವೆವು ನಿಮ್ಮ ಶಿವನುಡಿಯ 
ಎತ್ತಿದಾರು ಮಾದೇವರ ಗಂಡುಗಲಿಯಾ ಮೇಲೆ ॥ಮಂಗಳ ಮೈಮ॥ 


ಒಂದನು ಅರಿಯದ ಕಂದನು ಪೇಳುವೆ! 
ಚೆಂದದಿ ಕೇಳಿರೆ ಶಿವನುಡಿಯ। 

ಕುಂದು ಕೋವಿದ್ದರೆ ಮನ್ನಿಸಿ ಮಾನ್ಯರೆ! 

ಸಣ್ಣ ಬಾಲರ ವಾಕ್ಕಗಳ ॥॥ ಮಂಗಳ ಮೈಮ ॥ 


ಲಿಂಗೈಯನವರ ಮತದೊಳಗೆ! 

ಎಂಬೈನೂರ ಜಂಗಮರು! 

ಈಬೂತಿ ಬಸುಮಾಂಗ ಮಾಡಿ! 

ಇದ್ದರು ಕುಂತೂರು ಮಠದೊಳಗೆ 1! ಮಂಗಳ ಮೈಮ ॥ 


ವಿಗ್ಗಾಣೇಶ್ವರನೆ ಮಾದೇವ॥ 
ಗೌರೀಯ ಮುದ್ದಿನ ಕುಮಾರನೆ 
ಇದ್ಕಾಬುದ್ದಿ ಕಲಿಸೀದ ಗುರುವೆ! 
ಕೊಡು ನಮಗೆ ಮತಿಯ! 


ಸಂದೇಲೆತ್ತಿದ ವಾಲಗವು। 
ಸಂದಿದವು ನಿಮ್ಮೇಳು ಮಲೆಗೆ 
ಚಂದಕೆ ಚಂದ್ರವೇತುರ ಮೂರ್ತಿ 
ವಂದೀಷೆ ನಿಮಗೆ ಸರಣಾರ್ತಿ 


ಮುಡುಕುತೊರೆ ಮಲ್ಲಪ್ರಬಾ 
ತಲಕಾಡ ಹೊಸಲಿಂಗ ಬಾ 
ಕುಂತೂರ ಮಡದ ಹುತ್ತಲ್ಲಿರುವಾ 
ಚಿಲುಕೋಡಿ ಸಂಬುಲಿಂಗ ಬಾ 


ಪಾದ ನೋಡಿದರೆ ಪಾತಾಳದಲ್ಲೊ 
ಜಂಜಡೆಯೊಳಗೆ ಕೈಲಾಸ 
ಮುಕ್ಕೋಟಿ ಮಾನುವ ದೇವದಾನುವ 


111 


ನಿನ್ನೊಳಗಲ್ಲೊ ಮಾದೇವ 
ಪಾತಾಳ ಲೋಕ ಪಾದಕೆ ಜಂಗು 

ಪಾದಪೂಜೆ ಕಿರುಜಂಗಮ ಸಪ್ತ 

ಘಲೀರು ಎಂದಾವು! 

ಮಂಗಳ ಮೈಮ ಲಿಂಗದ ರೂಪ! 

ಸಂಗಮೇಶ್ವರ ಮಾದೇವ 

ಲಿಂಗದ ವರಗಳ ಕರುಣೀಸಯ್ಯ 

ಬಾಲಚಂದಿರ ಮಾದೇವ! 

ಏಳುಮಲೆ ಕೈಲಾಸದೊಡೆಯ ನಮ್ಮಪ್ಪಾಜಿ ಮಾದೇವ 


ನಿಮ್ಮ ಪಾದುಕ್ಕೆ ಸರಣಿ ಸರಣಾರ್ರಿ” 


ಚಾಮುಂಡಿ ಪ್ರಕರಣ 

ಹ್ಲಾಂ... ನೋಡಿ ನಮ್ಮ ಸಿವನಾ! 

ಮಲೆಯ ಮಾದೇವ ಒಲಿವೆ ಚಂದವಾ। 

ನೋಡಿ ನಮ್ಮ ಸಿವನ॥ 

ಸಿವಾ ಸಿವಾ ನಮ್ಮಪ್ಪಾಜಿ ಏಳು ಮಲೆಯಯ್ಯ! ಮೇಗ ಲೋಕದಲ್ಲಿ ಮುಗಿಲಿನಲ್ಲಿ 

ವಾಸ ಮಾಡುವಂತ ಕಾಲದಲ್ಲಿ! ದೇವ ಲೋಕಕ್ಕೆ ಬಂದು ನೋಡುವಂತ ಕಾಲದಲ್ಲಿ] 
ಸ್ವಾಮಿ ಕೂತ್ಕಳಕ್ಕೆ ಸ್ತಳವಿಲ್ಲ ಅಂತೇಳಿ! ಮಾಯಕಾರ ಅವರು ದೃಷ್ಟಿ ಮಡಗವರೆ। 
ಮಾದೇವ॥ 

ಲ್ಲಂ,.. ನೋಡಿ ನಮ್ಮ ಸಿವನಾ 

ಮಲೆಯಾ ಮಾದೇವ ಒಲಿವ ಚಂದ್ಕಾವ 

ನೋಡಿ ನಮ್ಮ ಸಿವನಾ। 


ಸಿವ ಸಿವಾ ಚಂಡಿ ಜಾಮುಂಡೇಸ್ಟರಮ್ಮ! ಕೊಳದಲ್ಲಿ ಸ್ತಾನ ಜಪ ಮಾಡುವಂತ 
ಕಾಲದಲ್ಲಿ! ಅಪ್ಪಾಜಿ ಏಳು ಮಲೆಯಯ್ಯ! ಬೂಲೋಕಕ್ಕೆ ಕಣ್ಣು ಬಿಟ್ಟು ನೋಡಿದ! 
ಬೂಲೋಕಕ್ಕೆ ಕಣ್ಣಿಟ್ಟು ನೋಡುವಂತ ಕಾಲದಲ್ಲಿ! ಚಂದ್ರನಂತೆ ಕಳೆಯ! ಸೂರ್ಯನಂತ 
ರೂಪು! ಪ್ರಕಾಸವಾಗಿ ದಗಾ ದಗನೆ! ಕತ್ಕಂಡು ಉರಿತಾದೆ! ಚಂಡಿ ಚಾಮುಂಡೇಸ್ವರಮ್ಮ। 
ಅವರು ದೃಷ್ಟಿ ಮಡಗಿದರು! ಮಾದೇವ! 


ಲ್ಲಂ... ನೋಡಿ ನಮ್ಮ ಸಿವನ 


ಹರ ಹರಾ ಸಿವ ಸಿವಾ ನಮ್ಮಪ್ಪಾಜಿ! ಮಾಯಕ್ಕಾರ ಚಂಡಿ ಚಾಮುಂಡೇಸ್ಟರಮ್ಮನ 
ಕರ್ಕಂಡು! ಮಾಯಕ್ಕಾರ ತಿರುಪತಿಗೋಗಿ! ತಿರುಪತಿ ಬಳಿ ವಾಸಮಾಡುವಂತ ಕಾಲದಲ್ಲಿ! 
ಮಾಯಕಾರ ಸಿವಸಿವಾ। ಆದಿನಾರಾಯಣ ಲಕ್ಷ್ಮೀದೇವಿ। ತೆಂಕಣ ರಾಜ್ಯ ಬಿಟ್ಟು 
ಬರುವಂತ ಕಾಲದಲ್ಲಿ! ಕೊಂಗಳ್ಳಿ ಬೆಟ್ಟಕೆ ಬಂದ್ರಲ್ಲೋ ಮಾಯಕ್ಕಾರ। ಆವಾಗಲೀಗ 
ಆದಿ ನಾರಾಯಣ! ಮೂರ್ತಿ ಮುಡುಕು ತೊರೆ ಕೈಲಾಸಕೂ ಬಂದ! ಮುಡುಕು ತೊರೆ 


112 


ಕೈಲಾಸದಲ್ಲಿ ಜಾಗವಿಲ್ಲ) ಲಕ್ಷ್ಮಿ ದೇವಿಗೂ ಆದಿ ನಾರಾಯಣ ಮೂರ್ತಿಗೂ! ಅವರು 
ಮಾಯದಲ್ಲೋಯ್ತಾರೋ। ನಾರಾಯಣ ನೋಡಿ ನಮ್ಮ ಸಿವನಾ। 


ತಿರುಪತಿಗೆ ಬಂದ ಆದಿ ನಾರಾಯಣ ಮೂರ್ತಿ ಲಕ್ಷ್ಮೀದೇವಿ! ತಿರುಪತಿಗೆ 
ಬಂದು ದೃಷ್ಟಿ ಮಡುಗುವಂತ ಕಾಲದಲ್ಲಿ! ಈ ಸ್ತಳ ನಮಗೊಳ್ಳೇದು ಅಂತೇಳಿ! ಆದಿ 
ನಾರಾಯಣ ಮೂರ್ತಿಯವರು ಆಗಲೀಗ। ದೇವೇಂದ್ರನಿಗೆ ಕಣ್ಣು ಸನ್ನೆ ಮಾಡಿದ ಆದಿ 
ನಾರಾಯಣಮೂರ್ತಿ! ಆವಾಗ ಸಿಡಿಲು, ಗುಡುಗು, ಮಿಂಚು ಎಲ್ಲಾ ದ್ದಂದ್ರವಾಗಿ! 
ಭೂಲೋಕದಲ್ಲಿ ಚಲ್ಲಾಡಿ ಮಳೆ ಹೊಯ್ಯುವಂತ ಕಾಲದಲ್ಲಿ! ಆನೆ ಸೊಂಡಲು ಗಾತ್ರ 
ಮಳೆ ಬೀಳುತ್ತಲ್ಲಪ್ಪಾ ಸ್ಥಾಮಿ! ಮೂರು ಸ್ವರೂಪವಾದ ಆದಿ ನಾರಾಯಣಿ 
ಮೂರ್ತಿಯವರು! ಅವರು ಸತ್ಯೆಂಬ ನುಡಿಯ ನುಡಿದಾರು! 


ಲ್ಲಂ... ನೋಡಿ ನಮ್ಮ ಸಿವನ 
ಹೌದಪ್ಪಾ ಹೌದು...! 


ಸಿವ ಸಿವಾ ಲಕ್ಷ್ಮೀದೇವಿ! ಕಟಾ ಕಟನೆ ಒದುರ್ತಾ ಅವಳೆ! ದೊಣ್ಣೆ ಊರುಕೊಂಡು 
ಆದಿ ನಾರಾಯಣಮೂರ್ತಿ! ಗಡ್ಡನೆಲ್ಲಾ ಬೆಳಿಸ್ಕಂಡು ಮಾಯಕಾರ ಅಜ್ಜಿ ರೂಪನ್ನು 
ತಾಳಿಕೊಂಡು! ದೊಣ್ಣೆ ಊರಿಕೊಂಡು ನಡಗುತಾರಲ್ಲಾ ಸ್ವಾಮಿ 


ಆವಾಗ ಪಾರ್ವತಿ ಬಾಗಿಲಿಗೆ! ಬಂದು ನಿಂತುಕೊಂಡು ನೋಡಿದ! ತಾಯಿ ಸ್ವಲ್ಪ 
ಜಾಗ ಕೊಡಮ್ಮ ಅಂತ! ಲಕ್ಷಿ ದೇವಿ ಆಗಲೀಗ ಪಾರ್ವತಿ! ಮಾಯಕಾರ ಗಂಡ 
ಬೂದಿ ಮರೆಸಿದ ಕೆಂಡ! ಬೂಲೋಕದೊಳಗೆ ಉದ್ದಂಡ ಹಿಂಡಿಗಾಳಿಗೆ ಗಂಡ! ಗಂಡುಗಲಿ 
ಮಾಯಕಾರ। ಅಪ್ಪಾಜಿ ಏಳು ಮಲೆ ದಂಡಕೆ ಬಂದ! 


ಪಾರ್ವತಿ ಯಾರೋ ಜಾಗವನ್ನು ಕೇಳ್ತರಲ್ಲಾ| ನಿನಗೆ ತಿಳಿಯಾಗದು! ಬ್ಯಾಡ 
ಅಂದ ಮಾಯಕಾರ। ನಮ್ಮಂತ ಪ್ರಾಣಿಗಳು! ಅವರಿಗೆ ಜಾಗ ಕೊಡಬೇಕು ಅಂದ 
ಪಾರ್ವತಿ। ಈವಾಗ ಇಲ್ಲಿಂದೀಚೆಗೆ ನಿನ್ನ ಇಷ್ಟ ಅಂದ ಮಾಯಕಾರ! 


ಆಗಲೀಗ ಆದಿ ನಾರಾಯಣ ಮೂರ್ತಿ! ಸಂಕು ಜಾಗಟೆ ತಂದು। ಆ ಮೂಲೇಲಿ 
ಮಡಗಿದ! ಆವಾಗಲೀಗ ಪರ್ವತ ಬಾಯಿ! ಬೆಳಗ್ಗಲ್ಲಪ್ಪಾ ಸ್ವಾಮಿ! ಕೂತ್ಸಳಕ್ಕೆ ಸ್ಥಳವಿಲ್ಲ 
ಮಾಯಕಾರನಿಗೆ! ಪಾರ್ವತಿ ನಾನು ಹೇಳಿದ ಮಾತು ನೀನು ಕೇಳಿಲ್ಲ! 


ಈವಾಗ ತಿರುಪತಿಯನ್ನು ಬಿಡುವಂತಾಗು ಅಂದ್ರು! ಮಾಯಕಾರ ಆಗ ಇಬ್ಬರೂ 
ಒಂದುಗೂಡಿ! ಬರುವಂತ ಕಾಲದಲ್ಲಿ! 


ಅವರು ಮಾಯದಲ್ಲಿ ಒಯ್ದಾವುಲ್ಲೋ! ಮಾದೇವಾ। 
ನೋಡಿ ನಮ್ಮ ಸಿವಾನಾ! 


113 


ಅಪ್ಪಾ ಸಿವಾ ಚಾಮುಂಡಿ ಬೆಟ್ಟಕ್ಕೆ ಬಂದು! ಮಾಯಕಾರ ಮೈಸೂರಿನಲ್ಲಿ 
ರಾವಣಾಸುರ ಅಂದರೆ! ಹತ್ತು ತಲೆ ಹದಿನಾರು ಭುಜ। ಆಗಲೀಗ ಒಬ್ಬನನ್ನ ತಿಂತಾ 
ಇದ್ದಾನೆ! ಒಬ್ಬನನ್ನ ಬಡೀತಾ ಇದ್ದಾನೆ ರಾಕ್ಷಸ! ಆವಾಗ ಪಾರ್ವತಿ ಯೇಳ್ದ! ಸ್ವಾಮಿ 
ಮೈಸೂರವರನ್ನೆಲ್ಲಾ ಕೊಂದು ಬಿಡ್ತಾ ಇದ್ದಾನೆ ರಾಕ್ಷಸ! ಇವನೊಂದಿಗೆ ನಾನು ಯುದ್ದ 
ಮಾಡ್ತೀನಿ। ಸ್ವಲ್ಪ ನಿಲ್ಲು ಅಂದ। ಆವಾಗ ನಿಂತುಕೊಂಡ ಮಾಯಕಾರ ಗಂಡ! 


ಆವಾಗಲೀಗ ಹತ್ತು ತಲೆ ಹದಿನಾರು ಬುಜ! ಅರವತ್ತು ಆಯುದವನ್ನು ತೊಟ್ಟ 
ಪಾರ್ವತಿದೇವಿ। 


ಆ ಯುದ್ಧ ಮಾಡುತವಳೆ। ಪಾರ್ವತಿ! 
ಲ್ಲ. ನೋಡಿ ನಮ್ಮ ಸಿವನಾ 


ಸಿವ ಸಿವಾ ಪಾರ್ವತಿ। ಇದ್ಯ ಮಾಡಿ ಸಾಕಾಗೋಯಿತಲ್ಲ! ಗುರುವೇ ಏನು 
ಮೈಕ್ಳೆಯೆಲ್ಲಾ! ಚೆಲ್ಲಾಡ್ರದೆ ಸ್ವಾಮಿ! ಒಂದು ಚೊಟ್ಟು ರಕ್ತ ಬಿದ್ದರೆ! ಸಹಸ್ರ ಕೋಟಿ 
ರಾಕ್ಷಸರಾಗ್ತಾರೆ। ಆಗಲೀಗ ಬೆವರೆಲ್ಲಾ ತೆಗೆದಿಟ್ಟ ಪಾರ್ವತಿ। ಆ ಬೆವರಲ್ಲಿ ಉದ್ದವವಾದ 
ಉತ್ಪಳ್ಳಿ ಮಾರಮ್ಮ! ಅಕ್ಕಯ್ಯ ಅಕ್ಕಯ್ಯ ಹೆದರ್ಬೇಡ! ನಾನಿದ್ದೀನಿ ಅಂತೇಳಿ। ಉತ್ಪಳ್ಳಿ 
ಮಾರಮ್ಮ ಬೂಮಿಗೆ! ನಾಲಿಗೆಯನ್ನು ಹಾಸ್ಟುಟ್ಟವಳೆ ಮಾಯಕಾರ। ಆ ಬಿದ್ದ ರಕ್ತವನೆಲ್ಲಾ 
ಹೀರ್ತಾ ಅವಳೆ! ಉತ್ನಳ್ಳಿ ಮಾರಮ್ಮ! ಈಗ ಯುದ್ಧ ಮಾಡುತಾಳೆ। ಪಾರ್ವತಿ! 


ಲ್ಲಂ... ನೋಡಿ ನಮ್ಮ ಸಿವನಾ। 


ಸಿವ ಸಿವಾ ಮಾಯಕಾರ ಅಂದರೆ! ಇವರು ರಾಕ್ಷಸ ಕುಲ್ಲವ ಅಂತೇಳಿ। ಇವಳ 
ಮಾಯ ಸ್ವರೂಪವನ್ನು! ಇಲ್ಲಿಯವರೆಗೆ ಗೋಚರವಿಲ್ಲ ಅಂತೇಳಿ! ಅವ ಯುದ್ಧ 
ಮಾಡುತವಳೆ। ಅವಳ ಬಿಟ್ಟ ಮಾಯಕಾರ ಅವರು! ಮಾಯದಲ್ಲಿ ಇದ್ದವರೆ! ಮಾದೇವಾ। 


ಛ್ಲಂ... ನೋಡಿ ನಮ್ಮ ಸಿವನಾ॥ 


ಒಡಕೆ ಹಳ್ಳಕೋದ ಮಾದೇವಾ। ಚಂಡಿ ಚಾಮುಂಡೇಸ್ಪರಿ ಯುದ್ದ ಮಾಡಾಯಿತು! 
ರಾಕ್ಷಸರನ್ನೆಲ್ಲಾ ಕೊಂದು ಮರಳು ಮಾಡಿಬಿಟ್ಟು! ಪಾರ್ವತಿ ಇಂದು ನೋಡ್ತಾಳೆ! 


ಮಾಯಕಾರ ಇಲ್ಲ! ಮೈಲಿಗೆ ಒಂದು ಹೆಜ್ಜೇನು ಮಾಡಿಕೊಂಡು! ಅವಳು ಬೆನ್ನತ್ತಿ ಓಯ್ತಾಳೆ 
ಪಾರ್ವತಿ! 


ಲ್ಲೆಂ ನೋಡಿ ನಮ್ಮ ಸಿವನಾ। 


ಸಿವ ಸಿವಾ ಬೆನ್ನತ್ತಿಪೋದ ಪಾರ್ವತಿ! ಒಡಕೆ ಹಳ್ಳದಲ್ಲಿ ಸ್ವಾಮಿ ಮೂರ್ತಮಾಡಿ 
ಕೂತಿದ್ರು! ಆವಾಗ ಪಾರ್ವತಿ ಕಂಡ ಮಾಯಕಾರ! ಚಂದ್ರಾಯುದದಲ್ಲಿ ಒಡೆದ! 


114 


ಮಾಯಕಾರ ಬಿನ್ನ ಮಾಡಿದ! ನೀನು ಇಲ್ಲೇ ಮೂರ್ತ ಮಾಡುವಂತೇಳಿ! ಮಾಯಕಾರ 
ಅವರು ಕಲ್ಲಿಗೆ ಹುಲಿಮಾಡಿಕೊಂಡು। ಬಾರಿ ಕಡಿವಾಣ ಮಾಡಿಕೊಂಡು! ಅವರು 
ಮಾಯಾದ ಹೆಬ್ಬುಲಿ ಮ್ಯಾಲೆ ಮೂರ್ತಮಾಡಿ। ಮಾದೇವ! ಅವರು ಮೂಡಲ ಕೈಲಾಸಕ್ಕೆ 
ವೊಯ್ತವರೆ। ಮಾದೇವ 


., ನೋಡಿ ನಮ್ಮ ಸಿವನ। 
ಸಿವ ಸಿವಾ ಮಾಯಕಾರ! ಮೂಡಲ ಕೈಲಾಸಕ್ಕೆ ವೋಗುವಂತ ಕಾಲದಲ್ಲಿ! ಆನೆ 


ತಲೆದಿಂಬಿನಲ್ಲಿ ನಿಂತು ನೋಡಿದ ಮಾಯಕಾರ।! ಚಾಮುಂಡಿ ಬೆಟ್ಟ ಕಾಣ್ಛೆತಲ್ಲಸ್ವಾಮಿ। 
ಇವಳ ಬೆಟ್ಟನ ಕಣ್ಣಾರ ನೋಡಬಾರದು ಅಂತೇಳಿ! 

ಅವರು ಜಗ್ಗಿಸಿ ತುಳಿದಾರು! ಮಾದೇವಾ। 

ಛಂ... ನೋಡಿ ನಮ್ಮ ಸಿವನ। 


ಜಗ್ಗಿಸಿ ತುಳಿದಾ ದೇವ। ಪಾತಾಳವಾಯಿತಲ್ಲೋ ಸ್ವಾಮಿ। ಅಲ್ಲಿ ಸೀಗೆ ಸಿರಿಗಂದ! 

ಬಾಡ ಬಾಕಲ ಗುತ್ತಿ! ಅಲ್ಲಿ ಉತ್ತರಾ ಕಲ್ಲು ಬಂಡೆ! ಏಳು ಬಾಯಿ ಹೊನ್ನುತ್ತ! ಒಂಟಿ 
ಕ್ಹಾಬೆಯಿಂದ ಜಲಕಂಡು! ಒಡೆದು ಮೂಡಿದ ಮಾಯಕ್ಕಾರ! 

ಅವರು ಬೂಲೋಕ ನೋಡುತವರೇ। ಮಾದೇವ! 

ಛ್ಲಂ ನೋಡಿ ನಮ್ಮ ಸಿವನಾ!" 
ಹುಟ್ಟ ಬೆಳೆದ ಸಾಲು 

ಮಲೆಯಲಿ ಮಾದೇವ ಬರುವ ಚಂದಾವ್ಕಾ 

ನೋಡಿ ನಮ್ಮ ಸಿವನ್ಮಾ 


ಉರಿಯ ಬೆಂಕಿಯ ಮುಂದೆ ಅರಗಳಿಗೆ ನಿಲಬಹುದು ಮಹದೇವ! ನಿಮ್ಮ ಕರಿಯ 
ಬರಗಾನ ಮುಂದೆ ನಿಲಬಹುದಾಟ 
॥ ನೋಡಿ ನಮ್ಮ ಸಿವನಾ ॥ 
ಮಾಯ್ಕಾರ ಗಂಡ ಮಾದೇಶ್ವರ! ಬೂದಿ ಮುಚ್ಚಿದ ಕೆಂಡ ಭೂಲೋಕದಲ್ಲಿ 
ಉದ್ದಂಡ! ನಮ್ಮಪ್ಪಾಜಿ ಅಖಂಡ ಮಹಿಮ ಅಲ್ಲಮಪ್ರಭು! ಮರ್ಶ್ಯಲೋಕದಲ್ಲಿ 
ಮಹದೇವನೆಂಬ ನಾಮವನ್ನು| ಯಾವ ರೀತಿ ಪಡೆದರು ಧರೆಯಲ್ಲಿ ಅಂದರೆ! ಕೈಲಾಸದಲ್ಲಿ 
ಬ್ರಹ್ಮ ವಿಷ್ಣು ಈಸ್ಟರ ಕೂತುಕೊಂಡು! 
ಅವರು ಪಂಥ ಮಾಡವರೇ ಮುನಿಗಾಳ್ಕೂ! 
ನೋಡಿ ನಮ್ಮ ಸಿವನಾ ॥ 


115 


ಬ್ರಹ್ಮದೇವರು ವಿಷ್ಣು ದೇವರು ಕೂತ್ಕಂಡು! ನೋಡಯ್ಯಾ ಈಸ್ಟರ। ನೀನು 
ಪ್ರಪಂಚದಲ್ಲಿ ಸೃಷ್ಟಿಕರ್ತನಾಗಿರ ತಕ್ಕಂಥವನು! ತ್ರೇತಾಯುಗ ಕೃತಯುಗ, ದ್ವಾಪರಯುಗ! 
ಮುಂದು ಮುಂದೆ ಕಲಿಯುಗ ಬರ್ತಾಯಿದೆ! ಕಲಿಯುಗದಲ್ಲಿ ಭೂಲೋಕದಲ್ಲಿ ಧರ್ಮಗಳು 
ಹಾಳಾಗಿ! ಕರ್ಮವೇ ಹೆಚ್ಚಾಗ್ತಾಯಿದೆ! ಕಾಸಿನ ಧೂಪ ಹಾಕುವರಿಲ್ಲ ಕರವೆತ್ತಿ ಕಯ್ಯ 
ಮುಗಿಯುವರಿಲ್ಲ। ನಮ್ಮ ಶಿವಾ ಶಿವಾ ಎಂದು ಶಿವನ ಜ್ಞಾನ ಮಾಡುವರಿಲ್ಲ. 


ಅವತಾರ ಎತ್ತು ಅಂಥವರೆ ಜಗದೊಡೆಯಾ। 
ನೋಡಿ ನಮ್ಮ ಸಿವನಾ ॥ 


ಬ್ರಹ್ಮದೇವ ವಿಷ್ಣುದೇವರ ಮಾತನು ಕೇಳಿ! ಆಗ ಪರಮಾತ್ಮ ಹೇಳ್ತಾ ಇದ್ದಾರೆ! 
ಅಯ್ಯಾ ಬ್ರಹ್ಮದೇವ ವಿಷ್ಣುದೇವ। ನಾನು ಅವತಾರ ಎತ್ತ ಬೇಕಾದ್ರೆ ನನಗಿಂತ 
ಹೆಚ್ಚಿನವರಿದ್ದಾರೆ। ಅವರನ್ನು ಕೇಳ್ತಾ ಇದ್ದೀನಿ ಅಂತ್ಹೇಳಿ! ಕೈಲಾಸದಲ್ಲಿ ಪರಮೇಸ್ಟರ। 
ಅವರು ಉಗ್ರ ತಪಸಿಗೆ ಕುಳಿತವರೇ ಪರಶಿವ್ಕಾ! 
ನೋಡಿ ನಮ್ಮ ಸಿವನಾ ॥! 


ಯಾವಾಗ ಪರಮಾತ್ಮ ಕೈಲಾಸದಲ್ಲಿ ಉಗ್ರ ತಪಸ್ಸಿಗೆ ಕುಳಿತುಕೊಂಡ್ರೋ। ಪರಮಾತ್ನ 
ತಪಸ್ಸಿನ ಜ್ಹಾಲೆಯೊಳಗೆ ಇಡೀ ಕೈಲಾಸವೆಲ್ಲ ತಲ್ಲಣಿಸ್ತಾಯಿದೆ। ಧಗಧಗನೆ ಹತ್ತಿ ಭಗಭಗನೆ 
ಉರಿತಾಯಿದೆ! ಆ ಕೈಲಾಸದಲ್ಲಿರತಕ್ಕಂಥ ಮುನಿಗಳು! ಕಣ್ಣಿಲ್ಲದವರು ಕಾಲಿಲ್ಲದವರು 
ಕೈಯಿಲ್ಲದವರು। ಪರಮೇಶ್ವರನ ಜ್ವಾಲೆಗೆ ತಾಳಲಾರದೆ! 


ಅವರು ಓಡಿ ಬಂದವರೇ ಮುನಿಗಳ್ಳು। 
ನೋಡಿ ನಮ್ಮ ಸಿವನಾ ॥ 


ಪರಮಾತ್ಮ ಪರಮಾತ್ಮ ಕೈಲಾಸದಲ್ಲಿ! ನಮ್ಮಂತಾವರು ಉಳಿಯೋದಿಲ್ಲ! ನಿಮ್ಮ 
ತಪಸ್ಸು ಬಿಡಪ್ಪಾ ಅಂತ್ಹೇಳಿ ಓಡಿಬಂದ್ರು ಮುನಿಗಳು! ಅಯ್ಯಾ ಮಹಾಮುನಿಗಳೇ। 
ಇನ್ನುಮುಂದೆ ಕಲಿಯುಗದಲ್ಲಿ! ನಾನು ಅವತಾರ ಎತ್ತಬೇಕಂತೆ। ಬ್ರಹ್ಮದೇವ ವಿಷ್ಣುದೇವ 
ಕೇಳ್ತಾ ಇದ್ದಾರೆ! 


ನಾನು ಯಾವ ಅವತಾರ ಎತ್ತಲಿ ಅಂದ್ರೆ! ಆವಾಗ ಮುನಿಗಳು ಹೇಳ್ತಾಯಿದ್ದಾರೆ! 
ಪರಮಾತ್ಮ ನೀವು ಅವತಾರ ಎತ್ತ ಬೇಕಾದ್ರೆ! ನಿಮ್ಮ ತಪಸ್ಸನ್ನೇ ಬಿಟ್ಟು ಬಿಡಿ ನಾವೇಳುತ್ತೇವೆ 
ಅಂತ್ಹೇಳಿ! ಪರಮೇಶ್ವರನ ತಪಸ್ಸು ಬಿಡಿಸ್ಬುಟ್ಟು! ನೋಡಿ ಪರಮಾತ್ಮ] ನಿಮ್ಮ ಅವತಾರ 
ತೋರಬೇಕಾದರೆ ಭೂಲೋಕದಲ್ಲಿ! ಬಲಗಡೆ ಜಡೆ ಎಡಗಡೆ ಜಡೆ! ಎರಡು ಸಾರಿ 
ಒದರು ಬುಡಿ! ಮತ್ತೆ ಜಗದಗಲ ಜಡೇನಲ್ಲ ಒಂದು ಸಾರಿ ವದಿರಿ! ಆವಾಗ ಅವತಾರ 
ತೋರುತ್ತೆ ಎಂದರು! ಆವಾಗ ಮುನಿಗಳ ಮಾತುಕೇಳಿ ಪರಮಾತ್ಮ! ನೋಡಿದೆಯ 
ಬ್ರಹ್ಮದೇವ, ವಿಷ್ಣುದೇವ ಅಂತೇಳಿ! ತಮ್ಮ ಬಲಗಡೆ ಜಡೆಯನ್ನು ಹಿಡಿದುಕೊಂಡು॥ 


116 


ಅಲ್ಲಿ ಜಡಿದು ವದರವರೇ ಜಗದೊಜೆಯ! 
ನೋಡಿ ನಮ್ಮ ಸಿವನಾ ॥ 


ಎಡಗಡೆಯ ಜಡೆಯನ್ನು ವದರಿದ ತಕ್ಷಣವೇ। ಒಂದು ಲಿಂಗವಾಗಿರ್ರಕ್ಕಂತಾದ್ದು 
ಮರ್ತ್ಯ ಲೋಕಕ್ಕೂ ಕೈಲಾಸಕ್ಕೂವೆ ಕೀಲು ಕೊಟ್ಟು ನಿಂತ್ಕೊಂಡ್ಬುಡ್ತು! ಇದಾವ ಅವತಾರ 
ಅಂದ್ರು! ಇದೇ ರಾಕ್ಷಸಾವತಾರ। ಇವನೇ ಶ್ರವಣೇಶ್ವರ ಅಂದ್ರು! ಮತ್ತೆ ಒಂಭತ್ತನೇ 
ಅವತಾರ ತೋರು ಅಂದ್ರು! ಒಂಬತ್ತನೇ ಅವತಾರಕ್ಕೆ ಪರಮಾತ್ಮ ತಮ್ಮ ಜಗದಗಲ 


ಜಡೇನೆಲ್ಲಾ ಒಂದ್ಸಾರಿ ಇಡ್ಕೊಂಡು! 


ಅವರು ಜಡಿದು ವದರವರೇ ಜಗದೊಡೆಯಾ!। 
ನೋಡಿ ನಮ್ಮ ಸಿವನಾ ॥ 


ಒಂಬತ್ತನೇ ಅವತಾರ ಇದು ಅಂತ್ಹೇಳಿ। ತಮ್ಮ ಜಡೆಯನ್ನು ವದರಿದ್ದಾರೆ। ಆಗ 
ಒಂಬತ್ತನೇ ಅವತಾರದಲ್ಲಿ ಹುಟ್ಟಿದಂತ ಲಿಂಗ ಯಾರ ಕಣ್ಣಿಗೂ ಗೋಚರವಾಗಲಿಲ್ಲ 
ಮರ್ತ್ಯಲೋಕದಲ್ಲಿ ಒಂದು! ಮಗ್ಗ ಮರಳ್ಳಿ ಹೆಗ್ಗಡದೇವನ ಕೋಟೆ ಭೀಮನ ಕೊಲ್ಲಿ 
ಒಳಗೆ! ಜಾತಿವೊಳಗೆ ಹಾಲುಮತಸ್ಥ ಹಲಗಪ್ಪನ ಮನೆ ಮುಂದುಗಡೆ! ಬೇವುನ ಮರದ 
ಜಗಲಿ! ಆ ಬೇವಿನ ಮರದ ಪ್ಹಾಟೆವೊಳಗೆ! 
ಅವರು ಪುಟಿಲಿಂಗವಾಗಿ ಕುಂತವರೇ ಜಗದೊಡೆಯ। 
ನೋಡಿ ನಮ್ಮ ಸಿವನಾ ॥ 
ಮೊದಲು ಹಲಗಪ್ಪನಿಂದ ಪೂಜೆ ಮಾಡಿಸ್ಕೊಂಡು! ನಾನು ಲೋಕ ಕಲ್ಯಾಣಕ್ಕೆ 
ಹೋಗಬೇಕಂತ್ಲೇಳಿ ಆ ಹಲಗಪ್ಪನ ಹನ್ನೆರಡು ಕಂಬದ ಹಟ್ಟಿವೊಳಗೆ! ನಡು 
ಮನೆವೊಳಗ್ಲೋಗಿ ಮಾಯಕಾರ 
ಅವರು ಹೊನ್ನುತ್ತವಾಗಿ ಮೂಡವರೇ ಮಾಯ್ಕಾರಾ! 
ನೋಡಿ ನಮ್ಮ ಸಿವನಾ ॥ 
ಆಹಾ... ನೋಡಿ ನಮ್ಮ ಸಿವನಾ 
ಮಲೆಯೇ ಮಾದೇವ ಬರುವ ಚಂದಾವ 
ನೋಡಿ ನಮ್ಮ ಸಿವನಾ! 
ಆಗಲೀಗ ನಮ್ಮ; ಪ್ಪ ಮಾಯಕಾರ ಗಂಡ! ಗಂಡುಲಿಗಂಡ ಹುಲಿವಾಹನದವನು! 
ಹುಚ್ಚು ಮಾದೇಸ್ವರ। ಮರೆತೋರ ಮನೆ ಮುರಿಯುವಂತ ಮರಿದೇವರು! ಏನು ಯೋಚನೆ 
ಮಾಡ್ತೀರಿ? ಗುರುವೇ, ದೇವಾನು ದೇವತೆಗಳೆಲ್ಲಾ ಸೇರಿ! ನ್ಯಾಯ ಪಂಜಾಯಿತಿ 
ಮಾಡುವಾಗ! ನಿಮ್ಮ ತಾಯಿ ಯಾರು? ನಿಮ್ಮ ತಂದೆ ಯಾರು? ನಿಮ್ಮ ಹುಟ್ಟಿದ 
ಊರಾವುದು? ನೀವು ಬೆಳೆದ ಊರಾವುದು? ದೇವ ಮಾನವರೆಲ್ಲಾ ಕೇಳುವಾಗ! 


117 


ನಾಯೇನು ವಾಗ್ದಾನ ಹೇಳಲಿ! 
ಅಂತಾನಲ್ಲೋ ಮಾದೇವ 
ಆಹಾ ನೋಡಿ ನಮ್ಮ ಸಿವನಾ॥ 
ನಾಯಾರನ್ನ ತಾಯಿ ಮಾಡ್ಕಳ್ಲಿ? ಯಾರನ್ನ ತಂದೆ ಮಾಡಳ್ಳಿ? ಯಾರಿಗೇನ ಉತ್ತರ 
ಕೊಡಲಿ? ಅಂತೇಳ್ಬುಟ್ಟು ಮಹದೇವ! 
ಆಯ್ಕಾ ಕಂಬದ ಬೋಳಿ ಮ್ಯಾಲೆ ವೋಗಿ ಕೂತವನೆ! ಮಾದೇವಾ। 
ಆಹಾ ನೋಡಿ ನಮ್ಮ ಸಿವನ। 
ಲೋಕದಲ್ಲಿ ಯಾವ ಸತ್ಯವಂತೆ ಸರಣಿ ಇದ್ದಳೊ। ಈ ಪ್ರಪಂಚದಲ್ಲಿ ಭೂಲೋಕಕ್ಕೆ 
ಯಾರು ಹೆಚ್ಚಾಗಿದ್ದಾರು! ಅಂತೇಳಿ ನಮ್ಮಪ್ಪ ಮಾಯಕಾರ ಮಾದೇವ! ಅಯ್ಯಾ ತಕ್ಕಡಿನೇ 
ಹಿಡಕೊಂಡು! ತರಾಟೆ ಮಾಡುವಂತ ಕಾಲದಲ್ಲಿ ಗುರುವೇ! ಉತ್ತರಾದೇವಿಗೆ ಒಂದು 
ಕಡೆ ಎತ್ತಿ ಮಡಗಿಬಿಟ್ಟ 
ಏಳು ಮಲೇನೇ ಒಚ್ಚರಿಕೆ ಎತ್ತಿ ಮಡ್ಗವ್ನೆ! ಸೀವ್ನೇ ಅಯ್ಯಾ ಏಳು ಮಲೆಗಿಂತ! 
ಎಳ್ಳಸ್ಸು ಗಟ್ಟಿಯಾಗವಳೆ ಆಯ್ಕಾ! ಇವಳೇ ಸತ್ಯವಂತೆ ಪತಿವ್ರತೆ! ಇವಳನ್ನು ತಾಯಿಯಾಗಿ 
ಪಡೀಬೇಕು। ಅಂತೇಳಿ ಅವನು! 


ಅವನು ಮತ್ತೇನು ಗ್ಯಾನ ಮಾಡವನೆ! ಧೀರ ಮಾದಯ್ಯ 
ಆಹಾ ನೋಡಿ ನಮ್ಮ ಸಿಪನ। 


ಹಳೇ ಕಂಬಳಿ ಜೋಳಿಗೆ ಮಾಡ್ಕಂಡು ಕಡ್ಡಿ ಬೆತ್ತ ಮಾಡ್ಕಂಡು ಎಕ್ಕದ ಕಾಯಿ 
ಲಿಂಗ ಮಾಡ್ಕಂಡು ಬೂರುಗದ ಕಾಯಿ ಚಜ್ಜೆ ಮಾಡ್ಕಂಡು 


ಆಯ್ಯಾ ಉತ್ತರಾದೇವಿ ಮನೆಗೆ ಬಿಕ್ಷಕ್ಕೆ ಓಯ್ತಾರಲ್ಲೊ ಮಾದೇವಾ 
ಆಹಾ ನೋಡಿ ನಮ್ಮ ಸಿವನಾ!. 


ಮಲೆಯೇ ಮಾದೇವ ಬರುವ ಚಂದಾವಾ 
ಆಹಾ ನೋಡಿ ನಮ್ಮ ಸಿವನಾ!" 


ಹರಹರಾ ಸಿವ ಸಿವ ಮರಿದೇವರು ಮಾದಪ್ಪನವರು! ಮುಗಿಲಲೇ ಹುಟ್ಟಿ 
ಮುಗಿಲಲೇ ಉದ್ಭವವಾಗಿ! ನಮ್ಮಪ್ಪಾಜಿಯವರು! ಹೌದು ನಡು ರಾಜ್ಯದಲ್ಲೇ ನಿಂತ್ಕಂಡು! 
ನಾನು ನಡು ರಾಜ್ಯದಲ್ಲಿ .ನಿಂತ್ಕಂಡನಲ್ಲ! 


ಈಗ ನಾನು ಸರಿಯಾದ! ತಂದೆ ತಾಯಿ ಪಡ್ಕಳ್ತಕ್ಕದ್ದೇ ಸರಿ। ನನಗೆ ತಂದೆತಾಯಿ ' 
ಆಗಬೇಕಾದ್ರೆ! ಅವರು ಯಾವ ತರ ಇರಬೇಕು ಅಂದ್ರೆ! ಅವ್ರು ಎಂಜಲಾಗಿರಕ್ಕಿಲ್ಲ, 
ಅಂಟಾಗಿರಕ್ಕಿಲ್ಲ! ಮುಟ್ಟಾಗಿರಕ್ಕಿಲ್ಲ, ಸೂತ್ಕ ಆಗಿರಕ್ಕಿಲ್ಲ ಅಂತವ್ರನ್ನು ಪಡೀಬೇಕು ಅಂತ॥ 


118 


ನಮ್ಮ ಅಪ್ಪಾಜಿಯವರು ತಮ್ಮ ದಿವ್ಕಾದ್ಧಶ್ಚಿಯಿಂದ 
ನಾಲ್ಕಾಕಡೆ ಮಾದಪ್ಪ ದೃಷ್ಟಿಮಡಗವ್ರೇ ಮಾದೇವೋ 
ಆಹಾ... ನೋಡಿ ನಮ್ಮ ಸಿವನಾ!? 


ದೃಷ್ಟಿ ಮಡಗಿ ನೋಡುವಂತ ಕಾಲದಲ್ಲಿ ಅವರ ದೃಷ್ಟಿಗೆ ಉತ್ತಮಾಪುರ ಅನ್ನದು 
ಒಂದು ಕಾಣ್ಣಂತೆ! ಆ ಉತ್ಕಾಪುರದಲ್ಲಿ ಯಾರಪ್ಪಾ ಅಂದ್ರೆ! ಉತ್ತರಾಜಮ್ಮ ಅನ್ನುವಳು 
ಚಂದ್ರಸೇಕರ ಅಂತನ್ನವು! ಅವರಿಬ್ಬರಿಗೂ ಮದ್ವೆ ಆದದ್ದೇ ಸರಿ ಅವರಿಬ್ಬರಿಗೂ 
ಸೋಬನವಾಗಲಿಲ್ವಲ್ಲ! ಅವರಿಬ್ರೂ ಏನ್ಮಾಡ್ತಾರಪ್ಪಾ ಅಂದ್ರೆ! ಗಂಡ ಹೆಂಡ್ತಿರಾದ್ರು ಅಷ್ಟೇ 
ವರ್ತಾಗಿ! ಅವ್ರ ಮುಕ ಇವರು ನೋಡ್ಲಿಲ್ಲಾಃ ಇವರ ಮುಕ ಅವರು ನೋಡ್ಡಿಲ್ಲಾ! ಅವರಿಬ್ರೂ 


ಗ್ರ 


ಗಂಡ ಹೆಂಡತಿರಾದ್ರೆ ವರ್ತಾಗಿ। ಇನ್ನೇನು ಹೆಚ್ಚಿಗೆ ಅವರಿಲ್ಲ ದೊಡ್ಡ ಬಸವಣ್ಣನವರ 


ಹತ್ತಿರ! ಈ ಚಂದ್ರಸೇಕರ ಅನ್ನುವವರು ಓಗಿ! ಕೊಂಬಿನ ಜಾಕ್ರಿ ಮಾಡ್ಕಂಡಿದ್ದುಟ್ಟು! ಈ 
ಉತ್ತರಾಜಮ್ಮ ಅನ್ನವು! ಕಲ್ಮಾಣಪಟ್ಟಣದಲ್ಲಿರತಕ್ಕಂತ। ಸಾದು ಸನ್ಯಾಸಿ ಮುನಾದ್ಗ 
ಅವ್ರು ಎಂತ ಮುನಾದ್ಗಳಪ್ಪ ಅಂದ್ರೆ! ಕಣ್ಣಲ್ಲಿ ಕಣಜ ಕಟ್ಟಿದವರು! ಹಲ್ಲಿನ ಸಂದಲ್ಲಿ 
ನೆಲ್ಲಿಮರ ಹುಟ್ಟಿದವರು! ಇಂತ ಕೋಟ್ಕನುಕೋಟಿ ಶರಣರಿಗೆ! ಅಡಿಗೆ ಮಾಡಿ 
ಬಡಿಸ್ಕಂಡಿದ್ದುಟ್ಲು ಉತ್ತರಾಜಮ್ಮನವರು! 


( 


ಗ 


ಓಹೋ ಇವರೇ ಸರಿ! ಇವರು ಅಂಟಿಲ್ಲ ಮುಟ್ಟಿಲ್ಲ! ಸೂತ್ಕವಾಗಿಲ್ಲ! ಇವರನ್ನೇ 
- ತಂದೆತಾಯಿಯಾಗಿ ಪಡೀಬೇಕು। ಅಂತ ನಿಶ್ಚಯಿಸ್ಕಂಡ್ರು” 
ಉತ್ತರಾದೇವಿ ಮನೆಗೆ! ಬಿಕ್ಷಕ್ಕೆ ಹೋಗುವಂತ ಕಾಲದಲ್ಲಿ! ನನ್ನ ಗಂಡ ನನಗೆ 
ಮುಂದರದೆ। ಹೂವು ಕಟ್ಕಂಬಂದು! ಇಂತ ಜಂಗಮರು ಬಿಕ್ಷಕ್ಕೆ ಬರಲಿ ಅಂತೇಳ್ಭ್ಬುಟ್ಟು 
ಅವ್ಳು ಮುತ್ತಿನ ಕೊಂಗ ತಕ್ಕಂಡು! ವಜ್ರ ವೈಡೂರ್ಯ ತುಂಬಿಕೊಂಡು! ನವರತ್ನ 
ತುಂಬಿಕೊಂಡು! ಕಾಣಿಕೆ ಮಡಿಕಂಡು! 
ಅವಳು ದಾನ ತತ್ತಾಳಲ್ಲೋ। ಗಗನ ಸರಣೆ। 
ಆಹಾ... ನೋಡಿ ನಮ್ಮ ಸಿವನಾ! 
ಆಗಲೀಗ ಬಿಕ್ಸವನ್ನು ತಕ್ಕಂಡು! ಕ್ವಾರಪ್ಪಾ ದಾನವ ಅಂದಳು ಗುರವೇ! ಅಲ್ಲೇ 
ಎತ್ತುಕೊಡಲು ಸಿವಸರಣೆ ಗನಸರಣೆ! ನಿನ್ನ ಮಕ್ಕಳ ಈಚೆಗೆ ಕರೆಯಮ್ಮ! ಕಪ್ಪ ಧೂಳತ 
ಇಕ್ಕಿಸಿಕೊಂಡು! ನಾನು ಬಿಕ್ಸೆ ತೆಕ್ಕಳ್ತೀನಿ ಅಂತೇಳಿ! 


ಗುರುವೇ ಮೂರು ವಾಗ್ದಾನವ ಹೇಳ್ತಾನಲ್ಲೋ 
ದೀರ ಮಾದಯ್ಯ 


ಆಹಾ... ನೋಡಿ ಸಿವನಾ! 
ಆಗಲೀಗ ಮಕ್ಕಳನ್ನು ಕರೆಯಮ್ಮ! ಕಪ್ಪು ದೂಳತ ಇಡ್ತೀನಿ! ಆಮೇಲೆ ದಾನ 
ಈಸ|ಶೀನಿ। ಅಂತೇಳಿದ್ದಲ್ಲಪ್ಪಾ ಗುರುವೇ। ಆಗಲೀಗ ನನ್ನ ಸತ್ಯವಂತೆ ಉತ್ತರಾದೇವಿ! 
ಕೆಳಕ್ಕೂ ಮೇಲಕ್ಕೂ ನೋಡ್ತಾಳಪ್ಪಾ! ಗುರುವೇ ಮುತ್ತಿನಂತ ಕಣ್ಣೀರ! ನೆಲದ ಮ್ಯಾಲೆ 


119 


ಪಳಪಳನೆ ಸುರಿಸಿದಳೋ ಗುರುವೆ! ಯಾಕಮ್ಮ ದುಕ್ಕ ಮಾಡ್ತೀಯಾ? ಮುತ್ತ ರತ್ನ 
ವಜ್ರ ವೈಡೂರ್ಯ! ನನಗೆ ಕೊಡಬೇಕು ಅಂತೇಳಿ! ದುಕ್ಕ ಮಾಡ್ತೀಯೇನಮ್ಮಾ! 
ನೀ ಯಾಕೆ ದಕ್ಕ ಮಾಡ್ತಿ ಅಂತಾನಲ್ಲೋ। ದೀರ ಮಾದಯ್ಯಾ! 
ಆಹಾ... ನೋಡಿ ನಮ್ಮ ಸಿವನಾ। 
ಸಿವನೇ ನಿನಗೆ ದಾನ ಕೊಡಬೇಕು! ಅಂತೇಳಿ ದುಕ್ಕ ಬರಲಿಲ್ಲ ಸ್ವಾಮಿ! ಮಕ್ಕಳ 
ಈಚಗೆ ಕರಿ! ಕಪ್ಪ ದೂಳತ ಇಡ್ತೀನಿ। ಅಂತ ಹೇಳಿದ್ರಲ್ಲಾ ಗುರುವೇ! ನಿಮ್ಮ ಪಾದ 
ಒತ್ತೇನು! 
ನನಗೆ ಸಿಸುವಿನ ಬೋಗ ಮೊದಲಿಲ್ಲವೋ। 
ಅಹಾ... ನೋಡಿ ನಮ್ಮ ಸಿವನ!। 
ಆಗಲಿ ಹೇಳ್ತೀನಿ ಕೇಳಮ್ಮ! ನಿನ್ನ ಮುತ್ತು ರತ್ನ ವಜ್ರ ವೈರ ಮುಡಿ ಮ್ಯಾಲೆ! 
ಏನಾದ್ರೂ ಆಸೆ ಮಾಡಿ! ನಾನು ಜೋಳಿಗೆ ಒಡ್ಡಿದ್ದೇ ಉಂಟಾಗಿದ್ದರೆ! ನಾಲ್ಕು ರಾಜ್ಯವೆಲ್ಲಾ 
ಬಂಜೆಯಾಗೋದಲ್ಲಾ! ನನ್ನ ನಾಗಬೆತ್ತ ಬಂಜೆಯಾಗೋದಲ್ಲಾ! ನನ್ನ ಮುತ್ತಿನ ಜೋಳಿಗೆ 
ಬಂಜೆಯಾಗೋಲ್ಲಾ। ಅಂತೇಳಿ ನಿನ್ನ ಬಂಜೆಕೈರ ಬಿಕ್ಷ ನನಗೆ ಬೇಡಮ್ಮ 
ಆಹಾ... ನೋಡಿ ನಮ್ಮ ಸಿವನಾ। 
ನಿನ್ನ ಬಂಜೆ ಕೈ ಬಿಕ್ಷ ಬ್ಯಾಡ ಕಣಮ್ಮ ಅಂತೇಳ್ಳುಟ್ಟು! 
ಸುದ್ದ ಮೂಡಲು ಮಲೆಗೆ ಕರ್ಕಂಡು! ಗುರುವೇ ಅಣ್ಣಣ್ಣು ಮುದುಕಿಯಾಗಿದ್ದಳು! 
ಮುತ್ತು ರತ್ನ ತಕ್ಕಂಡೋಗಿ! ಮೂಲೆಗೆ ಬಿಸಾಕ್ಟುಟ್ಟು! ನಿನ್ನ ಮಕ್ಕಳ ಎತ್ತುಕೊಂಡು! 
ಮುತ್ತಿನ ಕೊಂಗ ಮನೆ ಕಟ್ಟಿಕೊಂಡು! ಬದುಕು ಆಡಿಕೋತಾರೆ! ಇಲ್ಲಿರಬಾರದು ಅಂತೇಳಿ। 
ಅವಳು ರನ್ನದ ಸಿಂಬಿ ಹಾಕ್ಕಂಡು! ಚಿನ್ನದ ಚಲಿಗೆ ಹೊತ್ಕೊಂಡು! ಅಯ್ಯಾ ತಾವರೆ 
ಕಟ್ಟೆ! ಏರಿಮ್ಯಾಗೆ ಓಯ್ತಾಳೆ ಗನಸರಣೇ! 


ಆಹಾ ನೋಡಿ ನಮ್ಮ ಸಿವನಾ। 


ಆಗಲೀಗ ಗನಸರಣೇ ತಕ್ಕಂಡೋಗಿ। ತಾವರೇ ಕಟ್ಟೆ ಏರಿ ಮ್ಯಾಕೆ ಮಡಗ್ಬುಟ್ಟು! 
ಸ್ವಾಮಿ ಮೂರು ಕೂಡಿದ ಹಾದಿಗೆ ಹೋಗಿ! ತನ್ನ ದುಕ್ಕ ತಾನೇ ತಿನ್ಶಂಡು। ತನ್ನ ಗೋಳ 
ತಾನು ತಿನ್ಕಂಡು! 


ಅವಳು ಗೋಳೆಂಬಾ ಗೋಳ ಗೋಳೀಳೋ 
ಅಹಾ ನೋಡಿ ನಮ್ಮ ಸಿವನಾ। 
ಆಗಲೀಗ ನಮ್ಮಪ್ಪ ಮಾಯಕಾರ ಮಹಾದೇವ! ಗಂಡುಗಲಿ ಹುಲಿವಾಹನದವನು 
ಹುಚ್ಚು ಮಾದೇವಾ। ಮರೆಶೋರ ಮನೆ ಮುರಿವಂತ ಮರಿದೇವರು! ತಾಯಮ್ಮನಿಗೆ 
ಕಣ್ಣು ಕಿತ್ತು ತಕ್ಕೊಂಡೋಗಿ।! ಮೂಡ್ತ ಕಟ್ಟುಟ್ಟಲ್ಲ ಅಂತೇಳಿ! 


120 


ಒಂದು ತಾವರೆ ಪದ್ಮವಾಗಿ ಉದ್ದವಿಸ್ತಾನಲ್ಲೋ। ದೀರ ಮಾದಖ್ಯೋ! 


ಜು Fy 


ಆಹಾ... ನೋಡಿ ನಮ್ಮ ಸಿವನಾ॥ 


ತಾವರೆ ಪದ್ಮವಾಗಿ ಉದ್ಭವಿಸಿದಂತ ಕಾಲಲ್ಲಿ! ತಾಯಮ್ಮನು ಕಟ್ಟೆ ಏರಿ, 


ಬಂದು ನಿಂತ್ಕಂಡು। ನನ್ನ ಗಾನ ಮನೆಗೆ ಮುಂದಲೆಗೆ॥ ತ ಕಟ್ಕಂಡು 
ತಾಯಿ! ಹೂವ ಕಟ್ಕಂಡು ಬಂದ ತಾವಿಂದ! ಈ ತಾವರೆ ಪದ್ಮ ಇರಲಿ 


ಅ 


1 


4 ಟ್ಟ ಟೆ 


ರ 


fo 


ಲವ! ಹ 
ವಲ 
2 


ಬಂತು! ಯಾವ ತಾವ ಬಂತು ಅಂತೇಳಿ! ಯಾವ ದೇವರ ಮಂಡೆ ಮ್ಯಾಕಿ 
ಕಾಣೆ! ಹೂವನ್ನು ತರಬೇಕು ಅಂತೇಳಿ। 


ga 
tl 


yo) 


ತಾ ಉಟ್ಟಿದಂತಾ ತಾ ನೀರಿಗೆ ಹೋಯ್ಡಾಳಲ್ಲೋ! ಗನಸರಣೇ। 
ಆಹಾ... ನೋಡಿ ನಮ್ಮ ಸಿವನಾ! 
ಆಗಲೀಗ ತಾಯಿ ಸತ್ಯವಂತೆ! ದೃಡ ಮನ ನೋಡಬೇಕು ಅಂತೇಳಿ! ನಮ್ಮಪ್ಪ 
ಮಾಯಕಾರ ಮಾದೇವ! ಅವ ಮಂಡಿ ಸುದ್ದ ನೀರಿಗೆ ವೋಯ್ವಾನಲೋ!। ನಾನು ನಡೀ 
ನುದ್ದ ನೀರೊಯ್ದಿನಿ! ಅವಳು ನಡೀ ನುದ್ದ ನೀರ್ಲೋದ್ರೆ! ನಾನು ಕಶ್ತಿನುದ್ದ ನೀರ್ಗೊಯಿ 


ಸ ನ್ಗ 
ಅಂತ ವೊಯ್ತಾನ। 


| 





ಇವ್ಳ ನಿಜವನ್ನು ನೋಡ್ಬೇಕು ಅಂತಾನಲ್ಲೋ! ಮಾದಯ್ಯೋ! 
ಆಹಾ ನೋಡಿ ನಮ್ಮ ಸಿವನಾ! 


ಆಗಲೀಗ ನನ್ನ ಸತ್ಯವಂತೆ ಉತ್ತರಾಜಮ್ಮ! ಆ ಕತ್ತುದ್ದ ನೀರಿಗಂಟ ಒಗ್ಗು 
ಕತ್ತುದ್ದ ನೀರಿನಾಗೆ! ವೋಗಕ್ಕೆ ಕೇಳಿದ್ದಾಳೆ! ದಾರಿ ಇದ್ದಿಲ್ಲ ಕಣಪ್ಪಾ! ಆದ್ರೆ ಯೆ 
ಕೇಳೋ ತಾವರೆ ಪದ್ಮ! ನಾನು ಒಬ್ಬ ತಾಯಿ ಒಬ್ಬ ತಂದೆಗೆ ಹುಟ್ಟಿ! ನಾನು ಲೋಕಕ್ಕೆ 
ಸರಣೆಯಾದ್ದೆ ಉಂಟಾದರೆ! ನಾನಿರುವಂತ ತಾವರೆ ಪದ್ಮ ಬಂದ! ನನ್ನ ಮುಂದಲ 


ಮಲೆಗೆ ಕೂತ್ಯಳ್ಲಿ ಅಂತೇಳಿ 


ಅವಳು ಪಟ್ಟೆ ಸೀರೆ ನೀರ್ಕೇ (ಲೆ ಹಾಸ್ತಳಲ್ಲೋ! ಗನಸರಣೆ 
ಆಹಾ... ನೋಡಿ ನಮ್ಮ ಸಿವನಾ! 


ತಾಯಮ್ಮನ ಮಾತಿಗೆ! ಮಿತಿ ಮಿರೋಗಿ ಬಿಟ್ಟೊಡೆ! ಕಾಮ ಕರ್ಯೋಲ್ಲ, ಬೂಮಿ 
ಬೆಳ್ಕೊಲ್ಲ! ಸೂರ್ಯ ಚಂದ್ರ ಅಡ್ಡ ತಿರ್ಲೋತಾರೆ ಅಂತೇಳ್ಸುಟ್ಟು! ಹನ್ನೆರಡು ಮಂಡಲ 
ಹಾರಿ ಬಂದು! 
ಆಯ್ಕೋ ತಾಯಮ್ಮನ ಪಟ್ಟೆ ಸೀರೆಮ್ಕಾಗೆ ಕೂತೃತಲ್ಲಪ್ಟೇ 
ಹೂವ ಪದ್ಮಾವ! 
ಆಹಾ... ನೋಡಿ ನಮ್ಮ ಸಿವನಾ! 


121 


ಆ ಹೂವನ್ನು ತಕ್ಕಂಡು! ಕಣ್ಣು ಮೂಗಿಗೆ ಒತ್ಯಂಡು! ಸರಣೆ ತನ್ನ ಎದೆ 
ಮೇಲಿರುವಂತ ಚಿನ್ನದ ಲಿಂಗ ಕರಡಿಗೆಗೆ ಮಡಿಕಂಡವ್ಳ 


ನೀರುಯ್ಕೊಂಡು ಅವಳು! ಅವಳು ಅರಮನೆಗೆ 
ಇನ್ನು ಬರುತಾಳೆ 
ಆಹಾ... ನೋಡಿ ನಮ್ಮ ಸಿವನಾ!* 


ಅಂಗೈ ಮೇಲೆ ಕರಡಿಗೆ ಇಡ್ಕಂಡು! ತಾವರೆ ಪುಸ್ಮ ಮಡಿಕ್ಕಂಡು! ಇನ್ನೈದು ಜಾತಿ 
ಪುಸ್ಮ। ನನ್ನ ಉತ್ತರಾಜಮ್ಮನವರು! ಅವರ ತಂದೆ-ತಾಯಿ ಪಾದ ನೆನಕೊಂಡು! ಪತಿ 
ಪಾದ ನೆನಕೊಂಡು। ಕಲ್ಮಾಣ ಪಟ್ಟಣದ ಬಸವಣ್ಣನವರ ಪಾದವ ನೆನ್ಕಂಡು। ಐದು 
ಜಾತಿ ಪುಸ್ಮ ಕೂಗ್ತಾಳೆ ಅಂದ್ರೆ! 


ಅಮ್ಮ ನನ್ನ ಓಣೀಲಿ ಉಟ್ಟವಳೇ। 

ನನ್ನ ಓಣೀಲಿ ಬೆಳೆದವಳೆ! 

ನನ್ನ ಓಗುವರ ಸೆರಗ ಇಡಿಯುವಳೆ। 

ಸುವ್ಪ ಬಸವಯ್ಯ ವೋಗುವರ ಸೆರಗ ಹಿಡಿಯುವಳೆ! 
ಉತ್ತರಾಣಿ ನೀ ಬೇಗ ಬಾರವ್ವ ನನ್ನ ಸಿವಪೂಜೆಗೆ 
ಸುವ್ವ ಬಸವಯ್ಯಾ? 

ತಾಯಿ ಹಳ್ಳದಲ್ಲಿ ಉಟ್ಟವಳೆ ಕುಳ್ಳಾನಿ ಬೆಳೆಯುವಳಿ 
ಚಿಳ್ಳುಗುದಿನಲ್ಲಿ ಹೆತ್ತವಳೆ!? 

ಸುವ್ಹಾ ನಾ ಸುನ್ವಿ ಬಸವಯ್ಯ! 

ಚಿಳ್ಳುಗಿರಿನಲ್ಲಿ ಹೆತ್ತವಳೆ! 

ತುಂಬಿದ್ರಸ್ವ ನೀ ಬೇಗ ಬಾರಪ್ಪ! 

ನನ್ನ ಸಿವಪೂಜೆಗೆ ಸುವ್ವಾ ಬಾ ಚನ್ನಬಸವಯ್ಯ! 
ತೋಷ್ನಲ್ಲಿ ಹುಟ್ಟಿದವಳೇ। 

ನೀ ತೋಷ್ನಲ್ಲಿ ಬೆಳೆದವಳೆ। 

ಬಿಲ್ವಪತ್ರೆ ಬೇಗ ಬಾರಮ್ಮ! 

ನನ್ನ ಸಿವಪೂಜೆಗೆ ಸುವ್ವಬಾ ಚನ್ನ ಬಸವಯ್ಯ! 
ಅಮ್ಮ ತ್ವಾಟ್ಸಲ್ಲಿ ಹುಟ್ಟವಳೇ! 

ತ್ಹಾಟದಲ್ಲಿ ಜೆಳೆದವಳೇ। 

ತೊಟ್ಟು ಸಣ್ಣವಾಗಿ ಬಿಡುವಂತ! 

ಮಲ್ಲಿಗೆ ಹೂವೆ 

ನೀ ಬೇಗ ಬಾರವ್ಹಾ ನನ್ನ ಸಿವಪೂಜೆಗೆ! 

ಸುವ್ವ ಬಾ ಚನ್ನ ಸುವ್ವಬಸವಯ್ಯ! 

ಹಿತ್ಸಲ್ಲಿ ಹುಟ್ಟದಳೇ, ಹಿತ್ಸಲ್ಲಿ ಬೆಳೆದವಳೆ! 

ನೀ ಸೂರ್ಯನಿಗೆ ಮುಕವ ತೋರವಳೆ। 

ಸುವ್ವ ಬಾ ಸುವ್ವಾ... ಬಸವಯ್ಯ! 


122 


ಸೂರ್ಯನಿಗೆ ಮುಕ ಮಾಡಿ 

ಸೂರ್ಯ ಕಾಂತಿ ನೀ ಬೇಗ ಜಾರಷ್ಟ! 
ನನ್ನ ಸಿವಪೂಜೆಗೆ! 

ಸುವ್ಪ ಬಾ... ಬಾ... ಸುವ ಬಸವಯ್ಯ!" 

ಈ ಐದು ಹೂವುಗಳನ್ನು ಕೂಗ್ಗಂತ ಸಮಯದಲ್ಲಿ! ಈ ತಾಯಿ 
ಉತ್ತರಾಜಮ್ಮನವರು। ಐದು ಜಾತಿ ಪುಷ್ಪದಲ್ಲಿ! ಈ ತಾವರೆ ಹೂವು ಬಂದು ಸೇರ್ಯಂಡು! 
ಬೆಳ್ಳಿ ಕರಡಿಗೆಯಲ್ಲಿ ಸಿವಪೂಜೆ ಮಾಡ್ಕಂಡು! ತನ್ನ ಕತ್ತಿಗೆ ಹಾಕ್ಕಂಬುಟ್ಟು! ಅಡಿಗೆ 
ಮಡ್ಕಂಬುಟ್ಟು ಇಕ್ಕುಬುಟ್ಟು” 


ಆಗಲೀಗ ನನ್ನ ಗನ ಸರಣೆ। ಅರಮನೆಗೆ ಬಂದಂತ ಕಾಲದಲ್ಲಿ! ಮೂರುದಿನ 
ತುಂಬೋ ಹೊತ್ತಿಗೆ! ಮೂರು ಶಿಂಗಳು ತುಂಬಿದಂಗೆ ಆಯ್ತದೆ! ಆರು ದಿನ ತುಂಬೊ 
ಹೊತ್ಗೆ! ಆರು ತಿಂಗಳು ತುಂಬಿದಂಗೆ ಆಯ್ತದೆ! 


ಅವಳು ಗಂಡಾನ ಬಳಿಗೆ ಬರುತಾಳೆ 
ಹ್ಞಾಂ ನೋಡಿ ನಮ್ಮ ಸಿವನಾ 


ಆದ್ರೆ ಯೇಳ್ಸೀನಿ ಕೇಳೆ ದಮ್ಮಯ್ಯ! ನಾನು ಕೊಕ್ಕೆ ದೊಣ್ಣೆ ಇಡ್ಕಂಡು! ಮುಪ್ಪಾದ 
ಕಾಲದಲ್ಲಿ! ನನಗೆ ನೂರೊಂದು ವರ್ಸ ತುಂಬೊಯ್ನಲ್ಲೊ ಗುರುವೇ! ನನ್ನ ಪೊಟ್ಟಿ 
ವಳಗೆ ಮುಪ್ಪಾದ ಕಾಲದಲ್ಲಿ! 
ನನ್ನ ಹೊಟ್ಟೆ ಒಳಗೆ ಜಳಕನಾಡ್ತದಲ್ಲೋ 
ನಿನ್ನ ಸಿರಿಪಾದೋ... 
ಹ್ಲಾಂ... ನೋಡಿ ನಮ್ಮ ಸಿವನಾ। 


ಆಗಲೀಗ ಗಂಡನಿಗೆ ಹೇಳುವಂತಾ ಕಾಲದಲ್ಲಿ] ಹೇಳ್ತೀನಿ ಕೇಳೆಣ್ಣೆ! ವಿಕಾರವಾಗಲಿ, 
ಪೀಡೆಯಾಗ್ಲಿ ಪಿಸಾಚಿ ಆಗ್ಲಿ! 


ನಿನಗೆ ಬಂಜೆ ಅನ್ನೋ ಹೆಸರು ತಪ್ಪೋಗಲೀ ಕಣೆ 
ಆಹಾ ನೋಡಿ ನಮ್ಮ ಸಿವನಾ 


ಅಂಗೈಲಿ ಸಿವ ಆದಾರಿಗಳೋ ಗುರುವೇ! ಮುಂಗೈಲಿ ಸಿವ ಜೋಳಿಗೆಯೇ। 
ಮಹಾರುದ್ರಲಿಂಗರು ಪೂಜೆಗೆ ಗುರುತರ! ಕ್ಹಾರಣ್ಯಕೂ ಬಂದವರೆ! ಕ್ವಾರಣ್ಯ ನೀಡಮ್ಮಾ 
ಕೋಡುಗಲ್ಲು ಮುನಿಗೆ! ಅಂಗೈಲಿ ಆದಾರಿಗಳೋ ಗುರುವೇ! ಮುಂಗೈಲಿ ಸಿವ 
ಜೋಳಿಗೆಯೋ ಗುರುವೇ। ಸಿವ ಕ್ವಾರಣ್ಯಕೂ ಬಂದವರೆ! ಮೂಡಲ ಮಲೆಯಾಗಿ 
ಹೋಗವನೇ। ನನ್ನ ನಾಗಮಲೆಯ ಮಾದೇವಾ! ಆಹಾ ಗುರು ದೇವನು ಕ್ವಾರಣ್ಯಕೆ 


123 


ಬಂದಾರ। ಅಂಗೈಲಿ ಆದಾರಿಗಳೋ ಗುರುವ! ಮುಂಗೈಲಿ ಸಿವ ಜೋಳಿಗೆಯೇ! ಗುರುವೇ 
ಮಾ ಕ್ಷಾರಣ್ಯಕೆ ಬಂದವರೆ! 

ಆಗಲೀಗ ನನ್ನ ಸತ್ಯವಂತೆ! ಗನ ಸರಣೆ ಕುಟ್ಟಾಣಿ ತಕ್ಕಂಡು! ಎಲೆ ಅಡಿಕೆ ಕುಟ್ಟುವಂತಾ 
ಕಾಲದಲ್ಲಿ! ನಮ್ಮಪ್ಪ ಮಾಯಕ್ಕಾರ ಮಾದೇವ! ಈ ಗಂದದ ಕರಡಿಗೆಯೊಳಗಿದ್ದಂತೆ। 


ತನ್ನ ಸತ್ಯವಂತೆಯಾದ! ಸಿವಸರಣೆ ಉತ್ತರಾದೇವಿವೊಂದಿಗೆ! 
ಅವನು ಮಾತಾಡ್ರಾನಲ್ಲೋ ಮಾದೇವ 
ಆಹಾ... ನೋಡಿ ನಮ್ಮ ಸಿವನಾ! 

ಆದ್ರೆ ಯೇಳ್ವೀನಿ ಕೇಳವ್ವಾ! ನೀನೀಗ ಎಲೆ ಅಡಿಕೆ! ಹಾಕೋತ ಕೂತಿರಲೋ 
ತಾಯಿ! ನನಗೆ ಬರೋಕೆ ಅಪ್ಪಣೆ ಕೊಡೋ! 

ಅಂತಾನಲ್ಲೋ ಮಾದೇವಾ! 
ಆಹಾ... ನೋಡಿ ನಮ್ಮ ಸಿವನಾ! 

ಆಗಲೀಗ ನಮ್ಮಪ್ಪ ಮಾಯಕಾರ। ಮಾದೇವ ಒಡೆದು ಮೂಡುವಂತ ಕಾಲದಲ್ಲಿ! 
ಸತ್ಯವಂತ ಸಿವಸರಣೆ! ಸುತ್ತ ಮುತ್ತ ಗರಗರನೆ ತಿರುಗಿ ನೋಡ್ತಾಳಪ್ಪಾ ಗುರುವೇ। 
ಯಾಕವ್ವಾ ಸುತ್ತಾಮುತ್ತಾ ತಿರುಗಿ ನೋಡ್ತಲ್ಲ! ನಿನ್ನ ಹೊಟ್ಟೆ ಒಳಗಿದ್ದಾಗೆ! ನಾನು 
ಮಾತಾಡ್ತೀನಿ ತಾಯಿ। 

ನನಗೆ ಬರೋಕೆ ಅಪ್ಪಣೆ ಕೊಡು ನೀನು! ಗನಸರಣೆ! 
ಆಹಾ... ನೋಡಿ ನಮ್ಮ ಸಿವನಾ। 

ಆದ್ರೆ ಯೇಳಪ್ಪಾ ನನ್ನ ಮಾಯಕಾರ ಮಾದೇವ! ನಿನ್ನ ಹಣೇಲಿ ಬರ್ಬಂಗೆ ಬನ್ನಿ 
ಆಗಾದ್ರೆ! ನನ್ನ ಕಂದ ಸೀಮೇಲಿ ಎಲ್ಲಾಣೆ ಬಂದಾರು! ಭೂಮಿಲಿ ಎಲ್ಲಾಣೆ ಬಂದಾರು! 

ನೀ ಜನ್ಮಿಸಿ ಬಾರಪ್ಪ ಪುತ್ರ ಮಗನೇ 
ಆ ನೋಡಿ ನಮ್ಮ ಸಿವನಾ। 

ಆ ಮಾತನ್ನು ಕೇಳ್ಬುಟ್ಟು। ನಮ್ಮಪ್ಪ ಮಾಯಕಾರ ಮಾದೇವ! ತನ್ನ ಎರಡು 
ಕಣ್ಣಳನೇ! ಕೈಯಿಂದ ಮುಚ್ಗಂಡ್ನಲ್ಲಪ್ಪಾ! ಗುರುವೇ ಆ ಸುದ್ದಿಯನ್ನು ಎತ್ತಬ್ಯಾಡ ತಾಯಿ! 
ಕಾಮ ಕರ್ಯೋಲ್ಲ ಬೂಮಿ ಬೆಳ್ಕೋಲ್ಲ! ಸೂರ್ಯಚಂದ್ರರು ಅಡ್ಡಾಗ್ತರೆಲ್ಲಾ ತಾಯಿ। ನಾ 
ಎಲ್ಲಾಣೆ ಬರಬೇಕು! 

ಅಪ್ಪಣೆ ಕೊಡವ್ವಾ ನೀನು ಗನಸರಣೆ 
ಹ್ಲಾಂ... ನೋಡಿ ನಮ್ಮ ಸಿವನಾ। 


ಆದ್ರೆ ಯೇಕ್ವೀನಿ ಕೇಳಪ್ಪಾ। ನನ್ನ ಕಂದಯ್ಯ ನನ್ನ ಅಪ್ಪಣೆ। ಇಲ್ಲದೇ ಉಂಟಾದ್ರೆ! 
ನನ್ನ ಬಾಯ್ದಾಗೆ ಬಾರಪ್ಪ! 


124 


ನನ್ನ ಪುತ್ರಾನೇ। ಮಗನೇ! 
ಆಹಾ ನೋಡಿ ನಮ್ಮ ಸಿವನಾ 
ಆದ್ರೆ ಯೊಳ್ತೀನಿ ಕೇಳವ್ಹಾ! ನನ್ನ ಗನಸರಣೆ ಬಾಯಲ್ಲಿ ಬಂದ್ರೆ ಎಂಜಲು ಅಂತಾರೆ! 
ಮೂಗಲ್ಲಿ ಬಂದ್ರೆ ಗೊಣ್ಣೆ ಅಂತಾರೆ! ಕಣ್ಣಲ್ಲಿ ಬಂದ್ರೆ ಗೀಜು ಅಂತಾರೆ! ಕಿವೀಲಿ ಬಂದ್ರೆ 
ಗುಗ್ಗೆ ಅಂತಾರೆ! ಉಗುರಲ್ಲಿ ಬಂದ್ರೆ ಬೆನ್ನಪಣಿ ಅಂತಾರೆ! ಸಂಕದಲ್ಲಿ ಬಂದ್ರೆ ಕೊಳೆ 
ಅಂತಾರೆ। ಬೆನ್ನಲ್ಲಿ ಬಂದ್ರೆ ಸಂಕದಾಳ ಅಂತಾರೆ! 
ನಾ ಎಲ್ಲಾಣೆ ಬರಲೀ। ತಾಯವ್ವ! 
ಆಹಾ... ನೋಡಿ ನಮ್ಮ ಸಿವನಾ। 
ಆಗಲೀಗ ನಮ್ಮ ತಾಯಮ್ಮನವರು! ಬೆಚ್ಚಿ ಬೆರಗಾಗಿ ಕೂತುಕೊಂಡು! ಎಲ್ಲಾನೂ 
ವಾದ ಹೇಳಲ್ಲ ಎಲ್ಲಿ ಬಂದೀಯೇ। ಯಾತಾವು ಬಂದೀಯಾ? ಪುತ್ರ ನನ್ನ ಮಗನೇ 
ಅಂತೇಳ್ಬುಟ್ಟು! ಅವಳು ನಾಯೇನು ನಿನಗೆ! ಪ್ರತಿ ಉತ್ತರ ಕೊಡಲಾರೆ ಮಗನೇ। 
ನನ್ನ ಪುತ್ರ ಬಾರಪ್ಪ ಮಗನೇ 
ಹ್ಲಾಂ... ನೋಡಿ ನಮ್ಮ ಸಿವನಾ! 
ನಿನ್ನ ಹೊಟ್ಟೆ ಒಳಗೆ ಬರ್ವಕ್ಕಂತ। ಮುಂದಿನ ಕಲಿಯುಗದಲ್ಲಿ! ನಾನು ಕಲಿಯುಗ 
ಮರಿದೇವರಾಗಿ! ಜಗತ್ತಿನಲ್ಲುಟ್ಟಬೇಕು! ನಾನು ಮನುಷ್ಯನಾಗಿ ಬರ್ದೀದ್ದೀನಿ ತಾಯಿ! 
ನೀನೇನೂ ಚಿಂತೆ ಮಾಡ್ಬೇಡ ಅಂತೇಳ್ಬುಟ್ಟು! ಆಗಲೀಗ ಉತ್ತರಾಜಮ್ಮನಿಗೆ ಬಾಳ 
ಆನಂದವಾಯಿತು! ಉತ್ತರಾಜಮ್ಮನು ಮೂರುತಿಂಗಳ ಕಾಲ ತುಂಬಿದ ಕಾಲದಲ್ಲಿ] 
ಒಂದಾನೊಂದು ದಿವಸ ಬಾಳ ದುಕ್ಕ ಮಾಡ್ತವಳೆ! ಜಗತ್ತಿನಲ್ಲಿ ಎಪ್ಪತ್ತೈದು। ವಯಸ್ಸಿನ 
ಕಾಲ ಬಂದ್ರೂ ಕೂಡ! ಮಕ್ಕಳನ್ನು ಬೂಲೋಕದಲ್ಲಿ! ಜನನವಾಗದೆ ಅಂತ ಯೇಳಿದ್ರೆ! 
ಬೂಲೋಕ ನಗ್ಗದೆ! ಚಂದ್ರ ಸೂರ್ಯಾದಿಗಳು ನಗ್ತಾರೆ! ಏನಪ್ಪಾ ಈ ಕಲಿಯುಗ 
ಎಂಬುದಾಗಿ! 
ಬಾಳ ಚಿಂತೆ ಮಾಡ್ತವ್ರೆ ಗುರುದೇವಾ 
ಆಹಾ... ನೋಡಿ ನಮ್ಮ ಸಿವನಾ 
ಆಗಲೇ ಸಿವಸರಣೆ ಉತ್ತರಾಜಮ್ಮನವರು! ಚಿಂತೆ ಮಾಡುವಂತ ಕಾಲದಲ್ಲಿ! 
ಯಾಕವ್ವಾ ತಾಯಿ ಚಿಂತೆ ಮಾಡುತ್ತಿದ್ದೀಯ! ಚಿಂತೆ ಮಾಡಬೇಡಮ್ಮ! ಈಗಲೀಗ ಮೂರು 
ತಿಂಗಳ ಕಾಲ ತುಂಬಿ ಬಿಡ್ತು! ಅಮಾವಾಸ್ಯೆಗೆ ಒಂಬತ್ತು ತಿಂಗಳಿಗೆ ನನ್ನತಾಯಿ॥ ನಾನು 
ಬೂಲೋಕದಲ್ಲಿ ಜನನವಾದಂತ ಕಾಲದಲ್ಲಿ! ಬೆಚ್ಚಬ್ಯಾಡ, ಬೆದರಬ್ಯಾಡ ಎದುರಬ್ಯಾಡ! 
ನಾನು ಜಗತ್ತಿನಲ್ಲಿ ಕಲಿಯುಗದ ಮರಿದೇವರಾಗಿ ' ಉಟ್ಟೇಕಂತೇಳಿ! ನನಗೆ ತಾಯಿಲ್ಲ 
ತಂದೆ ಇಲ್ಲ ಎಂಬುದಾಗಿ! ಜಗತ್ತಿನಲ್ಲಿ ಕೊಂಡಾಡ್ತಾ ಇದ್ರು! ಅದಕ್ಕೋಸ್ಕರವಾಗಿ ನಿನ್ನ 
ಹೊಟ್ಟೆ ಒಳಗೆ! ನಾನು ಹುಟ್ಟಬೇಕಾದಂತ ಮಗ? ನನ್ನ ತಂದೆಯಾಗಿ ಪಡೆಯಬೇಕಾದಂತ 


125 


ಪೂ ರಾ 


ತಪ ಮುನಿಯಾಗಿದ್ದಾರೆ ಅಪ್ಪಾಜಿ! ಇವರನ್ನು ತಂದೆಯಾಗಿ ಪಡೀಬೇಕು। ನಿಮ್ಮನ್ನು 
ತಾಯಿಯನ್ನಾಗಿ ಪಡೀಬೇಕು ಎಂಬುದಾಗಿ! ನಿಮ್ಮ ಜನ್ಮವನ್ನು ಸೇರಿದ್ದೀನಿ ತಾಯಿ 
ಚಿಂತೆ ಮಾಡಬ್ಯಾಡ। ಏನಪ್ಪಾ ಕಂದಣ್ಣ, ಚಂದ್ರ ಸೂರ್ಯಾದಿಗಳು! ಜಗತ್ತಿನಲ್ಲಿ ನಗ್ತಾ 
ಅವ್ರೆ ಕಣಪ್ಪಾ! ಆಹಾ ಬೂಮಿ ಕೂಡ ನಗ್ತಾ ಅದೆ! ತಾಯಿ ನೀನು ಯಾವ ಚಿಂತೇನೂ 
ಮಾಡಬ್ಯಾಡ! ಆಕಾಸ ಬೂಮಿಗಳೇ ಒಂದಾಗಲಿ! ಚಂದ್ರ ಸೂರ್ಯಾದಿಗಳೇ ಒಂದಾಗಲಿ! 
ನಾನು ಬೂಲೋಕಕ್ಕೆ ಬರಗಂಟ! ನೀನು ಚಿಂತೆ ಮಾಡಬೇಡಮ್ಯ! ನನ್ನ ಕಲಿಯುಗದ 
ಮರಿದೇವರು ಅಂತ ಕರೀಬೇಕು! 


ಚಂದ್ರಸೇಕರಮೂರ್ತಿ। ಆ ಇಮಾಚಲ ಪರ್ವತ ತಪ್ಪಲಲ್ಲಿ। ಏಳು ಬಾಯಿ ಹೊನ್ನುತ್ತದಲ್ಲಿ! 


ಚಿಂತೆ ಮಾಡಬೇಡ ಅಂತವನೇ, ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ! 


ಉತ್ತರಾಜಮ್ಮನಿಗೆ ಮೂರು ತಿಂಗಳು ತುಂಬೋಗ್ಬುಡ್ತು! ಆಗಲೀಗ 
ಉತ್ತರಾಜಮ್ಮನಿಗೆ। ಕೆರೆ ತೊಕ್ಕಲು ಮಣ್ಣು ಬೇಕು! ಮೊಗರು ಉಣಸೆಕಾಯಿ, 
ಬ್ಯಾಲದಕಾಯಿ। ಇಂತವುಗಳನ್ನು ನಾನು ಊಟ ಮಾಡಬೇಕು! ಅನ್ನುವ ಹಂಬಲ 
ಉಂಟಾಯಿತು! ಆರಣ್ಯದಲ್ಲಿ ಅವಳಿಗೆ ತಂದು ಕೊಡುವವರು ಯಾರೂ ಇಲ್ಲ! ಆಗಲೀಗ 
ಚಿಂತೆ ಮಾಡುವಂತ ಕಾಲದಲ್ಲಿ! ಪರಮಾತ್ಮನ ಮಾಯದಿಂದ ಮೈಮೆಗಳಿಂದ! ಇವುಗಳಿಗೆ 
ಬೇಕಾದಂತ। ತೊಕ್ಕಲು ಮಣ್ಣು, ಮೊಗರು ಉಣಸೇಕಾಯಿ! ಚಿಗರು ಮೆಣಸಿನಕಾಯಿ, 
ಬ್ಯಾಲ ಇಂತವೂ ಕೂಡ! ಬಿದುರು ಮಂಚದ ಬಲಪಾರ್ಸ್ನದಲ್ಲಿ ಮಡಗಿದ್ವಂತೆ! ಸಿವಸಿವ 
ಇದನ್ನು ತಂದುಕೊಟ್ಟವರು ಯಾರೂ ಕಾಣನಲ್ಲ! ಇದನ್ನು ತರಿಸುವುದಕ್ಕೆ ನನ್ನಲ್ಲೇ ಸಾ 
ಅಂತೇಳಿ। 


ಆ ಪರಮಾತ್ಮ ಉತ್ತರಾಜಮ್ಮನವರೊಡನೆ ನುಡಿದವರೆ 
ಆಹಾ... ನೋಡಿ ನಮ್ಮ ಸಿವನ 


ಆಗಲೀಗ ಗುರುದೇವರು ಆಡಿದ! ಆಡಿದ ಮಾತು ಕೇಳಿಬಿಟ್ಟು। ಏನಪ್ಪಾ ಆತ್ಮದಲ್ಲಿ 
ಇರುವಂತ ಸಿಸುಬಾಲಕ! ಇಸ್ಟು ಕೆಲಸಗಳನ್ನೆಲ್ಲಾ ಈಗ್ಲೇ ಮಾಡ್ತಾ ಇದ್ದಾನೆ! ಇನ್ನು ಮುಂದಕ್ಕೆ 
ಕಾಣದು! ಈ ಕರಣಕ್ಕೆ ಕೇಳದು! ಆಗಲೀಗ ಉತ್ತರಾಜಮ್ಮನಿಗೆ! 


ಆರು ತಿಂಗಳ ಕಾಲ ತುಂಬಿ ಬಂತು ಗುರುದೇವಾ 
ಆಹಾ... ನೋಡಿ ನಮ್ಮ ಸಿವನ 


ನನ್ನಪ್ಪ ಬೂಲೋಕದಲ್ಲಿ। ಪತಿ ಇಲ್ಲದೆ ಸತಿಗರ್ಭಿಣಿಯಾದಳು! 


ಆಂತೇಳಿದರೆ ಈ ಜಗತ್ತೆಲ್ಲಾ ಒಂದಾಗಿ ನಗುತ್ತದಲ್ಲಾ ಕಂದಣ್ಣಾ 
ಆಹಾ... ನೋಡಿ ನಮ್ಮ ಸಿವನಾ। 


126 


ಉತ್ತರಾಜಮ್ಮನವರು ಗೊಳಗೊಳನೆ। ಎರಡು ಕಣ್ಣುಗಳಿಂದ ನೀರನ್ನು! ಕೆಡಿವಂತ 
ಕಾಲದಲ್ಲಿ! ತಾಯಿ ನಿನ್ನ ಗರ್ಬದಲ್ಲಿ ನಾನಿರುವಂತ ಕಾಲದಲ್ಲಿ ನೀನ್ಯಾಕಮ್ಮ ಇಸ್ಟು 
ಚಿಂತೆ ಮಾಡಬೇಕು! ಚಿಂತೆ ಮಾಡಬೇಡ ದುಕ್ಕಿಸ ಬ್ಯಾಡ ನಮ್ಮಮ್ಮ! ಒಂಬತ್ತು 
ತಿಂಗಳಮ್ಯಾಲೆ ಏಳುವರೆ ದಿವಸದಲ್ಲಿ] ನಾನು ತುಂಬಿದ ಸೋಮವಾರ! ಅರ್ಧರಾತ್ರಿ 
ಬಯಂಕರದಲ್ಲಿ ನಿನ್ನೊಟ್ಟೆಯಿಂದೀಚೆಗೆ ಬರುತ್ತೀನಿ! 
ಚಿಂತೆ ಮಾಡಬೇಡ ಅಂತವರೆ ಮಾಯಕಾರ ಮಾದೇವಾ 
ಆಹಾ ನೋಡಿ ನಮ್ಮ ಸಿವನಾ 


ಆಗಲೀಗ ತುಂಬಿದ ಸೋಮವಾರದ ದಿವಸ। ಜ್ಯೋತಿ ಬೆಳಗನ್ನು ಬೆಳಗಿಬಿಟ್ಟು! 
ಆ ಸಿವನ ಲೀಲೆಯಿಂದ! ಆ ಸಿವಲಿಂಗವನ್ನು ತೊಳೆದು! ನೆತ್ತಿಯ ಮ್ಯಾಲೆ ಪುಸ್ಮವನ್ನು 
ಇಟ್ಟು ಬುಟ್ಟು ಆಗಲೀಗ ಕರವೆತ್ತಿ ಕೈಮುಗಿದು ಕೂತುಕೊಂಡ! ಪರಮಾತ್ಮ. ಆಗಲೇ 
ಇವಳ ಆತ್ಮವನ್ನು! ಬಿಟ್ಟು ಬರುವಂತ ಕಾಲದಲ್ಲಿ] ಉತ್ತರಾಜಮ್ಮನ ಸರೀರವೆಲ್ಲಾ ಜಲೀರ್‌ 
ಅಂದ್ಬುಡ್ತು! ಜಲೀರ್‌ ಅಂದ ತಕ್ಷಣ ಕಿಟಕಿ ಬಾಗಿಲು ತೆಗೆದರೆ! ಯಾವ ರೀತಿ ಬಾಗಿಲು 
ಕಾಣುತ್ತೆ! ಅದೇ ಪ್ರಕಾರವಾಗಿ ಅವಳ ಹೃದಯವನ್ನು ಬಿಟ್ಟು! 


ಸ್ವಾಮಿ ಭೂಮಿಗಿಳಿದ ಜಗದೊಡೆಯಾ! 
ಆಹಾ... ನೋಡಿ ನಮ್ಮ ಸಿವನಾ 


ಹೊಟ್ಟೆಲುಟ್ಟಿದ ಸಿಸುಕಂದನಿಗೆ! ಹಾಲು ಕುಡಿಸಬೇಕು ಅಂತ ಬೇಕಾದಾಟ ಆಡಿದಳು! 
ಅವಳ ಅಮೃತವನ್ನು ಕಚ್ಚಿಕೊಂಡು ಹಾಲನ್ನು ಕುಡೀಲಿಲ್ಲ ಆ ನಮ್ಮ ಮಾಯಕ್ಕಾರ 
ಮರಿದೇವರು! ಏಳು ಅರ್ದ ವರ್ಸದ ಮಗನಾಗಿ! ಉತ್ತರಾಜಮ್ಮನ ಮಡಿಲಲ್ಲಿ ಬೆಳೆದು! 
ಸಿವನೇ ಆ ಚಂದ್ರಸೇಕರ ಮೂರ್ತಿ! ಇಮಾಚಲ ಪರ್ವತ ತಪ್ಪಲಲ್ಲಿ! ಹೌದು ತಪ 
ಮಾಡುವಾಗ ಸ್ವಾಮಿ। 


ಹುಡಿಕಂಡು ಬತ್ತವರೇ ಮಾದೇವಾ 

ಆಹಾ... ಕ್ವಾರಣ್ಯ ನೀಡವ್ಹಾ ಕೋಡುಗಲ್ಲಿನ ಮ್ಯಾಲೆ 

ಕೋಲು ಮಂಡೆ ಜಂಗಮದೇವರು ಕ್ಹಾರಣ್ಯಕ್ಕೆ ದಯ ಮಾಡವರೊ॥ 

ಕ್ವಾರಣ್ಯ ನೀಡಮ್ಮಾ ಕೋಡುಗಲ್ಲ ಮ್ಯಾಲೆ! 

ಇಮಾಚಲ ಪರ್ವತದಲ್ಲಿ ಹೋಗಿ ನಿಂತಕಂಡು। ಏಳು ಬಾಯಿ ಹೊನ್ನುತ್ತದಲ್ಲಿ! 

ಕಿವಿಕೊಟ್ಕಂಡು ಕೇಳುವಂತ ಕಾಲದಲ್ಲಿ! ಓಂ ನಮಃ ಸಿವಾಯ ಎನ್ನುವಂತ ಸಜಬ್ಬಗಳು। 
ಏಳು ಬಾಯಿ ಹೊನ್ನುತ್ತವೆಲ್ಲಾ ಕರಗಿ! ನೀರಾಗಿ ಅರಿದೋಗ್ಬುಡ್ತು ಪರಮಾತ್ಮ! ಅವರ 
ಜಡಮುಡಿಗಳೆಲ್ಲಾ ಪಾಸು ಬೇರುಬಿಟ್ಟೋಗ್ಬುಟ್ಟಿದ್ದೋ! ಆಗಲೀಗ ನನ್ನ ತಂದೆ 
ಪಡೆದಂತಾಯಿತು! 


127 


ಆಂತೇಳಿ ಸರಣ ಅಂದವರೇ 
ಆಹಾ... ಕ್ಹಾರಣ್ಯ ನೀಡವ್ವಾ ಕೋಡುಗಲ್ಲಿನ ಮ್ಯಾಲೆ 
ಆಗಲೀಗ ಚಂದ್ರಸೇಕರ ಮೂರ್ತಿಗಳು! ದೃಷ್ಟಿಯಿಂದ ನೋಡಿದಾಗ! ಸ್ವಾಮಿಯವರು 
ಬಾಳ ಚನ್ನಾಗಿ ಕಂಡ್ಬುಟ್ರುಃ ಯಾರಪ್ಪಾ ನೀನು ಎಂಬುದಾಗಿ ಕೇಳಿದ್ರಂತೆ! ಅಪ್ಪಾಜಿ 
ನಿಮ್ಮನ್ನು ಕಾಣುವಂತ ನಾನು! ಬೇಕಾದಂತ ಕಸ್ಟ ಬಿದ್ದಂತಾಯಿತು। ಈಗಲೀಗ ನಡೀರಿ 
ನಮ್ಮ ಮನೆಗೋಗೊಣ! 
ಅಂತೇಳಿ ಸ್ವಾಮಿಯವರನ್ನು ಕರ್ಕೊಂಡು ಬತ್ತವರಲ್ಲೋ ದೇವಾ 
ಆಹಾ..... ಕ್ವಾರಣ್ಯಗಳ ನೀಡವ್ವಾ ಕೋಡುಗಲ್ಲಿನ ಮೇಲೆ 
ತಾಯಿ ಉತ್ತರಾಜಮ್ಮನವರು! ತನ್ನ ಗರ್ಬದಲ್ಲಿ ಉದ್ಭವಿಸಿದರು ಪುಟ್ಟ ಮರಿದೇವರು 
ಆಂತೇಳಿ। ತಾಯಿ ಅನುಗ್ರಹ ಮಾಡಿದರು! ಅಲ್ಲಿ ಕೆಲವಾರು ದಿವಸ ಕಾಲ। ತಾಯಿ 
ತಂದೆ ಸನ್ನಿದಾನದಲ್ಲಿ ಕಾಲಹರಣ ಮಾಡಿ! ಮತ್ತು ಗುರುಮಟ ಸೇರಬೇಕಂತೇಳಿ। ಏಳು 
ವರ್ಸ ವಯಸ್ಸಾದಂತೆ ಏಳು ವರ್ಸದ ಬಾಲಕ ಮರಿದೇವರು! ಉತ್ತರಾಜಮ್ಮನ ಪುತ್ರ 
ಉತ್ತರ ದೇಸದ ಮಾದೇವ! ನಾನು ಕುಂಂತೂರು ಮಟಕ್ಕೆ ಹೋಗಬೇಕು! ಪ್ರಬುಲಿಂಗಸ್ಥಾಮಿ 
ಸನ್ನಿದಾನದಲ್ಲಿ! ಹದಿನಾಲ್ಕು ವರಸ ಸೇವಾಕರ್ತನಾಗಿರಬೇಕು ಅಂತೇಳಿ! 
ಅವನು ವೇಗ ದೃಷ್ಟಿಯಿಂದ ಕಡೆದು ಬತ್ತವನಲ್ಲಾ 
ಮೂಡಲ ಮಲೆಯ ಮಾದೇವಾ 
ಆಹಾ ಕ್ವಾರಣ್ಯಗಳ ನೀಡಮ್ಮಾ ಕೋಡುಗಲ್ಲು ಮುನಿಗೆ * 
ಆವಾಗ ತಾಯಿ! ಹೇಳಿದ ಮಾತಿನಂತೆ ಶಿವನ ಮಾತಿನಂತೆ! ಶಿವಯೋಗ 
ಮಾಡ್ಕಂಡು ಬರ್ರಾಯಿದ್ದಾರೆ! ಈ ಮಗನಿಗೆ! ಮಹಾಲಿಂಗು ಶಿವಲಿಂಗು ಅಂತ್ಲೇಳಿ 
ಕರದ್ದುಟ್ಟು! ನಮ್ಮ ಕುಲ ಗುರುಗಳಾಗಿದ್ರಕ್ಕಂಥ ವ್ಯಾಘ್ಟಾನಂದಸ್ವಾಮಿ ಕರೆದು। ನಾಮಕರಣ 
ಮಾಡಬೇಕು ಅಂತೇಳಿ। ಅವರು ವ್ಯಾಫ್ರಾನಂದ ಸ್ವಾಮಿ ಕರೆದವರೇ ಉತ್ತರಾಜಮ್ಮಾನೂಟ 


ನೋಡಿ ನಮ್ಮ ಸಿವನ 


ಗುರುದೇವಾ ಈ ಮಗನಿಗೆ ನಾಮಕರಣ ಮಾಡಿ! ನಾವು ಸಾಕ್ಕೊಳ್ತೀವಿ ಚನ್ನಾಗಿ 
ಅಂದ್ರು! ಆಗ ವ್ಯಾಫ್ರಾನಂದ ಸ್ವಾಮಿಗಳು! ಅಮ್ಮ ಮಗುವಾದ್ರೂ ದೇವನಾಗಿದ್ದಾನೆ! 
ನನಗೆ ನಾಮಕರಣ ಮಾಡುವುದಕ್ಕೆ ಭಯವಾಗುತ್ತೆ! ದೂರದಲ್ಲಿ ನಿಂತ್ಕಂಡು ವಾಫ್ರಾನಂದ 
ಅಂತೇಳಿ ನಾಮಕರಣ ಮಾಡಿದ್ರು! 


ಮಗನು ಹುಟ್ಟಿ ಐದು ವರ್ಷ ಆರು ವರ್ಷ। ಓಡಾಡುವಾಗ ಬೆಳೆಯುವಾಗ! 
ವಾಘ್ರಾನಂದ ಸ್ವಾಮಿಗಳು ಬಂದ್ರು! ಅಮ್ಮ ಉತ್ಪಾಜಮ್ಮ ಶಿವದಾಸರೆ! ನಮಗೆ ಒಬ್ಬ 
ಮಗ ಹುಟ್ಟಿದರೆ! ಕಾಣಿಕೆ ಕೊಡ್ತೀನಿ ಅಂದ್ರಲ್ಲ ಏನು ಕೊಟ್ರಿ ಅಂದ್ರು ಗುರುದೇವಾ! 
ಏನು ಕೇಳ್ತೀರಿ ಕೇಳಿ ಗುರುವೇ ಅಂದ್ಲು! ಏನೂ ಇಲ್ಲಮ್ಮ ನನಗೇನೂ ಭಾಗ್ಯ ಬೇಕಿಲ್ಲ! 


128 


ಒಂದು ಬಂಗಾರ ಬೇಕಿಲ್ಲ ನಿಮ್ಮ ಮರಿದೇವರ ಕಾಣಿಕೆ ಕೊಡಮ್ಮ ಅಂದ್ರು! 
ಉತ್ತರಾಜಮ್ಮ ದುಃಖ ಮಾಡಕೆ ಸುರು ಮಾಡಿದ್ದಾ! ನಮ್ಮ ಮಗನ ಕಾಣಿಕೆ ತೆಗೊಂಡ್ರೆ 
ಯಾರು ಸೇರಬೇಕು ಅಂದ್ರು! ನೀವು ಸೂರ್ಯಚಂದ್ರಾದಿಗಳು ಇರೂವರ್ಗೂವೆ! 
ಲಿಂಗೈಕ್ಕವಾಗಿ ಬಾಳಿರಮ್ಮ। ಆ ಮಗನ ಕಾಣಿಕೆ ಕೊಡಿ ಅಂತ್ಲೇಳಿ! ಮಗನ ಕಾಣಿಕೆ 
ತಕ್ಕೊಂಡು! ಆ ವ್ಯಾಫ್ರಾನಂದ ಸ್ವಾಮಿಗಳು! ಶ್ರೀ ಶೈಲದಲ್ಲಿ ಹೋಗಿ! 


ಅವರು ವಿದ್ಯೆ ಬುದ್ದಿ ಕಲಿಸವರೇ ಗುರುಗಳ್ಳೂ 
ನೋಡಿ ನಮ್ಮ ಶಿವನಾ 


ಹುಲಿ ಮ್ಯಾಲೆ ಕೂರಿಸಿ ಸವಾರಿ ಮಾಡಿಸ್ತಾಯಿದ್ರು ಆವಾಗಲೀಗ ಮಾಯಕಾರ 
ಗಂಡ! ಗುರುಗಳ ಸೇವೆ ಮಾಡ್ಕಂಡು! ಅಲ್ಲಿ ವಿದ್ಯೆ ಬುದ್ದಿ ಕಲಿತವರೇ ಮಾಯ್ಯಾರಾ। 


ನೋಡಿ ನಮ್ಮ ಶಿವನಾ। 


ನೀನು ಲೋಕಕಲ್ಯಾಣಕ್ಕೋಗು! ನನ್ನ ಗುರು ಮಠವನ್ನು ಬಿಟ್ಟು ಅಂದ್ರು ಗುರುದೇವ 
ನಿಮ್ಮ ಅಪ್ಪಣೆಯಂತೆ ಆಗ್ಲಿ ಅಂತ್ಹೇಳಿ! ಆವಾಗಲೀಗ ಮಾಯಕ್ಕಾರ ಗಂಡ! ಶ್ರೀಶೈಲ 
ಪರ್ವತವನ್ನು ಬಿಟ್ಟು 


ಅವರು ರಾಜ್ಯ ಹುಡೀಕೊಂಡು ಹೋರಟವರೇ ಮಾಯಕ್ಕಾರ! 
ನೋಡಿ ನಮ್ಮ ಶಿವನಾ್‌ 


ಆಗಲೀಗ ತಾಯಮ್ಮನ ತೊಡೆ ಮ್ಯಾಲೆ ಬಂದು! ಕೂತಂತ ಕಾಲ್ದಲ್ಲಿ ಮಗ ಅಂದ 
ನೋಡಿ ಚಂದ ನೋಡಿ! ಮುತ್ತಿಕ್ಕಿ ಮುದ್ದಾಡ್ಬುಟ್ಟು! ನೋಡಪ್ಪಾ ನನ್ನ ಕಂದ। ಮಾದೇವ 
ಚಿನ್ನದ ತೊಟ್ಟಿಲ ಮಾಡಿವ್ನಿ! ಬೆಳ್ಳಿ ಗಿಲ್ಕ ಮಾಡಿಸಿವ್ನಿ ವಜ್ರದ ವೈರಮುಡಿ ಮಾಡಿಸಿವ್ನಿ! 
ನೀ ತೊಟ್ಟಿಲೊಳಗೆ ಮಲಕೋಪ್ಪ! 


ಜೋಗುಳ ಪಾಡ್ತೀನಿ ಅಂತಾಳಲ್ಲೋ! ಗನಸರಣೇ। 
ಆಹಾ ನೋಡಿ ನಮ್ಮ ಸಿವನಾ। 


ಆದ್ರೆ ಯೇಳ್ಸೀನಿ ಕೇಳವ್ಹಾ ನನ್ನ ಗನಸರಣೆ! ನೀನು ಮಾಡಿಸಿರುವಂತ ತೊಟ್ಟಿಲಲ್ಲಿ] 
ಮಲಿಕಂಡದ್ದೇ ಉಂಟಾದ್ರೆ! ನಿನ್ನ ಗಂಡ ಬಿನ್ನಕ್ಕ ಬಿದ್ದಂಗೆ ಆಯ್ತದೆ ಗನಸರಣೆ। ನಾನು 
ಆ ತೊಟ್ಟಲಲ್ಲಿ ಮಲ್ಲಕ್ಕೆ ಅಪ್ಪಣೆ ಇಲ್ಲ ತಾಯಿ! ನಿನಗೆ ಅಷ್ಟು ಪ್ರೀತಿ ಪ್ರೇಮ ಉಂಟಾದ್ರೆ! 
ಒಂದು ಗುಂಡಕಲ್ಲು ಮಡಿಕೊಂಡು!" 

ತಂದೆ ಚಂದ್ರಸೇಕರ ಮೂರ್ತಿಯವರು! ತಾಯಿ ಉತ್ತರಾಜಮ್ಮನವರು ಇಬ್ಬರೂ 
ದಂಪತಿಗಳನ್ನು ನಿಲ್ಲಿಸಿ! ತಂದೆತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡ್ಬುಟ್ಟು! ಪರಮಾತ್ಮ 
ದಕ್ಷಿಣ ಭಾಗಕ್ಕೆ ಬತ್ತವರೇ!”” 


129 


ತೆಕ್ಕೋ ಅಂತಾನಲ್ಲೊ ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ 


ನೋಡವ್ಲಾ ಗನಸರಣೆ! ನೀನು ಗುಂಡುಕಲ್ಲು ಮಡಿಕೊಂಡು। ತೂಗುವಂತ ಶಾಸ್ತ್ರ! 


ಬೂಮಿ ತ ಷೂ ಅಂಡಲಿ! ಹೆಣ್ಣು ಗಂಡಿಗೆ ಮದ್ವೆ ಮಾಡ್ತಿದ್ದಾಗ! 


ನೀರಾಕೋ ಸಾಸ್ತ್ರ ನೆರವೇರಿಸವ್ಹಾ! ನೀನು ಗನಸರಣೆ। 
ಆಹಾ... ನೋಡಿ ನಮ್ಮ ಸಿವನಾ 


ಅಪ್ಪಾ ನನ್ನ ಕಂದ ಮಾದೇವಾ॥ 


ನನ್ನ ಎದೆ ಪಾಲು ಬಿಗಿತವೆ ನನಕಂದ 

ನನ್ನ ಎದೆ ಪಾಲನ್ನಾದರೂ ಊಟ ಮಾಡ್ಕೋ ಬಾರಪ್ಪಾ 
ಪುತ್ರಾ... ಮಗನೇ 

ಆಹಾ... ನೋಡಿ ನಮ್ಮ ಸಿವನಾ 


ಆದ್ರೆ ಯೇಳ್ತೀನಿ ಕೇಳವ್ವಾ! ನಿನ್ನ ಎದೆ ಪಾಲು ನಾನು ಊಟ ಮಾಡಿದ್ರೆ! ನಿನ್ನ 
ಪೊಟ್ಟೇಲಿ ಉಟ್ಟಂಗಾಯ್ತದೆ ಕಣ್‌ ತಾಯಿ! ನನ್ನ ಕಂಬದ ಬೋಳಿ ಮ್ಯಾಲೆ ನಿತ್ಕಂಡು! 
ಮೂರು ತೊಟ್ಟು ಹಾಲು ಕರೆದುಬುಟ್ರೆ! ಚಿಕ್ಕಾಲಳ್ಳ ದೊಡ್ಡಾಲಳ್ಳ ಅಂತೇಳಿ! ಮೂರು 
ಹಳ್ಳ ಮಾಡ್ತೀನಿ! ತಾಯಿ ನನಗೆ ದೀವಳಿಗೆ ಸ್ಕಾವೆಗೆ 
ಹಾಲಳ್ಳದಿಂದ ನನಗೆ ಹಾಲರುವೆ ಬರಲಿ 
ನನ್ನ ಗನಸರಣೇ 
ಆಹಾ... ನೋಡಿ ನಮ್ಮ ಸಿವನಾ 
ಆದ್ರೆ ಯೇಕ್ತೀನಿ ಕೇಳಪ್ಪಾ। ನನ್ನ ಕಂದ ಏನೇಳಿದರೂ। ಯಾವುದಕ್ಕೂ ವಾಗ್ದಾನ 
ಕೊಡ್ತಲ್ಲೋ! ನನ್ನ ಕಂದ ಬೇಕಾದ ಅಡಿಗೆ ಮಾಡಿವ್ನಿ! ನಿನ್ನ ಕಣ್ಣೊಪ್ಪವಂತ ಪಲಾರ 
ಮಾಡಿದ್ದಿ! 
ನೀ ಊಟ ಮಾಡಪ್ಪಾ ಪುತ್ರ ಮಗಾನೇ 
ಆಹಾ... ನೋಡಿ ನಮ್ಮ ಸಿವನಾ 
ಏನವ್ವಾ ನನ್ನ ತಾಯಿ ಗನಸರಣೆ! ಮೂರು ಮಾತು ಆಡಬೇಕು ತಾಯಿ! ಆ 
ವಾಗ್ದಾನಕ್ಕೆ ಅಪ್ಪಣೆ ಕೊಟ್ರಿ! 
ನಿನ್ನ ಮನೆ ಊಟ ಮಾಡ್ತೀನಲ್ಲೋ! ಮಾಧಯ್ಕೋ। 
ಆಹಾ... ನೋಡಿ ನಮ್ಮ ಸಿವನಾ 
ಏನಪ್ಪಾ ಮೂರು ಮಾತು। ವಾಗ್ದಾನ ಕೇಳಪ್ಪಾ ಅಂತ ಕೇಳ್ತಾಳೆ! ಗುರುವೇ ನಿಮ್ಮನೆ 
ಊಟ ಉ ುಣ್ಣಬೇಕಾದರೆ। ಮೂಡ ಪಡುವ ತೆಂಕ ಬಡಗ ನಾಲ್ಕು ರಾಜ್ಯ ಅದೆ ತಾಯಿ! 


130 


ನಾನು ನಾಲ್ಕು ರಾಜ್ಯದಲ್ಲೂ ಬಿಕ್ಸ ಮಾಡ್ಕಂಡು ಬರಬೇಕು ತಾಯಿ 
ಗನಸರಣೇ 
ಆಹಾ... ನೋಡಿ ನಮ್ಮ ಸಿವಾನಾ 


ಆ ಮಾತನ್ನು ಕೇಳಿಬಿಟ್ಟು! ನನ್ನ ಸತ್ಯವಂತೆ ಉತ್ತರಾಜಮ್ಮ! ಕಣ್ಣೀರ ಪಳಪಳನೆ! 
ಎದೆ ಮ್ಯಾಕೆ ಹರಿಸ್ತಾ ಕೂತುಕೊಂಡ್ಲು। ಗುರುವೇ ಯಾಕವ್ವಾ ಗನಸರಣೆ! ನೀ ಅಳ್ತಾ 
ಕೂತ್ಯಲ್ಲೋ। ಅಂತ ಕೇಳ್ತಾನೆ ಗುರುವೇ। ಏನಪ್ಪಾ ಪುಂಡಗಾರ ಮಗನೇ! ಉತ್ತರಾಜಿ 
ಮಗ ಬಿಕ್ಕಕ್ಕೆ ಬಂದ ಅಂದರೆ! ಜನ ನಗಲ್ವಪ್ಪಾ! ವಾಡೆ ವೊತ್ತುಕೊಂಡು, ಮೂಟೆ 
ಒರಿಕೊಂಡು। ರತ್ನ ಮುತ್ತು ವಜ್ರ ವೈಡೂರ್ಯ ಇಟ್ಟುಕೊಂಡು! ಊಟ ಮಾಡಬಹುದು! 

ನಿನಗೆ ಬಿಕ್ಷದ ಸುದ್ದಿ ಬ್ಯಾಡಾವೋ 
ಆಹಾ... ನೋಡಿ ನಮ್ಮ ಸಿವನಾ 

ಆದ್ರೆ ಯೇಳ್ತೀನಿ ಕೇಳವ್ವಾ! ನೀನು ಯಾವ ಬಿಕ್ಸ ಬಂಡಾರ ಮಡಗಿದರೇನು! 
ವಜ್ರ ವೈರಮುಡಿ ಮಡಗಿದರೇನು! ನೀ ಚಿನ್ನ ಕಿರೀಟ ಮಡಗಿದ್ರೆ ನಾ ಒಪ್ಪೋದಿಲ್ಲ! 
ನೀನು ಮೂರು ಮನೆ ಬಿಕ್ಸಕೆ! ಅಪ್ಪಣೆ ಕೊಟ್ಟಿದ್ದೇ ಉಂಟಾದ್ರೆ! 

ನಿನ್ನ ಮನೆ ಊಟ ಉಣ್ತೀನಿ ಕಾಣೋ ಗನಸರಣೆ 
ಆಹಾ... ನೋಡಿ ನಮ್ಮ ಸಿವನಾ 

ಅಯ್ಯೋ ನಿನ್ನ ಹಣೇಲಿ ಬರದೋನ ಮನೆ ಹಾಳಾಗ್ಗಪ್ಪ! ದ್ಯಾವರು ಯಾಕೆ ಇಂತ 
ಬುದ್ದಿ ಕೊಟ್ಟಿದ್ದಾರೆ ಅಂತೇಳ್ಬುಟ್ಟು! ಯೋಕ್ತೇನಿ ಕೇಳಪ್ಪ ನನ್ನ ಕಂದ! ಮಾದೇವ ಮೂಡ 
ಪಡುವ ತೆಂಕ ಬಡಗಣ। ಈ ನಾಲ್ಕು ರಾಜ್ಯ ಬಡಗ ರಾಜ್ಯಕ್ಕೆ ವೋಗಬೇಡ! 

ಈ ಮೂಡಲ ರಾಜ್ಯಕ್ಕೆ ಓಗಿ ನೀ ಬಿಕ್ಷ ಮಾಡಪ್ಪ ನೀನು ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ 

ಇಲ್ಲಿ ನನ್ನತ್ರ ಈ ಸತ್ಯವಂತೆ! ಮೂರು ರಾಜ್ಯಕ್ಕೆ ಅಪ್ಪಣೆ ಕೊಟ್ಟು! ಒಂದು ರಾಜ್ಯಕ್ಕೆ 
ಅಪ್ಪಣೆ ಕೊಡಲಿಲ್ಲಟ! ಈ ಮೂರು ರಾಜ್ಯನೂ ಬಿಕ್ಸ ಮಾಡ್ಕಂಡು! ಅಪ್ಪಣೆ ತಕ್ಕಂಡು ಬಾ 
ಅಂತೇಳ್ಬುಟ್ಟು। ಅವ್ನು ಅಯ್ಯಾ ಹಳೆ ಕಂಬಳಿ ಜೋಳಿಗೆ ಮಾಡಿಕೊಂಡು! ಅಳ್ಳಕಡ್ಡಿ ಬೆತ್ತ 
ಮಾಡಿಕೊಂಡು! ಎಕ್ಕದ ಕಾಯಿ ಲಿಂಗ ಮಾಡಿಕೊಂಡು ಬೂರುಗದ ಕಾಯಿ ಜಜ್ಜೆ 
ಲಿಂಗ ಮಾಡಿಕೊಂಡು! 

ಆಯ್ಕಾ ಬಿಕ್ಸಾಕೆ ಒಯ್ತಾನೆ ಮಾದೇವ 
ಆಹಾ ನೋಡಿ ನಮ್ಮ ಸಿವನಾ। 


ಆಗಲೀಗ ಮಗ್ಗಲು ಬಿಡು! ಮೂರು ಮನೆ ದಿನ ಒಪ್ಪತ್ತು! ಬಿಕ್ಸ ಮಾಡಿದ್ದಲ್ಲಪ್ಪಾ! 


ಬ 


ಗಂಡ ಸತ್ತ ಮುಂಡೆ ಮನೆ! ಬಿಕ್ಸಾನೂ ಬರಲಿಲ್ಲ ವಲ್ಲಪ್ಪಾ ಅಂತೇಳಿ ಗುರುವೇ 


131 


ಅಯ್ಯಾ ತಾಯಮ್ಮನ ಮನೆಗೆ ಇನ್ನು ಬರುತಾನೇ 
ಆಹಾ... ನೋಡಿ ನಮ್ಮ ಸಿವನಾ 
ಆಗಲೀಗ ತಾಯಿ ಅರಮನೆಗೆ ಬಂದನು! ಬಿಕ್ಷ ಮಾಡ್ಕಂಬಂದಿ ಗನಸರಣೆ ಅಂದ್ದಪ್ಪಾ! 
ಗುರುವೇ ಮಗನಿಗೆ ಕಾಲು ಕೈಗೆ ನೀರು ಕೊಟ್ಟು! ಎಲ್ಲಿ ತಂದೆ ಸುರಿಯಪ್ಪಾ ಅಂತ 
ಹೇಳಿದಳೋ! ಗುರುವೇ ತಾಯಮ್ಮನ ನಡುಮನೆಯ! ಹನ್ನೆರಡು ಅಂಕಣದ ಮನೆ 
ತುಂಬಿ! ಪಡಸಾಲೆ ಹಜಾರವೆಲ್ಲಾ ತುಂಬಿಃ 
ಗುರುವೇ ಅಷ್ಟೊಂದು ಬಿಕ್ಸ ತಂದವನಲ್ಲೋ ಮಾದೇವೋ! 
ಆಹ ನೋಡಿ ನಮ್ಮ ಸಿವನಾ! 
ಯೇನಪ್ಪಾ ನನ್ನ ಕಂದ! ಮೂರು ಮನೆ ಬಿಕ್ಸ ಮಾಡ್ಕಂಡು ಬರೋ ಹೊತ್ಸೆ 
ಮನೆ ತುಂಬೋಯ್ತು ಹಜಾರ ತುಂಬೋಯ್ತ। ತೊಟ್ಟಿ ತುಂಬೋಯ್ತು, ಗುಳಿ 
ತುಂಬೋಯ್ತು! ಕಣಜ ತುಂಬೋಯ್ತು। ಬೀದಿಗೆ ಬಂದು ಬಿದ್ದದಲ್ಲಾ! ಯಾರ ಹಗೆ 
ಕಿತ್ತೆ, ಯಾರ ಗುಳಿಕಿತ್ತೆಃ ಯಾರ ಕಣಜ ಕಿತ್ತೆ! ಯಾರ ಮನೆಯಲ್ಲಿ ಕಳ್ಳನ ಮಾಡ್ಕಂಡು 
ಬಂದೆ! 
ನನ್ನೊಂದಿಗ್ಯೋಳಪ್ಪಾ ಪುತ್ರ ಮಾದಯ್ಯ 
ಆಹಾ... ನೋಡಿ ನಮ್ಮ ಸಿವನಾ। 
ಆದ್ರೆ ಯೇಕ್ತೀನಿ ಕೇಳವ್ಹಾ! ನನ್ನ ಗನಸರಣೆ ಯಾರ ಗುಳೀನೂ ಕೀಳಲಿಲ್ಲಟ। ಯಾರ 
ಅಗೇನೂ ಕೀಳಲಿಲ್ಲ! ಯಾರನ್ನೂ ಹಾಳು ಮಾಡ್ಲಿಲ್ಲ! ನನ್ನ ಗನಸರಣೆ ಯೇಳ್ತೀನಿ ಕೇಳವ್ವ! 
ಗಂಡ ಸತ್ತ ಮನೆ, ಮುಂಡೆ ಮನೆ! ಬಿಕ್ಸಾನೂ ಬಿಡಲಿಲ್ಲ) ನನ್ನ ಮುತ್ತಿನ ಜೋಳಿಗೆಗೆ 
ಹಾಕದ್ರು! ನನ್ನ ಗನಸರಣೆ! 
ನಾನು ಎಲ್ಲೂ ಕಳ್ಳನ ಮಾಡ್ಲಿಲ್ಲ ಕಣವ್ಹಾ! ತಾಯವ್ಹೋ! 
ಆಹಾ... ನೋಡಿ ನಮ್ಮ ಸಿವನಾ। 
ಅಪ್ಪಾ ಪುಂಡಗಾರ ಮಗನೇ। ಒಂದು ದಿನ ಸುಮಾರು ಹನ್ನೆರಡು ಅಂಕಣ। ಮನೆ 
ತುಂಬಿ, ಗುಳಿ ತುಂಬಿ। ಕಣಜ ತುಂಬಿ ತೊಟ್ಟಿ ತುಂಬಿ! ಬೀದಿಗೆ ಬನ್ಬುಡ್ತಲ್ಲಾ ಸ್ವಾಮಿ! 
ನೀ ದಿನಾ ತಂದರೆ ಎಲ್ಲಿ ತುಂಬಲಿ ಯಾವ ಗುಳೀಲಿ ತುಂಬಲಿ ನನ್ನ ಕಂದ! ನೀನು 
ಎಷ್ಟೇ ಬೆಚ್ಚಿ ಬಡಕಂಡರು। ಒಪ್ಪತ್ತಿಗೆ ಎರಡು ಸೇರು ಊಟದಂತೆ! 
ಸಾಪ ಹಾಕದಲ್ಲೊ ಗನಸರಣೇ 
ಆಹಾ... ನೋಡಿ ನಮ್ಮ ಸಿವನಾ 
ನೀನು ಎಸ್ಟೇ ಚಚ್ಕಂಡು ಬಡಕಂಡ್ರೂ! ಒಂದು ಊರಿಗೆ ಎರಡು ಸೇರುಟ್ಟಲಿ 


ಕಣಪ್ಪಾ! ಅಂತ ಸಾಪ ಆಕ್ಸುಟ್ಟು! ಬೇಕಾದಂತ ಅಡ್ಗೆ ಮಾಡಿವ್ನಿ। ದಾನವಂತ ನೀ ಊಟ 
ಮಾಡಪ್ಪ ಪತ್ರ ಮಗನೇ। 


132 


ಅಂತೇಳಿ ಅಯ್ಯಾ ಮಗನನ್ನು ಇನ್ನು ಕರೆದವಳೆ 
ಆಹಾ... ನೋಡಿ ನಮ್ಮ ಸಿವನಾ। 


ಆದ್ರೆ ಯೇಳ್ತೀನಿ ಕೇಳವ್ವಾ! ನನ್ನ ಗನಸರಣೆ ಸತ್ಯವಂತೆ। ಮೂರು ರಾಜ್ಯ ಅಪ್ಪಣೆ 
ಕೊಟ್ಟೆ! ಬಡಗ ರಾಜ್ಯಕ್ಕೆ ಅಪ್ಪಣೆ ಕೊಟ್ಟಿದ್ದೇ ಉಂಟಾದ್ರೆ! 
ನಿನ್ನ ಮನೆ ಊಟ ಉಣ್ರೀನಿ ಕಣೋ ತಾಯಮ್ಮೋ 
ಆಹಾ ನೋಡಿ ನಮ್ಮ ಸಿವನಾ 


ಆದ್ರೆ ಯೇಳ್ತೀನಿ ಕೇಳು! ನನ್ನ ಕಂದ ಮಾದೇವ! ಬಡಗಣ ರಾಜ್ಯ ಅಂದ್ರೇನು! 
ನೀನು ಅಂದ್ರೇನಪ್ಪಾ ನನ್ನ ಕಂದ! ನೀ ಬಡಗಣ ರಾಜ್ಯದ! 


ಸುದ್ದಿ ಎತ್ತಬ್ಯಾಡ ಕಣೋ ದೀರ ಮಾದಯ್ಕೋ 
ಆಹಾ... ನೋಡಿ ನಮ್ಮ ಸಿವನಾ 


ಯಾಕವ್ವಾ ಬಡಗಲ ರಾಜ್ಯಕ್ಕೆ! ಬ್ಯಾಡ ಅಂತ ಹೇಳ್ಕಲ್ಲಾ। ಏನು ಕಾರಣ ಹೇಳು 
ನನ್ನ ಸತ್ಯವಂತೆ ಸರಣೆ। ಅಂತೇಳಿ ಕೇಳ್ತಾನೆ ಗುರುವೇ! ಹೇಳ್ತೀನಿ ಕೇಳಪ್ಪಾ ನನ್ನ ಕಂದ। 
ಬಡಗಲ ರಾಜ್ಯದೊಳಗೆ! ಬಂಕಾಪುರಿ ಸ್ರವಣನು ಇದ್ದಾನಲ್ಲೋ। ನನ್ನ ಕಂದ ಅವನಿಗೆ 
ಬೆಂಕೀಲಿ ಬಿದ್ರೆ ಸಾವಿಲ್ಲ! ಗುಂಡಲ್ಲಿ ಒಡೆದರೆ ಸಾವಿಲ್ಲ! ಕತ್ತಿಲಿ ಕಡಿದರೆ ಸಾವಿಲ್ಲ! 
ಅವನತ್ರ ವೋಗ್‌ಬ್ಯಾಡ ಕಣಪ್ಪಾ ನನ್ನ ಒಡೆಯನೇ 
ಆಹಾ... ನೋಡಿ ನಮ್ಮ ಸಿವನಾ। 


ನೋಡಪ್ಪಾ ನೀನು! ಬಡಗಣ ರಾಜ್ಯಕ್ಕೆ ವೊದ್ದೇ ಉಂಟಾದ್ರೆ! ನಿನ್ನ ಜಾತಿ ಮರೆಸ್ಕೋ 
ಬಾರದು! ಕುಲ ಮರಸ್ಕೋಬಾರದು। ಅಂತೇಳಿ ನೀನು ಮಾದೇಸ್ವರ ಅಂತ ಹೇಳ್ತೀಯೇ।॥ 
ನೀ ಮಾದೇಸ್ನರ ಅಂದೇಟಿಗೆ! 
ನನ್ನ ಮಾದರಿ ಚನ್ನಯ್ಯನ್ನ ಮಾಡ್ತಾನೆ ಕಣೋ ಮಾದಯ್ಯೋ 
ಆಹಾ... ನೋಡಿ ನಮ್ಮ ಸಿವನಾ 
ನಿಜವನ್ನು ಹೇಳ್ತೀನಿ ಕೇಳಪ್ಪಾ! ನಂಜನಗೂಡು ನಂಜಪ್ಪ ಬಂದು। ಸಾಸ್ತ್ರ ಹೇಳ್ತಾನೆ 
ನನ್ನ ಕಂದ। ಸರ ಮುನ್ನೂರು ಕೋಟಿ ದೇವಮಾನವರೆಲ್ಲಾ! ಮುಗ್ಗಾವಣೆ ಕಟ್ಕೊಂಡು! 
ಕಲ್ಯಾಣಿಯ ನೀರು ತಂದಾಗ! ಕಂಡ ನೀ ಬಂಕಾಪುರಿ। 
ಪಟ್ಟಣಕ್ಕೆ ಹೋಗಬ್ಕಾಡ ಕಾಣೋ। ಮಾದೇವೋ 
ಆಹಾ... ನೋಡಿ ನಮ್ಮ ಸಿವನಾ 


ಆದ್ರೆ ಯೇಳ್ಲೀನಿ ಕೇಳವ್ವಾ ಇಂತ ಸರ ಮೂವತ್ತು ಮುನ್ನೂರು ಕೋಟಿ! 

ದೇವತೆಗಳನ್ನೆಲ್ಲಾ ಸೆರೆ ಇಡ್ಕಂಡು। ಸನಿಮಾತ್ಮನ್ನಿಟ್ಕಂಡು ನೀರು ಕುಡಿದನವ್ವಾ! ಚಂದ್ರ 

ಬತ್ತಾನಲ್ವಾ! ವಾಸದೇವ ಬಂದು ರಜವೊಡಿತಾನಪ್ಪೊ! ಅಗ್ನಿ ದೇವ ಬದ್ತಾನೆ। ಗುರುವೇ 
| 


133 


ಇಂತ ದೇವ ಮಾನವರೆಲ್ಲಾ! ಸೆರೆ ಸಂಕೋಲೆ ಹಾಕ್ಕಂಡವ್ನೆ! ನೀನು ವೋಗಬ್ಯಾಡ ಅಂತ 
I 


ನನ್ನ ಕಂದ ನೀ ದಯಮಾಡಿ ವೋಗಿ ಬಾರಪ್ಪಾ, ಮಾದಯ್ಯೋ! 


ಆಹಾ... ನೋಡಿ ನಮ್ಮ ಸಿವನಾ। 
ಆದ್ರೆ ಯೇಳ್ವೀನಿ ಕೇಳವ್ಹಾ! ಬೆಂಕಿಲಿ ಬೆಂದ್ರೆ ಸಾವಿಲ್ಲ! ಗುಂಡಲ್ಲಿ ಒಡೆದರೆ ಸಾವಿಲ್ಲ 
ಕಶ್ತೀಲಿ ಕಡಿದರೆ ಸಾವಿಲ್ಲ ಅಂತೇಳಿ! ಹೇಳ್ತೀಯಲ್ಲೋ ಗನಸರಣೆ। 
ಅವನಿಗೆ ವರಬಾಗ್ಯ ಕೊಟ್ಟವರ್ಕಾರು 
ಆಹಾ... ನೋಡಿ ನಮ್ಮ ಸಿವನಾ। 
ತಾಯಿ ಮುಂದೆ ನಾನು ಎಲ್ಲಾ ವಿಚಿತ್ರ ಮಾಡ್ಕತೀನಿ। ನಾನು ಅವನಿಗೆ ಸರಿಯಾದ 
ಸಂಕೋಲೆ ಕೊಟ್ಟಿದ್ರೂ! ಅವನಿಗೆ ಆಯಸ್ಸು ಕೊಟ್ಟಿದ್ರೂನೂ। ಸಂಹಾರ ಮಾಡ್ತೀನಿ 
ತಾಯಿ! 
ನನಗೆ ಬಡಗಣ ರಾಜ್ಕಕೆ ಅಪ್ಪಣೆ ಕೊಡು ನೀನು ತಾಯಮ್ಮೋ 
». ನೋಡಿ ನಮ್ಮ ಸಿವನಾ। 
ಆದ್ರೆ ಜು ಕೇಳಪ್ಪಾ ನನ್ನ ಕಂದ! ಮಾದೇವ ನಾನು ಮೂರು ಗ್ರಾಮದಲ್ಲಿ| 
ಮೂರು ಹುರಿಯಾಳು ಇಟ್ಟಿದ್ದಿ ಕಂದ। ಅವನ್ನೇ ಮುಳ್ಳು ಪಂಜರದೊಳಗೆ ಕಟ್ಟಿದ್ನಿ ನನ್ನ 
ಕಂದ! 
ನಾನು ಮೂರಿಡಿ ಅಕ್ಕಿಯನ್ನು ಅಡಿಗೆ ಮಾಡಿ। ಅನ್ನ ಹಾರಾಕೋ ಹೊತ್ತಿಗೆ! ಆ 
ಹೂವು ಕುಯ್ಕೊಂಡು ಬಂದದ್ದೇ ಒಂದು ಉಂಟಾದ್ರೆ! 
ನೀ ಬಡಗಲ ರಾಜ್ಯ ಗೆಲ್ಲಶೀಯೋ ಕಣೋ ಪುತ್ರ, ಮಗನೇ 
ಆಹಾ... ನೋಡಿ ನಮ್ಮ ಸಿವನಾ। 
ಆದ್ರೆ ಯೇಳ್ವೀನಿ ಕೇಳವ್ಹಾ! ನನ್ನ ಗನಸರಣೆ ನೀನು। ಹೂವಿನ ಕರಡಿಗೆ ಕೊಡವ್ದ!। 
ಮೂರಡಿ « ಅಕ್ಕಿ ಅನ್ನ ಮಾಡಿ। "ಅಡಿಗೆ ಮಾಡೋ ಹೊತ್ತಿಗೆ! ಬಂದಿದ್ದೇ ಉಂಟಾದರೆ। 
ಬಡಗನ ರಾಜ್ಯ ಗೆಲ್ತೀನಾ ನನ್ನ ತಾಯಿ। 


ನನಗೆ ಹೂವಿನ ಕರಡಿಗೇ ಕೊಡವ್ವಾ ನೀನು ಗನಸರಣೆ 
ಆಹಾ... ನೋಡಿ ನಮ್ಮ ಸಿವನಾ 


ಆಗಲೀಗ ನನ್ನ ಸತ್ಯವಂತೆ! ಸರಣೆ ಹೂವಿನ ಕರಡಿಗೆ ಮಗನಿಗೆ ಕೊಟ್ಟು ಬಿಟ್ಟು! 
ಅಕ್ಕೀನೀಗ ತೊಳೆದು ಅಡಿಗೆ ಮಾಡ್ತಾಳೋ! ಗುರುವೇ ನಮ್ಮಪ್ಪ ಮಾಯಕಾರ ಮಾದೇವ! 
ಮೂರು ಗಾವುದಕ್ಕೆ ಮೂರೇ ಹೆಜ್ಜೆ ಇಟ್ಟು ಬಿಟ್ಟು! ತಾಯಿ ನೆಟ್ಟಿರುವಂತ ಮುಳ್ಳು 
ಪಂಜರದಂತ! ಹೂವನ್ನೂ ಕೊಯ್ಯಂಡು॥ 


134 


ಅಯ್ಯಾ ತಾಯಮ್ಮನ ಹತ್ತಿರಕ್ಕೆ ಬಂದು ನಿಂತವನೇ 
ಆಹಾ ನೋಡಿ ನಮ್ಮ ಸಿವನಾ 


ಬಂದೆ ಕಣವ್ವಾ ಹೂವ ಕುಯ್ಕಂಡು ಅಂತೇಳಿ! ದಡಕ್ಕಣೆ ನುಗ್ಗಿದನಲ್ಲಪ್ಪಾ! ಹೂವಿನ 
ಕರಡಿಗೆ ಈಸ್ಕಂಡು! ತಾನು ನೆಟ್ಟಂತ ಪದ್ಮನ ಎಣಿಸಿದಳಲ್ಲಪ್ಪಾ ಗುರುವೇ। ಎಲ್ಲಾ ಹೂವೆಲ್ಲಾ 
ಇದ್ದವಪ್ಪಾ ಗುರುವೇ। ಆದ್ರೆ ಯೇಳ್ತೀನಿ ಕೇಳಪ್ಪಾ ಪುಂಡುಗಾರ ಮಾದೇವ। ಬಡಗಲ 
ರಾಜ್ಯ ಗೆಲ್ಲಶ್ತೀಯೇ ನನ್ನ ಕಂದ। ದಿನಾ ಬೇಕಾದಂತ ಅಡಿಗೆ ಮಾಡಿವ್ನಿ! 


ನೀ ಊಟ ಮಾಡಪ್ಪಾ ದೀರ ಮಾದಯ್ಕೋ 
ಆಹಾ... ನೋಡಿ ನಮ್ಮ ಸಿವನಾ 


ಆಗಲೀಗ ಯೇಕ್ತೀನಿ ಕೇಳು ಗನಸರಣೆ। ನನಗೆ ಹೊಟ್ಟೆ ಎಲ್ಲಿ ಹಸೀತದೆ! 
ನಾ ಅಲ್ಲಿ ಊಟ ಮಾಡ್ತೀನಿ! 


ನನ್ನ ತಾಯಿ' ನನಗೆ ಮೂರು ಬುತ್ತೀಯ ಕಟ್ಟಿ ನೀನು ಕೊಡವ್ವಾ 
ಆಹಾ... ನೋಡಿ ನಮ್ಮ ಸಿವನಾ 


ಆಗಲೀಗ ಮೂರು ಬುತ್ತಿ ಕಟ್ಟಿ! ಮಗನ ಕೈಲಿ ಕೊಟ್ಟು ಬಿಟ್ಟು! ಏನಪ್ಪಾ ನನ್ನ ಕಂದ 
ನೀ ಸೋತು ಗೆದ್ದೆ! ಕಾಣಪ್ಪಾ ನನ್ನ ಕಂದ! ಹೇಳ್ತೀನಿ ಕೇಳು ನನ್ನ ಗನಸರಣೆ! ನಾನು 
ಗೆಲ್ಲವನೇ ನಾ ಉಳಿಸವನೇ। ಎಂಬುದನ್ನು ನೋಡು ಬತ್ತೀನಿ ತಾಯಿ! ಬಂಜೆ ಬಸುರಾಗಿ 
ಬತ್ತೀದಾ ಕೆರೆ ತುಂಬಿ! 
ನೆಟ್ಟ ತೆಂಗ ಪಲಬಿಟ್ಟು 
ಆಹಾ... ನೋಡಿ ನಮ್ಮ ಸಿವನಾ 


ಆದ್ರೆ ಯೇಳ್ಸೀನಿ ಕೇಳವ್ವಾ ತಾಯವ್ಪಾ। ನಿನ್ನ ಮನೆ ಮುಂದುಗಡೆ ಐದು ತೆಂಗಿನ 
ಮರಾನ! ಅರಗಚ್ಚಿಗೆ ಕಡೀತೀನಿ। ಅರೆಗಚ್ಚು ಕಡದ್ದುಟ್ಟು! ಇಲ್ಲಿ ನೆಡತೀನಿ ಸಿವ ಸರಣೆ। 
ಆ ಮರ ಅಂಶಕ್ಕಂತಾದ್ದೂ! ದಿನಾ ಒಂದು ತರ ಚಿಗಿತುಕೊಂಡು! ಪಲ್ಲವಿಸಿಕೊಂಡು 
ಎಲ್ಲರಿಗೂ ಎಳನೀರು ಬಿಟ್ಟುಕೊಂಡು! ಒದ್ದೆ ಉಂಟಾದರೆ ನನ್ನ ಮಗ ಗೆದ್ದವನೇ। 
ಆಂತ ತಿಳ್ಕೋ ನನ್ನ ತಾಯಮ್ಮ! 
ಆಹಾ ನೋಡಿ ನಮ್ಮ ಸಿವನಾ 


ಆದ್ರೆ ಯೇಳ್ಲೀನಿ ಕೇಳವ್ವಾ! ಮರವೇನಾದರೂ ಓಯ್ತಲ್ಲಾ! ನನಗೆ ದೂಪ ದೀಪ 
ಏನೂ ಇಲ್ಲದಂಗೆ ಮಾಡೀಯಾ! ನನ್ನ ಕಂದ ಮಾದೇವ ಅಂತೇಳಿ ಗುರುವೇ ಆದ್ರೆ 
ಯೇಳ್ತೀನಿ ಕೇಳವ್ವಾ! ಗನಸರಣೆ ಉತ್ತರಾಣಿ ಗಿಡವಾಗಿ ಉಟ್ಟೋ! ನನ್ನ ಗನಸರಣೆ 
ಸೋಮವಾರ! ನಿನ್ನ ರಾಜ್ಯಕ್ಕೆ ಪೂಜೆ ಮಾಡ್ತಾರೆ ಗನಸರಣೆ। ನಿನ್ನ ಕೊಳಕ್ಕೆ ಪೂಜೆ 
ಮಾಡ್ತಾ! 


135 


ನಿನಗೆ ಕಾಸಿನ ದೂಹಹಾಕ್ತೀನಿ ಕಾಣೋ ಗನಸರಣೆ! 
ಆಹಾ... ನೋಡಿ ನಮ್ಮ ಸಿವನಾ! 

ಮಂಡೇಲಿ ಕಿರೀಟ ಕೈಯಲ್ಲಿ ಬೆತ್ತ ಹಿಡಕೊಂಡು ಮಾದೇವ। 
ಕುಂತೂರು ಮಾದೇವ ನಡೆದರು ಮಾದೇವ! 


ಮಂಡೇಲಿ ಕಿರೀಟ ಕೈಯಲ್ಲಿ ಬೆತ್ತ ಹಿಡಿದರು ಮಾದೇವೋ 
ಕುಂತೂರು ಮಟದ ಪಂಚೇಳು ಬಿನ್ನಕೆ ಬಂದರು ಮಾದೇವೋ 
ಕಂಚಿನ ಬಟ್ಟಲು ಕೈಯೊಳಗೇ ನನ್ನ ನಾಗಮಲೆ ಮಾದೇವನಿಗೇ 
ಕುಂತೂರು ಮಟದ ಪಂಚೇಳು ಬಿನ್ನಕೆ ಬರುತರು ಮಾದೇವಾ 
ಮಂಡೇಲಿ ಕಿರೀಟ ಕೈಯಲಿ ಬಿತ್ತ ಹಿಡಿದರು ಮಾದೇವಾ ' 
ಕುಂತೂರು ಮಟದ ಪಂಕ್ತಿಯ ಬಿನ್ನಕೆ ಬರುವರು ಮಾದೇವಾ 
ಹುಟ್ಟುಗಲ್ಲು ಹುಲಿ ಮಾಡವನೇ ಏಳು ಮಲೆಯ ಮಾದೇವೋ 
ಕುಂತೂರು ಮಟದ ಪಂಕ್ತಿಯ ಬಿನ್ನಕೆ ಬರುವರು ಮಾದೇವೋ 
ಮಂಡೇಲಿ ಕಿರೀಟ ಕೈಯಲ್ಲಿ ಬೆತ್ತ ಹಿಡಿದರು ಮಾದೇವೋ 
ಕುಂತೂರು ಮಟದ ಪಂಕ್ತಿಯ ಬಿನ್ನಕೆ ಬರುವರು ಮಾದೇವೋ!" 


ನಿನ್ನ ಕೈ ಮುಟ್ಟಿ ನನಗೆ ತಾಯಮ್ಮನವರೇ। 


ನನಗೆ ಮುಂಗೈ ಗಾತ್ರ ಮೂರು ಬುತ್ತಿ ಕಟ್ಕೊಡಿ ಅಂತವ್ರೆ! ಮಾದೇವಾ। 
ಹ್ಲಾ., ನೋಡಿ ನಮ್ಮ ಸಿವನಾ। 


ತಾಯಿ ಮುಂಗೈ ಗಾತ್ರ ಮೂರು ಬುತ್ತಿ! ಯಾವ ತರ ಇರಬೇಕು ತಾಯಿ। ಯಾವ 
ತರ ಇರಬೇಕು ಕಂದ। ಯೇಕ್ತೀನಿ ಕೇಳಿ ತಾಯಮ್ಮನವರೇ। ಒಂದು ಸೀಗೆ ಎಲೆ ತರಬೇಕು! 
ಆ ಸೀಗೆ ಎಲೆ ಮೂರುಬಾಗ ಮಾಡಬೇಕು! ಮೂರು ಬಾಗ ಮಾಡಿ ಮೂರು ಅಗಳು 
ಅನ್ನ ಇಟ್ಟು! ನಿನ್ನ ಎದೆ ಹಾಲು ಕರೆದು ಬುತ್ತಿಕಟ್ಟಬೇಕು ಅನ್ಸುಟ್ರುಃ ಆಗ ಒಂದು 
ಯೋಜನೆ ಬಂದ್ಬುಡ್ತು ಉತ್ತರಾಜಮ್ಮನಿಗೆ! ಅಯ್ಯಾ ನಾನು ಎರಲಿಲ್ಲವಲ್ಲಾ ಎದೆಪಾಲು 
ಎಲ್ಲಿ ಕರೀಲಪ್ಪಾ! ಚೇಚೇ ಹಾಗನ್ಬೇಡ ತಾಯಮ್ಮ! ಎರಲಿಲ್ಲ ಅಂತ ಮಾತ್ನ ಯೇಳ್ಬೇಡ। 
ನೀ ಸತ್ಯ ಸೀಲೆ ಆದರೆ ನಾ-ಯೇಳ್ಸೀನಿ। ಕೇಳ್‌ ತಾಯಮ್ಮ ಮೂರು ಸೀಗೆ ಎಲೆ ತಂದು 
ಮಡಗ್ಳುಟ್ಟು! ಮೂರು ಬಾಗ ಮಾಡ್ಬುಟ್ಟು! ಮೂರು ಅನ್ನದಗಳು ಮಡಗ್ಬುಟ್ಟು! ನಿಮ್ಮ 
ತಂದೆ ತಾಯಿ ಪಾದ ನೆನ್ಕಂಡು। ನಿಮ್ಮ ಅತ್ತೆ ಮಾವನ ಪಾದ ನೆನ್ಸಂಡು। ನಿಮ್ಮ ಪತಿ 
ಪಾದವ ನೆನ್ಕಂಡು। ಕಲ್ಯಾಣಪಟ್ಟಣದ ದೊಡ್ಡ ಬಸವಣ್ಣನವರ ಪಾದ ನೆನ್ಕಂಡು! ನಿನ್ನ 
ಎದೆ ಪಾಲು ಕರೆಯವ್ಪಾ ಅನ್ಭುಟ್ರಂತೆ। ಅದೇ ಪ್ರಕಾರವಾಗಿ ಉತ್ತರಾಜಮ್ಮನವರು ಸೀಗೆ 
ಎಲೆ ತಂದು ಮೂರು ಬಾಗ ಮಾಡ್ಬುಟ್ಟು! ಮೂರು ಅನ್ನದಗಳು ಇಟ್ಟುಟ್ಟು! ತನ್ನ ತಂದೆ 
ತಾಯಿ ಪಾದ ನೆನ್ಕಂಡು! ತನ್ನ ಅತ್ತೆ ಮಾವನ ಪಾದ ನೆನ್ಕಂಡು! ತನ್ನ ಪತಿ ಪಾದ 
ನೆನ್ಕಂಡು। ಎದೆಗೆ ಯಾವಾಗ ಕೈಯಾಕುದ್ದೋ। 


136 


ಅಲ್ಲಿ ಬೊಗ್ಗುಂಬ ಹಾಲನ್ನು ಕರೆದವಳೆ 
ಆಹಾ ನೋಡಿ ನಮ್ಮ ಸಿವನಾ 
ಆಗ ಮುಂಗೈಗಾತ್ರ ಬುತ್ತಿ ಕಟ್ಟಿಸ್ಕೊಂಡೋ ಕಾಲ್ದಲ್ಲಿ ಅದನ್ನು ತಾಯಿ 
ಉತ್ತರಾಜಮ್ಮನವರಿಂದ। ಎರಡು ಕೈಯಿಂದ ಈಸ್ಕೊಂಡು! ಅದನ್ನ ಯಾವ ತರ 
ಮಡಿಕತವ್ರೆ ಅಂದ್ರೆ! ಕೆಂಜೆಡೆಯಲ್ಲಿ ಮಡಿಕಂಡವ್ರೆ! ನಮ್ಮಪ್ಪಾಜಿಯವರು ಹೋಗಿದ್ದು 
ಬರ್ತೀನಿ ಅಂತ ಯೇಳ್ಬುಟ್ಟು! ತಾಯಿ ತಂದೆಯವರ ಪಾದ ನೆನಂಡು! ಆ ಬಸವಣ್ಣನವರ 
ಪಾದ ನೆನ್ಕಂಡು! 
ಹೋಗಿದ್ದು ಬರ್ತೀನಿ ಅಂತ ಯೇಳ್ಬುಟ್ಟು ಹೋಗ್ತಾರಲ್ಲಪ್ಪಾ 
ಆಹಾ... ನೋಡಿ ನಮ್ಮ ಸಿವನಾ* 


ಬೀರಂಕೊಲ್ಲಿ ಹಲಗೇಗೌಡನ ಪ್ರಸಂಗ 


ಮಲೆಯ ಹುಲಿವಾಹನ ಬರುವ ಚಂದಾವ 
ನೋಡಿ ನಮ್ಮ ಶಿವುನಾ। 
ಏಳ್ಮಲೆಕರ್ತು ಏಕಾಂಗಿ ವಸ್ತು ಮಾಯ್ಯಾರ ಮಾದೇವ! ಮಗ್ಗಾ ಮರಳ್ಳಿ ಹೆಗ್ಗಡದೇವನ 
ಕೋಟೆ ಸಂತೇಸರಗೂರು! ಕೊಂಗನಾಡು ನವರಂಗಿ ರಂಜಕಲ್ಲು. ಸುತ್ತುಕೊಂಡು। 
ಮಾನೊಂದ್ಹಾಡಿ ಪಿರಿಯಾಪಟ್ಟಣವನ್ನು ಬಳಸಿ! ಈ ದೇಸಾದಿ ದೇಸನೆಲ್ಲ 
ಚಂಚಾರ ಮಾಡವರಲ್ಲಪ್ಪ ನಮ್ಮ ಮುದ್ದು ಮಾದೇವ 
ನೋಡಿ ನಮ್ಮ ಶಿವನಾ 
“ನನಗೆ ತಕ್ಕಂತ ಭಕ್ತರು ಎಲ್ಲೂ ಇಲ್ಲವಲ್ಲ.” ಅಂತ್ಲೇಳಿ। ಅವರು ಬೀರಂಕೊಲ್ಲಿಗೆ 
ದೃಷ್ಟಿ ಮಡಗವರೆ ಮಾದೇವ! ನೋಡಿ ನಮ್ಮ ಸಿವನಾ! ಬೀರಂಕೊಲ್ಲಿಗೆ ನಮ್ಮಪ್ಪಾಜಿ 
ಬಂದ್ರಲ್ಲ। ಬೀರಂಕೊಲ್ಲೀಲಿ ಹಲಗೇಗೌಡ ಮಾದೇವಮ್ಮ? ಬಾಳಬಕ್ತಿವಂತರು! ಉಂಡುವರೆ 
ಅನ್ನವಿಲ್ಲ, ಉಡುವುದಕೆ ಬಟ್ಟೆ ಇಲ್ಲ! ಬಾಳ ವನವಾಸದಲ್ಲಿದ್ದಾರೆ ಆ ಮನೆಗೆ! 
ದಿಷ್ಟಿ ಮಡಗವುರಲ್ಲೊ ಮುದ್ದು ಮಾದೇವ 
ನೋಡಿ ನಮ್ಮ ಶಿವನಾ 
“ಇವುರ್ನ ಒಕ್ಕಲು ಪಡ್ಕೊಂಡು ಮುಂದಕ್ಕೆ ಹೋಗ್ಬೇಕು! ಇವುರ ಬಡಸ್ತಾನ ಬಯಲು 
ಮಾಡಬೇಕು! ಇವುಲ್ಲೆ ಸಿರೀ ಸಂಪತ್ತನ್ನು ಕೊಡಬೇಕು” ಅಂದ್ಬುಟ್ಟು! 
ಆ ಮನೆಗೆ ದ್ರಿಪ್ಟಿ ಮಡುಗವರೆ ಮುದ್ದು ಮಾದೇವ 
ನೋಡಿ ನಮ್ಮ ಶಿವನಾ 
ಗಂಡ ಹಲಗೇ ಗೌಡ ಏರ್ಕಟ್ಕೊಂಡು ಹೊಲುಕ್ಕೋದ! ಹೆಂಡ್ತಿ ಮಾದೇವಮ್ಮ 
ಅಡ್ಗೆ ಮಾಡ್ಕೊಂಡು! ಗಂಡುಂಗೆ ಊಟ ತತ್ತಳಲ್ಲಪ್ಪ ಮಾದೇವಮ್ಮ। ನೋಡಿ ನಮ್ಮ 


137 


ಶಿವುನಾ। ಮಾದೇವಮ್ಮ ಊಟ ತಕ್ಕಂಬಂದು ಹೊಲದಲ್ಲಿ ಮಡುಗ್ನ! ನಮ್ಮ 
ಸ್ವಾಮಿಯವರು! ಮುಪ್ಪುನ ಕಾಲದ ಮುದುಕಯ್ಕನಾಗಿ! 

ಅವರು ಹಿಟ್ಟಿನ ಕುಕ್ಕೆ ತಗಂಡೋಗಿ 

`ಅಲ್ಲೇ ಕೂತವರಲ್ಲಪ್ಪ ಮಾದೇವ 

ನೋಡಿ ನಮ್ಮ ಶಿವುನಾ। 

ಅಷ್ಟೊತ್ತೆ ಗಂಡ ಹಲಗೇಗೌಡ ಏರ್‌ ನಿಲ್ಲಿಸ್ಬುಟ್ಟು! ಅಲ್ಲಿಗೆ ಬಂದು ಕೂತ್ಕೊಂಡ! 
ನಮ್ಮ ಸ್ವಾಮಿಯವರು ಬಂದು ಕೂತ್ಕೊಂಡ್ರು! ತಂದಿರೋದು ಒಂದು ಮುದ್ದೆ ಹಿಟ್ಟು! 
“ಈ ಒಂದು ಮುಂದೆ ಹಿಟ್ಟು ಐದು ಭಾಗ ಮಾಡಿ ಇಕ್ಬೇಕು! ಅವರು ಏನು ತಿಳಿಕೊಂಡ್ರೂ 
ಸರಿಯೆ” ಅಂತ್ಲೇಳಿ! ಮಾದೇವಮ್ಮ ಊಟುಕ್ಕೆ ಬಡುಸ್ಪುಟ್ಟು! ` 

“ಹಃ ಸಲ ಊಟ ಮಾಡಿ” ಅಂತಾಳಲ್ಲೋ ಮಾದೇವಮ್ಮ 
ನೋಡಿ ನಮ್ಮ ಶಿವನಾ। 

ಮಾದೇವಮ್ಮರಿಗೆ ಇನ್ನೂ ಊಟ್ವೀ ಇಲ್ಲ! ಊಟ ಮಾಡ್ಬಿಟ್ಟು ಹಲಗೇಗೌಡ 
ಎದ್ದೋಗಿ ಏರ್‌ ಹಿಡ್ಕೊಂಡ! ನಮ್ಮ ಸ್ವಾಮಿ ಮ್ಯಾಲುಕ್ಕೇಳ್ನಿಲ್ಲ. "ಅಮ್ಮಾ ಹಸಿದು 
ಬಂದಿವ್ನಿ ನನಕಂದ- 

ನನಗೆ ಇನ್ನೊಂದು ಸಲ ತಂದು ನೀಡವ್ಪ” 
ನೋಡಿ ನಮ್ಮ ಶಿವನಾ। 

ಮಾಸರಣೆ ಮಾದೇವಮ್ಮ ಅದೆ ಅನ್ಲೂ ಇಲ್ಲ, ಇಲ್ಲಾ ಅನ್ಲೂ ಇಲ್ಲ ತಂದಿದ್ದು 
ಒಂದೇ ಮುದ್ದೆ ಹಿಟ್ಟಲ್ಪ। 

ನಾಚೈ ಆಗ್ಬುಟ್ಟು ನಿಂತವೈ ಮಾದೇವಮ್ಮ 
ನೋಡಿ ನಮ್ಮ ಶಿವನಾ। 

“ನಾ ಎಷ್ಟೊತ್ತು ಕುಂತ್ಕೊಳ್ಳಿಂತ್‌ ನನಕಂದ! ಹೊಟ್ಟೆ ಬಾಳ ಹಸೀತೈತ್‌ ಕಂದಮ್ಮ! 
ಊಟ ಮಾಡುದ್ರೆ ಹೊಟ್ಟುಬ ಊಟ ಮಾಡ್ಬೇಕು! ಕಂಡವರ ಮಕ್ಕ ಹೊಡದ್ರೂ 
ಕೈತುಂಬಾ ಹೊಡೀಬೇಕು! ಆ ಕುಕ್ಕೆಗೆ ಕೈ ಹಾಕಿ ನೋಡು ನನಕಂದ! ಅನ್ನುವಂತ ಗ್ಯಾನ 
ಕೊಟ್ಟುಟ್ರು! ಕೈ ಹಾಕೋದ್ರಲ್ಲಿ ಇನ್ನೂ ಒಂದು ಮುದ್ದೆ ಹಿಟ್ಟು ಪ್ರಶ್ಯಕ್ಷವಾಗಿತ್ತು! ಆ 
ಹಿಟ್ಟ ತಕ್ಕಂಬಂದು ಆ ಮುದ್ದೆನೂವೆ ಬಡುಸ್ಸುಟ್ಟು ಮಾದೇವಮ್ಮ “ತಂದಿರೋದು 
ನೋಡಿದ್ರೆ ಒಂದು ಮುದ್ದೆ ಹಿಟ್ಟು! ಇಲ್ಲಿ ಎರಡ್ಮುದ್ದೆ ಆಗ್ಬುಟ್ಟಿಲ್ಲ ಭಗವಂತ! ಯಾರ 
ಮಾಯ್ಡೋ ಕಾಣಿ! ಇಲ್ಲ ಸಾಕ್ಷಾತ್‌ ಬಗವಂತನೋ ಕಾಣೆ! ಇಲ್ಲ ನಮ್ಮಪ್ಪನ ಮನೇ 
ದೇವ್ರೊ ಕಾಣೆ! 

ನನಗೊಂದು ಗೊತ್ತಿಲ್ಲ'' ಅಂತಾಳಲ್ಲೊ ಮಾದೇವಮ್ಮ 
ನೋಡಿ ನಮ್ಮ ಶಿವನಾ! 


ಊಟ ಮಾಡಿ ಹಸ್ತ ತೊಳದ್ದುಟ್ರು ನಮ್ಮ ಸ್ವಾಮಿ! 


138 


ಮ್ಯಾಕೆ ಎದ್ದು ಬತ್ತವ್ರಲ್ಲ ಮುದ್ದು ಮಾದೇವ 
ನೋಡಿ ನಮ್ಮ ಶಿವುನಾ। 

ಹಲಗೇ ಗೌಡನ ಹೊಲ ಬುಟ್ಟು! ಮುಂದಲೋಣಿಗೆ ಬಂದ್ಬುಟ್ಟು ಪರಮಾತ್ಮ! 
ಮಾದೇವಮ್ಮ ಹಿಟ್ಟುನ ಕುಕ್ಕೆ ಹೊತ್ಕಂಡು! ಅವ ಬಂದ ದಾರೀಲಿ ಬಂದ! ಮಾದೇವಮ್ಮ 
ಕಂಡ್ಕೊತಳೆ ಅಂತ್ಟೇಳಿ। ಮರೆಯಾಗಿ ಕುಂತ್ಕೊಂಡ್ರು ಪರಮಾತ್ಮ! 

ಅವಳು ಮನೆಗೆ ಬತ್ತಳಲ್ಲೊ ಮಾದೇವಮ್ಮ 
ನೋಡಿ ನಮ್ಮ ಶಿವನಾ॥ ಟೆ 

ಮನೆಗೆ ಬಂದು ಹಿಟ್ಟಿನ ಕುಕ್ಕೆಯ ಮಡುಗ್ಬುಟ್ಟು ಮನೇಲಿ ಹೋಗಿ "ಅಸ್ಸೋ' 
ಅಂತ ಕೂತ್ಕೊಂಡ್ಲು! 'ಅಸ್ಸೋ' ಅಂತ ಕೂತ್ಕಂಡ ಕಾಲದಲ್ಲಿ! ನಮ್ಮ ಸ್ವಾಮಿಗಳು ಸಾದು 
ಸನ್ನೇಸಿಗಳಾಗಿ ಮಠಾಪತಿಗಳಾಗಿ! ಮುತ್ತಿನ ಜೊಳ್ಗ ಮುಂಗೈಗಾದಾರ ಮಾಡ್ಕಂಡು! 
ಬೆರಳಿ ಕಟ್ಟಿನ ನಾಗಚಿತ್ತವನ್ನು ಹಿಡ್ಕೊಂಡು! ಕೊರಳ ತುಂಬ ರುದ್ರಾಕ್ಷಿ ಹಣೇಲಿ ತುಂಬ 
ಈಬುತ್ತಿ ದರುಸ್ಕಂಡು! 

ಅವಳಟ್ಟೀಗೆ ದಯ ಮಾಡವ್ರೆ ಮುದ್ದೂ ಮಾದೇವ! 
ನೋಡಿ ನಮ್ಮ ಶಿವನಾ। 

“ಯಾರವ್ವ ಮನೇ ಒಳಿಗೆ ನನಕಂದ? ಅದ್ಯಾರು ಸ್ವಾಮಿ? ನಾವು ಕಣವ್ವ ಸಾದು 
ಸನ್ನೇಸಿಗಳು! ನಮಗೆ ಕಣ್ಣು ಕಾಣೋದಿಲ್ಲ ಕಿಮೀ ಕೇಳೋದಿಲ್ಲ! ಅಮ್ಮ ರುತ್ತಾಪದ 
ಕಾಲವಾಗಿದ್ದೀನಿ ತಾಯಿ” “ಸ್ವಾಮಿ ಏನಂದ್ರಪ್ಪಾ?” “ಅಮ್ಮಾ ಆ ಮಾದೇವಮ್ಮನ 
ಮನೆ ತೋರುಸ್ಕೊಡವ್ಪ। ನಿನಗೆ ಬಾಳ ಕೋಟಿ ದರ್ಮ ಬತ್ತದೆ ನನಕಂದ!' “ಸ್ವಾಮಿ 
ಯಾತಕ್ಕೆ ಸ್ವಾಮಿ! “ಅಮ್ಮಾ ತಾಯಿ ಆ ಮಾದೇವಮ್ಮ! ನಮ್ಮಂತ ಸಾದು ಸ್ನನೇಸಿಗಳ 
ಕಂಡ್ರೆ ಬಾಳ ದಕ್ಷವಾಗಿ ನೋಡ್ತಳಂತೆ! ಎಲ್ಲಾ ಸಾದು ಸನ್ನೇಸಿಗಳು। ಅಲ್ಲೆ ಹೋಗಿ 
ಇನ್ನೆಲ್ಲೂ ಹೋಗ್ಬೇಡಿ ಅಂತ ಕಳುಸವ್ರೆ! ಅದಕ್ಕೋಸ್ಕರವಾಗಿ ಆ ಮಾದೇವಮ್ಮನ ನೋಡಕೆ 
ಬಂದೆ ನನಕಂದ!'' 

“ಸ್ವಾಮಿ ಮಾದೇವಮ್ಮ ಅನ್ನೋಳು ನಾನೇ ಸ್ವಾಮಿ। ಈ ಊರಲ್ಲಿ ಬ್ಯಾರೆ ಯಾರೂ 
ಇಲ್ಲ” “ನೀನು ಭಾಗ್ಯವಂತೆಯಾಗು ನನಕಂದ” 

“ಸ್ವಾಮಿ ಏನ್‌ ಬಂದ್ರಿ?” 

“ಅಮ್ಮಾ ಮಾದೇವಮ್ಮ ನನಗೆ ಅನ್ನವಿಲ್ಲ ಆರವಿಲ್ಲ ಕಣ್ಣೆ ನಿದ್ರೆಯಿಲ್ಲ 
ನನಕಂದಮ್ಮ!'' 

ನಿಮ್ಮನೆಗೆ ಬಂದಿವ್ನಿ ಕಂದ ಮಾದೇವಮ್ಮ 
ನೋಡಿ ನಮ್ಮ ಶಿವುನಾ 

ಊಟುವೆ ಸ್ವಾಮಿ ಆಗ್ಲಿ ಪರಮಾತ್ಮ। ಊಟುಕ್ಕಿಕ್ಷೀನಿ ಸ್ವಾಮಿ! ಊರೆಲ್ಲ ಬಿಕ್ಷುವನ್ನು 
ಮಾಡ್ಕಂಡು! ಮದ್ದಾನದೊತ್ಸೆ ನೀವು ಬನ್ನಿ! ನಾನು ಅಡ್ಲೆಯನ್ನು ಮಾಡಿರ್ತೀನಿ ಸ್ವಾಮಿ। 


139 


“ಕಂದ ಏನೇನು ಅಡ್ಡಿಯನ್ನು ಮಾಡ್ತಿಯಮ್ಮ??। ನೆಲ್ಲಕ್ಕಿ ಅನ್ನವನ್ನು ಮಾಡಿ ಮಡಗ್ವೀನಿ 
ಬುದ್ಧಿ! ಚಪ್ಪರದವರೇಕಾಯಿ ಎಸ್ರು ಮಾಡ್ತೀನಿ ಗುರುವೆ! ಹಿಂಡಿಗ್ಮೇಲಾದಂತ ದೊಡ್ಡ 
ಬಿಳೀಹಸೂನಲ್ಲಿ।! ಒಂದು ಸೇರು ಹಾಲ್ತಂದು ಮಡುಗ್ವೀನಿ 
ನೀವು ಬನ್ನಿ ಸ್ವಾಮಿ ""ಅನ್ನಾಳಲ್ಲ ಮಾದೇವಮ್ಮ 
ಡಿ ನಮ್ಮ ಶಿವನಾ! 

“ಹನ್ನೆರಡು ಗಂಟೆ ಪ್ರಾತಕಾಲಕ್ಕೆ ನನಕಂದ! ಖಂಡಿತವಾಗ್ಲೂ ಬತ್ತೀನಿ ಕಂದಮ್ಮ” ಅವುಳ 
ಕಣ್ಣೆದುರ್ಲೆ ಹೋಗೋದು ಹೋಯ್ತೀನಿ ಅಂದ್ಬುಟ್ಟು! ಬಿಳಿಪಲ್ಲಿಯಾಗಿ ನಮ್ಮಪ್ಪಾಜಿ 
ಮಾದೇವ! ಅವಳ ಮನೇ ಒಳೆದೊಟ್ಟೆ ಮೇಲೆ! 

ಅಲ್ಲೋಗಿ ಮಾಯ್ದಲ್ಲಿ ಕುಂತವರಲ್ಲ ಮಾದೇವ 

ನೋಡಿ ನಮ್ಮ ಶಿವುನಾ। 

“ಇಲ್ಲ ಅಡ್ಗೆ ಮಾಡ್ತಳೊ ಮಾಡಕಿಲ್ಲವೋ। ಇವಳ ದುಡಾ ಮನ ತಿಳೀಬೇಕು” 
ಅಂತ ಕುಂತವ್ರೆ “ಸಾಧುಗಳು ಹೊಂಟೋದ್ರಲ್ಲ। ನಾನು ಏನಡ್ಗೆ ಮಾಡ್ಲಪ್ಪ ಗುರುವೆ। 
ಮನೆ ಒಳ್ಗೆ ಒಂದು ಕಾಳೂ ಅಕ್ಕಿಲ್ಲ ಒಂದು ಚಪ್ಪರದವರೇ ಕಾಯಿಲ್ಲ! ಹಿಂಡಿಗೆ ಮೇಲಾದ 
ಬಳೀ ಹಸೂನ ಹಾಲಿಲ್ಲ! ಬೇಕುಬೇಕು ಅಂತ ಬಾಯಿಗೆ ಬಂದುದು ಹೇಳ್ಬುಟ್ಟೆ! ಸಾದುಗಳು 
ಬಂದ್ರೆ ನಾನೇನ್ಮಾಡ್ಲಪ್ಪಾ। ನಾನು ಯಾರನ್ನ ಕೇಳ್ದಪ್ಪ। ಸಾದು ಸನ್ನೇಸಿಗಳ ಹೆಸ್ರೇಳ್ಕಂಡು 
ಅಕ್ಕಪಕ್ಕದ ಮನೇಲಾರೂ ಕೇಳಬೇಕು ಅಂತೇಳ್ಬುಟ್ಟು ಮಾಸರಣೆ ಮಾದೇವಮ್ಮ ಅಕ್ಕ 
ಪಕ್ಕಾದ ಮನೇಲೋಗಿ! ಅಕ್ಕಿ ಕೇಳ್ತಳಲ್ಲಪ್ಪ ಮಾದೇವಮ್ಮ | “ಯಾವತ್ತೂ ಬಂದಿದ್ದೊರಲ್ಲ 
ಏನು ಬಂದಿದ್ದಿರಿ ತಾಯಿ? ಅವ್ವಾ ಒಂದು ಪಾವಕ್ಕಿ ಬೇಕಾಗಿತ್ತು! “ಮಾದೇವಮ್ಮ 
ಒಂದು ಪಾವಕ್ಕಿ ಕೇಳುದ್ರಲ್ಲ! ಒಂದು ಸೇರಕ್ಕಿ ಕೊಡ್ತೀವಿ ತಕ್ಕಂಡೋಗಿ ತಾಯಿ” 

ಒಂದು ಸೇರಕ್ಕಿ ತಂದುಕೊಟ್ಟಲ್ಲೋ ಜಗದೀಶ 
ನೋಡಿ ನಮ್ಮ ಶಿವುನಾ। 

ಅಕ್ಕಿ ಈಸ್ಕೊಂಡು ಮಾದೇವಮ್ಮ! ಚಪ್ಪರದವರೆಕಾಯ್ನ ಯಾರು ಹಾಕಿದ್ದಾರೋ 
ಕಾಣ್ಣಲ್ಲ ಅಂತ್ಟೇಳಿ! ಚಪ್ಪರದವುರೆ ಹಾಕಿರೋರಟ್ಟಿಗೆ ಬಂದು! “ನನಿಗಿಷ್ಟು ಚಪ್ಪರದವರೆ 
ಕಾಯಿ ಕೊಡಿ ಅವ್ವ” ಅಂತ ಕೇಳಿದ್ದು! “ಎಂದೂ ಬರದ ಮಾದೇವಮ್ಮ ಇಂದು 
ಬಂದು! ನಮ್ಮತ್ರ ಚಪ್ಪರದವರೆ ಕಾಯಿ ಕೇಳ್ವಿದ್ದಾಳಲ್ಲ! ನಾನು ಕೈನಿಂದ ಕೊಡಬಾರದು! 
ನಿಮ್ಮಿಷ್ಟ ಬಂದಷ್ಟು ಕುಯ್ಕೊಂಡೋಗಿ” ಅಂತಿದ್ದಾರೆ! ಆಗ ಮಾದೇವಮ್ಮ ಚಪ್ಪರದವರೆ 
ಕಾಯಿ ಕುಯ್ಕೊಂಡು। 

ಅವಳು ಮನೆಗೆ ಬತ್ತವಳಲ್ಲೊ ಮಾದೇವಮ್ಮ 
ನೋಡಿ ನಮ್ಮ ಶಿವನಾ। 

ಮನೆಗೆ ಬರುವ ಕಾಲದಲ್ಲಿ ಹಿಂಡುಗೆ ಮೇಲಾದ ಬೆಳ್ಳಸ। ಕರಾ ಹಾಕಿ ಮೂರು 
ದಿನ ಆಗಿತ್ತಂತೆ! 


140 


ಅವರಟ್ಟೀಗೆ ಬತ್ತಳಲ್ಲ ಮಾದೇವಮ್ಮ! 
ನೋಡಿ ನಮ್ಮ ಶಿಪನಾ॥ 
“ಮಾದೇವಮ್ಮ ಯಾವತ್ತೂ ಬರದೋಳು। ನಮ್ಮನೆಗೆ ಈವತ್ತು ಬಂದಿದ್ದಾರಲ್ಲಾ 
ತಾಯಿ। ಏನ್‌ ಬಂದ್ರಿತಾಯಿ?” “ಅವ್ವಾ ನನಗೊಂದು ಪಾವು ಹಾಲುಬೇಕು ಅಂತ 
ಬಂದಿವ್ನಿ 


ಗೋದಾನ್ಯ ಕೊಡಿ” ಅಂತಳಲ್ಲ ಮಾದೇವಮ್ಮ 
ನೋಡಿ ನಮ್ಮ ಶಿವುನಾ। 


“ಅವ್ವಾ ಕಂಚಿನಂಡೆ ಕೈಲಿ ಕೊಡ್ತಿನಿ ತಾಯಿ। ನಿಮ್ಮಿಷ್ಟ ಬಂದಷ್ಟು ಹಾಲ 


ಕರ್ಯಂಡೋಗಿ” ಅಂತರಲ್ಲ ಮಾದೇವ 
ನೋಡಿ ನಮ್ಮ ಶಿವುನಾ। 


ಆಗ ಕಂಚಿನಂಡೆ ಕೈಲಿತ್ಯೊಂಡು। ಎಣ್ಣೆ ಬಟ್ಟ ತೊಡೇ ಮ್ಯಾಲೆ ಮಡೀಕಂಡು 
ಎಣ್ಣಸವರ್ಕೊಂಡು! 
ಹಾಲ ಕರುದಳಲ್ಲ ಮಾದೇವಮ್ಮ 
ನೋಡಿ ನಮ್ಮ ಶಿವನಾ। 


ಕಂಚಿನಂಡೆ ತುಂಬ್ಕೊತು। "ಅಮ್ಮ ಈಸಲ ವೊಯ್ತೀನಿಕಣಮ್ಮ'' ಅಂದ್ಭುಟ್ಟು। 
ಏಳಟ್ಟಿಯಿಂದೀಚೆಗೆ ಬತ್ತಳಲ್ಲ ಮಾದೇವಮ್ಮ 
ನೋಡಿ ನಮ್ಮ ಶಿವನಾ! 


ಏಳಟ್ಟಿಯಿಂದೀಚೆಗೆ ಬಂದು ಮಾದೇವಮ್ಮ! ತನ್ನ ಮನೆಗೆ ಹೋದಳಂತೆ! ಅಡ್ಡೆ 
ಸಾಮಾನ್ನೆಲ್ಲ ಅಮುರ್ಕೊಂಕೊಂಡು! ಮನೇಲಿ ಮಡುಗ್ಸುಟ್ಟು 
ತಾನ ಮಾಡಿದಳಲ್ಲ ಮಾದೇವಮ್ಮ 
ನೋಡಿ ನಮ್ಮ ಶಿವುನಾ। 
ಮನೆ ತಾರ್ಲಿ ಕೈಯೆಣ್ಣೆ ಜ್ಯೋತಿಯನ್ನು ಹತ್ತಿ ಕೊಂಡ ಮಾವುನ ಪತ್ರೆ ಬಿಲ್ಪತ್ರೆ 
ತುಂಬೇ ಪುಷ್ಪ! ಇವು ಮೂರ್ನೂ ತೆಕ್ಕಂಡೋಗಿ ಸೊಳ್ಳು ಗೂಡ್ಗೆ ಧರುಸ್ಸುಟ್ಟು। ಗಂದದಕಡ್ಡಿ 
ಹತ್ಲಿ ಕೈ ಮುಗುದ್ಭುಟ್ಟು! 
ಅಡ್ಗೆ ಮಾಡೋದಕ್ಕೆ ದುಡುಕಿದಳಲ್ಲೊ ಮಾದೇವಮ್ಮ! 
ನೋಡಿ ನಮ್ಮ ಶಿವನಾ॥ 
ಪಟ್ಟೆ ಚೌಕ ಬಾಯಿಗೆ ಕಟ್ಟಿಕೊಂಡು! ತಕ್ಸನವಾಗಿ ಅಡ್ಗೆ ಮಾಡ್ಬುಟ್ಟು 
ಕೆಳಕಿಳುಕುಬುಟ್ಟು! ಸಾದುಗಳ ನೋಡಬೇಕು ಅಂತ್ಸೇಳಿ। 


141 


ಈಚಗೆ ಬಂದಳಮ್ಮ ಮಾದೇವಮ್ಮ! 
ನೋಡಿ ನಮ್ಮ ಸಿವನಾ! 

ನಮ್ಮ ಸ್ವಾಮಿಯವರು ಬಂದು ನಡಟ್ಟಿಯೊಳಗೆ ಮೋರ್ತವಾಗಿದ್ರೆ! ಹಲಗಪ್ಪನವರು 
ಹೊಲುದ ಕೆಲ್ಸ ತೀರಿಸ್ಕೊಂಡು ಮನೆಗೆ ಬಂದ್ರು! ಮಾದೇವಮ್ಮ ನಮ್ಮ ಸ್ವಾಮಿಯವರ 
ನೋಡಿ! “ಸ್ವಾಮಿ ನಿಮ್ಮನ್ನೇ ಕರಿಯೋದಕ್ಕೋಸ್ಕರ ಬತ್ತಿದ್ರೆ! ನೀವೇ ಬಂದ್ರಲ್ಲಾ ಸ್ವಾಮಿ 
ನಮ್ಮ ಪಣ್ಯ' “ಅಮ್ಮಾ ಹನ್ನೆರಡು ಗಂಟೆ ಆಯ್ತು ಅಂತ ನಾವೇ ಬಂದೊ ತಾಯಿ। 
ಪನ್ನೀರಾ ಗನಿಯನ್ನು ತಂದು! ಸ್ವಾಮಿಯರರ ಪಾದವನ್ನು ತೊಳ್ಳು। ತುಂಬೇ ಪುಷ್ಕ 
ತಂದು ಪಾದದ ಮೇಲ್ಮಡುಗಿ! ಬೆಜ್ಜಲೈ ಕೆಂಡವನ್ನು ತುಂಬ್ಕೊಂಡು ಬಂದು! ಸಾಂರಾಣಿ 
ದೂಪವನ್ನು ಹಾಕಿ! ಗಂದದ ಕಡ್ಡಿಯನ್ನು ಹತ್ತಿ! ಪಾದಪೂಜೆಯನ್ನು ಮಾಡಿ! 

ಆಗ ಕರ್ಕೊಂಡೋಯ್ತಾರಲ್ಲಪ್ಪ ಮಾದೇವನ! 
ನೋಡಿ ನಮ್ಮ ಶಿವುನಾ। 

ಕರುಕೊಂಡೋಗಿ ನಡುಮನೆ ಒಳುಗೆ ಕುಂಡ್ರಿಸಿ! ಮೊಗೇ ಮುರೀದಿದ್ದಂತ ಬಾಳೆದೆಲೆ 
ತಂದು! ಸ್ವಾಮಿ ಮುಂದೆ ಎಡೆಮಾಡ್ಗಳು ಮಾದೇವಮ್ಮ। 

ಸ್ಥಾಮಿ ಊಟ ಮಾಡಿ ಅಂತಳಲ್ಲ ಮಾದೇವಮ್ಮ 
ನೋಡಿ ನಮ್ಮ ಶಿವನಾ! 

“ಸಂತೋಷವಾಯ್ತು ನನಕಂದ” ಅಂದ್ಬುಟ್ಟು! ಹೊಟ್ಟೆ ತುಂಬುವಂತಾ ಊಟ 
ಮಾಡಿದ್ರೂ! “ಅವ್ವಾ ದಾವಾಯ್ತದಲ್ಲ ನನಕಂದ। ನನಗಷ್ಟು ಹಾಲು ಬೇಕಮ್ಮ” ಅಂದ್ರು। 
ಮಾದೇವಮ್ಮ ಕಂಚುನಂಡೇಲಿದ್ದಂತ। ಒಂದು ಸೇರು ಹಾಲು ತಕ್ಕಂಡ್ಬಂದು! 

"ಈ ಸಲ ಊಟ ಮಾಡಿ ಅಂತಳಲ್ಲ ಮಾದೇವಮ್ಮ! 
ನೋಡಿ ನಮ್ಮ ಶಿವನಾ। 

ಒಂದು ಸೇರು ಹಾಲ್ಲೂವೆ ಒಂದು ಗುಟ್ಟುಕ್ಕೆ ಸಲ್ಲುಸ್ಟುಟ್ರು ಪರಮಾತ್ಮ! 
ಸಂತೋಷವಾಗಿ ಈಚೆಗೆ ಬಂದುಬಿಟ್ಟು ಮಾದೇವ! “ಕಂದ ಬಾ ಮಾದೇವಮ್ಮ ಬಾವ್ಹಾ” 
ಅಂದ್ರು! “ಏನು ಸ್ವಾಮಿ ನನ್ನ ಕರುದ್ದಲ್ಲ?''! “ಹೊಲುದಲ್ಲಿ ಒಂದು ಬಿನ್ಯ ಮಾಡ್ದೆ 
ನನಕಂದ। ನಿನ್ನ ಮನೆ ಒಳುಗೆ ಒಂದು ಬಿನ್ಯ' ಆಯ್ತು ಕಂದಮ್ಮ! ನಿನ್ನ ಮನೆ ಬುಟ್ಟು 
ಹೋಗಕ್ಕೆ ನನಗಿಷ್ಟವಿಲ್ಲಮ್ಮ! ನೀನು ಅಡುಗೆ ಮಾಡುವಂತ ಒಲೆ ಒಳುಗೆ! ಒಂದು 
ಪಾದ ಊರ್ತೀನಿ ನನಕಂದ- 

ನನಗೆ ತಳವ ಕೊಡು ಕಂದ ಮಾದೇವಮ್ಮ 
ನೋಡಿ ನಮ್ಮ ಶಿವನಾ। 

“ಅಯ್ಯಯ್ಯೋ ಸ್ವಾಮಿ! ಯಾವ ಮಾತ್ನೇಳುದ್ರೂವೆ ಆ ಮಾತ್ಚೇಳ್ಬೇಡಿ ನಮ್ಮನೆ 
ಊಟ ಮಾಡಿದ ಮ್ಯಾಕೆ ನಿಮ್ಮ ದಾರಿಗುಂಟ ಹೋಗಿ ನಮ್ಮನೇಲಿ ಸ್ಥಳ ಇಲ್ಲ! ಇರೋದು 
ಒಂದುಕ್ಕ ಜೋಪಡಿ! ನಿಮಗೆ ತಳ ಕೊಟ್ಟುಟ್ಟು ನಾವು- 


142 


ಎಲ್ಲಿಗೋಗ್ಬೇಕು'' ಅಂತಳೆಲ್ಲ ಮಾದೇವಮ್ಮ 
ನೋಡಿ ನಮ್ಮ ಶಿವನಾ! 

“ಬ್ಯಾಡವ್ವಾ ನನಮಾತ ಕೇಳು ನನಕಂದ। ಒಂದು ಪಾದ ಊರ್ತೀನವ್ವ''! “ಈ 
ಮಾತ್ಸೇಡ ಸಾಮಿ ಆಗದಲ್ಲ” ""ಆಗದಿಲ್ಲ ಅಂದ ಮ್ಯಾಕೆ ಮುಂದೆ ನೋಡ್ಕೊ ನನಕಂದ। 
ಬೆಳ್ಳಿ ಮೂಡಿ ಬೆಳಕರಿಯೋ ಹೊತ್ಯೆ ನೋಡ್ಕೊ” ಆಂತ್ಲೇಳಿ! ಅವಳ ಕಣ್ಣೆದುಕ್ಗೆ 
ಹೋಗೋನಾಗಿ ಹೊಂಟೋಗ್ಬುಟ್ರು। ಹೊನ್ನ ಮಂಬಿಯಾಗಿ ಹೋಗಿ! ಅವಳ ಹೊಳಿ 
ದಟ್ಟದ ಮೇಲೆ ಕೂತ್ಯಂಡ್ರು! ಬೆಳ್ಳಿ ಮೂಡ್ತು ಬೆಳಕರೀತು। ಕೋಳಿ ಕೂಗಿ ಲೋಕವೆಲ್ಲಾ 
ಬೆಳಗಾಯ್ತು! ಮಾದೇವಮ್ಮ ಎದ್ದು ತಾನ ಮಾಡಿಕೊಂಡು! ಒಲೇ ಹತ್ಸಕೋದ್ಲು ಅಡ್ಗೆ 
ಮಾಡೊ ಒಲೇ ಹತ್ಸೋ ಕಾಲದಲ್ಲಿ ನಮ್ಮಪ್ಪಾಜಿ ಮಾದೇವ। ಎಳ ನಾಗರ ಮರಿಯಾಗಿ 
ಒಲೆ ಒಳಗೆ ಪವುಡಿಸಿದ್ರು! ಮಾದೇವಮ್ಮ ಕೈ ಹಾಕಿದ ಗಳುಗೆ ಒಳುಗೆ ಮಾದೇವಮ್ಮನ 
ಕಿರು ಬೆರಳ್ಳೆ- 

ಪೊಟಕ್ಷೆ ಕಡೀತಾನಲಪ್ಪಾ ಮಾದೇವ 
ನೋಡಿ ನಮ್ಮ ಶಿವನಾ। 


“ಅಯ್ಯಪ್ಪಾ ಹೋಯ್ತಲ್ಲಪ್ಪಾ ನನ್ನಕ್ಕೆ'' ಅಂತ! ಬಾಯ್‌ ಬಾಯಿ ಬಡೀತವೈ! 
ಮೈಯೆಲ್ಲಾ ಉರಿಜ್ಜಾಲೆ ಆಗ್ಬುಡ್ತು! ತನ್ನ ಪತಿಯಾದ ಹಲಗೇಗೌಡನನ್ನು ಕೂಗಿ ಕರುದ್ದಲ್ಲ। 
ಹಲಗಯ್ಯನವರು ಬಂದು ನೋಡಿ! ಔಸ್ತಿ ಕೊಡೋ ಪಂಡಿತ್ರುಗೆ ಹೋಗ್ಬೇಕುಂತ್ಹೇಳಿ। 
ಮುಂದಾದ್ದ ಬಾಗಲ್ಲೆ ಬಂದ್ರಲ್ಲಾ। 
ಮನೆಸುತ್ತ ಬರಗನ ಕಾವ್ಲ ನಿಂತಿರುವುದು 
ನೋಡಿ ನಮ್ಮ ಶಿವನಾ! 
ಮನೆ ಸುತ್ತು ಕಾವುಲು ನೋಡಿ। ಹಲಗೇಗೌಡ ಮಾದೇವಮ್ಮ ಬಾಯಿ ಬಾಯಿ 
ಬಡೀತಿದ್ರೆ! ಊರು ಜನ ಹೆದ್ರಕೊಂಡು ಮನೆತಾವ್ಕೆ ಬರೋಲ್ಪಂತೆ! ಆಗ ನಮ್ಮಪ್ಪಾಜಿ 
ಮಾಯಕಾರ ಮಾದೇವ! ""ಅಮ್ಮ ಮಾದೇವಮ್ಮ ಅಳಬ್ಕಾಡ ನನಕಂದ! ನಾನು ಕಣಮ್ಮ 
ಅಳಬ್ಕಾಡ। ಒಲೆ ಒಳುಗೆ ಒಂದು ಜಾಗ ಕೊಡು ಅನ್ನೊತ್ಯೆ! ಆಗದಿಲ್ಲ ಅಂದ್ಕಲ್ಲ ನನಕಂದ! 
ಈಗೆಂಗಿದ್ದವವ್ವ ಹೇಳು ಮಾದೇವಮ್ಮ”! 
ನೋಡಿ ನಮ್ಮ ಶಿವನಾ। 
“ನೀನ್ಯಾರಪ್ಪಾ ಸ್ವಾಮಿ ಎಲ್ಲಿದ್ದೀರಪ್ಪ। ಸುತ್ತಾ ನೋಡುದ್ರೆ ಯಾರು ಕಾಣಕಿಲ್ಲ] 
ಎಲ್ಲಿದ್ದೀರಿ ಸ್ವಾಮಿ ನೀನ್ಯಾರು ಗುರುವೆ” “ನನ್ಹೆಸ್ರು ಕೇಳಿದ್ಯಾ ನನಕಂದ। 
ನಾನು ಮರಿಯಪ್ಪ ಕಾಣಮ್ಮ ಮಾದೇವಮ್ಮ 
ನೋಡಿ ನಮ್ಮ ಶಿವನಾ। 


“ಆ ಒಲೆಯನ್ನು ಮಾತ್ರ ನನಗೆ ಬುಟ್ಕೊಡು ನನಕಂದ! ಒಂದಗ ನನಗಾಗ್ಲಿ ನನಕಂದ 
ಬಾಕಿ ತಾವು ನೀವು ವಾಸ ಮಾಡಿ! ನಿಮಗೆ ಹಾಲುಸಾಗ್ರವಾಗಿ ಬಾಳಾಡೋ ಹಂಗ 


143 


ಕೊಡ್ತಿದಿ ನನ ಕಂದಮ್ಮ ನೂರಾರು ಖಂಡ್ಗ ಹೆಚ್ಚೊ ಕ್ಷ ಕೊಡ್ತೀನಿ! ಸಾಲು ಗುಳೀನೇ 


ಕ್ಟ Fes ice ಕಂದಮ್ಮ! ನನಗೆ ಇಲ್ಲಿ ಎಳ್ಳು ಬಿಕ್ಷ 





ಒಪ್ಪೀಯ ಹೇಳು ಮಾದೇವಮ್ಮ” 
ನೋಡಿ ನಮ್ಮ ಶಿಪುನಾ" 
“ಸ್ವಾಮಿ ನಮ್ಮ ತಪ್ಪು ನೆಪ್ಪು ಮರೀರಿ ಗುರುವೆ! ನಾವು ಮಾಡಿದ್ದು ಸರ್ವತಾ 
ಹರಾದ ಗುರುವೆ! ನಿಮ್ಮ ಮಾತ್ನಂತೆ ನಡ್ಕೋತೀವಿ ಅಂದ್ಲಂತೆ! ನನ ಕಂದ ಮಾದೇವಮ್ಮ | 
ನ್ಲೆರಡೊರ್ಷ ತುಂಬೋಯ್ತು! ನಾನು ಮೂಡ್ಲ ಮಲೆಗೆ ಹೊಯ್ತೀದ್ದೀನವ್ಪ” ಅಂತ್ಲೇಳಿ 


ತ G 


ನಮ್ಮಪ್ಪಾಜಿ ಬರಗಗಳ್ನೆಲ್ಲ ಮಾಯ ಮಾಡಿ! “ಹಲಗೇ ಗೌಡನ ದುಡಮನ ನೋಡ್ದೆ! 
ಮಾದೇವಮ್ಮನ ನಿಜ ಬಕುತಿ ನೋಡ್ದೆ! 
ಇನ್ನು ಮುಂದಕ್ಕೆ ಹೋಗ್ಬೇಕು” ಅಂತ್ಲೇಳಿ 
ನನಕಂದ ಮಾದೇವಮ್ಮ 
ನಾನು ಒಲೆ ಒಳುಗೆ ಒಡುದು ಮಾಡ್ತೀದ್ದೀನಿ! ನನಕಂದ ಹಲಗೇಗೌಡ! ದೀಪಾವಳಿ 
ಹಬ್ಬದಲ್ಲಿ ಇಲ್ಲಿ ಹುಲಿವಾಹನ ಸೇವೆ ನಡ್ಲಪ್ಪ! ಅಂತ್ಹೇಳಿ ಮಾದೇವ 


ಆವರು ಮುಂದಕ್ಕೆ ಪಯಣ ಹೊರಟವ್ರೆ ಮಾದೇವ 
ನೋಡಿ ನಮ್ಮ ಶಿವನಾ£" 


ಗುರು ಮಟ ಬಿಟ್ಟುಟ್ಟು! ಮೂರು ಹೆಜ್ಜೆ ಮುಂದುಕ್ಕೋಗ್ಬುಟ್ಟು। ಏನು ಆಲೋಚನೆ 

ಹೇಳಿದ್ರೆ! i ನಾನು ಗುರು ಪಡೀಬೇಕು ಅಂತ ಬಂದ್ನಲ್ಲಾ! ನನಗೆ 

ತಕ್ಕಾದ ಗುರು ಎಲ್ಲಿದ್ದಾರೆ? ಯಾತವಿದ್ದಾರೆ ಅಂತೇಳ್ಳುಟ್ಟು! ಆರು ಮೂರು ಗಳಿಗೆಯಲ್ಲಿ! 

ಪ್ಹಿನೋ ಡ್ಬುಟ್ಟಂತೆ। ಓಹೋ ಸುತ್ತೂರು ಮಟ ಸುಕ ಅಂತ ಹೇಳ್ತಾರಲ್ಲಾ! 

ಸುತ್ತೂರು ಮಟಕ್ಕೆ ಮೊದಮೊದಲಾಗಿ ಹೋಗೋಣ್ಣಾ! ಆ ಸುತ್ತೂರು ಮಟದ ಗುರುಗಳು 
ನೋಡೋವಾ!। ಅಂತ ಹೇ ಳ್ಬುಟ್ಟು ಆ ನಮ್ಮ ಪ್ಟಾಜಯವರು। 

ಅವೊತ್ತಿನ ದಿನ ಜಾತ್ರೆ ನಡೀತಾ ಇದೆ! ಬೇಕಾದಷ್ಟು ಪರಸೆ ಸೇರಿದೆ! 

ತೇಬೆಳ್ಳಂಡೊಯ್ತಾ ಇದ್ದಾರೆ! ಆ ಟೈಮಿನಲ್ಲಿ! ಯಾವನೊ ಒಬ್ಬ ಮನುಷ್ಯನಿಗೆ ಒಂದು 

ಸರ್ಹ ಕಡಿದ್ದುಟ್ಟು! ಅಲ್ಲಿ ಆ ಮನ್ನ ಸತ್ರೋಗ್ಬುಟ್ಟ! ಯಾವಾಗ ಸರ್ಪ ಏಟು ಬಿದ್ದ ತಕ್ಷಣ 

ಮನ್ತ ಸತ್ತೋಮ್ನೋ? ಹೋ ಯ್ತಾಯಿದ್ದಂಥ ತೇರು ನಿಯೋಗ್ಬುಡ್ತು! ಆವಾಗ ಪರಮಾತ್ಮ 


144 


ಊರೆಲ್ಲ ಹಾಗೆ ನಿಂತ್ಸುಡ್ತು! ಮಾಯ್ಕಾರ ಗಂಡ ಮಾದಪ್ಪ! ತಾ ಓಡಿಹೋಗಿ ಬೇಲಿವೊಳಗೆ! 
ಸೊಪ್ಪು ಕಿತ್ಕೊಂಡು ಬಂದು! ಒನಾವೆಲ್ಲ ಇಕ್ಕಲು ಮಾಡ್ಬಿಟ್ಟು! ಅಪ್ಪಾ ಪ್ರಜೆಗಳೇ ದಾರಿಬಿಡಿ! 
ಆ ಪ್ರಾಣ ಹೋಗಿರುವಂಥ ಮನ್ಸನ್ನ ನಾ ಪಡೀತೀನಿ ಅಂತ್ಲೇಳಿ! ಆ ಸೊಪ್ಪಿನ ರಸ 
ತಂದು ಅವನ ಬಾಯ್ಲಾಕಿ। ಪ್ರಾಣ ಹೋಗಿರುವಂಥ ಮಫ್ಸನ ಏಳಿಸ್ಫುಟ್ರು1 ಓಡಿ ಬಂದು 
ದೇಶಿಕ ಸ್ವಾಮಿಗಳು! ಯಾರಪ್ಪಾ ಮರಿದೇವ್ರೆ ಯಾವ ಕಾಡ್ನವರು! ಅಂತ್ಟೇಳಿ ಮುಂಗೈ 
ಹಿಡ್ಕಂದ್ರು! ಗುರುವೇ ಗುರು ಪಾದವೇ! ನಾನು ಉತ್ತುರ ದೇಶದ ಮರುದೇವರು ಅಂದ್ರು! 
ಆಗ ನನ್ನ ಗುರುಮಠಕ್ಕೆ ಬಾರಪ್ಪ ಅಂತ್ಲೇಳಿ। ಅವರು ಸುತ್ತೂರು ಮಠಕೆ ಕರ್ಕೊಂಡೊಯ್ತಾವರೇ 
ಸ್ವಾಮಿಗಳು! 

ನೋಡಿ ನಮ್ಮ ಶಿವನಾ!" 

ಸುತ್ತೂರು ಮಟಕ್ಕೆ ಓತಾವ್ರೆ! ನಮ್ಮ ದೇವಾ 

ಆಹಾ ನೋಡಿ ನಮ್ಮ ಸಿವನಾ 

ಸುತ್ತೂರು ಮಟಕ್ಕೆ ವೋಗ್ಬುಟ್ಟು! ಮಟದ ಬಾಗಿಲಲ್ಲಿ ನಿಂತ್ಕೊಂಡು! ಏನಂತ 
ಕ್ವಾರಣ್ಯ ಸಾರ್ತಾರೆ। ಹರ ಹರಾ ಹರನ ಬಕ್ತ ಗುರುವಿನ ಬಿಕ್ಸ! ಗುರು ಕ್ವಾರಣ್ಯ ಬಿಕ್ಸ ಅಂತ 
ಹೇಳ್ಳುಟ್ಟು। ಬಿಕ್ಷವನ್ನು ಸಾರಿದಂತಾ ಕಾಲದಲ್ಲಿ! ತಾಯಿ ಉತ್ತರಾಜಮ್ಮನ ಬಿಕ್ಷ| ತಂದೆ 
ಚಂದ್ರಸೇಕರ ಮೂರ್ತಿ ಬಿಕ್ಸ। ಕಲ್ಯಾಣ ಪಟ್ಟಣದ ಬಸವಣ್ಣನವರ ಬಿಕ್ಸ] ಬಿಕ್ಸ ಸಾರಿದಂತ 
ಕಾಲಲ್ಲಿ 
ಸುತ್ತೂರು ಮಟದ ಸ್ವಾಮಿಗಳು! ಉರಿಗದ್ದುಗೆ ಮೇಲೆ ಕುಂತಿದ್ದಂತಾ ಕಾಲದಲ್ಲಿ! 

ಇದ್ಯಾರವ್ವಾ ಇಸ್ಟೊತ್ತಿಗೆ ಕ್ವಾರಣ್ಯ ಸಾರ್‌ತಾರಲ್ಲ ಅಂತ ಬಂದು ಬಗ್‌ ನೋಡಿದಂತಾ 
ಕಾಲದಲ್ಲಿ! ಇವ್ರು ಮೂರು ಗೇಣುದ್ದಕ್ಕೆ ನಿಂತಿದ್ರಂತೆ! ನೀನು ಯಾರಯ್ಯ ಅಂದ್ರಂತೆ 
ಸ್ವಾಮಿ ನಾನ್ಯಾರಾದ್ರೇನು ಸ್ವಾಮಿ! ನಾನು ಅನ್ನವುಂಡು ಮೂರು ದಿನವಾಯ್ತು! ನನಗೆ 
ಬಾಳ ವೊಟ್ಟೆ ಹಸಿಯುತ್ತೆ ಸ್ವಾಮಿ। ನಿಮ್ಮ ಮಟವನ್ನು ಯಾರೋ ಯೆಳ್ಳುಟ್ಟು! ಅದಕ್ಕೆ 
ಬಂದಿದ್ದೀನಿ ಸ್ವಾಮಿಗಳೇ। ನನ್ನನ್ನ ನಿಮ್ಮ ಮಟದಲ್ಲಿ! ಕೆಲವು ದಿವಸ ಇರಿಸ್ಕಬೇಕು! 
ನನಗೆ ವೊಟ್ಟೆಗೆ ಅನ್ನ ಕೊಡಬೇಕು! ಮೈಗೆ ಬಟ್ಟೆ ಕೊಡಬೇಕು! 

ನನಗೆ ಇದ್ಯ ಬುದ್ದಿ ಕಲಿಸ್ಟೇಕು ಅಂತವ್ರೆ! ಮಾದೇವ! 

ಹ್ಲಾಂ... ನೋಡಿ ನಮ್ಮ ಸಿವನಾ 


ಯಾವಾಗ ಈತರವಾಗಿ ಏಳಿದ ಮಾತನ್ನ। ಸುತ್ತೂರು ಮಟದ ಸ್ವಾಮಿಗಳು ಕೇಳ್ಳಂಡು 
ಏನಯ್ಯಾ ಮರಿ ಯಾವ ಕೆಲಸವೂ ಕಾಲಿ ಇಲ್ಲ ಕಣಯ್ಯಾ! ಆದ್ರೆ ಒಂದು ಕೆಲಸ ಕಾಲಿ 
ಅದೆ ಕಣಯ್ಯಾ! ನೀ ಮಾಡ್ತೀನಿ ಅಂದ್ರೆ ಏಳ್ತೀನಿ ಅಂದ್ರು! ಅದ್ಯಾವ್ಸ ಏಳಿ ಬುದ್ದಿ ಅಂತ 
ಏಳ್ಬುಟ್ರು! ಆವಾಗ ಒಳಗ್‌ ಕರ್ಕಂಡೋಗ್ಬುಟ್ಟು! ರಾಗಿ ಕಲ್‌ ಮುಂದೆ ನಿಲ್ಲಿಸ್ಕಂಡು! 
ನೋಡಯ್ಯ ಈ ಮೂರು ತೊಂಬೆ ರಾಗಿನ। ಈ ರಾಗಿ ಕಲ್ನೊಳಗೆ ಮೂರು ಬಳ್ಳ 


145 


ಇಕ್ಕಬೇಕು! ಮೂರು ಸುತ್ತಿಗೆ ತಿರಿಬೇಕು! ಮತ್ತೊಂದು ತೊಂಬೆಗೆ ತುಂಬಿ ಇಟ್ಟಿದ್ದೇ 
ಆದ್ರೆ! ಆಗ ನಿನಗೆ ವಿದ್ಯೆ ನೋಡಿ ಬುದ್ದಿ ಯೇಕ್ರೀವ್ನಿ! ನಿನ್ನ ಬುದ್ದಿ ನೋಡಿ ಇದ್ಯ 
ಕಲಿಸವ್ದಿ ನಿನ್ನ ವೊಟೆ ಅನ್ನ ಕೊಡ್ತಿವ್ನಿ ಮೈಗೆ ಬಟ್ಟೆ ಕೊಡ್ತಿದ್ದಿ ಅಂತ! ಯೇಳ್ಳುಟ್ರು! 
ಆವಾಗ ಮರಿದೇವ್ರು ಮಾದಪ್ಪನವರು! ಈಗ ನಾನು ಮಾಡಲ್ಲ ಅಂತ ಏಳು ಬುಟ್ರೆ! 
ಗುರು ಮಾತ್‌ ಮೀರ್ಚಾಗಾಗುತ್ತೆ! ಅಲ್ಲಿನಾನು ಪಾಪಕ್ಕೊಳ್ಳಾಗ್ರೀನಿ! ಮಾಡ್ತೀನಿ ಅಂತೇಳುಟ್ಟೆ! 
ನೀನು ನರಲೋಕಕ್ಕೋಗ್ಬುಟ್ಟು! ಕಲಿ ಕಟ್ಕಾಗ್‌ ಹೋಗ್‌ ಬಂದಿವ್ನ್ಯಲ್ಲಾ ನಾನು ಪೋಗಿ 
ನಿತ್ಕಂಡು ಕಲಿ ಕಟ್ಟಾಳೋದ್ಯಂಗೆ! ಈಗ ರಾಗಿಕಲ್ಲು ಗುಂಟೆ ಇಡಿದು ಬೀಸುಬುಟ್ರೆ! ನಾನು 
ಹಿಂದಕ್‌ ಬೀಸಾಡ್ಬುಡ್ತೀನ್ಕಲ್ಲಾ ಅಂತೇಳ್ಬುಟ್ಟು! ಆಗ ನಮ್ಮಪ್ಪಾಜಿಯವರು! ಅಗ್ಲಿ ಹೋಗಿ 
ಅಂತ ಕಳಿಸ್ಸುಟ್ರು! ಆ ಗುರುಗಳು ವೊಂಟೋದ್ಮೇಲೆ। ಆ ರಾಗಿಕಲ್‌ ತರ ಕೂತ್ಕಂಬುಟ್ಟು! 
ನಮ್ಮಪ್ಪಾಜಿಯವರು ಏನು ಮಾಡಿದ್ರೂ ಒಂದು ಪವಾಡ್ವೆ! ನಾನು ರಾಗಿಕಲ್ಲು ಮುಂದೆ 
ಕೂತ್ಕಂಡು ಬೀಸದ್ಯಾಕೆ। ಅಂತಾ ಬಡಸ್ತನ ಬಂದಿರಾದೇನು ಅನ್ಸುಟ್ಟು! ನಮ್ಮಪ್ಪಾಜಿ 
ಮಾದಪ್ಪನವರು) ಮಾರಿ ಮಸಣೆ ದುರ್ಗಿ ಬೌಡೀರ್ದೆಲ್ಲಾ। 

ಅವನು ಕೈಬೀಸಿ ಕರದವ್ನೆ ಮಾದೇವ 

ಹ್ಲಾಂ... ನೋಡಿ ನಮ್ಮ ಸಿವನಾ 


ಯಾವಾಗ ಕೈ ಬೀಸಿ ಕರೆದುಬಿಟ್ನೋ! ಈ ಮಾರಿ ಮಸಣಿ ಚೌಡಿ ಎಲ್ಲರೂ 
ಸೇರೃಂಡು ಬಂದ್ಬುಟ್ರು। ಏನಯ್ಯಾ ಅಂದ್ಬುಟ್ರು! ಅಮ್ಮಾ ನಾನು ನರಲೋಕದಲ್ಲಿ 
ಕಲಿಕಟ್ಟಾಳಬೇಕು ಅಂತ ಬನ್ನುಟ್ಟು! ಈ ತರವಾಗಿ ನಾನು ಇದ್ಕೆ ಬುದ್ದಿ ಕಲಿಯಕ್ಕೆ! ಬರ್ಲಾ 
ತಾಯಿ ತಂದೆ ಪಡ್ಕಂಡು! ನಾನು ಇದ್ಯ ಬುದ್ದಿ ಕಲಿಯಕ್ಕೆ ನಮ್ಮ ಈ ಸುತ್ತೂರು ಮಟದ 
ಸ್ವಾಮಿಗಳು! ಈ ತರವಾಗಿ ಏಳ್ಳುಟ್ಟವ್ರೆ! ಅದ್ಯೇನಣ್ಣಯ್ಯಾ ನೀವು ರಾಗಿಕಲ್ಲು ಗೂಟ 
ಮುಟ್ಟುಟ್ಟು! ನೀವು ಮಲೀಕಳಿ ಅಂತೇಳ್ಬುಟ್ಟು। ಆ ಮಾರಿ ಮಸಣಿ ದುರ್ಗೀರೆಲ್ಲಾ ಸೇರ್ಕಂಡು! 
ಮೂರು ತೊಂಬೆ ರಾಗೀನ! ಮೂರು ಒಳ್ಳುಗೆ ತುಂಬಿ ಬಿಟ್ಟು ಬೀಸ್‌ಬುಟ್ಟು! ಮೂರು 
ತೊಂಬೆಗೆ ತುಂಬಿಟ್ಟುಟ್ರು! ಆಗ ನಮ್ಮಪ್ಪಾಜಿ ಬೆಳಗೆದ್ದುಟ್ಟುಃ ಈ ಮಟ ನನಗೆ 
ಲಾಯಕ್ಕಾದಿಲ್ಲಾ ಅಂತೇಳ್ಬುಟ್ಟು! ಈ ಗುರು ನನಗೆ ತರವಾದವುಲ್ಲಾ ಅಂತೇಳ್ಬುಟ್ಟು] ಆ 
ಗುರುಗಳ ಪಾದದ ಹತ್ತಿರ ನಿಂತ್ಕಂಡು! ಕಾಲಿಗೆ ನಮಸ್ಕಾರ ಮಾಡ್ಬುಟ್ಟು! ಸ್ವಾಮಿ ಗುರುಗಳೇ 
ಏಳ್ತೀನಿ ಕೇಳಿ ದಮ್ಮಯ್ಯ! ನಿಮ್ಮ ಮಟ ಸುಕ ಅಂತ ಬಂದ್ರೆ! ರಾಗಿ ತುಂಬಿ ಮಡ್ಡಿತ್ತು 
ಸ್ವಾಮಿ! ನಿಮ್ಮ ಮಟ ನನಗೆ ಲಾಯಕ್ಕಾದ್ದಲ್ಲಾ! ನೀವೂ ನಂಗೆ ಲಾಯಕ್ಕಾದವುಲ್ಲಾ ಅಂತ 
ಏಳ್ಬುಟ್ಟು! ಹೋಗಿದ್ದು ಬರ್ತೀನಿ ಅಂತೇಳ್ಬುಟ್ಟು। ಅಲ್ಲಿ ಏನಂತ ಸಾಸನ ಕಲ್ಲು ಮಾಡ್ತಾರೆ! 
ಯಾರಾದ್ರೂ ಸುತ್ತೂರು ಮಠ ಸುಖ ಅಂತ ಬಂದ್ರೆ! ಸದಾ ಕುಕ್ಕೇಲಿ ರಾಗಿ ತುಂಬಿ 
ಮಡ್ಡಿದ್ದಿ ಅಂತೇಳ್ಪುಟ್ಟು ಸಾಸಣದ ಕಲ್ಲು ಮಾಡ್ಬುಟ್ಟು। ನಮ್ಮಪ್ಪಾಜಿಯವು! 


146 


ಅವ್ರ ಬದ್ದಾಳು ಮಟಕ್ಕೆ ಒಯ್ರಾವ್ರೆ ದೇವಾ 
ಛಂ... ನೋಡಿ ನಮ್ಮ ಸಿವನಾ* 


ಬದನಾಳು ಮಠಕ್ಕೆ 


ಬದನಾಳು ಮಟದಲ್ಲೂ! ಅದೇ ರೀತಿ ಬಿಕ್ಸ ಸಾರಿಬಿಟ್ರು! ಆ ಮಟದ ಗುರುಗಳು 

ಬಂದು ಕೇಳಿದಂತ ಕಾಲದಲ್ಲಿ! ಬದನಾಳು ಮಟದ ಗುರುಗಳು! ಅದೇ ರೀತಿ ಉತ್ತರ 
ಕೊಟ್ರು! ಆಗ ಬದನಾಳು ಮಟದ! ಗುರುಗಳು ಏನೇಳ್ತಾರೆ ಅಂತೇಳಿದ್ರೆ! ಏನಯ್ಯಾ ನನ್ನ 
ಮಟದಲ್ಲಿ। ಯಾವುದು ಕೆಲಸ ಕಾಲಿ ಇಲ್ಲ! ಒಂದು ಕೆಲಸ ಕಾಲಿ ಅದ! ಯಾವ ಕೆಲಸದಾ 
ಸ್ವಾಮಿ ಅಂತ ಕೇಳಿದ! ಬದ್ದೆ ಗಿಡ್ಗಳತ್ರ ನಿಲ್ಲಿಸ್ಕಂಡು। ಈ ಬದ್ದಗಿಡಕ್ಕೆಲ್ಲಾ ನೀನು ಅರಕುಂಡಿ 
ಚಡ್ಡಿ! ಚಲ್ಲಣ ದರಿಸ್ಕಂಡು ಕೈಲಿ ಗುಂಟ ಹಿಡ್ಕಂಡು. ಈ ಬದ್ದೇ ಗಿಡಕ್ಕೆ ನೀರಾಕಿದ್ದೇ 
ಆದ್ರೆ! ನಿನ್ನ ಇದ್ಯ ಬುದ್ದಿ ಯೇಳ್ತೀನಿ ಅಂತ ಏಳ್‌ಬುಟ್ರು! ಆಗ ಆಲೋಚನೆ ಮಾಡಿದ! 
ಸುತ್ತೂರು ಮಟ ಸುಕ ಅಂತ ಓದೆ! ಕುಕ್ಕೇಲಿ ರಾಗಿ ತುಂಬಿ ಮಡ್ಡಿತ್ತು! ಬದನಾಳು 
ಮಠಕ್ಕೆ ಬಂದ್ರೆ! ಗುರುಗಳು ಈಗೇಳ್ತಾವ್ರಲ್ಲಾ। ಈ ಗುರುಗಳ ಮಾತ್ನು ಮೂರಬಾದ್ದದ್ದಲ್ಲ 
ಅಂತೇಳ್ಬುಟ್ಟು। ಆಗ್ಲಿ ಹೋಗಿ ಬುದ್ದಿ ಅಂತ ಏಳ್ಳುಟ್ಟು! ನಮ್ಮಪ್ಪಾಜಿ ಮಾದಪ್ಪನವರು! 
ಅರಕುಂಡಿ ಚಡ್ಡಿ ಚಲ್ಲಣ ದರಿಸ್ಕಂಡು! ನಡುತೋಟದ್ದಲಿ ನಿಂತ್ಕಂಡು। ಗೊಂಬೆ ಇಡ್ಕಂಡು 
ಏನಂತ 'ಕೇಳ್ತಾನೆ1 

ಗಂಗಾ ದೇವಿನಾ ಕೈ ಬೀಸಿ ಕರೆದವ್ನೆ! ಮಾದೇವಾ 

ಹ್ಲಾಂ... ನೋಡಿ ನಮ್ಮ ಸಿವನಾ 


ಗಂಗಾಬವಾನಿ ಬಾ ಅಂತ! ಕೈ ಬೀಸಿ ಕರೆದಂತಾ ಕಾಲದಲ್ಲಿ! ಬಂದು 

ತುಂಬೋಗ್ಟುಡ್ತು! ನಮ್ಮಪ್ಪಾಜಿಯವರು! ಇನ್ನು ಈ ಮಟವೂ ನನಗೆ! ಲಾಯಕ್‌ ಆದ್ದಲ್ಲ 
ಅಂತ ಹೇಳ್ಬುಟ್ಟು! ಈ ಗುರುಗಳು ನನಗೆ ತರವಾದವುಲ್ಲ ಅಂತೇಳ್ಬುಟ್ಟು! ಗುರುಗಳಿಗೆ, 
ನಮಸ್ಕಾರ ಮಾಡ್ಬುಟ್ಟು! ಸ್ಥಾಮಿ ನಿಮ್ಮ ಮಟ ನಮಗೆ ಒಳ್ಳೇದಲ್ಲ! ನಾವೋಗಿದ್ದು 
ಬರ್ತೀನಿ ಸ್ವಾಮಿ ಅಂತವರು ನಮಸ್ಕಾರ ಮಾಡ್ಬುಟ್ಟು! ಬದನಾಳು ಮಠ ಬಿಟ್ಟು ಈಚೆಗೆ 
ಬಂದು! ಬಿಟ್ಟು ಆ ಮಟಕ್ಕೆ ಏನಂತ ಸಾಪ ಕೊಡ್ತಾರೆ! ಈ ಬದ್ದಾಳ ಮಟ ನನಗೆ 
. ಲಾಯಕ್‌ ಆದ್ದಲ್ಲ। ಗುರುಗಳು ತರವಾದವಲ್ಲ। ಈ ಬದ್ದಾಳು ಮಟದಲ್ಲಿ ಹಾಕಿದ ಬದ್ದೆ! 
ಎಲ್ಲಾ ಗೊಡ್ಡು ಬದ್ದೆ ಆಗ್ಲಿ ಅಂತ ಏಳಿ ಸಾಪ ಕೊಟ್ಟುಟ್ಟು! 

ಅವರು ವಾಟಾಳು ಮಟಕ್ಕೆ ಮೊಯ್ತವ್ರೆ! ಮಾದೇವಾ 

ಹ್ಞಾಂ... ನೋಡಿ ನಮ್ಮ ಸಿವನಾ್‌ 


ವಾಟಾಳು ಮಠಕ್ಕೆ 
ವಾಟಾಳು ಮಟಕ್ಕೋಗಿ! ಅದೇ ತರವಾಗಿ ಕೂಗಿದಂತ ಕಾಲದಲ್ಲಿ ಸ್ವಾಮಿ ಅನ್ನ 
ವುಂಡು ಒಂಬತ್ತು ದಿನವಾಯ್ತು ದಮ್ಮಯ್ಯ! ನನಗೆ ಹೊಟ್ಟೆ ಬಾಳ ಹಸಿವಾಗುತ್ತೆ ಅಂತ 


147 


ಹೇಳಿದ್ರಂತೆ! ಆವಾಗ ವಾಟಾಳು ಮಟದ ಗುರುಗಳು ಏನೇಳ್ತಾರೆ! ಅಯ್ಯಾ ನನ್ನ ಮಟದಲ್ಲಿ 
ಯಾವ ಕೆಲಸವೂ ಕಾಲಿ ಇಲ್ಲ! ಆದ್ರೆ ನಾನು ಅನ್ನ ಉಂಡು ಒಂಬತ್ತು ದಿನವಾಯ್ತು! 
ಅಂದದ್ದಕ್ಕೆ ಬಾ ಅಂತನ್ನುಟ್ಟು ಒಳಕ್ಕೆ ಕರುಂಡೋಗ್ಬುಟ್ಟು! ವಾಟಾಳ ಮಟದಲ್ಲಿ ಏನಪ್ಪಾ 
ಪದ್ಧತಿ ಅಂದ್ರೆ! ಯಾರೇ ವೋಗ್ಲಿ ಕುಡಿವಷ್ಟು ಅಂಬಲಿ! ತಿನ್ನುವಷ್ಟು ತುಂಬೆ ಸೊಪ್ಪು 
ಕೊಡೋದು! ಆವಾಗ ಅಡಿಗೆ ಬಂಡಾರಿಯನ್ನು ಕರೆದುಬಿಟ್ಟು! ನೋಡಯ್ಯಾ ಈ ಮಟದ 
ಅನ್ನ ಉಂಡು ಒಂಬತ್ತು ದಿನ ಆಯ್ತಂತೆ! ಇವನಿಗೆ ತಿನ್ನುವಷ್ಟು ತುಂಬೆ ಸೊಪ್ಪು! ಹೊಟ್ಟೆ 
ತುಂಬುವಷ್ಟು ಅಂಬಲಿ ಕೊಡು ಅಂತ ಹೇಳಿದ್ರು! ವಾಟಾಳು ಮಟದ ಸ್ವಾಮಿಗಳು! ಆಗ 
ಅಡಿಗೆ ಬಂಡಾರಿ ಒಳಗೆ ಕರ್ಕಂಜೋಗ್ಬುಟ್ಟು! ಕುಡಿವಸ್ಟು ಅಂಬಲಿ ಕೊಟ್ಟ! ತಿನ್ನುವಸ್ಸು 
ತುಂಬೆಸೊಪ್ಪ ಕೊಟ್ಟ! ಅದನ್ನ ಆನಂದದಿಂದ ತಿಂದುಬುಟ್ಟು! ಆನಂದದಿಂದ ಕುಡಿದು 
ಬುಟ್ಟು! ನಮ್ಮಪ್ಪಾಜಿ ಮಾದಪ್ಪನವರು ಬಂದುಬಿಟ್ಟು] ಸ್ವಾಮಿ ಗುರುಗಳನ್ನು ಅಸ್ಟು ಹೊಟ್ಟೆ 
ಹಸಿದು ಬಂದು ಕೇಳಿದ್ದಕ್ಕೆ! ನಿಮ್ಮ ವಾಟಾಳು ಮಟದಲ್ಲಿ ಈ ಅಂಬಲಿ ತುಂಬೇ ಸೊಪ್ಪ 
ಅಂತಕ್ಕದ್ದು! ಇನ್ನು ಮೇಲೆ ತುಪ್ಪ ಅನ್ನ ಅಗ್ಲಿ ಅಂತ ಹೇಳ್ಬುಟ್ಟು! ಸಾಪ ಕೊಟ್ಟುಬುಟ್ಟು 
ಅಲ್ಲಿಂದ ನಮ್ಮಪ್ಪಾಜಿ ಮಾದಪ್ಪನವರು 

ಅಲ್ಲಿಂದಾಚೆಗೆ ಅವರು ಕುಂತೂರು ಮಟಕ್ಕೆ ಒಯ್ತಾವ್ರೆ। ಮಾದೇವ 

ಹ್ಲಾಂ... ನೋಡಿ ನಮ್ಮ ಸಿವನಾ”” 


ಕುಂತೂರು ಮಠಕ್ಕೆ 


ತಂದನಾ ತಾನ ತಾನಂದನೋ ತಾನಾ। 
ಹರಹರ ಶಿವಶಿವ ಏಳ್ಮಲೆ ಹೆತ್ತಯ್ಯ! 


ಕುಂತೂರು ಮಠಕೆ ಬರುತಾರೆ! ಕುಂತೂರು ಮಠದ ಗುರುಗಳ ನಿಜ ದುಡವ 

ನೋಡಕೆ ಬಂದನಲ್ಲೊ ಮಾದೇವ! ಏನಾದರೊಂದು ಚಾಕರಿ ಕೊಟ್ಟು ಇದ್ಯಾ ಬುದ್ಧಿ 
ಕೊಡಿ ಗುರುವೆ! ಯಾವ ಇದ್ಯಾವ ಕಲಿಯಲೇಕಯ್ಯ ಯಾವ ಬುದ್ಧಿ ಕಲೀತಿಯೆ! ಇದ್ಯಾ 
ಎಂದರೆ ಅಂತಿಂತೆದಲ್ಲ! ಬುದ್ಧಿಯ ಕಲಿಸಿ ಗಮಗಳೆ! ಹಿರಿಸೊಸೆಗೆ ಹಿಂಡು ಗಾಳಿಯ 
ಹಿಡಿಸುವ ಇದ್ಕೆ ಕಲಿಸಯ್ಯ! ಹಿರೀ ಮಗನಿಗೆ ಹುಚ್ಚು ಬರಿಸುವ! ಇದ್ಯವ ನನಗೆ ಕಲಿಸಯ್ಯಾ! 
ಮದ್ದಕ್ಕಿದೋರು ಸಿಸುಗಳ ಕೊಲ್ಲುವ! ಇದ್ಯವ ನನಗೆ ಕಲಿಸಯ್ಯ! ಹಿಂಡು ಗಾಳಿಗೆ ಗಂಡ 
ಇದ್ಯವ ನನಗೆ ಕಲಿಸಯ್ಯ! ಬೇಕು ಅಂದಾಗೆಲ್ಲ ಬೇಕಾದ ಭಾಗ್ಯ! ಬರುವಂತ ಇದ್ಕೆ 
ಕಲಿಸಯ್ಯ! ಹುಲಿಯೇ ಕಲ್ಲಾಗೋ! ಕಲ್ಲೇ ಹುಲಿಯಾಗೋ ಇದ್ಯವ ಕಲಿಸಯ್ಯ! 
ಬೇಡಿದೋರೆಲ್ಲ ಭಾಗ್ಯವ ಕೊಡುವ! ಇದ್ಯವ ಕಲಿಸಯ್ಯ! 

ಮಲೆಯ ಹುಲಿವಾನ ಮೆರೆವಾ ಚಂದವೋ 

ನೋಡಿ ನಮ್ಮ ಶಿವನಾ॥ 


148 


ಕುಂತೂರು ಮಠದ ಪ್ರಭಲಿಂಗಪ್ಪನವರು! ನಮ್ಮಪ್ಪಾಜಿಗೆ ಕೊರುಳುಗೆ ಲಿಂಗಧಾರಣೆ 
ಮಾಡಿ! ಮರುದೇವ್ರೆ ಜೋಳುಗೆ ತಕ್ಕಳಪ್ಪ ಅಂತ್ಹೇಳಿ ಜೋಳಿಗೆಯನ್ನು ಕೊಟ್ಟಂತೆ! ನಮ್ಮ 
ಸ್ವಾಮಿಯವರು ಜೋಳಿಗೆ ಕಂಕ್ಭುಗೆ ಸಿಗೀಸ್ಕೊಂಡು! ಕೊಕ್ಕೆ ದಡಿ ಕೈಲಿಡ್ಳೊಂಡು। ಏಳು 
ಜನ ಹೂವಿನ ಚಿಟುಗ್ರ ಜೊತೇಲಿ! ಆಯ್ಕಾ ಹುಡುಗ್ರೆ ಮರಿದೇವ್ರು ನಮ್ಮಠ ಮನೆಗೆ 
ಹೊಸಬ ಕಣ್ಣಪ್ಪ! ನೋಡಿ ಅವನಿಗೆ ಕಾಡುಗೊತ್ತಿಲ್ಲ ಮೇಡುಗೊತ್ತಿಲ್ಲ! ಬುದ್ಧಿಯಿಂದ 
ಕಾಡ್ಗೆ ಹುವ್ಪಗೆ ಕರುಕೊಂಡೋಗ್ಬೇಕು! ಮಠ ಮನೆ ಹತ್ತಿರಕೆ ತಂದು ಬುಡಬೇಕು! ಗುರುವೇ 
ಅಂಗೇ ಆಕಳ್ಳಿ ಅಂತ್ಚೇಳಿ। ಹುಡುಗ್ರೆಲ್ಲಾ ಯಾವಾಗ ಮರಿದೇವ್ರ ಜೊತೇಲಿ ಕರಕೊಂಡು! 
ಮಠ ಮನೆಯಿಂದೀಚಗೆ ಬಂದ್ರೋ। ಕುಂತೂರು ಮಠದ ಪ್ರಭುಸ್ವಾಮಿಯವರು! ಅಯ್ಯಾ 
ಹುಡುಗ್ರೆ ಬನ್ರಪ್ಪ ಸ್ವಲ್ಪ ಅಂದ್ರಂತೆ! ಗುರುವೇ ಯಾತುಕ್‌ ಸ್ವಾಮಿ ಅಂತ ಹುಡುಗ್ರು 
ಕೇಳಿದ್ರು! ಅಯ್ಯಾ ಹುಡುಗ್ರೆ! ಮೂಡ್ಲ-ಗಿಡೀಗೋಗಿ ಪಡುವಲ್‌ ಗಿಡಿಗೋಗಿ! ಬೇಕಾದ್ರೆ, 
ತೆಂಕಲು ಗಿಡೀಗೂ ಹೋಗ್ರಪ್ಪ।! ಬಡಗಲು ಗಿಡೀಗೆ ಮಾತ್ರ ಹೋಗಬೇಡಿ ಅಂದ್ರು! 
ಗುರುಗಳಾಡಿದ ಮಾತು ಕೇಳಿ। ನಮ್ಮಪ್ಪಾಜಿ ಮಾದೇವ ಮನಸ್ಸಿನಲ್ಲಿ ಮಡೀಕಂಡ್ರು! 
ಇದೇನು ಗುರುಗಳು ಹುಡುಗ್ರನ್ನ ಕರುದಿ। ಯಾವ ದಿಕ್ಕಿಗೋದ್ರು ಬಡಗ್ಲು ಮಾತ್ರ 
ಹೋಗಬೇಡಿ ಅಂದರಲ್ಲ! ಬಡಗ್ಗು ದಿಕ್ನಲ್ಲಿ ಏನೈತೋ ಕಾಣ್ನಲ್ಲ। ನಾನು ಪರಿಸೋದ್ದೆ 
ಮಾಡ್ಬೇಕು ಅಂತ್ಹೇಳಿ। ಗುರುಗಳಾಡಿದ ಮಾತ ನಮ್ಮಪ್ಪಾಜಿ ಹೊಟ್ಟೆ ಒಳುಗೆ ತುಂಬ್ಯೊಂಡು। 
ಹೂವಿನ ಪುಟ್ಟಿ ರೊಕ್ಕ. ದೊಣ್ಣೆ ಕೈಲಿಟ್ಕೊಂಡು! ಮಠ ಬುಟ್ಟು ಈಚೆಗೆ ಬಂದ್ರಂಶೆ! 
ಊರಿಂದಾಚೆ ಒಂದು ಕನ್ನವಂತೆ! ಎಡುಕೆ ಕಾಲಾಕುದ್ರೂ ಮುಳ್ಳಂತೆ। ಬಲಕೆ ಕಾಲಾಕುದ್ರೂ 
ಮುಳ್ಳಂತೆ! ಹುಡುಗ್ರೆಲ್ಲ ಕನ್ನ ದಾಟ್ಕೊಂಡು ಹೋಗ್ಬುಟ್ರು! ನಮ್ಮ ಸ್ವಾಮಿಯವರೊಬ್ರೆ 
ನಿಂತಿದ್ದಾರೆ! ಏನಯ್ಯಾ ಮರುದೇವ್ರೆ ಸುಮ್ನೆ ನಿಂತ್ಬುಟ್ಟೆ! ನೋಡಪ್ಪ ಎಡುಕೆ ಕಾಲಾಕುದ್ರೂ. 
ಮುಳ್ಳೈತೆ! ಬಲುಕ್ಕೆ ಕಾಲಾಕುದ್ರೂ ಮುಳ್ಳೈತೆ! ಬಾಳ ಹಸುಮ ದಾರಿಯಿಂದ ಬರ್ಬೇಕು! 
ಅಂತ ಹುಡುಗ್ರೆಲ್ಲ ಹೇಳ್ತಾ ಇದ್ರೆ ನಮ್ಮಪ್ಪಾಜಿ ಏಳ್ಮಲೆ ಹುಲಿ ವಾಹನದಯ್ಯಾ! ಕುಂತೂರು 
ಮಠದ ಪ್ರಭುಲಿಂಗ ಸ್ಹಾಮ್ಗಿಳು। ಯಾವ ದಿಕ್ಕಿಗೋದ್ರೂ ಬಡುಗ್ಗಗೋಗಬೇಡ ಅಂದವೆ! 
ಬಡಗ್ಲು ಗಿಡೀಲೇನೈತೆ ಅನ್ನೋದ ಕಣ್ಣಾರೆ ನೋಡ್ಬೇಕು! ಅದಕ್ಕಾಗಿ ಹುಡುಗ್ರಿಂದ 
ತಪ್ಪಿಸ್ಕೊಳ್ಬೇಕು ಅಂತ್ಹೇಳಿ! ನಮ್ಮಪ್ಪಾಜಿ ಮಾಯ್ಕಾರ ಮುದ್ದು ಮಾದೇವ- 
ಮುಳ್ಳುನ್ಮೇಲೆ ಪಾದವೂರಪ್ರೆ ಮಾದೇವ 
ನೋಡಿ ನಮ್ಮ ಶಿವನಾ। 

ಮುಳ್ಳುನ ಮೇಲೆ ಪಾದವನ್ನೂರಿಭದ್ರಗಿ ಮೆಟ್ಟುದ್ರಂತೆ। ಮುಳ್ಳು ಅಂಗಾಲ್ಗೆ 
ನಾಟ್ಕೊಂಡು ಈಜೋರಿಕೆ ಹಾಯ್ಯೊಂಡ್ಸತ್ತಂತೆ।! ಅಯ್ಯೋ ಶಿವನೆ ರಕ್ತ ಜಲುಜಲನೆ 
ಹರೀತಂತೆ! ನಮ್ಮ ಸ್ವಾಮಿಯವರು "ಲಬಾಲಬ್ದೆ' ಬಾಯನ್‌ ಬಡ್ಕೊಂಡು! ಕೆಳೇಕ್ಕೆರಪ್ಪಂತೆ 
ಬಿದ್ದುಟ್ರಂತೆ! ಹುಡುಗ್ರೆಲ್ಲ ಹಿಂದುಕ್ಕೋಡ್ತಯ ಕೈ ಟಾಕ್ನಲ್ಲಿ! ನಮ್ಮ ಸ್ವಾಮಿಯವರ 
ಹಿಡುಕೊಂಡು! ಆಲದ ಮರವಂತೆ ಆಲದ ಮರದ ನೆಳ್ಗೆ! ಹುಡುಗ್ರೆಲ್ಲ ತಂದು 


149 


ಮನುಗುಸುದ್ರಂತೆ! ನಮ್ಮ ಸ್ವಾಮಿಯವರು ನೋವು ತಡೀನಾರ್ಲದವರಂಗೆ! ಬಾಯಿ 
ಬು ಬಡುಕೊತಾ ಇರೋ ರಂತೆ! ಹುಡುಗ್ರೆಲ್ಲ ಮುಳ್ಳು ತೆಗೀರಪ್ಪಾ ಅಂತ ಹೇಳಿದ್ರು) 
ಆಯ್ಕಾ ಮರುದೇವ್ರೆ! ಮುಳ್ಳಿನ ಹಾದಿ ಬುದ್ಧಿಯಿಂದ ಬಾರಪ್ಪ ಅಂತ! ಬರುವಾಗ್ಗೆ 
ಳುದುವಲ್ಲಪ್ಪ! ಈ ಮುಳ್ಳು ಅಂಗಾಲ್ಗೆ ನಾಟ್ಕೊಂಡು 'ಮುರುಕೊಂಡರೆ! ಈ 
ಮುಳ್ಳ ನಮ್ಮ ಕೈನಿಂದ ಮಾತ್ರ ತೆಗಿಯಕಾಗಿಲ್ಲ! ನಿಮ್ಮನ್ನು ಮಠಕ್ಕೆ ಕರಕೊಂಡೋಗಿ!। 
ಗುರುಗಳ ಕೈಲಿ ಮುಳ್ಳನ್ನ ತೆಗೆಸ್ಬೇಕಪ್ಪಾ! ಈಗ ಇಲ್ಲಿ ನಾವೇನು ತಪ್ಪು ಮಾಡಲ್ಪಪ್ಪ ಮರುದೇಷ್ಟೆ. 
ನೀನಿಲ್ಲೆ ಮನಗಿರು! | ನಾವೆಲ್ಲ ಹೋಗಿ ಹೂವ್ಯಯ್ಕೊಂಡು ಬತ್ತಿವಿ। ನಾವು ಕುಯ್ಯೊಂಡ್ಫಂದ 
ಹೂವಲ್ಲಿ! ಎಲ್ರೂ ಒಂದೊಂದಿಡಿ ಹೂವು ಕೊಡ್ತೀವಪ್ಪಾ! "ಇದ್ರಿಂದ ನಿನ್ಗೆ ನಿನ್ನ ಹೊಟ್ಟಿ 
ಯಾಪ್ತಿ ಕಳ್ಳೊಯ್ತದೆ! ಹುಡುಗರ ಮಾತನ್ನು ಕೇಳಿ ನನ್ನ ಸ್ವಾಮಿಯವರು! ಹಂಗಾದ್ರೆ 
ಗಿದ್ದು ಬನಪ್ಪ ಅಂದಿದ್ದಾರೆ! ಹುಡುಗ್ರೆಲ್ಲ ಒಂದ್ಮರ ಎರಡ್ಮರ ಮರೆಯಾಗೋಗಂಟ! 
ನಮ್ಮ ಪ್ಲಾಜಿ ನಳ್ಳುತ್ತಾ ನಸುಗ್ತಾ! ಕುಂಟ್ತ ಕುಸುರ್ತಾ! ಮನಗಿದ್ದರಂತೆ! ಹುಡುಗೆಲ್ಲಾ ಐದನೆ 
ಮರ ಮರೆಯಾದೇಟ್ಗೆ! ನಮ್ಮ ಸ್ವಾಮಿಯವರು ಎದ್ದಿ ಧಡಾರ್‌ ಅಂತ ಕೂತ್ಕಂಡ್ರು। 
ಎಡಗೈಲಿ ಮುಳ್ಳಿರಿದು ಬೀಸಾಕ್ಟುಟ್ಟು ಬಡಗಲ ಗಿಡೀಗೆ! 
ಅವು ಬಿದ್ದು ವಾಟ ಹೋಡಿತವ್ರೆ ಮಾದೇವ! 
ನೋಡಿ ನಮ್ಮ ಶಿವನಾ! 
ಅಲ್ಲೊಂದು ಕೆಂಜಾಳ ಗುತ್ತಿಯಂತೆ! ಕೆಂಜಾಳಗುತ್ತಿ ಒಳುಗೆ ಹನ್ನೆರಡೆಜ್ಜೆ ಹೆಬ್ಬುಲಿ! 
ನಮ್ಮಪ್ಪಾಜಿ ಮಾದೇಶ್ವರ "ಅನೋದು ಗೊತ್ತಾಗ್ದೆ ಹುಲಿ। ಯಾವನೋ ಜಂಗಮ 
ದ್ದಾನೆ! ನನಗೆ ಯಾವಾಗ್ಲೂ ಹೊತ್ತಂತೆ ಅರಿವೇ ಇರ್ತಿರ್ದಿಲ್ಲ! ಈ ಜಂಗಮನ್ನ ತಿಂದು 
ಶ್ಬೇಕು ಅಂತ್ಟೇಳಿ। ಹನ್ನೆರಡೆಜ್ಜೆ ಕಂಬರಗ ನಮ್ಮ ಸ್ವಾಮಿನ। 
ತಿನ್ನಕೆ ಬತ್ತರೆ ಹುಲಿರಾಜ 
ನೋಡಿ ನಮ್ಮ ಶಿವನಾ। 
ಗುಡ್ಡುದ್‌ ಗಾತ್ರ ಕಣ್ಣು ಬಿಟ್ಕಂಡು। ಕೊಂಗದುದ್ದ ನಾಲ್ಗೆ ಬುಟ್ಕೊಂಡು। ಕೊಳದಗ್ಗ 
ಬಾ ಬುಡ್ಕಂಡು ಬೆನ್ನುನ ಮ್ಯಾಲೆ ಬಾಲವನ್ನು ಬಡೀತಾ। ನಮ್ಮಪ್ಪಾಜಿಯವರು 
ಸುಂಗಕ್ಕೆ ಬತ್ತಿತ್ತಂತೆ! ನಮ್ಮ ಸ್ವಾಮಿಯವರು ನೋಡಿದ್ರು! ಹನ್ನರಡೆಜ್ಜೆ. ಕೆಂಬರ್ಗ ತಿನ್ನಕೆ 
ಯಾವಾಗ ಬತ್ತೊ! ಮಾದಪ್ಪ ಕೈಲಿ ಕೊಕ್ಕೆ ದಡೀ ಹಿಡಿದಿದ್ರಲ್ಲ! ಹನ್ನೆರಡೆಜ್ಜೆ ಕೆಂಬರಗನ 
ಬೆನ್ನುನ ಮ್ಯಾಲೆ। 


೫ 1] 
Ki 3 


ಜ್‌ 


ಚ 


ಅವರು ಮೂರೆಳ್ತ ಎಳುದವರೆ ಮಾದೇವ! 
ನೋಡಿ ನಮ್ಮ ಶಿವನಾ। 
ನಮ್ಮ ಸ್ವಾಮಿಯವರು ಹುಲಿ ನೋಡ್ಬುಟ್ಟು! ಕೆಂಜುರ್‌ ಗಣ ಬಿಟ್ಟದ್ದಾರೆ! ನೊರಾ 
ರಿಯ 
ೂಲ್ಗಿಹಲ್‌ ಕಡುದ್ರಂತೆ। ಅಲ್ಲವಾ ಬರುಗ್ಗೆ! ಹಿಂಗೆ ನೀನು ಎಷ್ಟು ಜನ ತಿಂದಿರ್ಬೋದು॥ 


ಓನಗೆ ಇಷ್ಟು ದೊರೆತನ ಕೊಟ್ಟವರ್ಯಾರು! ಅಂತೇಳ್ಬುಟ್ಟು ನಮ್ಮ ಸ್ವಾಮಿಯವರು! 


ಗ 


4೪ 


150 


ಕೋಪ ತಾಳ ನಿಂತವರೆ ಮಾದೇವ 
ನೋಡಿ ನಮ್ಮ ಶಿವನಾ। 


ಹನ್ನೆರಡೆಜ್ಜೆ! ಕೆಂಬದ್ಗ ನಮ್ಮ ಸ್ವಾಮಿಯವರ ನೋಡಿ! ಮಾತಾಡ್ದೆ ಗಡಾ ಗಡ್ಡೆ 
ನಡುಗ್ತ ಇತ್ತಂತೆ! ಕುಂತೂರು ಮಠದ ಪ್ರಭುಲಿಂಗಪ್ಪನವರು ನನ್ಗೆ! ಹನ್ನೆರಡೆಜ್ಜೆ ಕೆಂಬರುಗನ 
ಮೇಲೆ ಕೂತ್ಕಂಡು। ಸವಾರಿ ಮಾಡಕ್ಕೆ! ಅವರೇ ಒಂದ್ಹುಲಿ ಕೊಟ್ಟಂಗಾಯ್ತು ಅಂತ್ಹೇಳಿ! 
ಮಾದಪ್ಪ ಬಂದ ಒಂದ ಕಬ್ಬಿ ಹಂಬ ಕಿತ್ಕೊಂಡು! ಕಡುವಾಣವನ್ನು ಹೊಡ್ಕೊಂಡು 
ಹನ್ನೆರಡೆಜ್ಜೆ ಕೆಂಬುರಗನ ಮೇಲೆ ಕೂತ್ಕಂಡು! ಹೊತ್ತು ಸಂದೆ ಬೀಳೋಗಂಟ। 

ಸವಾರಿ ಮಾಡ್ತಾ ಕುಂತವರೆ ಮಾದೇವ 
ನೋಡಿ ನಮ್ಮ ಶಿವನಾ। 

ಹೊತ್ತು ಸಂದೇ ಬಿದ್ದೋಗ್ಗುಡ್ತಂತೆ! ಅಪ್ಪ ಬರುಗನೆ ಈವೊತ್ತಿನ ಸವಾರಿ ಸಾಕು! 
ನೀನು ಕೆಂಜಾಳ ಗುತ್ತಿಗೋಗಪ್ಪ ಅಂದ್ಬುಟ್ಟು! ಕೆಂಜಾಳ ಗುತ್ತಿಗೆ ಹುಲಿನ ಕಳಿಸ್ಬುಟ್ಟು! 
ನಮ್ಮಪ್ಪಾಜಿ ಮಾದೇವ ಒಬ್ರೇ ಕಡೀಕೋದ್ರಂತೆ! ತುಂಡಗೋಲ ತಕ್ಕೊಂಡು ಒಬ್ಬೆ 
ಒಬ್ಬೆಗೋಗಿ! ಹಾವು ಚೇಳು ಹಲ್ಲಿ ಪಲ್ಲಿ ಗೊದ್ದೆ ಗೋಸಂಬಿ, ಹಾವ್ರಾಣಿ ಹಂಟೆಗೊದ್ದ 
ಎಲ್ಲನೂ ಹೊಡೆದು! ಜೋಳ್ಗೆ ತುಂಬ್ಕೊಂಡು! ಪ್ರಭುಸ್ವಾಮಿಗಳು ಸ್ತಾನ ಮಾಡಿ ನೀರು 
ಬಂದು ತಿಪ್ಪಾ ಹಳ್ಳದಲ್ಲಿ ನಿಂತಿತ್ತು! ಆ ಹಳ್ಳಕ್ಕೆ ಮೂರು ಸಲ ಅಜ್ಜಿ ಮೂಧ್ಸಲ ಎತ್ತಿ! 
ತಾಯಿ ಉತ್ಪಾಜಮ್ಮ. ತಂದೆ ಕಲ್ಯಾಣ ದೇವರೆ! ಕುಂತೂರು ಮಠದ ಪ್ರಭುಲಿಂಗ 
ಸ್ಥಾಮಳ್ಳೆ| ನಿಮ್ಮ ಪಾದ್ವೇ ಗತಿ ಅಂತ ಹೇಳಿದ್ರಂತೆ! ಮರುಗ ಮಲ್ಲಿಗೆ ಸುರಗಿ ಸಾವಂತಿಕೆ, 
ನಂದವಾಳ, ನಾಗಸಂಪ್ಲೆ! ಜಾತಿಗೊಂದು ಬಗೆ ಪುಷ್ಪ ಆಗೋಗ್ಬುಟ್ಟೋ। ನಮ್ಮ 
ಸ್ವಾಮಿಯವರು ನೆಗ್‌ ನೆಗ್ತಾ! 

ಮಡಕೆ ಬಂದವನಲ್ಲಪ್ಪ ಮಾದೇವ! 
ನೋಡೆ ನಮ್ಮ ಶಿವಾ" 

“ಸಂಜೆವೊಳಗೆ ಐದು ಜನ ಚಿಟಗರು! ಹೂವು ತಂದ್ಬುಟ್ರಲ್ಲಾ ಗುರುವೇ! ಪಟ್ಟೇ 
ವಸ್ತ್ರವನ್ನೇ ಹಾಸ್ಟಿಟ್ಟು! ತಮ್ಮ ಹೂವನೇ ಸುರುದ್ರಲ್ಲಾ ಗುರುವೇ। ಈ ಹೊಸ ಚಿಟಗರ್ನ 
ಕರ್ಕೊಂಡೋಗಿ। ತೋರಿದ್ದೇ ಉಂಟಾದ್ರೆ! ನಮಗೆ ಹೂವನ್ನೇ ಬಿಡೊಲ್ಲ ಒಯ್ತಾನೆ! 
ಇವನಿಗೆ ಕಾಣ್ಣಂಗೆ ಓಗಿ ಕುಯ್ಯಂಡು ಬರಬೇಕು! ಅಂತೇಳಿ ಐದು ಜನ ಚಿಟಗ್ರೂವೇ। 
ಕೋಳಿ ಕೂಗೋಕ್ಕು ಮುಂಚೆ! ಎದ್ದು ಊಟ ಮಾಡಿಕೊಂಡು! ಬುತ್ತಿ ಬ್ಯಾರೆ ಕಟ್ಕಂಡು 
ಅವರು! 4 

ಹೂವ ತರಕ್ಕೋಯ್ತಾರಲ್ಲೋ ಗುರುಗಳು 
ಆಹಾ ನೋಡಿ ನಮ್ಮ ಸಿವನಾ 

ಆಗ್ಲೀಗ ಅವರು ಕೋಳಿ ಕೂಗಕ್ಕೂ ಮೊಬ್ಬೆ! ಎದ್ದು ಒಂಟೋಂದ್ರು ಅಂತೇಳಿ! 
ನಮ್ಮಪ್ಪ ಮಾಯಕಾರ ಮಾದೇವ! ಒತ್ತುಟ್ಟಗಂಟ ಮಲಗಿದ್ದು! ವಶಾರೆ ಎದ್ದು ವೋಗಿ। 


151 


ಕಾಲುಕೈ ಮುಕ ತೊಳಕಂಡು।! ಈಬೂತಿ ಕಟ್ಟಿಕ್ಕಂಡು! ಊಟ ಮಾಡ್ತಿ 
ಕರಡಿಗೆ ಈಸ್ಕಂಡು 
ಅವನು ಹೂವ ಕುಯ್ಕಂಡು ಬರೋಕೆ ಮೋಯ್ದಾನೆ 
ಧೀರಾ ಮಾದಯ್ಯೋ 
ಆಹಾ... ನೋಡಿ ನಮ್ಮ ಸಿವನಾ 
ಆಗಲೀಗ ದೀರ ಮಾದಯ್ಯ! ಹೂವು ಕುಯ್ಕಂಡು ಬರೋವಂತ ಕಾಲ್ದಲ್ಲಿ! ಹೊನ್ನರಳಿ 
ಮರದ ಮುಂದಕ್ಕೆ ಓಗಿ ಕೂತ್ಕಂಡ್ಟಪ್ಪಾ ಗುರುವೇ! 
ಹ್ಲಾಂ ನೋಡಿ ನಮ್ಮ ಸಿವನಾ 
ಮಲೆಯ ಹುಲಿ ಮೇಲೆ ಹೋಗುವ ಚಂದಾವ 
ನೋಡಿ ನಮ್ಮ ಸಿವನಾ। 
ಆಗ ಕಲ್ಲೂರು ತೋಪಿನ ಪಕ್ಕ ವೋದ್ದಂತೆ!” ಅಯ್ಯಾ ದನ ಕುರಿ ಆಡು ಕಾಯ 
ಮಕ್ಕಳು! ಮಟದೊಳಗೆ ಬಂದ್ರಪ್ಪಾ ಗುರುವೇ! ಬನ್ರಪ್ಪಾ ಚಂಡನಾಟ ಆಡುವ! ಗೋಲಿ 
ಆಟ ಆಡುವ! ಬುಗ್ರಿ ಬನ್ರೋ ಕಂದಗಳಿರಾ। ಅಂತೇಳಿ ಕರೆದರು ಗುರುವೇ। ಏನಪ್ಪಾ 
ನನ್ನ ಚಂಡನಾಟಕೆ, ಬುಗುರಿಯಾಟಕೆ ಕರೀತೀರಲ್ಲಾ। ಹುಲಿ ಕರಡಿ ತಿನ್ಕಂಡ್ರೆ ನಮ್ಮ 
ತಾಯಿ ತಂದೆ ಹತ್ತಿರ ಬೈಸಿಕಳವು। ನಿಮ್ಮ ದನ ಮೇಯ್ಲ್ಸಕೆ ಆಳು ಕೊಡ್ತೀನಿ ಆಡು 
ಮೇಯ್ಸಕೆ ಆಳು ಕೊಡ್ತೀನಿ! ಕುರಿ ಮೇಯ್ಸಕೆ ಆಳು ಕೊಡ್ತೀನಿ। 
ಚಂಡಿನಾಟ್‌ ಆಡೋಣ ಬನ್ರಪ್ಪಾ ನನಕಂದಗಳಿರಾ 
ಆಹಾ... ನೋಡಿ ನಮ್ಮ ಸಿವನಾ 
ಹೇಳ್ತೀನಿ ಕೇಳಯ್ಯಾ! ಚಂಡು ಬುಗ್ರಿಗೆ ಕರೀತಿಯಲ್ಲಾ। ನಮ್ಮಪ್ಪ ಅವ್ನಾರು। ಹೊಟ್ಟೆ 
ತುಂಬಾ ಮೇಯ್ದೆ ಹಾಲು ಕೊಡದೇ ಹೋದ್ರೆ ಅವರ ಕೈಲಿ ಒಡಿಸ್ಕಂಡಯಾ, 
ಬಡಿಸ್ಕಂಡಯಾ। ಬೈಸಿಕೊಂಡಯಾ, ಅನಿಸ್ಕಂಡಯಾ? 
ಚೆಂಡಾಟ ಆಡಲು ಬರೋಲ್ಲಾ 
ಅಂತಾರಲ್ಲೋ ಹುಡುಗಾರು 
ಆಹಾ... ನೋಡಿ ನಮ್ಮ ಸಿವನಾ 


ಇವತ್ತು ಇವರ ಬಂದಾನ ತಡ್ಕೋಕ್ಕಾಗೋದಿಲ್ಲ| ಜತೀಲಿ ಬೈದ್ರೂ ಬೈಲಿ। ಇವತ್ತು 

ಚಂಡಿನಾಟ ಆಡುವ ಅಂತೇಳಿ। ಮೂರು ಜನ ಹುಡುಗ್ರು ಬಂದ್ರಪ್ಪಾ! ಗುರುವೇ ಎಮ್ಮೆ 
ದನಕ್ಕೆ ಯಾರು ಕಳಿಸ್ತೀರಿ ಕಳೀಸಿ! ಸ್ವಾಮಿ ಮೇಯಿಸ್ತೀನಿ ಅಂತೇಳಿದ್ದಪ್ಪಾ ಗುರುವೇ। 
ಗುರುವೆ ಕರೆದು ಕೈಗೆ ದೊಣ್ಣೆ ಕೊಟ್ಟ! ಆಳನ್ನು ಕರೆದ ಕೈಗೆ ದೊಣ್ಣೆ ಕೊಟ್ಟ! ಕುರಿ ಒಡೆದ 
ಸ್ವಾಮಿ ಹೇಳ್ತೀನಿ ಕೇಳ್ರಪ್ಪಾ! ಗವಿ ಒಳಗೆ ಅಡವಿ ಒಳಗೆ! ಹೊಟ್ಟೆ ತುಂಬಾ 
ಮೇಯಿಸಿಕೊಂಡು ಬನ್ನಿರಂತ! ಕಾಡಿಗೆ ಕಳಸ್ಟುಟ್ಟು ಅವನು ಅಯ್ಯ! 

ಚಂಡುಬುಗುರಿ ಹಿಡಿದು ನಿಂತವರಲ್ಲೋ ಮಾದೇವಾ 

ಆಹಾ... ನೋಡಿ ನಮ್ಮ ಸಿವನಾ 


»6 
ಬ 
ತ್ತ 
₹೨ 
Kk 


152 


ಯೇಕ್ತೀನಿ ಕೇಳ್ರಪ್ಪಾ! ಮೂರು ಜನ ಒಕ್ಕಡೆ ನಿಂತುಕೊಳ್ಳಿ! ನಾ ಒಬ್ಬೆ ಒಕ್ಕಡೆ 
ನಿಂತ್ಯತೀನಿ। ಮೊದ್ಲಾಟ ನಂದುಕಣ್ರೋ ಕಂದಗಳಿರಾ। ಅಂತಾನೆ ಸ್ವಾಮಿ। ಆಗಲೀ ಸ್ವಾಮಿ 
ಅಂತೇಳಿ! ಚಂಡ್ಲಾಟಕ್ಕೆ ನಿಂತ್ಕಂಡ್ನಲಪ್ಪಾ ಗುರುವೇ ಅಯ್ಯಾ ಅರಿಳೀ ಮರದಂಡಲಿ! ಲಗ್ಗೆ 
ಒಡೆದುಬುಟ್ಟು! ಚಂಡು ಬುಗುಬುಗನೆ ತಿರುಗಿ ಬಿದ್ದೊಯ್ತಲ್ಲಪ್ಪಾ ಗುರುವೇ! ಚಂಡನ್ನು 
ಒಡಿತೀನಿ। ಹುಡೀಕಂಡು ಬರಾನಿ ಅಂತಾನೆ ಗುರುವೇ। ಆಗಲೀಗ ಲಗ್ಗೆ ತಕ್ಕಂಡುಸ 
ಚಂಡನ್ನ ಒಡೆಯಕ್ಕೆ ಗುರುವೇ! 
ಅಯ್ಯೊ ಚಂಡು ನನಗೆ ಗೊತ್ತಿಲ್ಲವಲ್ಲೋ ಮಾದಯ್ಕೋ 
ಆಹಾ ನೋಡಿ ನಮ್ಮ ಸಿವನಾ 
ಹೇಳ್ತೀನಿ ಕೇಳ್ರಪ್ಪಾ ನನ್ನ ಕಂದಗಳಿರಾ। ಚಂಡನ್ನ ತಕ್ಕಂಡೋಗಿ ಹುಡಿಕೊಂಡು 
ಬನ್ರಪ್ಪಾ।! ಅಂತೇಳಿದ್ದಲ್ಲೋ ಮಾದೇವ! ಆಗ ಸ್ವಾಮಿ ಚಂಡೋದ ನೆಲೆಯೇ ಗೊತ್ತಿಲ್ಲ! 
ಯಾವ ದಿಕ್ಕಿಗೋಯ್ತೋ।! ಯಾವ ರಾಜ್ಯಕ್ಕೋಯ್ತೋ। ಅನ್ನೋದೇ ಗೊತ್ತಿಲ್ಲ ಗುರುವೇ। 
ನಾವು ಕಾಣೋ ಕಾಣೋ ಮಾದಯ್ಯೋ 
ಆಹಾ ನೋಡಿ ನಮ್ಮ ಸಿವನಾ 


ಆಗಲೀಗ ನಮ್ಮಪ್ಪ ಮಾಯಕಾರ ಮಾದೇವ! ಅಂಚಿಕಡ್ಡಿ ತರ ಮಾಡ್ಬುಟ್ಟು! 
ಮೂರು ಜನಾನೂ ಕೂತ್ಕಂಡು! 
ಸ್ಥಾಮಿ ಅಯ್ಯಾ ಚಿಂಡು ಬಿದ್ದಾ ನೆಲೆಗೋಗ್ತವನಲ್ಲಾ ದೀರ ಮಾದಯ್ಯೋ 
ಆಹಾ... ನೋಡಿ ನಮ್ಮ ಸಿವನಾ 
ಆಗಲೀಗ ಗುಡಿಗಿಸ್ಕಂಡು ಬರುವಂತಾ ಕಾಲದಲ್ಲಿ) ಗುಡಿಕಂಡು ಬಂದುಸ್ಹಾಮಿ 
ಬಿದ್ದೋಯ,ಲ್ಲಿಗೆ! ಕಲ್ಲು ನೆಡಿಸ್ಬುಟ್ರು ಸ್ವಾಮಿ। ನಾಳಕೆ ಗುಡಿಗಿ ಅಂತೇಳಿ! ಅದೇ ಅರಳೀ 
ಮರದ ತಾವ 
ಬತ್ತಾನಲ್ಲೋ ದೀರಾ ಮಾದಯ್ಯಾ 
ಆಹಾ... ನೋಡಿ ನಮ್ಮ ಸಿವನಾ 
ಆಗಲೀಗ ಮತ್ತೆ ಅಲ್ಲಿಗೆ ಬಂದು! ನಿಂತಂತ ಕಾಲ್ಲಲ್ಲಿ। ಹುಲಿ, ಕರಡಿ, ತೋಳ, 
ದನ, ಕುರಿ ನೋಡ್ಕಂಬಂದು! ನಿಂತ್ರಪ್ಪ ಗುರುವೇ! ಬನ್ರಪ್ಪಾ ನನ್ನ ನಿಮ್ಮ ದನ! ಹೊಟ್ಟೆ 
ತುಂಬಾ ಮೇಯ್ತದೆ। ನಿಮ್ಮ ದನಗಳು ಸರಿಯಾಗಿದಾವ ನೋಡ್ಕಳ್ರಪ್ಪಾ! ಆಡು ನೋಡ್ಕಳ್ತಪ್ಪಾ 
ಅಂತೇಳ್ವಾರೆ! ಗುರುವೇ ಆಡು ಕುರಿಯೆಲ್ಲಾ ಚೆನ್ನಾಗಿದೆ ಸ್ವಾಮಿ! ಹೊಟ್ಟೆ ತುಂಬಾ ಮೇಯ್ದವೆ॥ 
ನೀವೆಲ್ಲಾ ಊರಿಗೆ ಹೋಗ್ಪಪ್ಪಾ! 


ಅಂತೇಳಿ ಅವನು ಮತ್ತೇನು ಜಾನ ಮಾಡವರೇ 
ಆಹಾ... ನೋಡಿ ನಮ್ಮ ಸಿವನಾ 


153 


ನ್ಗ 
ee 
ನಃ 
ಜ್ಜ 
ಣಿ 
@ 
ಸ 
ಜ್‌ 
೧ 
ಗ 
ಜೆ ರ 
ಚ 
ಲ 
ke] 
ಕ್ರ 
a 
[38 
ಜ್‌ 
ಹೆ! 


ಅವನು ಹೂವ ತಕ್ಕಂಡು ಒಯ್ತಾನೆ ದೀರಾ ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ 
ಆಗಲೀಗ ದೀರ ಮಾದಯ್ಯ! ಹೂವು ತಕ್ಕೋ ಅಂತ ಕಾಲದಲ್ಲಿ! ಚಿಟಗರು 
ದೆ ಹೋದರು! ಹೊಸ ಚಿಟುಗರು ಬಂದ್ರು! ಏನೋ ಮುಂಡೆ ಮಕ್ಕಳಿರಾ। ನನ್ನ 
ಸಂಬಳ ತಿಂತೀರಿ! ಮುಂಡೆ ಮಕ್ಕಳಿರಾ। ಈ ಹೊಸ ಚಿಟಿಕಾ ಬಂದು! ಎಂತಾ 
ಹೂವ ತಂದ್ನಲ್ಲಪ್ಪಾ! ನನ್ನ ಕುಂತೂರು ಮಟವೆಲ್ಲಾ ಪವಿತ್ರವಾಯ್ದಲ್ಲೋ। ಗುರುವೇ 
ನೀವು ಎಂತ ಹೂವ ತಂದಿದ್ದೀರಿ ಅಂತೇಳಿ! 


ಅವರಿಗೆ ಎರಡು ಎಳೆತಾ ಎಳೇದಾರಲ್ಲೋ ಗುರುಗಳೇ 
ಆಹಾ... ನೋಡಿ ನಮ್ಮ ಸಿವನಾ 
ಆಗಲೀಗ ಹೇಳ್ತೀನಿ ಕೇಳಿ! ನಿಮ್ಮ ಪಾದ ಒತ್ತೇನು ನಿಮ್ಮ ದಮ್ಮಯ್ಯ! ನಮ್ಮನ್ನ 
ಒಡೀಬ್ಯಾಡಿ! ನಾಳೆ ಹೊಸ ಚಿಟಕ ಎಂತಾ ಹೂವು ತತ್ತಾನೆ। ಅಂತಾ ಹೂವೆ ತತ್ತೀವಿ 
ಅಂತೇಳಿ! ಅವರು ಐದು ಜನವೇ ವೊದಿಕೊಂಡೋಗಿ! 
ಗುರುವಿನ ಪಾದ ಹಿಡಿತಾರಲ್ಲೋ ಮಾದಯ್ಕೋ 
ಆಹಾ ನೋಡಿ ನಮ್ಮ ಸಿವನಾ 
ಆಗಲೀಗ ಐದು ಜನ ಚಿಟಕುರೂವೆ! ಈ ಹೊಸ ಚಿಟುಕರನ್ನೇ ಕಾಯ್ಕಂಡು। 
ಕೋಳಿ ಕೂಗುತ್ತೇ ಎದ್ದೋಗಿ। ಒಂದು ಮಠದ ಮ್ಯಾಲೆ ಕಾಯ್ಕಂಡು। ಕೂತ್ಕಂಡ್ರಲ್ಲಪ್ಪಾ 
ುರುವೇ। | ನಮ್ಮಪ್ಪ ದೀರ ಮಾದಯ್ಯಾ! ವೊತಾರೆ. ಒತ್ತು ಉಟ್ಟಗಂಟ ಮಲಗಿದ್ದು! 


ದ್ದೂ ಕೈಕಾಲು ಮುಕ ತೊಳಕೊಂಡು! ಈಬೂತಿ ಕಟ್ಟಕ್ಕಂಡು! ಹೂವಿನ ಕುಕ್ಕೆ ತಕ್ಕಂಡು! 
ಊಟ ಮಾಡ್ಬಿಟ್ಟು! 


ತ 


ಬ 


ಆವ ನವಲಾಡಿ ಮರತ್ತಕ್ಕೆ 
ಒಯ್ತಾನಲ್ಲೋ ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ 


ಎರಡು ಸೇರು ಹಾಲು ಕರೀತಿದ್ದವು! ನಾಕು ಸೇರು ಹಾಲು ಕರೀತವಲ್ಲಾ। ಅತ್ತಾಗೇ 

ಓಗಿ ಹೊಟ್ಟೆ ತುಂಬಾ! ಮೇಯಿಸ್ಕಂಡು ಬನ್ರಪ್ಪಾ! ನನ್ನ ಕಂದಗಳಿರಾ ಅಂತೇಳಿ! ಅವರ 
ಆ a ಬಾಳ ಹೆಚ್ಚಳ ಮಾಡಿದ್ರು ಗುರುವೇ! ದನ ಕರ ಆಡು ಕುರಿ ಒಡ್ಕಂಡು! 
ಆದೇ ಮರದತ್ತರ ಬಂದ್ನಲ್ಲಾ! ಅರಳೀ ಮರದ ಹತ್ತಿರ ಬರೋವೊತ್ಸೆ] ಸಪ್ಪಟ್‌ ಸಂಜೆ 


154 


ಆಗೋಯ್ತು! ಗೊದ್ದ ಗೋಸಂಬಿ ಅಂಟೆಗೊದ್ದ ಆವ್ರಾಣಿ! ಎಕ್ಕದ ಸೊಪ್ಪ ಎಳೇಸೊಪ್ಪ 
ಗುಳ್ಳೆಸೊಪ್ಪ! ಗುಪ್ಪಟೆ ಸೊಪ್ಪು ತುಂಬಿಕೊಂಡು! ತಿಪ್ಪೆಹಳ್ಳಕ್ಕೆ ಅಜ್ಜಕೊಂಡು 

ಅವನು ಹೂವ ತಕ್ಕಂಡೋಯ್ತಾನಲ್ಲಪ್ಪಾ ದೀರಾ ಮಾದೇವಾ 

ಆಹಾ... ನೋಡಿ ನಮ್ಮ ಸಿವನಾ* 

“ಆಗಲೀಗ ಕಾಲಿಗೆ ಒಂದು! ಬೆಳ್ಳುಗಾತ್ರ ಮೊಗ್ಗಾರು ಮುಳ್ಳು ಮುರಿದು ಬಿಡ್ತು! 
ಸ್ವಾಮಿಯವರು ಆವಾಗಲೀಗ। ಮುಳ್ಳು ತೆಗೆದು ಬೀಸಾಕ್ಟುಟ್ಟು! ಬಾಳ ಬಾಯಾರ್ಬುಡ್ತು! 
ಪಕ್ಕದಲ್ಲಿದ್ದಂತ ಕೊಳಕ್ಕೆ ಹೋಗಿ! ಸ್ವಾಮಿಯವರು ಕೈ ಕಾಲು ಮೊಕ ತೊಳಕೊಂಡು! 

` ಒಂದು ಸೆರೆ ನೀರೆತ್ತಿದ್ರು! ಅಸ್ಟರಲ್ಲಿ ಪ್ರಬುದೇವರು ಕೂತ್ಕಂಡು! ಸವಾರಿ ಮಾಡಿದ್ದಾ 
ಹುಲಿ ಬಂದು! ಸ್ವಾಮಿಯರನ್ನು ಕಂಡು ಬಾಳ ಬಯಂಕರವಾದ। ಸಬ್ಬವನ್ನು ಮಾಡಿ 
ಬಿಡ್ತು! ಪೂರ್ವ ಪಸ್ನಿಮ ದಕ್ಷಿಣ ಎಲ್ಲಾಕಡೆಗೂ ವೋಗಿ। ಆದರೆ ಪಸುಮ ಬಾಗಕ್ಕೆ 
ಮಾತ್ರ ಹೋಗಬೇಡಿ ಅಂತ ಗುರುದೇವರು ಯೇಳಿದ್ರು! ಗುರುದೇವರ ಮಾತನ್ನು 
ವೂರಿ ಬಂದು ಸಿಕ್ಕಿಕೊಂಡ್ನಲ್ಲಾ! ಈ ಹುಲಿಕಂಡ್ರೆ ನನಗೆ ಬಾಳ ಆನಂದವಲ್ಲಾ! ಇದರ 
ಮೇಲೆ ನಾನೇಕೆ ಕೂತುಕೊಂಡು ಸವಾರಿ ಮಾಡಬಾರದು! ಈಗ ನಾನು ಸವಾರಿಗೆ 
ಹೋಗಲೇ ಬೇಕಂತೇಳಿ 
ಆಗಲೀಗ ಕಬ್ಬಳಿಯಂಬ ಕಿತ್ತವರಲ್ಲೋ ಮಾದೇವಾ 
ಆಹಾ ಕ್ವಾರಣ್ಯ ನೀಡವ್ವಾ ಕೋಡುಗಲ್ಲಿನ ಮ್ಯಾಲೆ 
ಕೋಲುಮಂಡೆ ಜಂಗಮದೇವರು ಕ್ಷಾರಣ್ಯವೆಂದು ಸಾರವರೇ 
ಆಹಾ ಕ್ವಾರಣ್ಯ ನೀಡವ್ವಾ ಕೋಡುಗಲ್ಲ ಮ್ಯಾಲೆ 

ಮುದ್ದು ಮಾದಪ್ಪನವರು ಕೋಲಿನಿಂದ! ಮೂರು ಪೆಟ್ಟುಗಳನ್ನು ಹುಲಿಯ ಮೈಮೇಲೆ 
ಹೊಡೆದರು! ಆ ಹುಲಿಯು ಸಹ ತಡೆಯಲಾರದೆ! ಸಿವನ ಪಾದಕ್ಕೆ ನಮಸ್ಕಾರ ಮಾಡಿತು! 
ನಮಸ್ಕಾರ ಮಾಡಿದಂತ ಕಾಲದಲ್ಲಿ! ಹುಲಿಗೆ ಮೊಕರಂಬು ಹಾಕಿದ್ರಂತೆ! ಹುಲಿಯ 
ಮೇಲೆ ಕುಳಿತುಕೊಂಡು! 

ಅರಣ್ಯವನ್ನೆಲ್ಲಾ ಸವಾರಿ ಮಾಡವರೇ ಮಾದೇವಾ 
ಆ ನೋಡಿ ನಮ್ಮ ಸಿವನಾ 

ಮಾದೇವೋ ಮಾದೇವ ಮೆರೆವ ಚಂದವಾ'” 
ನೋಡಿ ನಮ್ಮ ಸಿವ್ನಾ? 

ನನ್ನ ದೀರ ಮಾದೇವಾ। ಮಾಡಿದಂಗೆ ಐದು ಜನ ಚಿಟಕರೂವೆ! ಗೊದ್ದೆ ಗೋಸಂಬಿ, 
ಅಂಟಿಗೊದ್ದ, ಆ ಪ್ರಾಣಿ ವೊಡ್ಕೊಂಡು। ಎಕ್ಕದ ಸೊಪ್ಪ ವೊಡ್ಕಂಡು! ಗುಳ್ಳೆ ಸೊಪ್ಪು, 
ಗುಪ್ಪಟೆ ಸೊಪ್ಪೊತ್ಕಂಡು! ಅವರು ತಿಪ್ಪೆ ಹಳ್ಳಕ್ಕೆ ಅಜ್ಜಿಕಂಡು1 

ಹೂವ ತಕ್ಕಂಡು ಒಯ್ತಾರಲ್ಲೋ ದೀರಾ ಮಾದೇವೋ 
ಆಹಾ... ನೋಡಿ ನಮ್ಮ ಸಿವನಾ 


155 


ಆಗಲೀಗ ನಮ್ಮ ಹೊಸ ಚಿಟಕ। ಹೂವ ತಕ್ಕಂಡು ಬಂದ! ಕುಂತೂರು ಮಟವೆಲ್ಲಾ! 
ಪರಿಮಳ ಆಯ್ತಲ್ಲೋ ಗುರುವೇ। ಅವನ ಹೂವ ಗಮಲ ಹಿಡಿದ್ದುಟ್ಟು! ಈ ನನ್ನ ಐದು 
ಜನ ಚಿಟಕರೂವೆ! ಕಾವಿ ಬಟ್ಟೆ ಒದ್ಗಂಡು! ಸುತ್ತ ಕಲ್ಲನ್ನ ಹೇರಿಕೊಂಡು! 
ಆಯ್ಯೋ ಹೂವಿನ ಕುಕ್ಕಿ ಮುಸಿಕಿಟ್ಟಾನಲ್ಲೋ ಗುರುಗಾಳು 
ಆಹಾ... ನೋಡಿ ನಮ್ಮ ಸಿವನಾ 
ಆಗಲೀಗ ಅರ್ದ ಜೀವ ಇದ್ದವು! ತುಂಬಾ ಜೀವ ಆದವು! ಅಂಟಿಗೊದ್ದ ಆ 
ಪ್ರಾಣಿ ಅಂತಕ್ಕದ್ದೆಲ್ಲಾ! ಜೀವ, ಆಗೋದೋ(! ಕಾವಿ ಬಟ್ಟೆ ಸುತ್ತ ಕಲ್ಲು ಮಡಗಿಸ್ಕಂಡು! 
ಹೂವಿನ ಕುಕ್ಕೆ ಹೂವು ಶಕ್ಕಂಡು! ಗೊದ್ದೆ ಗೋಸುಂಬೆ ಎಲ್ಲಾ! ಕುಂತೂರು ಮಟದ 
ಹಸುಗಳ್‌ಗಳು!। ಮೈಕ್ಳೈಗೆಲ್ಲಾ ಕಚ್ಚಿಕೊಂಡವು ಸ್ವಾಮಿ! ಅಯ್ಯಾ ಕುಂತೂರು ಮಟದಲ್ಲಿ] 
ರುಬ್‌ ರುಬ್ನೇ ಇನ್ನೂ ಕುಣಿದಾನು 
ಆಹಾ... ನೋಡಿ ನಮ್ಮ ಸಿವನಾ 
ಆದ್ರೆ ಏಳ್ದಾಗಲೀಗ! ಎಲ್ಲಾರೂ ಮೈಕೈನ ಒದರಿಕೊಂಡು! ಕಿತ್ತಾಕು ಬಿಟ್ಟು ಗುರುವೇ 
ಅವನು ಕುದುರೆ ಬಾರ್‌ ತಕ್ಕಂಡು। 
ಅವರು ಓಡಾಡ್ಸಿಕೊಂಡು ಒಯ್ತಾನಲ್ಲೋ ಗುರುಗಳು 
ಆಹಾ... ನೋಡಿ ನಮ್ಮ ಸಿವನಾ 
ಗುರುಗಳೇ ನಮ್ಮನ್ನ ಒಡೀಬ್ಕಾಡಿ। ನಿಮ್ಮ ಪಾದ ಒತ್ತೇನು! ನಿಮ್ಮ ಹೊಸ 
ಚಿಟಕ ಬಂದವನು! ಹುಲಿ ಕರಡೀನ ಕರೆದು! ದನ ಕುರಿ ಒಡೆದ್ಬುಟ್ಟು! ದನಕರೀನ 
ಮಕ್ಕಳನ್ನು ಕರಕೊಂಡು! ಗೊದ್ದ ಗೋಸುಂಬೆ ಒಡಕೊಂಡು! ಎಕ್ಕದ ಗಿಡ ಗುಳ್ಳೆ ಗಿಡ 
ಗುಪ್ಪಟೆ ಗಿಡ ಹೊಡಕೊಂಡು! ತಿಪ್ಪೆ ಹಳ್ಳಕ್ಕೆ ಅಜ್ಜಿಕೊಂಡು ಏರ್ತಾನೆ ಸ್ವಾಮಿ। ಅವನು 
ತರುವಂತಾ। ಇವೆಲ್ಲಾ ಹೂವಾಯ್ತದೆ ಗುರುವೇ। ಹೊಸ ಚಿಟುಕ ಯಾವ ರೀತಿ 
ಮಾಡಿದ್ದೋ! ಅದೇ ರೀತಿ ಮಾಡಿದೆವು ದಮ್ಮಯ್ಯ! 
ನಮ್ಮ ಒಡಿ ಬ್ಮಾಡಿ ಕಾಣೋ ನಿಮ್ಮ ಸಿರಿ ಪಾದೋ! 
ಆಹಾ... ನೋಡಿ ನಮ್ಮ ಸಿವನಾ 
ಮರುದೇವರೇ ಪರುವಿಲ್ಲಪ್ಪ ಹೊಡುದೇನು ನೀನೇ ದೊಡ್ಡೋನಾಗೀವೆ!' ನೆನ್ನೆ 
ದಿವ್ಸ ಅಂತ ಹೂವು ಕುಯ್ಯಂಡ್ಸಂದಿದ್ದಲ್ಲ ನೀನು ಎಲ್ಲಿ ಕುಯ್ಕಂಡ್ಬಂದೆಯಪ್ಪ। ಅಂತ 
ಕೇಳಿದ್ರು! ನಮ್ಮಪ್ಪಾಜಿ ಮಾಯ್ಕಾರ ಮಾದೇವ! ನನಗೆ ಇದೇ ಒಂದು ತಕ್ಕಾದ ಸಮಯ! 
ಹುಡುಗ್ರುನ ಸೆರೆಸಿಕ್ಸಿ ಬುದ್ದಿ ಕಲಿಸಬೇಕು ಅಂದುಕೊಂಡು! ಅಯ್ಯಾ ಹುಡುಗ್ರೆ ತಲಕಾಡ್ನಲ್ಲಿ 
ತಲಕಾಡು ನಾಯಕ್ಷಾನಮ್ಮ ಇದ್ದಾಳೆ! ಅವುಳ್ಗೆ ಸಾವರೆಕ್ರೆ ಗದ್ದೆ ಐತೆ! ನೋಡುರಪ್ಪ 
ಹುಡುಗ್ರೆ ನೂರೆಕ್ರೆ ತುಂಬ! ಆ ನಾಯಕ್ಗಾನಮ್ಮ ಬರೀ ಹೂವಿನ ಗಿಡುವನ್ನೇ ಹಾಕಿದ್ದಾಳೆ! 
ನಿನ್ನೆ ದಿವ್ಸ ನಾನು ಅಲ್ಲಿಗೋಗಿ! ಹುವ್ವ ಕುಯ್ಕೊಂಡ್ದಂದೆ ಅಂದ್ರೆ ಮಾದೇವ! ಹಂಗಾದ್ರೆ 


156 


ಮರಿದೇವ್ರೆ ನಡೆಯಪ್ಪ ಹೋಗೋನ. ಅಂತ ಹೇಳಿದ್ರು ಹುಡುಗ್ರು! ಅಪ್ಪಾ ಹುಡುಗ್ರ 
ಬನ್ನಿ ಅಂತೇಳಿ ಜೊತೇಲಿ ಕರ್ಕೊಂಡು ನಮ್ಮಪ್ಪಾಜಿ ಮಾದೇವ ನಾಯಕ್ಷಾನಮ್ಮನ! 
ಹುಪ್ಪನ ತ್ಹಾಟಕ್ಕೆ ಬತ್ತವರೆ ಮಾದೇವ! 
ನೋಡಿ ನಮ್ಮ ಶಿವನಾ। 
ಹುವ್ವನ ತ್ವಾಟುಕ್ಕೆ ಬಂದು! ಹುಡುಗ್ರೆ ಇದೇ ತ್ವಾಟ ಹೋಗ್ರಪ್ಪ ಅಂಶ ಹೇಳಿದ್ರು! 
ಹುಡುಗ್ರೆಲ್ಲ ತ್ಹಾಟುದೋಳೀಕೋಗಿ। ಹೂವ ಕಣ್ಣಲ್ಲಿ ನೋಡಿದ್ದಾರೆ! ಹುಡುಗ್ರೆ ಹೂವೇನೋ 
ಬಾಳಾ ಚಂದಾಗವೆ! ಇದಕ್ಕತಾನೆ ಮರುದೇವರು! ಹೂವ್ಯಯ್ಕೊಂಡು ಬಂದು ಮಠಕ್ಕೆ 
ಕೊಟ್ಟುಟ್ಟು! ಗುರುಗಳು ಗುದ್ದು ಅಂತ ಹೇಳುದೈ! ನಮ್ಮ ಭಿ ಹೆಕ್ಕತ್ತು ಬಗ್ಗುಸ್ಕೊಂಡು ಮರುದೇವು 
ಹೊಡುದ್ದುಟ್ಟ ಅಂತ ಮಾತಾಡ್ಕಂಡು! “ಮರುದೇವ್ರೆ ಬಾರಪ್ಪಾ ಅಂತ ಹೇಳಿದ್ರು 
ಹುಡುಗೈಲ್ಲ! | "ಏನಪ್ಪಾ ಹುಡುಗ್ರೆ ಅಂದ್ರು ಮಾದೇಶ್ವರ! ಅಯ್ಯ ಮರುದೇವ್ರೆ ಹುವೃಯ್ಯುವ 
ಬಾರಪ್ಪ! ಅಯ್ಯ ಹುಡುಗ್ರೆ ಎಲ್ಲ ಹೂವು ಕೊಯ್ತ ನಿಂತ್ಕಂಬುಟ್ರೆ! ತ್ಹಾಟದವರು ಬಂದಿ 
ನಿನ್ನ ಬಂಧಿಸಿ ಒತ್ಕಂಡೊಯ್ತಾರೆ ಯಾರಾರು! ಒಂದೇಟೈೆ ಸಿಲ್ಲಿ ಹೊಡೆತೀನಿ। ನಾನು 
ಸಿಲ್ಲಿ ಹೊಡುದ ತಕ್ಷನ ನೀವೆಲ್ಲ ಓಡ್ಬಂದ್ಬುಡ್ಬೇಕು! ಮರುದೇವ್ರೆ ನೀನು ಹೇಳುವಂತ 
ಮಾತು ನಿಚ್ಚಯ! ನೀನು ಕಡೇ ಬಾಗಿಲಲ್ಲಿ ನಿಂತ್ಕೊಪ್ಪಾ ಅಂತೇಳಿ ಕಳುಸಿ। ಹುಡುಗ್ರೆಲ್ಲಾ 
ಏನ್ಮಾತಾಡ್ಕೊಂತಿದ್ದಾರೆ ಅಂದ್ರೆ! ನಿನ್ನೆ ದಿವ್ಸ ಮರುದೇವರು ಇಲ್ಲಿಂದ ಹೂವ ತಂದು! 
ನಮ್ಮನ್ನೆಲ್ಲಾ ಗುದ್ದುದ್ದಲ್ಲ ಹುಡುಗ್ರೆ! ಈ ದಿವಸ ನಾವು ಹೂವಕಿತ್ಕಂಡು! ಈ ಚೋರಿಯಿಂದೀ 
ಜೋರಿಕೆ ಹೋಗ್‌ ಬುಡವಾ। ತ್ವಾಟದವರು ಬಂದ್ರೆ ಮರಿದೇವ್ರ ಹಿಡ್ಕೊಳ್ಲಿ! ಅವುರ್ಗೆ 
ಸಿಕ್ಸೆ ಬಂದ್ರೆ ಮಠದಲ್ಲಿ ಗುರುಗಳು ಗುದ್ದಿ ಅನ್ತಾರೆ। ಎಲ್ಲರೂ ಸೇರ್ಕಂಡು ಗುದ್ದವಾ ಅಂತ 
ಹುಡುಗ್ರು ಮಾತಾಡ್ಕತಾ ಇದ್ರೆ! 
ನಮ್ಮ ಸ್ವಾಮಿಯವರು ನೋಡಿದ್ದಾರೆ ಕಣ್ಣಲ್ಲಿ ನಾನು ಕುಂತೂರು ಮಠಕ್ಕೆ ಸೇರುದ್ದೆ! 
ಕುಂತೂರು ಮಠಕ್ಕೆ ಯಾವುದಾದ್ರೂ ಒಂದು ಆದೇಶವನ್ನು ಮಾಡ್ಬುಟ್ಟು ಹೋಗ್ಬೇಕು 
ಅಂತ್ಹೇಳಿ ನಮ್ಮ; ಪ್ಲಾಜಿ ಮಾದೇಶ್ವರ 
ಅವರು ತಲಕಾಡೂರ್ಲೆ ಬತ್ತವ್ರೆ ಮಾದೇವ। 
ನೋಡಿ ನಮ್ಮ ಶಿವನಾ। 
ತಲಕಾಡ ನಾಯಕ್ಷಾನಮ್ಮ। ಮಗನ ಮಕ್ಕೆತ್ಕೊಂಡು ಮನೆ ಬಾಗ್ಗತ್ರ ಆಡುಸ್ತಾ 
ಹ ಅಯ್ಯ ಹುಡುಗ್ರೆ ನಾನು ಗುದ್ದುದೇಟ್ಗೆ| ನೀವು ಗುದ್ದಬೇಕು ಅನ್ನಿದ್ದರೆಲ್ಲ ನಿಮ್ಮ 
ಪೃತ್ನಾಲ್ಕು ಗುದ್ದೆ ಬರಲಿ! ನಾನು ನಿಮುಗೆ ಎಪ್ಪತ್ನಾಲ್ಕು ಗುದ್ದು ಗುದ್ದಿಸ್ತೀನಿ। ನಮ್ಮ 
ತು ಕಣ್ಣಿಂದ ನೋಡಿ ಅನ್ಬುಟ್ಟು! ಮಾದಪ್ಪ ಜಂಗಮರ್ಯಾಃ ಸನವ ತಾಳ್ಕೊಂಡು! 
ಅಯ್ಯೋ ನಾಯಕಾನಮ್ಮ' ತಾಯಿ! "ಮಕ್ಕಳು ಚಂದಾಗವೆ ಅಂತ ಆಡುಸ್ತಾ ಕುಂತಿದ್ದಿ! 
ನಿನ್ನ ಮನೆ ಮಂಟೋಗೋಳೆ। ನಿನ್ನ ಹೂವಿನ ತ್ಹಾಟವೆಲ್ಲ ಸೂರೆ ಆಯ್ದಲ್ಲವ! ಅಂತ 
ಹೇಳಿದ್ರು! ಅಪ್ಪ ಜಂಗಮ ಹಂಗಂದ್ರೇನಪ್ಪ! ಅಮ್ಮ ಯಾರೋ ಕಾಣೆ ಹಾಜಿ ಬಾಜಿ 
ಹುಡುಗ್ರು ಬಂದು) ಹೂವ್ಹ ಕಯ್ತವ್ರೊ ಗಿಡ್ಗಳ್ನೆ ಕಿತ್ತಾವ್ರೊಟ ತ್ವಾಳಟವಾದ ತ್ಲಾಟವೆಲ್ಲ 


157 


ಸೂರೆ ಆಯ್ತದೆ ತಾಯಿ! ಯಾವ ಸುಕಕ್ಕೆ ಅಂತ ಆ ತ್ಹಾಟ ಬೆಳೆಸಿದೆಯವ್ಹಾ! ಏನಪ್ಪ 
ಜಂಗಮ ಈ ಮಾತು ನಿಜವಾ! ಸುಳ್ಳೇಳುದ್ರೆ ಸೊರ್ಗ ಸಿಕ್ಕತ್ತ ನನ ಕಂದ! ಕಣ್ಣಾರೆ 
ನೋಡೋಗವ್ವ ತಾಯಿ! ಹಂಗದ್ರೆ ಜಂಗಮಯ್ಯ ತಡಿಯಪ್ಪ ಅಂತೇಳ್ಪುಟ್ಟು। ಜೀತಗಾರುನೆಲ್ಲ 
ಕರುಕೊಂಡು ನಾಯಕ್ಸಾನಮ್ಮ- 
ಅವುಳು ತ್ಹಾಟಕ್ಕೆ ಬತ್ತದ ನಾಯಕ್ಸಾನಮ್ಮ 
ನೋಡಿ ನಮ್ಮ ಶಿವನಾ। 
ತ್ವಾಟಕ್ಕೆ ಬಂದು ನೋಡಿದ್ರೆ! ಹುಡುಗ್ರೆಲ್ಲ ಈ ಹೂ ಚಂದಾಗದೆ ಆ ಹೂಚಂದಾಗದೆ 
ಅಂಶ್ಟೇಳಿ। ಹುಡುಗ್ರು ಹೂವಲ್ಲ ಕುಯ್ತಾ ಇದ್ರಲ್ಲ! ನಾಯಕ್ಸಾನಮ್ಮನ ಜೀತಗಾರ್ರು ಸುತ್ತ 
ಮುತ್ತ ಬಂದು ಹಿಡ್ಕಂಡ್ರಂತೆ! ಆ ಹುಡುಗ್ರೆನೆಲ್ಲ ನಾಯಕ್ಸಾನಮ್ಮ ಕಣ್ಣಿಂದ ನೋಡಿ! 
ಎಲಾ ಎಲಾ ನನ್ಮಕ್ಕಳೇ? ಎಷ್ಟು ದಿವಸ ಹಿಂಗೇ ಮಾಡಿದ್ದೀರಿ ನೀವು? ಅಂತ್ಚೇಳ್ಬುಟ್ಟು 
ಹುಡುಗ್ರ ಹೆಕ್ಕತ್ತ ಬಗ್ಗುಸ್ಕೊಂಡು- 
ಚೆಂದಾಗಿ ಒಳ್ಳೆ ಹೊಡೆದವರೆ! 
ನೋಡಿ ನಮ್ಮ ಶಿವನಾ। 


ಹೊಡುತವನ್ನು ತಾಳ್ಕೊಳ್ಳಾರ್ಡೆ ಹುಡುಗ್ರೆಲ್ಲ ದುಕ್ಕಾ ಮಾಡಿದ್ದಾರೆ! ನಮ್ಮಪ್ಪಾಜಿ 
ಮಾದೇವ ಜಂಗುಮನಾಗಿ ನಿಂತಿದ್ರಲ್ಲ! ಅಯ್ಯಾ ಹುಡುಕ್ರೆ ನನಗೆ ಹೊಡೀಬೇಕು ಅಂತಿದ್ರಿ! 
ಎಪ್ಪತ್ನಾಕು ಗುದ್ದನ್ನು ತಕ್ಕೊಳ್ಳಿ ಅಂತ್ಹೇಳಿ! ನಾಯಕ್ಸಾನಮ್ಮನ ಜೀತಗಾರ್ರು ಹೊಡೆದಿದ್ರೆ- 
ಅವರು ನೆಗ್ತಾ ನಿಂತವ್ರೆ ಮಾದೇವ 
ನೋಡಿ ನಮ್ಮ ಶಿವನಾ। 


ಅಯ್ಯಾ ನನ್ಮಗನ ಮಕ್ಕೆ! ಹಿಂಗೆ ಎಷ್ಟು ದಿವ್ಸದಿಂದ ಹೂ ಕುಯ್ದು ಕಿತ್ತೆಸಿತಿದ್ರಿ! 
ನಿಮ್ಮ ತಕ್ಕಂಡೋಗಿ ಕೊಳ್ಳೇಗಾಲದ ಕಚೇರಿಲಿ ಸಜಾ ಮಾಡಿಸ್ತೀನಿ! ನಿಮಗೆ ಪಟ್ಟಾಗಿ 
ಹಾಕುಸ್ವೀನಿ ಅಂತ್ಹೇಳಿ! ನಾಯಕ್ಷಾನಮ್ಮ ನಮ್ಮ ಹುಡುಗ್ರನೆಲ್ಲಾ ಎಳುಕೊಂಡು ಬಂದು! 
ಊರಲ್ಲಿ ಚಾವಡಿಯಂತೆ! ಜಾವ್ದಿ ಕಲ್ಕಂಬುಕ್ಕೆ ಆ ಹುಡುಗ್ರುನೆಲ್ಲ ಕಟ್ಟಾಕ್ಸಿ ಅಯ್ಯಾ 
ಹುಡುಗ್ರೆ ನಿಮ್ಮುನ್ನ ಸಾನು ಬಿಡೋದಿಲ್ಲ! ನಿಮಗೆ ತಕ್ಕ ಶಿಕ್ಷೆ ಕೊಡ್ಸಿ ಸಜಾ ಮಾಡಿಸ್ತ 
ಹೋದ್ರೆ ನನ್ನ ಹೆಸ್ರು ಬದಲಿ ಕರೀರಿ ಅಂತ್ಹೇಳಿ। ಕೆಕ್ಕರಿಸ್ಕೊಂಡು ನೋಡ್ತಾಳೆ ನಾಯಕ್ಷಾನಿ! 


ನೋಡಿ ನಮ್ಮ ಶಿವನಾ। 


ನಮ್ಮಪ್ಪಾಜಿ ಸೆರೆ ಬುಡುಸ್ಬೇಕು ಅಂತ್ಹೇಳಿ ಬಳೇ ಮಲ್ಲಾರ ಮಾಡ್ಕೊಂಡು! 
ಕೋರಮಾಲು ಪೇಟ ಕಟ್ಕೊಂಡು! ಕಂಚಿ ಪಂಚೆ ಹಾರೂಗಚ್ಚಿ ಹಾಕೊಂಡು! ಬಳೆಗಾರನ 
ಯಾಸುವನ್ನು ತಾಳ್ಕೊಂಡು! ನಮ್ಮ ಸ್ವಾಮಿಯವರು ಬಂದಿ। 


ಅಮ್ಮಾ ತಾಯಿ ಈ ಹುಡುಗನ ನಿನ್ನ ತ್ವಾಟದ ಹೂವ್ಳಿತ್ಕಂಡಿ ಮಾರಿ ಹಣ 
ಸಂಪಾದ್ಲೋರಲ್ಲ ಕುಂತೂರು ಮಠದ ಪ್ರಭುಸ್ಥಾಮಿಗಳಿಗೆ! ಪೂಜೆ ಹೊತ್ತೆ ಹೂ 


158 


ತಕ್ಕಂಡೋಗಿ ಕೊಡ್ತಿದ್ರು! ಅಮ್ಮಾ ತಾಯಿ ಇವುರ್ಲೆ ಮಾತ್ರ ಶಿಕ್ಷೆ ಕೊಡಬೇಡಮ್ಮ! ಕುಂತೂರು 
ಮಠದ ಚಿಟುಗ್ರಿವು ಬುಟ್ಟುಬುಡಮ್ಮಾ! 


ಏನಯ್ಯಾ ಬಳೆಗಾರ ಶೆಟ್ರೆ! ನಿನ್ಮನೆ ಏನಾರೂ ಹಾಳಾಗಿದ್ರೆ ಆಗ ನಿಮಗೆ ಗೊತ್ತಾಗದು! 
ಈ ಮುಂಡೇ ಮಕ್ಕಳು ನನ್ನ ತ್ಹಾಟ ಹಾಳು ಮಾಡಿದ್ರೆ! ನನ್ಮನೆ ತಾನೇ ಹಾಳಾಗೋದು! 
ನಿನ್ನದ್ದುವೆ ನಿನ್ನ ಬಳೇ ಮಲಾರನೂವೆ। ಕೇಳಿದ್ರೆ ಕೊಟ್ಟೆಯ ಕೊಡು ನೋಡವ ಹಂಗಾರ! 
ಅಂತೆ ಧರ್ಮ ಕಟ್ಟಿಕೊಳ್ಳೋರು ಅಂತ್ಲೇಳಿದ್ದಾಳೆ! ಅಮ್ಮ ಈ ಹುಡುಗ್ಗನ್ನು ನೋಡಿದ್ರಿ 
ಬಾಳ ಹೊಟ್ಟೆ ಉರೀತದಮ್ಮ ತಾಯಿ! ಈ ಎತ್ನೂ ನೀನೇ ಕಟ್ಕೋ। ಬಳೇ ಮಲಾರನೂ 
ನೀನೇ ತಕೋ॥ ಈ ಹುಡುಗ್ರುನ ಮಾತ್ರ ಬಿಚ್ಚಿ ಬುಟ್ಟುಡು ಅಂದನಂತೆ! ಕೊಡಪ್ಪ 
ಬಳಗಾರ ಶೆಟ್ಟಿ ಅಂತ್ಹೇಳಿ ನಾಯಕ್ಗಾನಮ್ಮ! ಬಳೇ ಮಲಾರನೂವೆ ಈಸ್ಕೊಂಡು! ಹುಡುಗ್ರನು 
ಬಿಚ್ಚಿ ಬುಟ್ಟುಟ್ಟಂತೆ! ನಿಮ್ಮ ಪಾದವೇ ಗತಿ ಅಂತ್ಲೇಳಿ। ಇಂದುಕ್ಕು ತಿರುಗಿ ನೋಡ್ದೆ- 
' ಅವರು ಬದ್ದೋಟೆ ಹೊಡೆದಿವ್ರೆ ಹುಡುಗರು 
ನೋಡಿ ನಮ್ಮ ಶಿವನಾ। 
ನಾಯಕ್ಷಾನಮ್ಮ ಬಳೇ ತಕೊಂಡೋಗಿ ಮನೆ ಒಳಗೆ ಮಡೀಕೊಂಡ್ಲು! ಮಾದಪ್ಪ 
ನೋಡಿದ್ರಂತೆ! ಎಲ್ಲಿದ್ದೀರಿ ನನಕಂದ ಹಾವು ಚೇಳುಗಳೆ। ಎದ್ದು ಬನ್ನಿಪ್ಪಾ ಅಂತ್ಲೇಳುದ್ರಂತೆ! 
ಬಳೆಗಳೆಲ್ಲ ಹಾವು ಚೇಳುಗಳಾಗ್ಬುಟ್ಟು! ಮೈ ಕೈ ಮೇಲೆಲ್ಲಾ ಹರಿತಾವಂತೆ! ಮನೆ ತುಂಬಾ 
ಹರಾಡ್ತವಂತೆ। ಎಲ್ಲಿದ್ದೀಯೋ ಸನ ಕಂದ ಹನ್ನೆರೆಡೆಜ್ಜೆ ಬರುಗ ಅಂದ್ರಂತೆ! ಕೊಟ್ಟೇಲಿ 
ಕಟ್ಟಾಕಿದಂತ ಎತ್ತು ಹುಲಿ ಆಯ್ತಂತೆ! ಎತ್ತೋಗಿ ಹುಲಿಯಾಗ್ಬುಟ್ಟು ಒಂದು ಕೂಗು 
ಕೂಗದೇಟ್ಗೆ! ಅಯ್ಕಯ್ಯೋ ಇದೇನಪ್ಪಾ ಬಳೆಗಳೆಲ್ಲಾ ಹಾವು ಚೇಳಗ್ಬುಟ್ಟೊ! ಎತ್ತು ಹೋಗಿ 
ಹುಲಿ ಆಗ್ಬುಟ್ಟದಲ್ಲ ಅಂತ್ಚೇಳಿ। ನಾಯಕ್ಸಾನಮ್ಮ ಮಕ್ಕಮರಿಗೆಲ್ಲ ಕರ್ಕೊಂಡು! ಮನೆಯನ್ನು 
ಬುಟ್ಟು ಈಚೆಗ್ಬಂದು] 
ಅವಳು ಬಾಯಿ ಬಡ್ಕೋತಾಳೆ ನಾಯಕ್ಸಾಮ್ಮಾ 
ನೋಡಿ ನಿಮ್ಮ ಶಿವನಾ। 
ಏನ್ರಪ್ಪಾ ನಾಯಕ್ಸಾನಮ್ಮನ ಮನೆಗೆ ಹುಲೀನುಗ್ಬುಟ್ಟದೆ ಇನ್ನು ನಮ್ಮನ್ನ ಬುಡ್ತದ 
ಹುಲಿ ಅಂತ್ಹೇಳಿ! ಊರ ಜನರೆಲ್ಲಾ ಆಲಬ್ರಸ್ಕಂಡು! 
ಊರಿಂದೀಜ್ಗೆ ಬರುತವ್ರೆ ಜನ್ಗಳು! 
ನೋಡಿ ನಮ್ಮ ಶಿವನಾ। 
ನಮ್ಮಪ್ಪಾಜಿ ಮಾದೇಶ್ವರ! ಅಲ್ಲಿ ನಿಜರೂಪ 
ಮರಸ್ಸುಟ್ಟು ಕೊರುವಂಜಿ ರೂಪನ್ನು 
ಅವರು ತಾಳ್ತ ನಿಂತವರೆ ಮಾದೇವ 
ನೋಡಿ ನಮ್ಮ ಶಿವನಾ। 


ತಾಯಿ ಕುಂತೂರು ಮಠದ ಪ್ರಭುಲಿಂಗಪ್ಪನವರ ಹುಡುಗ್ರುಗೆ! ಶಿಕ್ಷೆ ಕೊಟ್ಟದ್ದು 
ತಪ್ಪಾಯ್ತು ಅಂತ್ಹೇಳ್ಪುಟ್ಟು ತಪ್‌ಗಾಣೈೆಯನ್ನು ಕಟ್ಕೊಂಡು! ತೇರ್ಥ ತೆಕ್ಕೊಂಡೋಗಿ ' 


159 


ಊರುಗೆಲ್ಲ ಚೆಲ್ಲಿದ್ರೆ! ಹುಲಿರೂಯವಾಯರಮ್ಮ! ಹಾವು ಜೇಳುಗಳೆಲ್ಲಮಾಯವಾಯ್ತಲೆಃ 
ಇಲ್ಲದೇ ಇದ್ರ ನಾಯಕ್ಷಾನಮ್ಮ! ಅಡ್ಕೆ ಹಾಕೊಂಡು ಎಲೆ: ಮಡ್ಸ್ಲೋದ್ರಲ್ಲಿ ಇವತ್ನೆ ನಿನ್ನ 
ತಲಕಾಡು! 
ಹಾಳು ಅಂತವಳೆ ಕೊರವಂಜಮ್ಮ 
ನೋಡಿ ನಮ್ಮ ಶಿವನಾ! 
ನಾವು ಕೊಟ್ಟಂತ ಶಿಕ್ಷೆ ಸರ್ವಥಾ ತಪ್ಪ ಅಂತೇಳ್ಬುಟ್ಟು ಇಪ್ಪತ್ತೈದು ಎಕ್ರೆ ಗದ್ದೆಯನ್ನು! 
ಆದ ಪಸಲು ಆದೇಕವೆಲ್ಲ। ಕುಂತೂರು ಮಠಕೆ ನಾನು ಬರೀತೀನಿ ಅಂದ್ಬುಟ್ಟು! ನೀನು 
ಹರಕೆಯನ್ನು ಮಾಡ್ಕೊಂಡು! ಅಂತೆ ನಡಕೊಂಡ್ರೆ ಸರಿಯಾಯ್ತದಮ್ಮ! ಹಂಗಾದ್ರೆ ಈವಾಗ! 
ಕಾಣ್ಕೆ ಕಟ್ಕೊ ಅಂತ ಹೇಳಿದ್ರು “ಸ್ವಾಮಿ ಕುಂತೂರು ಮಠದ ಸ್ವಾಮಿಗಳೆ! ನಾನು ನಿಮ್ಮ 
ಹುಡುಗ್ರಗೆ ಶಿಕ್ಷೆ ಕೊಟ್ಟದ್ದು ಸರ್ವತಾ ತಪ್ಪಸ್ವಾಮಿ! ಇಪ್ಪತ್ತೈದು ಎಕರೆ ಗದ್ದೆಯನ್ನು ನಿಮ್ಮ 
ಕುಂತೂರು ಮಠಕೆ ಬರೀತೀನಿ ಅಂತೇಳ್ಪುಟ್ಟು! ಇಪ್ಪತ್ರೈದು ಎಕ್ರೆ ಗದ್ದೆಯನ್ನು ಕುಂತೂರ್ಮಠಕ್ಕ 
ಬರುದವೈ ನಾಯಕ್ಷನಮ್ಮ! 
ನೋಡಿ ನಮ್ಮ ಶಿವನಾ। 
ಆಗಲೀಗ ನಮ್ಮಪ್ಪ ಮಾಯಕಾರ ಮಾದೇವನ್ನ! ಹೇಳ್ತೀನಿ ಕೇಳಪ್ಪಾ! ನನ್ನ 
ಮರಿದೇವರೇ। ನೀನು ಉರುಳುಗ ಮಾಡಬ್ಯಾಡ! ಉರುಳುಗ ನಾನೇ ಮಾಡ್ತೀನಿ! 
ನೀನು ಉರುಳುಗ ಮಾಡ ಬ್ಯಾಡ ಕಣೋ ಮರಿದ್ಯಾವರೇ। 
ಆಹಾ... ನೋಡಿ ನಮ್ಮ ಸಿವನಾ 
ಗುರುಗಳು ಅಂಗಂದ ಮಾತಿಗೆ! ಮಾದೇವ ಮುನಿಸಿಕೊಂಡು ಕೂತೃಂಡ್ನಲ್ಪಪ್ಪಾ! 
ಯಾಕಪ್ಪಾ ಸ್ವಾಮಿ ಮರಿದೇವರೇ। ಮುನಿಸಿಕೊಂಡು ಕೂತ್ಕಂಡ್ಕಲ್ಲಾ। ಈ ಕೆಲಸ ನಿನಗೆ 
ಬೇಡಪ್ಪಾ! ಕಟ್ಟೆ ಏರಿ ಮ್ಯಾಲೆ ಕಲ್ಲು ಬಸವ ಅದೆ ಕಣಪ್ಪಾ! ಆಕಲ್ಲು ಬಸವ ಪೂಜೆ 
ಮಾಡ್ಕಂಡಿರಪ್ಪಾ ಅಂತೇಳ್ಬುಟ್ಟು! 
ಆಯ್ಕಾ ಗುರುಗಳು ಹೇಳ್ತಾನಲ್ಲೋ ಮಾದೇವಾ 
ಅಹಾ... ನೋಡಿ ನಮ್ಮ ಸಿವನಾ 


ಆಗಲೀಗ ಕೋಳಿ ಕೂಗುತಲೇ ಎದ್ದು! ಐದು ಸೇರು ಅಕ್ಕಿ ಹಾಕಿ ತಳಿಗೆ ಅನ್ನ 
ಮಾಡ್ಬುಟ್ಟು! ತಳಿಗೆ ಅನ್ನ ತಕ್ಕಂಡು! ತಾಮ್ರದ ಬಿಂದಗೆ ತಕ್ಕಂಡು। ಊದುಗಡ್ಡಿ ತಕ್ಕಂಡು! 
ಊಬತ್ತಿ ವುಂಡೆ ತಕ್ಕಂಡು ಗುರುವೇ! ಅಲ್ಲಿ ತಳಿಗೆ ಅನ್ನ ಮಡಗ್ಬುಟ್ಟು! ಆಗಲೀಗ ಹೂವನ್ನೇ 
ಕೂಯ್ಯಂಡು। ಗಂದ ತೇಯ್ಯಂಡು। ಗುರುವೇ ಒಂದು ಚರಿಗೆ ಒಳಗೆ! ನೀರು ತಕ್ಕಬಂದು! 
ಬಸವಣ್ಣನವರ ಮೇಲುಯ್ದು ಬುಟ್ಟು! ಗುರುವೆ ಯೇಕ್ತೀನಿ ಕೇಳು ಬಸವ! ನಾನು ಮುಟ್ಟಿ 
ಪೂಜೆ ಮಾಡಿದ್ರೆ! ಎಸ್ಟು ರವರುದ್ರವಾಗೋದೆ ಅಂತ ಯೇಳ್ಳುಟ್ಟು! ಹೂವಿನ ಕರಡಿಗೆ 
ಹೂವನ್ನೇ ಎತ್ತಿ ಬಗ್ಗಿಸ್ಸಿಟ್ಟು! ಊಬತ್ತಿ ಉಂಡೆ ತಕ್ಕಂಡೋಗಿ! ಅಲ್ಲಿ ಮಾಡಿರುವಂತ 
ತಳಿಗೆ ಅನ್ನವನ್ನು! ಮೂರೇ ಬಾಚಿಗೆ ಬಾಚಿಕೊಂಡು! ಇಡು ಅಂತೇಳಿ! 


160 


ಅವನು ಒಂದಾರು ಬೆತ್ತ ತೆಗೆದವನೇ 
ಆಹಾ... ನೋಡಿ ನಮ್ಮ ಸಿವನಾ 


ಏ ಬಸವಾ ನಿನ್ನ ಮುಟ್ಟಿ ನಾನು ಪೂಜೆ ಮಾಡಿದ್ರೆ! ಎಸ್ಟು ಹೊತ್ತಾದೀತೋ ನಾ 
ಕಾಣೆ ಅನ್ಬುಟ್ಟು! ಹೂವು ಸುರುದ್ದುಟ್ಟು ಚರಿಗೆ ತಕ್ಕಂಡೋಗಿ! ನೀರು ಸುರುದ್ದುಟ್ಟು। 
ಈಖಬೂತಿ (ಹಿನ್‌ ಹಣೆ ಮ್ಯಾಲೆ ಬೀಸಾಕ್ಸುಟ್ಟು 


ಅವನು ಅರಿವಾದ ಬೆತ್ತದೆಗದವನೇ 
ಆಹಾ... ನೋಡಿ ನಮ್ಮ ಸಿವನಾ 
ತಕ್ಷಣವೇ ಕಲ್ಲು ಬಸವ। ಆಕಾಸ ಅಂತ್‌ ನೋಡಿ। ಬೂಮಿತಾಯಿ ಬಗ್ಗಿ ನೋಡಿ! 
ಅಯ್ಯೋ ಗುಟರಕೆ ಹಾಕ್ಕಂಡು। 
ಹಸಿಕಡ್ಲೆ ತಿನ್ನತಾನಲ್ಲೋ ಬಸವಣ್ಣಾ ' 
ಆಹಾ... ನೋಡಿ ನಮ್ಮ ಸಿವನಾ* 
ಗುರುವೇ ಗುರುಪಾದವೇ! ನನ್ನ ಶರಣು ನಿಮ್ಮ ಪಾದಕ್ಕೆ ಅರುವಾಗಲಿ ಅಂತ್ಲೇಳಿ! 
ಪಾಂತಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ನಮಸ್ಕಾರ ಮಾಡ್ಬುಟ್ಟು! ಮಾಯ್ಕಾಕ್ಕಾರ ಗಂಡ 
ಮಾದಪ್ಪ! ಮುತ್ತಿನ ಜೋಳಿಗೆ ಮುಂಗೈಲಿ ಧರಿಸ್ಕೊಂಡು! ಕಂಚಿನ ಕಂಸಾಳೆ ಕೈಲಾಧಾರ 
ಮಾಡ್ಕೊಂಡು! ಧಾರೆ ಗಾತ್ರ ದಂಡುಕೋಲು ಬಲಗೈಲಿಡಕೊಂಡು! ಆವಾಗ 
ಕೊಳ್ಳೇಗಾಲವನ್ನು ಬಿಟ್ಟು ಮಾದಪ್ಪ! 
ಅವರು ಮಧುವನಳ್ಳಿ ಬೀದಿಗಾಣೆ ಹೊರಟವರೆ। 


ಮಾದೇವಾ$ 
ನೋಡಿ ನಮ್ಮ ಶಿವನಾ! 


ಸಿದ್ದಯ್ಯಪುರ ಕೆರೆ ಏರಿಮ್ಯಾಲೆ ಕಡ್ಡು ಮಧೂನಳ್ಳಿ ಬೀದಿಗಾಣೆ ಕದ್ದು ನಮ್ಮಪ್ಪಾಜಿ 
ನು 


ಮಾಯಕ್ಕಾರ ಗಂಡ! ಆ ಪುಟ್ಟ ಪಾದವನ್ನು ಮೆತ್ತಗಿಟ್ಟುಕೊಂಡು। ಗುಂಡಲವನ 
ದಾಟಿಕೊಂಡು! 


ಅವರು ಸಿರಿಗಾನಲ್ಲೂರು ಕಡೆಯ ಬೀದಿಗಾಣೆ ಒಯ್ತಾರೆ 
ಮಾದೇವಾ 
ನೋಡಿ ನಮ್ಮ ಶಿವನಾ। 
ಸಿವ ಸಿವಾ ನಮ್ಮಪ್ಪಾಜಿ ಮಾದೇವ! ಮಾಯಕಾರ ಆಗಲೀಗ ಬರುವಂತ ಕಾಲದಲ್ಲಿ! 

ಸ್ವಾಮಿ ಸಿಂಗಾನಲ್ಲೂರಿಗೆ ಬಂದು! ಒಂದು ಜಗಲಿ ಮ್ಯಾಲೆ ಮೂರ್ತ ಮಾಡಿದ 
ಮಾಯಕಾರ। ಆ ಸಿಂಗಾನಲ್ಲೂರು ಇಚಾರ ಎಂಗಪ್ಪಾ ಆಂದ್ರೆ! ಆಗಲೀಗ ಅಲ್ಲಿ ನೋಡಿದ್ರು 
ಕಲ್ಲು ಬಸವ! ಆ ಕಲ್ಲು ಬಸವನಿಗೆ ಊಳಿಗೆ ತಕ್ಕಂಡು ಓದವನ್ನ! ಉಳಿಗನೂ ಶಿನ್ಕಳ್ಳದು 
ಬಸವಣ್ಣ ಆಗಲೀಗ ಮಾಯಕ್ಕಾರ ಗಂಡ! 


161 


ಅವರು ನೆಗಲಾಡುತವರೆ ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ 
ಮಲೆಯೋ ಮಾದೇವಾ ಒಲಿವಾ ಚಂದವೋ 
ನೋಡಿ ನಮ್ಮ ಸಿವನಾ 


ಸಿವ ಸಿವಾ ಗಂಡ ಸತ್ತ ಮುಂಡೆ! ಅವಳಿಗೆ ಒಬ್ಬನೇ ಮಗ। ಆವತ್ತಿನ ದಿನ ಅವಳ 
ಮಗನಿಗೆ! ಊಳಿಗ ಶಕ್ಕಂಡೋಗದು। ವೋಗ ದಿನ ಬಂದು ಆಗ ತಬ್ಬಿಕೊಂಡು! 


ಅವಳು ದುಕ್ಕ ಮಾಡುತವಳೆ ಮುದುಕಮ್ಮಾ 


ಆಹಾ... ನೋಡಿ ನಮ್ಮ ಸಿವನಾ 


ಮುದುಕಮ್ಮ ಯಾಕಮ್ಮಾ ದುಕ್ಕ ಮಾಡೀಯೇ?। ಆ ಜಂಗಮರನ್ನ ಏನಂತೇಳ್ಲಿ 
ಸ್ವಾಮಿ! ನಮ್ಮ ಊರಲ್ಲಿ ದಿನಕ್ಕೊಬ್ಬ ಊಳಿಗ ತಕ್ಕಂಡೋಗ್ಬೇಕು।! ಕಲ್ಲು ಬಸವ 
ಊಳಿಗಾನೂ ತಿಪುದೆ! ತಕ್ಕಂಡೋದ ತಮ್ಮಡೀನೂ ತಿನ್ರದೆ! ಇವತ್ತಿನ ದಿವಸ ನನ್ನ 
ಮಗ! ಊಳಿಗ ತಕ್ಕಂಡೋಗ್ಬೇಕು ಬಸವನಿಗೆ ಅಂತ! 


ಅದಕಾಗಿ ನಾನು ದುಕ್ಕ ಮಾಡ್ತಿವ್ನಿಕಣಪ್ಪಾ ಅಂದಲ್ಲ! 
ಆಹಾ... ನೋಡಿ ನಮ್ಮ ಸಿವನಾ 


ನೀನು ಚಿಂತಿ ಮಾಡಬೇಡ ಮುದುಕಮ್ಮ! ಇವತ್ತಿನ ಊಳಿಗವನ್ನು! ನಿನ್ನ ಮಗನ 
ಕೈಲಿ ಕಳಿಸಬೇಡ। ಈವತ್ತು ನಾನೇ ತಕ್ಕಂಡು ಒಯ್ತೀನಿ। ಉಕ್ಕಿನ ಕಡಲೆ ಮಾಡಿಸ್ಕಂಡ! 
ಆಗ ಉಕ್ಕಿನ ಕಡ್ಲೇನೀಗ ಮಡಗ್ಬುಟ್ಟು! ಉಕ್ಕಿನ ಕಡ್ಲೆ ನೋಡ್ಪ್ಬುಟ್ಟು!* 
ಬಸವಣ್ಣ ಆಗ ಕಣ್ಣೀರು ಸುರಸೀತು ಬಸವಣ್ಣಾ 
ಆಹಾ... ನೋಡಿ ನಮ್ಮ ಸಿವನಾ 


ಏನಪ್ಪಾ ಬಸವಣ್ಣಾ! ಹೊಸ ತಮ್ಮಡಿ ಬಂದವನೆ ಅಂತ। ನೀನು ದುಕ್ಕ ಮಾಡೀಯಾ! 
ಕಣ್ಣೀರು ಸುರಿಸ್ತಾ ಇದ್ದೀಯಾ! ಇಲ್ಲಿ ನಿನಗೆ ಎಡೆ ತಂದಿವ್ನಿ।! ಊಟ ಮಾಡಪ್ಪಾ ಅಂದ! 
ಆಗ ಕಣ್ಣೀರು ಸುರಿಸಿದಾಗ ಬಸವಣ್ಣ! ನಾಗಬೆತ್ತ ತಕ್ಕಂಡು! ಮಾಯಕ್ಕಾರ ಬಲಗೈಲಿ 
ಹಿಡ್ಕಂಡು! 

ಅವರು ಮೂರು ಸೆಬ್ಬೆಯ ತೆಗೆದಾರು 

ಆಹಾ... ನೋಡಿ ನಮ್ಮ ಸಿವನಾ 


ಯಾವಾಗ ಮೂರು ಸೆಬ್ಬೆ ತೆಗೆದ ಮಾಯಕಾರ। ಗುಟುರು ಒಡಿಕೊಂಡು! ಮೇಲಕ್ಕೆ 
ಕಾಲು ಕೆಡಿವಿಕಂಡು! ಆವಾಗಲೀಗ ಒಂದು ಸಲ ಕುರುಂಬುಟ್ಟು! ಆಡುವಂತ ಕಾಲದಲ್ಲಿ! 
ಆ ಹಲ್ಲೆಲ್ಲಾ ಬೊಳು ಬೊಳನೆ ಸುರಿದೊಯಲ್ಲಾ ಸ್ವಾಮಿ। 


ಅದು ಗುಟುಕು ಒಡೀತು ಬಸವಣ್ಣ 
ಆಹಾ... ನೋಡಿ ನಮ್ಮ ಸಿವನಾ* 


162 


ಆಗಲೀಗ ಮರಿದೇವರು। ಅಂಗಡಿ ಒಳಗೆ ಬಾಕಲು ತಕ್ಕಂಡು। ಕೈಕಾಲು ಮೊಕ 
ತೊಳ್ಕಂಡು।! ಈಬೂತಿ ಕಟ್ಟುಕೊಂಡು! ಊಟ ್ಹಮಾಡ್ಬುಟ್ಟು! ಗುರುವೇ 
ಹಾದಿಲೋಗವರೂನೂ। ಬೀದಿಲೋಗವರೂನೂ ಕರೆದು ಕರೆದು! ಮನೆ ಸಾಮಾನು 
ಅಂಗಡಿ ಸಾಮಾನೆಲ್ಲಾ! ಕೊಟ್ಟಬುಟ್ರು ಗುರುವೇ! ಹೇಳ್ತೀನಿ ಕೇಳಪ್ಪಾ ಮರಿದೇವರೇ। 
ಎಸ್ಟು ಲಾಬವಯ್ಯ ಮಾಡಿದೆ! ದುಡ್ಡು ಕೊಡಪ್ಪಾ ಅಂತ ಕೇಳಿದ್ದಲ್ಲಪ್ಪಾ! ಗುರುವೇ ಆದ್ರೆ 
ಹೇಳ್ತೀನಿ ಕೇಳಿಸ್ವಾಮಿ! ನಾಳೆ ಕೊಡ್ತೀನಿ ನಾಳಿದ್ದು ಕೊಡ್ತೀನಿ ಅಂತೇಳಿ 
ಎಲ್ಲಾ ಕಡ ತಕ್ಕಂಡೋದ್ರು ಕಣೋ ನಮ್ಮ ಸಿವನೇ। 
ಆಹಾ... ನೋಡಿ ನಮ್ಮ ಸಿವನಾ 
ಈ ಯಾಪಾರ ನಿನಗೆ ಬ್ಮಾಡಕಣೋ ಮರಿದೇವ್ರೆ ಸುಕ್ರವಾರ ಸಂತೆ! ಬಂಡಳ್ಳಿ 
ಪ್ಯಾಟೆ, ಸಿಂಗಾನಲ್ಲೂರು ಸಂತ್ಲೋಗಿ। ಸಾಮಾನ್‌ ತಂದ್ಕೊಂಡಿರಪ್ಪಾ ಅಂತೇಳಿ। ಅಯ್ಯಾ 
ನನ್ನ ಕೆಂದೆತ್ತಿನ ಮ್ಯಾಲೆ! 
ದುಡ್ಡು ಗೋಣಿ ಚೀಲಾನೂ ಕೊಟ್ಟು ಕಳಿಸಿದ್ದಪ್ಪಾ 
ಆಹಾ... ನೋಡಿ ನಮ್ಮ ಸಿವನಾ 
ಬಂಡಳ್ಳಿ ಯಾಪಾರ ಅಂತೇಳಿ! ಅವರು ಗಂಟು ಮೂಟೆ ಕಟ್ಕಂಡು ಬಂದ್ರಲ್ಲೋ 
ಮಾದಯ್ಯಾ! ಗಂಟು ಮೂಟೆ ಕುಯ್ಕುವಂತ ಕಾಲದಲ್ಲಿ! ನನ್ನ ಒಡೀ ಬ್ಯಾಡಿ ಕಣ್ರಪ್ಪಾ! 
ಎಲ್ಲಾನೂ ಶಕ್ಕಂಡೋಗಿ ಅಂತೇಳ್ಪುಟ್ಟು! 
ಗುರುವೆ ಅವನು ಹಿಂದಿರುಗಿ ಬರುತಾನೇ 
ಆಹಾ... ನೋಡಿ ನಮ್ಮ ಸಿವನಾ 


ಯಾಕಪ್ಪಾ ಮರಿದೇವರೇ। ಎಲ್ಲಪ್ಪಾ ಸಾಮಾನು! ಅಂತ ಕೇಳಿದ್ರಲ್ಲಪ್ಪಾ ಗುರುಗಳು! 
ಆಗ ಯೇಳ್ತೀನಿ ಗುರುಗಳೇ। ಕೌದಳ್ಳಿ ಕಳ್ಳುರು ಬಂದು! ಗೋಣಿಚೀಲ ಕುಯ್ದುಬುಟ್ರು! 
ಎತ್ತಿನ ತೊಡೆ ಮುರ್ಡೋಯ್ತು! 


ನಾ ಹಿಂದಿರುಗಿ ಬಂದಿಕಣೋ ಗುರುಗಳೇ 
ಆಹಾ... ನೋಡಿ ನಮ್ಮ ಸಿವನಾ 


ವತಾರೆ ಎದ್ದು ಕೈಕಾಲು ಮೊಕ ತೊಳ್ಳಂಡು।! ಈಬೂತಿ ಕಟ್ಟಿಕೊಂಡು! 
ನೀ ಪಡ್ಸಾಲೆ ಮ್ಯಾಲೆ ಕೂತ್ಕೋ ಅಂತಾರಲ್ಲಪ್ಪಾ! ಗುರುಗಳು 
ಆಹಾ... ನೋಡಿ ನಮ್ಮ ಸಿವನಾ 
ಅಯ್ಯಾ ಪಟೇಲಂದು ಹಿಂಡಿಗೆ ಮೇಲಾಗಿ! ಈಗ ಮುಂದಾಗೋದ್ರ। ಆಚೆಗೆ 
ಎಲ್ಲಾ ಗೋವುಗಳು ಬತ್ತದಲ್ಲೊ। ಗುರುವೆ ಅಂತ ಪಡಸಾಲೇಲಿ ಕೂತ್ಕಂಡು। ತೊಡೆ 
ಮುರಿದು ಇನ್ನೂ ಮನ್ಗವ್ರೇ। ಊರ ಪಟೇಲ ಬಂದು! ಹೇಳುವಂತ ಕಾಲದಲ್ಲಿ] ಗುರುವೇ 
ನಮ್ಮ ಪ್ರಬುಲಿಂಗ ಸ್ವಾಮಿಗಳು! ಒಂದು ಬಿಂದಿಗೆ ಹಣ ಅವನು। 


163 


ಲಂಚ ಕೊಡ್ತಾನಲ್ಲೋ ಮಾದೇವಾ 
... ನೋಡಿ ಇಡು ಸಿವನಾ 








ರುಗಳು। ಅಪ್ಪಾ ಮರುದೇವ್ರೆ! ನಾಳೆಯಿಂದ ನಿನ್ಗೆ ಹೂವಿನ 
ಮನೆ ಒಳುಗೆ ಅಡ್ಗೆ ಮಾಡುದ್ಕೆ ಸೌದೆ ತರುವಂತ ಕೆಲುಸಕ್ಕೆ 


ಂದಪ್ರೆ ಗುರುಗಳು 








ಇಯ್ಯಾರ ಮಾದೇಶ್ವರ! ಬಡುವರ್ಗೆ ಭಾಗ್ಯ ಕೊಡುವಂತ 
ಇಂಬಾಗ್ಹಾಲಾಡೋ ಮರಿದೇವು! ನಂಬುದೇ ಇದ್ದಂತ 
Ed "ಅನ್ನ ಇಕ್ಕಿದ ಮನೇ ಒಳುಗೆ ಹೊನ್ನುಕ್ಕಲು 


ದೀವ್ರ 


ಚಿನ್ನೊಕ್ಕಲಾಗಿ! ೭ ಒಡೆದು EEN ವಾಲಾಡುವಂತ ಮಾದೇವ- 
ಆವು ಸೌದುಗೋಯ್ತಾವ್ರಲ್ಲಪ್ಪ ಮಾಯ್ಯಾರ। 





ದನ ಕಾಯೋ ಹುಡುಗ್ರ ಸೇರುಸ್ಕೊಂಡು। ಆಡೋ ಗಂಟ ಗೋಲಿಗೆಜ್ಜುಗ ಆಡಿ। 
ಮಾಯ್ಕಾರ ನನ್ನಯ್ಯ ಏಳ್ಮಲೆ ಹೆತ್ತಯ್ಯ। 'ಕೆಂಜಾಳು ಗುತ್ತೀಲಿ ಕೆಂಬರ್ಗನ ಕರ್ದು! ಕಾಡು 
ಮೇಡ್ದಲ್ಲೆಲ್ಲ ಸವಾರಿ ಮಾಡಿ! ಪರದೆ ಸಾಯಂಕಾಲದೊತ್ತೆ! ದಾಸ್‌ ಮಂಡ ಹುಳುಕು 
ಮ ಂಡ್ಲ! ಹೆಬ್ಬಾವು ಕ್ವಾರೆ ಹಾವು ಗೆಜ್ಜು ಮಂಡ್ಲ ಹಸ್ರಾವುಗಳ್ನೆಲ್ಲ 
ಹಿರಿದು! ಓ ಚೋ ಸುಲ್ದು ಸೌದೆಹೊರೆ ಮಾಡ್ಕಂಡು- 
ಉಗ್ರಾಣುಕ್ಕೆ ಸುದಪ್ನೆ ಮಾದೇವ: 


ಲ 
ನೋಡಿ ನಮ 
ನೋಡಿ ನಮ್ಮ ಶಿವನಾ। 


ಸಇಿದುಗೋಗಿ ಕಟ್ಕೊಂಡ್ಬಂದು! ಉಗ್ರಾ ಗ್ರಾಣದಲ್ಲಿ ಮಡಗಿರುವಂತ ಕಾಲ್ದಲ್ಲಿ ಸೌದೆ 


ಬ 
ಹೊರೆಯಾದ ಹೊರೆಯೆಲ್ಲ ಹಾವಾಗ್ಬುಟ್ಟು ಒಂದೊಂದು ನುಲಿವಾ। 
ಹರುದಾಡೊಂಗ್ಮಾಡವ್ನೆ ಮಾದೇವ 
ನೆ 


ಅಡ್ಡೆ ಮಾಡವು ಕಣ್ಣಾರ ನೋ ಡ್ಬುಟ್ಟು! ಅವರು ಬಾಯ್‌ ಬಾಯ್‌ ಬಡ್ಕೊಂಡು! 
ಗುರುಗಳತ್ರುಕೆ ಓಡೋಡಿ ಬತ್ತವ್ರೆ ಅಡಿಗೇವು 
ನೋಡಿ ನಮ್ಮ ಶಿವನಾ। 
No ಅನೆ ಸ್ಕೀ ಪವ ಗುರು ಪಾದವೆ। ಇಲ್ಲಿ ಬಂದರೇನು ಕರೀಗಾಣುದಂಗವ್ನೆ 
ನಾಟ ಹಂಗವ್ನೆ! ಸೌದೆ ತತ್ತೀನಿ ಅಂತ್ಹೋಗಿ। ಹಾವು ಚೋಲ್ಗಳ್ಳೆಲ್ಲ ್ಲ ಒಡ್ಕೊಂಡ್ರಂದಿದ್ದಾನೆ! 
ಇಷ್ಟು ಕುಂತೂರು ಮಠವನ್ನು ಬುಟ್ಟು ಬ್ಯಾಗ್ಗೆ ಕಳ್ಳಿ ಇವುನ್ನ 


164 


ಇವುನು ಮಾಯ್ಕಾರ ಸ್ವಾಮಿ ಮರಿದೇವು! 
ನೋಡಿ ನಮ್ಮ ಶಿವನಾ। 
ಅಡಿಗೇರ ಮಾತನ್ನು ಕೇಳಿ ಗುರುಗಳು! ಅಯ್ಯಾ ಮರಿದೇವ್ರೆ ಇವತ್ತಿಂದ ನಿನ್ನೆ 
ಸೌದೆ ಚಾಕ್ರಿ ಬ್ಯಾಡಪ್ಪ! ನಾಳೆಯಿಂದ ನೀನು ಮಠದ ದನಗಳ ಮೇಯಿಸ್ಕಂಡು ಬಾರಪ್ಪಾ! 
ಆಗ್ಲಿ ಗುರುವೆ ನಿಮ್ಮಾಜ್ಞೆಯನ್ನು! ನನ್ನ ತಲೆ ಮೇಲ್ಕೊಂಡು ನಡುಸ್ತೀನಿ!" 
ಆದ್ರೆ ಯೇಳ್ತೀನಿ ಕೇಳಪ್ಪಾ! ಮರಿದೇವ್ರೆ ಇಲ್ಲಿ ಬಂದು! ನಿನ್ನಿಂದ ಇಷ್ಟಾದ್ದೇ ಸಾಕು! 
ನಮ್ಮ ಮಟ ಮನೆಗೂ ಸರಿಯಲ್ಲ ಗುರುವೇ। 
ನೀನು ಹುಚ್ಚು ಮಾದೇವಾ ಕಾಣೋ ಓಗಪ್ಪಾ ಒಡೆಯಾ 
ಆಹಾ... ನೋಡಿ ನಮ್ಮ ಸಿವನಾ 
ಆದ್ರೆ ಏಳ್ಳೀನಿ ಕೇಳಪ್ಪಾ ಸ್ವಾಮಿ। ನಿನ್ನ ಬಿಕ್ಷ ಬಂಡಾರಕ್ಕೆ ಬರ್ಲಿಲ್ಲ! ಸ್ವಾಮಿ ನಿನ್ನ 
ಕೈಲಿ ಹೆಸರು ಕಟ್ಟಿಸ್ಕೋಬೇಕು। ಅಂತ ಬಂದಿವ್ನಿ ಗುರುವೇ। ನನ್ನ ಹುಚ್ಚು ಮಾದೇವ 
ಅಂತ। ಹೆಸರು ಕಟ್ಟಿದ ಅಂತೇಳ್ಬುಟ್ಟು ಅವನು ಹುಚ್ಚು ಮಾದೇವ ಅಂತ 
ಹೆಸರು ಕಟ್ಟಿಸಿಕೊಂಡ ಒಯ್ತಾನೋ ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ 
ಜಂಗಮ ಜಂಗಮರು 


ಮಾದೇವ ಎತ್ತಲ ಜಂಗಮರು 
ಮಾದಯ್ಯ ಮಾದಯ್ಯ 


ಮಲೆ ಮಾದಯ್ಯ ಜಂಗಮರು 
ಜಂಗಮ ಜಂಗಮರು 
ಮಾದೇವ ಎತ್ತಲ ಜಂಗಮರು 


ಮಲೆನಾಡು ಮಲೆಸೀಮೆಗೆ 

ಓಬ್ಬ ಮಾದೇವ ಜಂಗಮರು 
ಮಾಡಿದ ಮಾಯವ ಬಲ್ಲವರೇ। 
ನನ್ನ ಸರಿಯಾಗಿ ಇನ್ನೂ ಬಂದವನೇ। 
ಮಲೆನಾಡು ಮಲೆ ಸೀಮೆಗೆ 

ಒಬ್ಬ ಮಾದೇವ ಜಂಗಮರು 
ಜಂಗಮ ಜಂಗಮರು 

ಬಡವರ ಮನೆಗೆ ಬಂದವನೇ! 

ನನ್ನ ನಾಗಮಲೆಯ ಮಾದೇವಾ. 
ಮಲೆನಾಡು ಮಲೆ ಸೀಮೆಗೆ 


ಓಬ್ಬ ಮಾದೇವ ಜಂಗಮರು 
ಜಂಗಮ ಜಂಗಮರು 


165 


ಪ್ರಭುಸ್ವಾಮಿಯವರು ಉರಿಗದ್ದುಗೆಯನ್ನಿಳಿದ್ದುಟ್ಟು! ಮಾದಪ್ನ ಎರಡು ಮುಂಗೈ 
ಹಿಡಕಂಡ್ರು! ಮರಿದೇವು ನೀವು ನಿಜವಾಗ್ಲೂ ಮರಿದೇವ್ರಲ್ಲ! ಮಾಯ್ಕಾರನಾಗಿದ್ದೀ ಕಣಪ್ಪಾ! 
ಲೋಕ ಕಲ್ಯಾಣ ಮಾಡು! ನಡೆಯಪ್ಪಾ ಅಂತೇಳಿ ಅರ್ಧನಳ್ಳಿ ಮಟಕೆ ಕರ್ಕೊಂಡೊಯ್ತಾವ್ರೆ 
ಗುರುಗಳು! 
ನೋಡಿ ನಮ್ಮ ಸಿವನಾ 

ಮಾದಪ್ಪನಿಗೆ ಶೂನ್ಯ ಸಿಂಹಾಸನದ ಮೇಲೆ! ಆವಾಗಲೀಗ ಏಳನೇ ಗುರುವಾಗಿ 
ಮಾದಪ್ಪನಿಗೆ ಪಟ್ಟಕಟ್ಟಿ! ಅದೇ ಕಂಚಿನ ಕಂಸಾಳೆ ಕೊಟ್ಟು! ಈ ರಾಜ್ಯವನ್ನು ಆಳಪ್ಪ 
ಅಂತೇಳ್ಬುಟ್ಟು! ಊಳಿಗ ಮಾಡುವುದಕ್ಕೆ ಒಬ್ಬ ಸಂಸಾರಿಸಂಗಪ್ಪ ಅಂತ್ಲೇಳಿ ಸಂಗಪ್ಪನ್ನಿಟ್ಟು! 

ಅರ್ಧನಳ್ಳಿ ಮಟದಲ್ಲಿ ನಾಲ್ಕಾರು ದಿನ ಕಳೆದ್ದುಟ್ಟು ಸಂಗಪ್ಪ ಈ ಲೋಕದಲ್ಲಿ 
ಇರನಾರಿ। ನಾನು ಇಲ್ಲದ ಮಲೆಗೋಗ್ಬೇಕು। ನಾನು ಕಲಿಯುಗ ಕಟ್ಟಾಳಬೇಕು। ಕಾಸಿನ 
ಧೂಪ ಹಾಕಿಸಿಕೊಳ್ಳಬೇಕು! ಕರವೆತ್ತಿ ಕೈ ಮುಗಿಸಿ ಕೊಳ್ಳಬೇಕು) ನಂಬಿದವರ ಮನೆಯಲ್ಲಿ 
ತುಂಬಿ ತುಳುಕಾಡಬೇಕು! ನಂಬದಿದ್ದವರಿಗೆ ಹನ್ನೆರಡನೇ ಕಡೆ ಶನಿ ಆಗಬೇಕು! ನಂಬಿದರೆ 
ಮಾದೇಶ್ವರನಾಗಬೇಕೂಂತ್ಲೇಳಿ! ಅವರು ಅರ್ಧನಳ್ಳಿ ಬರುತವರೇ ಮಾದೇವಾ। 

ನೋಡಿ ನಮ್ಮ ಸಿವನಾ 

ಸಂಸಾರಿ ಸಂಗಪ್ಪ ನಾನೂ ಬತ್ತೀನಿ ಅಂತೇಳಿ ಓಡೋಗಿ ನಮಸ್ಕಾರ ಮಾಡಿದ 
ನನ್ನ ಆದಿ ಕುಂತೂರು ಮಠದಲ್ಲಿ! ಪ್ರಭುಸ್ವಾಮಿಯಿಂದ ನೀನು ಅಪ್ಪಣೆ ಪಡೆದು ಬಾರಪ್ಪಾ 
ಅಂತೇಳ್ಪುಟ್ಟು! ಅವರು ಧೀರ ಹೊರಟವರೊ ಮಾದೇವಾ॥ 

ಹಾ ನೋಡಿ ನಮ್ಮ ಸಿವನಾ 

ಆಗಲೀಗ ನಮ್ಮಪ್ಪ ಮಾಯಕ್ಕಾರ ಮಾದೇವ! ಕುಂತೂರು ಮಟಕೆ ಬಂದು! 
ಒಳ್ಳೆ ಹುಚ್ಚು ಮಾದೇವ ಆಂತ! ಹೆಸರ ಕಟ್ಕಂಡು! ಗುರುವೆ ಅಯ್ಯಾ ಕಲ್ಯಾಣ ಪಟ್ಟಣಕೆ! 
ಒಯ್ದಾನ್ಯೋ ಮಾದೇವಾ। 

ಒಕ್ಕಳಕ್ಕಿ ಹಾಕಿ ಒಂದು ಬದನೇಕಾಯಿ! ನಿತ್ಯ ತೊಂಬತ್ತಾರು ಕೋಟಿ ಜಂಗಮರಿಗೆ! 
ಬೋಜನ ಮಾಡುವಂತ ತಾಯಿ! 

ಅವಳ ಕಲ್ಮಾಣ ಪಟ್ಟಣಕ್ಕೆ ಒಯ್ತಾನ್ಕೋ ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನ 

ಆಗಲೀಗ ಕಲ್ಯಾಣ ಪಟ್ಟಣಕೆ ಹೋಗುವಂತ ಕಾಲದಲ್ಲಿ! ನೂರೊಂದು ಕೋಟಿ 
ಲಿಂಗಾಯಿತರೂವೆ! ಕೊಂಡದೊಳಗೆ ಸ್ನಾನ ಮಾಡ್ತಾರೆ! ಮಡಿ ಉಡ್ತಾರೆ ಗುರುವೇ! 
ನಮ್ಮಪ್ಪ ಮಾಯಕ್ಕಾರ ಮಾದೇವ! ಮತ್ತೆ ಸ್ನಾನ ಮಾಡಿಕೊಂಡು! ಹೆಗ್ಗಜ್ಜಿ ತುರಗಜ್ಜಿ 
ಅಂಟಿಸಿಕೊಂಡು! ಗತಗತ ನಾತ, ನೊಣ ಮುತ್ತಿಸ್ಕಂಡು! 


166 


ಅಯ್ಯಾ ಕಜ್ಜಿ ರೂಪದಲ್ಲಿ ಓಯ್ತಾನಲ್ಲೋ ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ 


ಇವನು ಉಳಿತು ನಾತ ಕೊಳಕು ನಾತ ನೋಡ್ಬುಟ್ಟು! ಜಂಗಮರು ಯಾವ 
ಸೀಮೆ ಬಡ್ಡಿಮಗನೋ ಕಾಣೆ! ಹೆಗ್ಗಜ್ಜಿ ತುರುಗಜ್ಜಿ ಅಂಟಿಸಿಕೊಂಡು! ನಾತ ಬಡೀತನಲ್ಲಾ! 
ನಾವು ನೀಲಮ್ಮನ ಬಿನ್ನಕೆ ವೋಗಬೇಕಲ್ಲಾ| 


ಯಾವ ರೀತಿ ಬಿನ್ನಕೆ ವೋಗ್ದೇಕು ಅಂತೇಳಿ। ಈ ಸೂಳೆ ಮಗನಿಗೆ ದೊಣ್ಣೆ 
ತಗಳ್ರೋ ಅಂತೇಳಿ! 


ಅವರು ತಳ್ಳಕ್ಕೆ ಬರ್ರಾರಲ್ಲೋ ದೀರ ಮಾದಯ್ಯಾ 
ಆಹಾ... ನೋಡಿ ನಮ್ಮ ಸಿವನಾ 


ಅಯ್ಯೋ ಮುಂಡೆ ಮಕ್ಕಳಿರಾ। ನಿಮ್ಮ ಕೈಲಿ ನಾನು ತಳ್ಳಿಸಿಕೊಂಡಿದ್ದೆ ಉಂಟಾದ್ರೆ! 
ಕಾಮ ಕರ್ಯೋಲ್ಲ ಬೂಮಿ ಬೆಳೆಯೋದಿಲ್ಲ! ಸೂರ್ಯ ಚಂದ್ರ ಅಡ್ಡವಾಗ್ತಾರೆ ಅಂತೇಳ್ಬುಟ್ಟು! 
ಇವರು ತಳ್ಳೋಕೆ ಬರೋ ಅಂತ ಕಾಲ್ದಲ್ಲಿ! ನಮ್ಮಪ್ಪ ಮಾಯಕ್ಕಾರ ಮಾದೇವಾ। ಅವರಿಗಿಂತ 
ಮುಂದೇನೇ ಮೋದಾನು ಸ್ವಾಮಿ! 


ಒಂದು ಕೊರಕಲಲ್ಲಿ ಸತ್ತು ಮಲಗವನೇ ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ 


ಅಲ್ಲಿ ನೂರೊಂದು ಕೋಟಿ ಲಿಂಗವಂತರೂವೆ। ಬುಡಬುಡನೆ ಸ್ವಾಮಿತಕ್ಕೆ ಬನ್ನುಟ್ಟು! 
ಸ್ವಾಮಿ ಎಲ್ಲವನ್ನೂ ತಕ್ಕಂಡು! ಒಂದು ಹೂವಿನ ಚೌಕಕ್ಕ ಕಟ್ಟುಟ್ಟು! 
ಅಯ್ಯಾ ಕಲ್ಯಾಣ ಪಟ್ಟಣಕ್ಕೆ ಬೀಸಾಕ್ತಾನಲ್ಲೋ ದೀರಾ ಮಾದಯ್ಕಾ 
ಆಹಾ... ನೋಡಿ ನಮ್ಮ ಸಿವನಾ 
ಆಗಲೀಗ ನೂರೊಂದು ಕೋಟಿ ಲಿಂಗಾಯಿತರೆಲ್ಲಾ! ತಾನವಾಯಿತು 
ಮಡಿಯಾಯ್ತಲ್ಲಪ್ಪಾ ತಮ್ಮ ಲಿಂಗಪೂಜೆ ಆಚರಿಸಲಿಕ್ಕೆ ಲಿಂಗ ನೋಡ್ತಾರೆ! ಗುರುವೇ 
ಒಂದು ಲಿಂಗೂ ಇಲ್ವಲ್ಲಾ! ಎಲ್ಲಾ ಯೋಚನೆ ಮಾಡ್ತಾ ಕೂತರಪ್ಪಾ। ಗುರುವೇ ಶಾಯಿ 
ಸತ್ಯವಂತೆ! ಅಕ್ಕ ನೀಲಮ್ಮನವರು ಯಾಕೋ! ಕಂಡವರ ಮನೆ ಬಿನ್ನಕೆ ಯಾರೂ ಬರಲಿಲ್ಲ 
ಅಂತೇಳಿ! 
ಅಯ್ಕೋ ಅರಮನೆ ಬಿಟ್ಟು ಬತ್ತಾಳೋ ಗನಸರಣೆ 
ಆಹಾ... ನೋಡಿ ನಮ್ಮ ಸಿವನಾ 


ಆಗಲೀಗ ಇಲ್ಲಿ ನೂರೊಂದು ಕೋಟಿ ಲಿಂಗಾಯಿತರೂವೆ। ತಬೆಕೆಳಗಾಕ್ಕಂಡು 
ಕೂತಿದ್ರಪ್ಪಾ ಗುರುವೆ! ಯಾಕೀತರ ಕೂತ್ರಲ್ಲೋ! ನಮ್ಮ ಮನೆ ಬಿನ್ನಕೆ ಯಾಕೆ ಬರದೇ 
ಇದ್ದರಿ! ಅಂತ ಕೇಳ್ತಾಳೆ ತಾಯಿ। ಆದ್ರೆ ಯೇಳ್ತೀನಿ ಕೇಳೋ ಗನಸರಣೆ। ಅಂಜಿ ಬಿನ್ನ 


167 


ಮಾಡು ಅಂಜದ ಬಿನ್ನಮಾಡು। ಅಂತಾರೆ ಗನಸರಣೆ! ಯಾಕಪ್ಪಾ-ಅಂಜಿ ಬಿನ್ನ ಮಾಡೀರಿ! 
ಅಂಜದೆ ಬಿನ್ನ ಮಾಡ್ರಪ್ಪಾ! ಅಂತ ಹೇಳಿದ್ದಲ್ಲೋ ಗನಸರಣೆ! ನೋಡವ್ವಾ ನೂರೊಂದು 
ಕೋಟಿ ಲಿಂಗಾಯಿತರೆಲ್ಲಾ! ತಾನ ಮಾಡಿದೋ ಮಡಿ ಉಟ್ಟಿದೋ! 


ತಾಯಿ ನಮ್ಮ ಲಿಂಗಗಳು ಇಲ್ಲವಲ್ಲೋ ನನ್ನ ಗನಸರಣೆ 
ಆಹಾ... ನೋಡಿ ನಮ್ಮ ಸಿವನಾ 


ಏನಪ್ಪಾ ಲಿಂಗ ಇಲ್ಲ ಅಂದ್ರೆ! ಯಾರಪ್ಪಾ ಕಳ್ಳರು ಕಾಕರು ಬಂದಿದ್ರು! ಅಂತ 
ಕೇಳ್ತಾಳಪ್ಪ ಗನಸರಣೆ! ಯಾರೂ ಇಲ್ಲ ಕಣವ್ವಾ! ಯಾರೋ ಕಾಣೆ ಕಜ್ಜಿ ಅಂಟಿಸಿಕೊಂಡು 
ಬಂದು! ಕೊರಕಲಿಗೆ ಬುಟ್ರು ಕಣೋ! ಅಯ್ಕೋ ಯೇಳ್ಲೀನಿ ಕೇಳಪ್ಪಾ ಜಂಗಮರೇ! 
ಅವರು ಯಾರು ಅಂತ ಕಂಡು ಹಿಡ್ಡಿರಿ! ನೆತ್ತಿಮ್ಯಾಲೆ ರುದ್ರಗಣ್ಣು ಸ್ವಾಮಿ! ಮರೆತೋರ 
ಮನೆ ಮುರಿದವನು! ಗಂಡುಗಲಿ ಮೇಲೆ ಮೆರೆವಂತ ಮರಿದೇವರು! 


ಅವನ ಪಾದ ಹಿಡಿಯೋಗಿ ಅಂತೇಳ್ತಾಳಲ್ಲೋ ಗನಸರಣೆ 
ಆಹಾ... ನೋಡಿ ನಮ್ಮ ಸಿವನಾ 


ಆಗಲೀಗ ಅಂಜಿ ಬಿನ್ನ ಮಾಡಿದೆವು! ಅಂಜದೆ ಬಿನ್ನ ಮಾಡಿದೆವು! ಇವತ್ತು ಅವನ 
ಪಾದವೇ ಹಿಡಿಬೇಕು ಗುರುವೇ! ನೂರೊಂದು ಕೋಟಿ ಲಿಂಗಾಯಿತರೆಲ್ಲಾ ಬಂದು! 


ಗುರುವೇ ಆ ಪಾದ ಹಿಡೀತಾರಲ್ಲೋ ಗನಸರಣೆ 
ಆಹಾ... ನೋಡಿ ನಮ್ಮ ಸಿವನಾ 


ನೋಡಿ ಸ್ವಾಮಿ ನಾವು ಮಾಡಿದ ತಪ್ಪಿಗೆ! ಈವತ್ತಿನ ಬಿನ್ನ ನಿಮ್ಮದಾಗಲಿ! ನಾಳೆ 
ಬಿನ್ನ ನಮ್ಮದಾಗಲಿ! 


ಗುರುವೇ ನಮ್ಮ ಲಿಂಗ ಕೊಟ್ಟುಟ್ಟು ಬಾರಪ್ಪಾ ನೀವು ಮಾದೇವೋ 
ಆಹಾ... ನೋಡಿ ನಮ್ಮ ಸಿವನಾ 


ಆಗಲೀಗ ಅಕ್ಕ ನೀಲಮ್ಮನ! ಬಿನ್ನಕಿ ಬರುವಂತ ಕಾಲದಲ್ಲಿ ಎಲ್ಲಾ ಊಟ 
ಮಾಡುವಂತ ಕಾಲ್ಲಲ್ಲಿ! ನಮ್ಮಪ್ಪ ಮಾಯಕಾರ ಮಾದೇವ! 
ಆಯ್ಕಾ ಚಂದ್ರಪಟ್ಟಣಕೆ ಓಯ್ತಾನಲ್ಲೋ ಮಾದೇವಾ। 
ಆಹಾ... ನೋಡಿ ನಮ್ಮ ಸಿವನಾ 


ಆದ್ರೆ ಯೇಕ್ತೀನಿ ಕೇಳ್ರಪ್ಪಾ।! ನನ್ನ ಮನೆ ಬಿನ್ನ ಆಯಿತು! ಬಿನ್ನ ತೀರಿಸಿಕೊಂಡು 
ನನ್ನ ಕಂದಗಳಿರಾ। ನಾಳೆದಿನ ನಾನು ಬಿನ್ನ ಮಾಡ್ತೀನಿ! ಬೇವಿನಕಾಯಿನ ಗಾತ್ರದ ಲಿಂಗವಾ। 
ಯಾರು ಕಟ್ಟಿದ್ದೀರಿ ಅವರೆಲ್ಲಾ ಬರಬೇಕು ಅಂದ್ರಂತೆ! ಯಾರು ಬರ್ನಿಲ್ಲ ಅಂದ್ರೆ ಎಕ್ಕದಗಿಡ! 
ಗುಳ್ಳಿಗಿಡ ಗುಪ್ಪಟೆಗಿಡ ಹುಟ್ಟಲಿ ಅಂತ। ಸಾಪ ಹಾಕಿ ಬಿಡ್ತಾನೆ! ಅವನು ನೂರೊಂದು 
ಕೋಟಿ ಲಿಂಗಾಯಿತರು! ಇದೇ ಪಟ್ಟಣಕೆ ಇರಬೇಕು! ನಾಳೆ ಬಿನ್ನ ಮಾಡ್ತೀನಿ ಅಂತೇಳಿ 


168 


ಅಯ್ಕೋ ಸಾರತಾನಲ್ಲೋ ದೀರ ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ 
ನಾಳೆದಿನ ನಿಮ್ಮ ಮನೆಗೆ ಬಿನ್ನಕ್ಕೆ ಬರ್ತೀವಿ ಅಂತ। ಒಪ್ಪಕೊಂಡ್ರಲ್ಲಾ ಗುರುವೇ। 
ಅಯ್ಯಾ ನಾಳೆ ದಿನ ಬಿನ್ನ ಮಾಡ್ತಾನೆ! ಮಾದೇವ ಅಂತ ಹೇಳಿಸ್ವಾಮಿ! 
ಪಟ್ಟಣಕ್ಕೆ! 
ಇನ್ನು ಹೊಯ್ತಾನಲ್ಲೋ ಮಾದೇವೋ 
ಆಹಾ... ನೋಡಿ ನಮ್ಮ ಸಿವನಾ 


ನಾಳೆ ದಿನ ಕಲ್ಕಾಣ ಪಟ್ಟಣದಿಂದ! ಎಲ್ಲಾ ನೂರೊಂದು ಕೋಟಿ 
ಲಿಂಗಾಯಿತರೂವೆ! ಗುರುವೆ ಎಲ್ಲರನ್ನೂ ಕುಂಡ್ರಸ್ಟುಟ್ಟು) ನನ್ನ ಸತ್ಯವಂತೆಯಾದ ಅಕ್ಕ 
ನೀಲಮ್ಮ! ಏನಂತ ಯೋಚನೆ ಮಾಡ್ತಾಳೆ ಗುರುವೆ! ಆಗಲೀಗ ನಮ್ಮಪ್ಪ ಮಾಯಕಾರ 
ಮಾದೇವ! ಅವನು ವಾಸು ದೇವನನ್ನು ಕರಿಸ್ಟುಟ್ಟು! ರಜಾ ವಡಿಸ್ಬುಟ್ಟು ಗುರುವೇ! 
ಮಡಿವಾಳನ್ನ ಕರದ್ಬುಟ್ಟು! ಮಡಿ ಬಿಟ್ಟು ಬಿಟ್ಟು ಸ್ವಾಮಿ! ತಾಯಿ ಕಟ್ಟಿದಂತ ಮುಂಗೈ 
ಗಾತ್ರ ಮೂರು ಬುತ್ತೀನೂ ಬಿಚ್ಚಿ! ನೀನು ಕಟ್ಟಿದಂತ ಬುತ್ತಿ ಹಾಲುಅನ್ನ ಆಗು ಅಂದ್ರೆ 
ಆಗ್ಬೇಕು! ಸಪ್ಪೆಸೊಪ್ಪ ನೀರಾಗು ಅಂದ್ರೆ ಆಗಬೇಕು! ಏನು ಬೇಕೋ ಅದಾಗಬೇಕು 
ತಾಯಿ! ದಿಗ್ಗನೆ ಏರಬೇಕು ಬುಗ್ಗನೇರಬೇಕು ತಾಯಿ! 


ಅಂತೇಳಿ ಅಯ್ಯಾ ಮೂರು ಬುತ್ತೀನೇ ಸುರಿದವರೆ! 
ಆಹಾ... ನೋಡಿ ನಮ್ಮ ಸಿವನಾ 


ಮೂರು ಬುತ್ತಿಯ ಬಿಚ್ಚಿ ಸುರಿಯೋ ಹೊತ್ತಿಗೆ! ಆಕಾಸಕ್ಕೂ ಬೂಮಿಗೂ ಬೆಳೆದು 
ಬುಡ್ತಲ್ಲಾ' ಗುರುವೇ! 


ಅಯ್ಯಾ ಬಾ ಮಾದಯ್ಯ ಬಾ| 

ಗಿರಿಯೊಳು ಮಾದೇವ ಲಿಂಗ ಬಾಟ। 

ಅಯ್ಯಾ ಬಾ ಮಾದೇವ ಬಾ! 

ಗಿರಿಯೊಳು ಮಾದಯ್ಯ ಲಿಂಗ ಬಾ| 

ಬೆಡಗುಗಾರ ಮಾದಯ್ಯ ಬಾ 

ಗಿರಿಯೊಳು ಮಾದೇವ ಲಿಂಗ ಬಾ| ಆಯ್ಕಾ ಬಾ... 


ವಜ್ಜರದೊಳಗಿನ ಮಲೆಯೊಳಗೆ 

ಗಿರಿಯೊಳು ಮಾದೇವಲಿಂಗಬಾ॥। ಆಯ್ಕಾ ಬಾ! 
ಯಾರೂ ಇಲ್ಲದ ಮಲೆಯೊಳಗೆ 

ಗಿರಿಯೊಳು ಮಾದೇವ ಲಿಂಗ ಬಾ।। ಆಯ್ಕಾ ಬಾ! 
ನಾಲ್ಕು ರಾಜ್ಯವ ಪಡೆಯೋಕೆ! 

ಗಿರಿಯೊಳು ಮಾದೇವ ಲಿಂಗ ಬಾ! ಅಯ್ಯಾ ಬಾ॥ 


169 


ಆಗಲೀಗ ನಮ್ಮಪ್ಪಾಜಿ ಮಾಯಕ್ಕಾರ ಮಾದೇವ! ತಾಯಿ ಕಟ್ಟೆದಂತ ಮೂರು 
ಬುತ್ತೀನೂ ಬಿಚ್ಚಿಟ್ಟು! ಆಕಾಸಕ್ಕೂ ಬೂಮಿಗೂ ಕೀಲುಕೊಟ್ಟಂತೆ! ನಿಂತದಲ್ಲಪ್ಪಾ ಗುರುವೇ। 
ಕೂತಿರುವಂತ ನೂರೊಂದು ಕೋಟೆ ಲಿಂಗಾಯಿತರೆಲ್ಲಾ! ಕರಿಸ್ಸುಟ್ನಿಲ್ಲಾ ಗುರುವೇ। ನನ್ನ 
ಸತ್ಯವಂತೆಯಾದ ಅಕ್ಕ ನೀಲಮ್ಮನವರು। ಸಬಾ ಪಂಕ್ಷಿಗೆ ಬಂದ್ರಲ್ಲಪ್ಪಾ ಗುರುವೇ। ಅಂಚಿ 
ಕಡ್ಡಿ ಸೌದ ಕೊಡಲಿಲ್ಲ! ಬೆಂಕಿ ಕೊಡಲಿಲ್ಲ ಬಿಸಿನೀರು ಕೊಡ್ಲಿಲ್ಲ ಯಾವ ರೀತಿ ಊಟ 
ಇಕ್ಕನೋ। ಅಂತೇಳ್ನುಟ್ಟು ಬನ್ನುಟ್ಟು ಗುರುವೇ! ಯಾರೋ ಕಾಣೇ ಸೂಳೇ ಮಗನು! 
ಆಯ್ಲೊ: ಗನಸರಣೆ ಸಿವಸರಣೆ। ಸಬೆಗೆ ಬಂದು ನಿಂತವಳಲ್ಲಾ! ಇಸ್ಟು ರೂಪಸಿಯಾಗಿ 
ಅಂತೇಳ್ಬುಟ್ಟು! ಅವಳಿಗೆ ಅರಿವಾಯ್ದಾಲ್ಲೋ!। 
ನನ್ನ ಸತ್ಯವಂತೆ ನೀಲಮ್ಮನಿಗೆ 
ಆಯಾ....... ನೋಡಿ ನಮ್ಮ ಸಿವನಾ 
ಆಗಲೀಗ ನನ್ನ ಸತ್ಯವಂತೆ ಅಕ್ಕ ನೀಲಮ್ಮ। ಯಾವನೋ ಮನ ಹಿಡಿಲಾರದೆ! 
ತನ್ನ ಮನಸ್ಸಲ್ಲಿ ಹಾಳು ಯೋಜ್ನೆ ಮಾಡೋವೊತ್ಸೆ! ಪ್ರಾಣ ಓಯ್ತಲ್ಲೋ ಗುರುವೆ! 
ಆರಪ್ಪಾ ಮರಿದೇವರೇ। ನೀನು ನನ್ನ ಎದೆ ಪಾಲನ್ನು ಕೊಯ್ದು ಬುಟ್ಟು! ಅವರೇ ಕಾಳು 
ಗಾತ್ರ ತೊಗರಿಕಾಳು ಗಾತ್ರ! ರಾಗಿ ಗಾತ್ರ ಸ್ಕಾವ್ಗೆ ಗಾತ್ರ ಕೊಯ್ದುಬುಟ್ಟು! ಇಲ್ಲಿರುವಂತ 
ಸಭೆಗಳಿಲ್ಲಾ 
ಹಪ್ಪಳ ಉಪ್ಪಿನ ಕಾಯಿ ಅಂತ 
ಹಂಚಿಬಿಡಪ್ಪಾ ನೀನು ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ 
ಆಗಲೀಗ ಅಕ್ಕ ನೀಲಮ್ಮ! ಸತ್ಯವಂತೆ ಸತ್ತು ಮಲಿಕಂಡ್ಲಲ್ಲಾ! ಕಲ್ಯಾಣ ಪಟ್ಟಣ 
ಬಾಕಲು ಹಾಕಿಸಿಬಿಟ್ನಲ್ಲಪ್ಪಾ! ಗುರುವೇ ಅಕ್ಕ ನೀಲಮ್ಮ ಸತ್ತು ಮಲ್ಗವೈ। ಇವಳ ಪವಾಡ 
ಎತ್ತುಬುಟ್ಟೋಗಿ ಅಂತ! ಮಾದೇವಪ್ಪನತ್ರ ಹೇಳಿದ್ರು! ಗುರುವೇ ಆದ್ರೆ ಯೇಳ್ವೀನಿ ಕೇಳು! 
ನಿನ್ನ ಸಿರಪಾದ ಒತ್ತೇನು! ನನ್ನಿಂದ ಆಗೋ ಕೆಲಸವೆಲ್ಲಾ! ನೀನು ಮಾಡಬೇಕು! ನಿನ್ನಿಂದ 
ಆಗೋ ಕೆಲಸವೇ ಹೊರತು! ನನ್ನಿಂದಾಗೋ ಕೆಲಸವಲ್ಲಾ ಗುರುವೇ! ಆ ಪವಾಡನೀಗ 
ಮಾಡಿ। ಎಚ್ಚರ ಮಾಡು ಅಂತಾರಲ್ಲಪ್ಪಾ! ಗುರುವೇ ಆದ್ರೆ ಯೇಳ್ತೀನಿ ಕೇಳೋ! ಗುರುಪಾದಕೆ 
ಸರಣು ಸ್ಥಾಮಿ। ನೀನು ಸಜ್ಜೆ ಲಿಂಗ ದರಿಸಯ್ಯಾ! 
ಮೂಡಲ ಮಲೆಯ ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ 


ಆಗಲೀಗ ಜಜ್ಜೆ ಲಿಂಗ ದರಿಸ್ತೀನಿ ಕಣಪ್ಪಾ! ಈ ಪವಾಡ ಎತ್ತು ಅಂತ ಯೇಳ್ಳುಟ್ರಪ್ಪಾ 
ಗುರುವೇ! ನಮ್ಮಪ್ಪ ಮಾಯಕ್ಕಾರ ಮಾದೇವ। ತನ್ನ ನಾಗಬೆತ್ತವನ್ನು ತಾಯಿ ಮ್ಯಾಲೆ 
ಮಡುಗ್ಸುಟ್ಟು! ಗುರುವೇ ಅವಳು ಎದ್ದು ನಿಂತಾವಳಲ್ಲಾ। 


170 


ಮೂಡಲ ಮಲೆಯ ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ 
ಆಗಲೀಗ ಕಲ್ಯಾಣ ಪಟ್ಟಣಕೆ ವೋಗಿ! ಹೆಚ್ಚಿನ ಲಿಂಗ ದರಿಸಿಕೊಂಡು! 
ಗುರುವೆ ಅವನು ಮತ್ತೇನು ಗ್ಯಾನ ಮಾಡವನೆ ದೀರಾ ಮಾದಯ್ಯಾ 
ಆಹಾ... ನೋಡಿ ನಮ್ಮ ಸಿವನಾ* 
ನನ್ನ ಮಾಯಕಾರ ಮಾದೇಸ್ವರನಿಗೆ। ಹೆಬ್ಬುಲಿ ಸೃಷ್ಟಿ ಮಾಡ್ಬುಟ್ಟಿದ್ದಾರೆ। ಕರುಬರಗನ 
ಮ್ಯಾಲೆ ಹೋಗು! ನನ್ನ ಕಂದ ಅನ್ನುಟ್ಟು। ನನಗಿಂತ ಹೆಚ್ಚಿನ ಗನಸರಣ। ಮಹದೇವ 
ಅಂತೇಳಿ! ನಾಮಕರಣ ಮಾಡಿಬಿಟ್ಟು! ನನ್ನ ಮಹಾ ಗುರು ಉಲ್ಲುರಿ ಬಸಪ್ಪನ! ನನ್ನ 
ಬೆನ್ನ ಹಿಂದುಗಡೆ ಬಿಟ್ಟಿದ್ದಾರೆ! ನನ್ನ ಗುರುದೇವ ಕಣ್ಣಿಗೆ ಮರೆಯಾಗಿ! ಹೋಗಬೇಕು 
ಅಂತೇಳಿ ನನ್ನ ಮಹಾ ತಂದೆ! 


ಅವರು ಲೋಕದ ಮ್ಯಾಲೆ ಬರ್ರಾವರೇ ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ 


ಈ ಪ್ರಕಾರವಾಗಿ ಲೋಕದ ವಿಸ್ತಾರದಲ್ಲಿ ಬರುವಾಗ! ಮಾಯಕಾರ ಮಾದೇಸ್ಟರ 
ಹರಹರಾ ನಮ್ಮಪ್ಪಾಜಿ। ದೊಡ್ಡ ಬೆಟ್ಟದ ಪ್ರಬುಸ್ವಾಮಿಯವರು ಕೊಟ್ಟು! ಉಲ್ಲುರಿ 
ಬಸಪ್ಪನಾ ಬಿಟ್ಟು! ಗನ ಸರಣ ನನಗಿಂತ ಗನಸರಣ! 

ಮಾಯಕಾರ ನೀನು ಮೂಡಲ ಮಲೆಗೆ ಹೋಗು ಆಂತವರೇ ಮಾದೇವಾ 
ಆಹಾ... ಸೋಡಿ ನಮ್ಮ ಸಿವನಾ 

ಸಬಾಸ್‌ ನನ್ನ ಕಂದ ಮಾಯಕಾರ ಅಂತೇಳಿ! ತೊಡೆಯನ್ನೇ ಶಟ್ಟಿಕೊಂಡು! 
ಕಿರುಗಣ್ಣ ಒಡೆಕೊಂಡು। ಕರಿ ಬರಗನ ಮೂರ್ತ ಮಾಡಿಕೊಂಡು! ಕೊಳ್ಳೇಗಾಲದ 
ಮರಡೀ ಗುಡ್ಡದೊಳಗೆ। ಬಂದು ನಿಂತಕೊಂಡು! ಮಂಡಿ ಬಟ್ಟಲ ಊರಿಕೊಂಡು! 

ಅವರು ಹಿಂತಿರುಗಿ ನೋಡವ್ರೇ 
9 ಮುದ್ದು ಮಾದೇವಾ 
ಆಹಾ ನೋಡಿ ನಮ್ಮ ಸಿವನಾ 


ಹರಹರಾ ಸಿವ ಸಿವಾ। ದಿವ್ಯಾ ದೃಷ್ಟಿಯಿಂದ ನೋಡುವಾಗಃ ನನ್ನ ಮಹಾಗುರು! 
ಇನ್ನೂ ನನಗೆ ಎದುರಾಗಿ ಕರಿಣಿಸ್ತಾ ಇದ್ದರೆ! ಇನ್ನೂ ಮರೆಯಾಗಿ! 


ಯೋಜನಕ್ಕೆ ವೋಗಭೇಕು ಅಂತೇಳಿ ಅವರು! 
ಮಂಡಲ ದೃಷ್ಟಿಸಿ ನೋಡವರೇ ಮುದ್ದು ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ 


ಹರಹರಾ ಮುಂದಲ ದೃಷ್ಟಿಯಿಂದ ಬರುವಾಗ! ಮಾಯಕಾರ ಮಾದೇಸ್ನರ 
ಕೋಲದೇವನ ಗುಡ್ಡ! ನಾಗಬೆತ್ತ ಊರಿಕೊಂಡು! ನಾಗಬೆತ್ತದ ಮೇಲೆ ದೃಷ್ಟಿಯಿಂದ 


171 


ನೋಡುತ್ತಾ ಇದ್ದಾರೆ! ಮುಂದಲ ಬೆಟ್ಟದ ಪ್ರಬುಸ್ವಾಮಿ। ಇನ್ನು ಕಾಣುತಾ ಇದ್ದಾನೆ! 
ಕೋಲುಗಡ್ಡದಲ್ಲಿ ಕೋಲೂರಿ ನೋಡ್ತಾ ಇದ್ದೀನಿ ಅಂತ ಹೇಳಿ। ನಾನು ಕೋಲುರಿದ್ದರಿಂದ 
ಕೋಲನ ಗುಡ್ಡ! ಅಂತ ನಾಮಕರಣ ಮಾಡಿಬಿಟ್ಟು! 
ಅವರು ಲೋಕದ ವಿಸ್ತಾರಕ್ಕೆ ಹೋಗುತ್ತವರೇ ಮಾದೇವಾ 
ಹಾ... ನೋಡಿ ನಮ್ಮ ಸಿವನಾ 

ಹರಹರಾ ಮಾಯಕಾರ। ಲೋಕದ ವಿಸ್ತಾರಕ್ಕೆ ಹೋಗುವಾಗ! ಸಿಂಗಾನಲ್ಲೂರು 
ಡೇಲಿ ಬಸವಣ್ಣ ಬಂದು! ಮುಂದಲಾಗಿ ತಡ್ಡಿದ್ದಾನೆ? ಏನಪ್ಪಾ ಕಟ್ಟೆ ಬಸವೇಶ್ವರ! 
ನಾನು ಮೂಡಲ ಕೈಲಾಸಕ್ಕೆ ಹೋಗ್ತಾ ಇದ್ದೀನಿ! ಮೊದಲ ಪೂಜೆ ನಿನಗಾಗಲಿ। 


ಫಡ 


ನನಗೆ ಮಾರ್ಗ ಬಿಡಪ್ಪಾ ಬಸವಣ್ಣಾ! 
ಆಹಾ... ನೋಡಿ ನಮ್ಮ ಸಿವನಾ 
ಮುಂದಲ ಪೂಜೆ ನಿನಗಾಗಲಿ ಅಂತೇಳ್ಬುಟ್ಟು। ಮಾರ್ಗ ಬಿಡಿಸಿಕೊಂಡು 
ಮಾಯಕಾರ ಮಾದೇಸ್ಟರ! 
ಅವರು ಮೂಡಲ ಮಲೆಗೆ ಬತ್ತವರೆ ಮುದ್ದು ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ 
ಈ ಪ್ರಕಾರವಾಗಿ ಲೋಕದ ವಿಸ್ತಾರದಲ್ಲಿ ಬರುವಾಗ! ಮಾಯಕಾರ ಮಾದೇಸ್ವರ। 
ಕೌದಳ್ಳಿಯಿಂದಾಚೆಗೆ ಮೂಕಳ್ಳಿ ಮಾರಮ್ಮ ಅಡ್ಡಗಟ್ಟಿ ತಡೀತಾ ಇದ್ದರೆ। ಎಲ್ಲಿಗೆ ಹೋಗ್ತಾ 
ಇದ್ದೀಯಪ್ಪಾ ಮಾದೇಸ್ವರ। 
ನೀವು ಇಲ್ಲಿ ನೆಲೆಗೊಳಬೇಕು ಆಂತವಳೇ ತಾಯಮ್ಮ 
ಆಹಾ... ನೋಡಿ ನಮ್ಮ ಸಿವನಾ 
ಹರಹರಾ ಸಿವಸಿವಾ ಮೂಕಳ್ಳಿ ಮಾರಮ್ಮ! ಪ್ರಪಂಚದ ಮ್ಯಾಲೆ ಹೆಣ್ಣೇಳು ಕೋಟಿ 
ಗಂಡೇಳು ಕೋಟಿ! ಅವರು ದೂಪದ ಸೇವೆ ಮಾಡುತ್ತಾ ಇದ್ದರೆ! ಆ ದೂಪವೆಲ್ಲಾ ನಿನ್ನ 


ವನವಾಗಲೀ 


py] 


ನನು ಮೂಡಲ ಮಲೆಗೆ ಹೋಯ್ತೀನಿ ಅಂತವರೇ ಮಾದೇವಾ 
ರಹಾ ನೋಡಿ ನಮ್ಮ ಸಿವನಾ 


( 


ಕುಂತೂರು ಬೆಟ್ಟದ ಪ್ರಭುಲಿಂಗ ಸ್ವಾಮಿ! ಬಸವೇಸ ಬರ್ನಿಲ್ಲವಲ್ಲ ಅಂತ್ಹೇಳಿ! 
ಬಾರಪ್ಪ ಏಳ್ತಲೆ ಕಾಳಿಂಗ ಸರ್ಪನೆ ಅಂತ ಕೂಗುದ್ರು! ಗುರು ಅಪ್ಲೆ ಆದೇಟ್ಗೆ ಏಳ್ಗಲೆ 
ಕಾಳಿಂಗ ಸರ್ಪ। ಗುರುಗಳ್ಗೆ ಬಂದು ನಮಸ್ಕಾರ ಮಾಡ್ತು! ಅಪ್ಪಾ ಏಳಲೆ ಕಾಳಿಂಗ 
ಸರ್ಪನೆ! ಮರುದೇವರು ಕೊಪುಸ್ಕೊಂಡೊಂಟೊಯ್ದಾ ಇದ್ದಾನೆ! ಮಠಕ್ಕೆ ಅವನು ಬರಕಿಲ್ಲ 
ಅಂತ್ಟೇಳಿದ್ರೆ! ನೀನು ಮಾತ್ರ ಅವನ್ನ ಬುಡಬೇಡಪ್ಪ! ಮೈ ಕೈನೆಲ್ಲ ಸುತ್ತುಕೊಂಡು ಸೆಡೇ 


172 


ಮೇಲಿಕ್ಕೊಂಡು ಬಾರಪ್ಪ! ಗುರು ಕರ್ಕೊಂಡ್ಬರೇಳ್ವರೆ ಅಂತ್ಹೇಳಿ ಕರುಕೊಂಡು ಬಾರಪ್ಪ! 
ಗುರು ಅಪ್ಲೆ ಆದೇಟ್ಲೆ ಏಳ್ತಲೆ ಕಾಳಿಂಗಸರ್ಪ! ಮಟವನ್ನು ಬುಟ್ಟು! 


ಅಡವೀಯ ಒಳುಗೆ ಬರುತಾದೆ! 
ನೋಡಿ ನಮ್ಮ ಶಿವನಾ। 


ಏಳ್ತಲೆ ಕಾಳಿಂಗ ಸರ್ಪ ಬಂದು! ಮರುದೇವ್ರೆ ಗುರುಗಳು ಕರ್ಯಂಡ್ಬರಕ್ಚೇಳಿದ್ದಾರಪ್ಪಾ! 
ನೀನು ಮಶುಕ್ಕೆ ಬಂದೇ ತೀರ್ಬೇಕು ಅಂತ್ಹೇಳಿ ಏಳು ತಲೆ ಕಾಳಿಂಗ ಸರ್ಪ ಕರೀತು। 
ಅಯ್ಯಾ ಕಾಳಿಂಗ ಸರ್ಪೆ! ನಾನು ಮಾತ್ರ ಬರುಕಿಲ್ಲ! ಮರುದೇವ್ರ ಬರಕಿಲ್ಲ ಅಂತೇಳ್ಳುಟ್ಟು। 
ಇಷ್ಟು ಮಾತಾಡಿದ್ದಾನೆ ಅಂಶ ನೀನು ಗುರುಗಳ್ಗೆ ತಕ್ಕಂಡೋಗಿ ತಿಳಿಸ್ಟುಡಪ್ಪ ಅಂತ 
ಹೇಳಿದ್ದಾರೆ! ಸ್ವಾಮಿ ನೀವು ಬರ್ದೆ ಇದ್ರೆ ನಾನು ಬುಡಕಿಲ್ಲ ಅಂಶ್ಟೇಳಿ! ಏಳ್ಲಲೆ ಮಾಸೇಸ 
ಮುಂದಕ್ಕೆ ಬತ್ತಂತೆ! ಮಾಸೇಸ ಹೋಗಿ ತಡುದಾಗ! ನೋಡಪ್ಪ ನೀನು ನನ್ಗೆ ಬೋದ 
ಚಕ್ರ ಕೊಡೆಯಾಗು ಅಂತ್ಲೇಳಿ! 
ಅದನ್ನು ನುಲ್ಲು ಹಿಡಿದವ್ರೆ ಮಾದೇವ್ರ 
ನೋಡಿ ನಮ್ಮ ಶಿವನಾ! 
ಅಯ್ಯೋ ಶಿವ ಶಿವಾ ಭಗವಂತನೆ। ಬಸವಣ್ಣ ಆದಿಶೇಷ ಹೋಗಿ ಬದ್ನೆ ಇಲ್ಲವಲ್ಲ 
ಅಂತ್ಲೇಳಿ! ಕುಂತೂರು ಬೆಟ್ಟದ ಪ್ರಭುಲಿಂಗಸ್ವಾಮಿ | ಹನ್ನೆರಡೆಜ್ಜೆ ಕೆಂಬರುಗನ ಕರ್ದು! 
ಆ ಬರಗನ ಕಳುಗವ್ರೆ ಗುರುಗಳು! 
ನೋಡಿ ನಮ್ಮ ಶಿವನಾ। 


ನನ್ನಪ್ಪಾಜಿ ಮಾದೇವ ಏಳ್ಶೆಲೆ ಹೆತ್ತಯ್ಕ। ಆ ಬರುಗನ ಹಿಡ್ಕೊಂಡು ಕಂಬ್ಳಿ 
ಹಂಬ ಕಡಿವಾಣ ಹಾಕಿ! ನನ್ನ ಗುರುಗಳು ನನಗೊಂದು ಬರಗನ ಕೊಟ್ಟಿದ್ದಾರೆ ಅಂತ್ಚೇಳಿ। 
ಅವರು ಅಜ್ಜಿಪುರ ರಾಮಾಪುರಕ್ಕೆ ಬರುತಾರೆ ಮಾದೇವ 
ನೋಡಿ ನಮ್ಮ ಶಿವನಾ। 
ಅಲ್ಲಿಂದ ನನ್ನಪ್ಪ ಏಳ್ಮಲೆ ಹೆತ್ತಯ್ಯ! ಅಲ್ಲಿ ಹನುಮಂತ್ರಾಯ ಬಂದು ನನ್ನಪ್ಪಾಜಿಯ 
ತಡುಕೊಂಡು! ನೋಡಪ್ಪ ಹನುಮಂತ್ರಾಯ! ನಮ್ಮನ್ನ ತಡೀಬ್ಮಾಡ ನನಕಂದ। ಮುಂದಲ 
ಪೂಜೆ ನಿನಗಾಗ್ಲಿ ಅಂತ್ಲೇಳಿ! ಅಲ್ಲಿಂದ ಮುಂದಕ್ಕೆ ನಮ್ಮಪ್ಪಾಜಿ ಏಳ್ಮಲೆ ಮಾದೇವ. 
ಸಲಾಮುನ ಬ್ವಾರೆಗೆ ಬತ್ತರಲ್ಲಪ್ಪ ಮಾದೇವ 
ನೋಡಿ ನಮ್ಮ ಶಿವನಾ। 
ಮುಂದೆ ಒಡ್ಕೆ ಹೊಸಳ್ಳಿಗೆ ನನ್ನ ಸ್ವಾಮಿ ಬಂದ್ರತೆ! ತಾಯಿ ಉತ್ರೋಜಮ್ಮ 
ಕಟ್ಟಿದ್ದಂತ ಉಡ್ಡಾರ ನಮ್ಮ ಸ್ವಾವೂರ್ಗೆ ಬಿಗುದ್ದಂತು! ನನ್ನ ಸ್ವಾಮಿ ಬೆಳೆದು ಬೆಳೆದು 
ಮಾದಪ್ಪ ಆಯ್ತಿದ್ದಲ್ಲ! ಚಿನ್ನದುಡದಾರ ಪಟ್ಟಂತ ಕಿತ್ಚಂತು। ನನ್ನ ಮಾಯ್ಕಾರ ಮುದ್ದು 
ಮಾದೇವ! ಕಿತ್ತೋದುಡದಾರವನ್ನು ನೋಡಿ! ಇಲ್ಲೆ ತಂದೆ ತಾಯಿ ಬಂಧು ಬಳಗದ 
ಬಂದಾನ ಹರೀತು। ನನ್ನ ಉಡ್ಡಾರ ಕಿತ್ತಂತ ಈ ಸ್ಥಳದಲ್ಲಿ! ಮುಂದೆ ಬರುವಂತ 


173 


ಕಲಿಯುಗದಲ್ಲಿ! ನನ್ನೇಳು ಮಲೆ ಕೈಲಾಸಕ್ಕೆ ಬರುವಂತ ಹೆಣ್ಣೇಳು ಕೋಟಿ ಗಂಡೇಳು 
ಕೋಟೆ ಪಡಲು ಪರ್ಗೆಯಲ್ಲ! ಇಲ್ಲೇ ಬಂದು ನಿಂತಾಗ! ಇಲ್ಲಿನ್ಗಂಟ ನಾವು ತಂದೆ ತಾಯಿ 
ಮಕ್ಕ ಆಗದ್ದೊ! ಇನ್ನು ಮುಂದೆ ಗುರು ಮಕ್ಳ ಅಂತ್ಹೇಳಿ! ತಮ್ಮ ತಮ್ಮ ಉಡ್ಡಾರ 
ಕಿತ್ತೆಸೀಲಿ। ಈ ಹಳ್ಳಕ್ಕೆ ಉಡ್ಡಾರಳ್ಳ ಅಂತ ಹೆಸ್ಪಾಗ್ಲಿ ಅಂತ್ಲೇಳಿ। 
ನನ್ನ ಮಾಯಕ್ಕಾರ ಮುಂದೆ ಹೊಂಟನ್ರೆ 
ನೋಡಿ ನಮ್ಮ ಶಿವನಾ। 
ಅಯ್ಯೋ! ನನ ತಾಯಿ ಅಂದ್ಬುಟ್ಟು! ದಿಷ್ಟಿಸಿ1 ಮೈಸೂರು ಚಾಮುಂಡೇಶ್ವರಿ ಬೆಟ್ಟ 
ನೋಡುದ್ರಂತೆ! ಹಾಳ್ಮುಂಡೆ ಮೊಕ ಇಲ್ಲೂ ಕಾಣ್ಣದಲ್ಲಿ ಅಂತ್ಹೇಳಿ। ಕುಂತೂರು ಕಡೀಕೆ 
ದ್ರಿಷ್ಟಿ ಮಡುಗುದ್ರಂತೆ! ಪ್ರಭುಸ್ವಾಮಿ ಬೆಟ್ಟ ಕಂಡ್ಬುತ್ತಂತೆ। ಇತ್ಲಾಗಿ ತಿರುಗಿನೋಡಿದ್ರಂತೆ! 
ರಂಗಸ್ವಾಮಿ ತೊಳಸಮ್ಮನ ಬೆಟ್ಟ! ಸ್ವಾಮಿ ಎದೂರ್ಗೆ ಕಂಡ್ಬುಡ್ತಂತೆ। ಸುತ್ತಾ ಮುತ್ತಾ 
ಶತ್ರುಗಳಿದ್ದಾರಲ್ಲ ಇವರ ಮೊಕ ಹೇಂಗೆ ನೋಡ್ಬೇಕು ನಾನು! ಕಾ ಅನ್ನೋ ಕಾಗೆ ಸಪ್ತ! 
ಗೂ ಅನ್ನೋ ಗೂಗೆ ಸಪ್ತ! ಕೊಕ್‌ ಅನ್ನೋ ಕೋಳಿ ಸಪ್ತ ನನ್ನ ಕಿವಿ ಕರ್ಗಕ್ಕಿ! ಕೇಳ್ಹೇ 
ಹೋಗ್ಲಿ ಅಂತ್ಹೇಳಿ ನನ್ನಪ್ಪಾಜಿ। ಕೆಂಜೆಡೆ ಒದುರ್ಕೊಂಡು! ಕೆಂಜರಗಣ್‌ ಬುಟ್ಕೊಂಡು। 
ರೋಸ ವ್ಯಾಸವನ್ನು ತಾಳ್ಕೊಂಡು ಲೆಂಘಣ್ಣಿ ಮ್ಯಾಗ್ನಿಂದ! 
ಅವರು ರಂಕರಿಸಿ ತುಳಿದವರೆ ಮಾದೇವ 
ನೋಡಿ ನಮ್ಮ ಶಿವನಾ। 
ರೋಂಕರಿಸಿ ತುಳುದೇಟ್ಸೆ] ಬೆಟ್ಟ ಗುಡ್ಡವೆಲ್ಲ ಸಮತಟ್ಟಾಗೋದೇ। ಅಡವಿ ಅರಣ್ಯ 
ಚದುರ ಮಧ್ಯದಲ್ಲಿ ನಟ್ಟನಡು ರಾಜ್ಯ ಬ್ಯಾಡ ಗಂಪಣ ಸೀಮೆ! ಕಿಕ್ಕೇರಿ ದೇಸ ಹಿಂದುಕ್‌ 
ಬುಟ್ಕೊಂಡ್ರು! ಬೇವುನಟ್ಟಿ ಬಲಕೆ ಬುಟ್ಕೊಂಡ್ರು! ಆಲಂಬಾಡಿನೂ ಬಲಕ್ಕ ಬುಟ್ಕಂಡ್ರು! 
ನೂರೊಂದಯ್ಯನ ಚಾರಂದಪ್ಪನ ಮಲೆ। ದ್ಯಾವರಳ್ಳಿ ನಡುರಾಣ್ಯ! ಅಂತರಗಂಗೆ ತೆಂಕ್ಟೋರಿ! 
ಸೀಗೆ ಸಿರುಗಂಧ ಬಾಡ ಬಾಕನ್ನೊತ್ತೆ! ಏಳ್ಳಾಯಿ ಹೊನ್ನುತ್ತ! ನುಗ್ಗನಾರದ ಜ್ವಾಲೆ ಬಿರ್ರು! 
ವಗ್ಗಾರು ಗುತ್ತಿ ಕೆಮೃತ್ತಿ ಮರದಲ್ಲಿ 
ಅಲ್ಲಿ ಉದ್ಭವಿವಾಗವರಲ್ಲ ಮಾದೇವ! 
ನೋಡಿ ನಮ್ಮ ಶಿವನಾ। - 
ಬಸವಣ್ಣುವೆ ಸರ್ಪಾನೂವೆ ಬಂದ್ರಲ್ಲ! ನೀನು ಬಂದ ದಾರಿ ಬಸವನ ದಾರಿ 
ಆಗ್ಗಪ್ಪ। ಸರ್ಪ ಬಂದ ದಾರಿ ಸರ್ಪನ ದಾರಿ ಅಂತ್ವೇಳಿ ಅಯ್ಯಾ ಬಸವಣ್ಣ! ನನ್ನ ರಕ್ಷೆ 
ಕೈಲಿ ನಿನ್ಗೆ ಒಂದು ಪೂಜೆ ಕೊಡುಸಿದ್ದೀನಿ। ನನ್ನ ಗುಡಿ ಬಾಗಲ ಮುಂದೆ ನೀನಿರಪ್ಪ! ನನ್ನ 
ಪರಸೇಮಂದಿ ಕೈಲಿ ತುಣೀಸಿ। ನಿನಗೊಂದು ಧೂಪ ಹಾಕಿಸ್ತೀನಿ ಅಂದ್ರು! ಏಳು ತಲೆ 
ಕಾಳಿಂಗ ಸರ್ಪನ ಮಾದಪ್ಪ ಎತ್ತಿ! ತಲೆದೆಸೀಗೆ ನೆಳ್ಳಾಗಿ ಕುಣಿಸ್ಕೊಂಡು 


ಸರ್ಪುನ ಏಳೆಡೆ ನೆಳ್ಳಲ್ಲಿ ಮನುಗವ್ರೆ ಮಾದೇವಾ। 
ನೋಡಿ ನಮ್ಮ ಶಿವನಾ!* 


174 


ಮಂಗಳಾರತಿ ಮಾದೇವರಿಗೆ 
ಟಪ್ಪಜಿಗಳು 


ಕಂಸಾಳೆ ಸಾಹಿತ್ಯ ೪, ಕಿರುಗಾವಲು ಮಹಾದೇವ ಶೆಟ್ಟಿ. 
ಕಂಸಾಳೆ ಸಾಹಿತ್ಯ ೫, ಮಧುವನಹಳ್ಳಿ ಮಹಾದೇವ ಶೆಟ್ಟಿ ಮತ್ತು ಮಹಾದೇವ. 
ಕಂಸಾಳೆ ಸಾಹಿತ್ಯ ೩, ಆಲ್ಲೋಡು ಪುಟ್ಟಮಾದಯ್ಯ ಮತ್ತು ನಂಜಯ್ಯ. 


ಕಂಸಾಳೆ ಸಾಹಿತ್ಯ ೯, ಸಂಪಾದಕರು ಡಾ.ಕೆ. ಕೇಶವನ್‌ ಪ್ರಸಾದ್‌, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, ವಿದ್ಯಾರಣ್ಯ, ೧೯೯೭. 


ಕಂಸಾಳ ಸಾಹಿತ್ಯ ೮, ಮಲೆಯ ಮಾದೇಶ್ವರ ಸಂಪುಟ ೧ ಸಂಪಾದಕ : ಪಿ.ಕೆ. ರಾಜಶೇಖರ, 
ಮೈಸೂರು, ೧೯೭೩. ಇದರಲ್ಲಿ ಕೆಲವು ಪದ್ಯಗಳನ್ನು ಮಾತ್ರ ಆರಿಸಿಕೊಳ್ಳಲಾಗಿದೆ. 


ಹುಟ್ಟ ಬೆಳೆದ ಸಾಲು 
ಟಪ್ಪಣಿಗಳು 


೬ನೆಯ ಕಂಸಾಳೆಯ ಸಾಹಿತ್ಯವನ್ನು ಪ್ರಮುಖವಾಗಿ ಇಟ್ಟುಕೊಂಡು ೧,೨,೩,೪,೫,೬,೭,೮ 
ಕಂಸಾಳೆ ಸಾಹಿತ್ಯವನ್ನಿಟ್ಟುಕೊಂಡು ಪರಿಷ್ಕರಿಸಲಾಗಿದೆ. 


ಕಂಸಾಳೆ ಸಾಹಿತ್ಯ ೧ರಲ್ಲಿ ಬರುವ ಸಂಪೂರ್ಣ ಪಾಠವನ್ನು ತೆಗೆದುಕೊಳ್ಳಲಾಗಿದೆ-ಚಾಮುಂಡಿ 
ಪ್ರಕರಣ. 


ಕಂಸಾಳೆ ಸಾಹಿತ್ಯ ೩- ಆಲ್ಲೋಡು ಪುಟ್ಟಮಾದಯ್ಯ ಹಾಗೂ ನಂಜಯ್ಯ 

ಕಂಸಾಳೆ ಸಾಹಿತ್ಯ ೨- ಉತ್ತರಾಜಮ್ಮ, ಸಿವದಾಸಪ್ಪ- ವೀರಶೈವಲಿಂಗಾಯಿತರ ಮಗ ಮಾದೇಶ್ವರ 
ಎಂದು ಬರುತ್ತದೆ. 

ಕಂಸಾಳೆ ಸಾಹಿತ್ಯ ೬ರಲ್ಲಿ ಪ್ರಭುಸ್ವಾಮಿಗಳ ಹೆಂಡತಿ ಇದ್ದರು ಎಂದು ಬರುತ್ತದೆ. (7) 
ಪ್ರಧಾನ ಗಾಯಕ ವಚನದ ಕೊನೆ ಸಾಲು ಹೇಳುವಾದ ಸೊಲ್ಲಿನವರು “ಹೌದಪ್ಪಾ ಹೌದು...” 
“ಸಿವ ಸಿವಾ... ಹೌದು” ಎನ್ನುತ್ತಾರೆ. ವಚನದ ಕೊನೆಯ ಸಾಲು ಪದ್ಮದ ಧಾಟಿಯಲ್ಲಿ 
ಆರಂಭವಾಗಿ ಸೊಲ್ಲನ್ನು ಅದರ ಜೊತೆಗೆ ಸೇರಿಸಿಕೊಂಡು ಹಾಡುವಾಗ ಹಿಮ್ಮೇಳದ ಸೊಲ್ಲಿನವರು 
ಅದಕ್ಕೆ ದನಿಗೂಡಿಸುವರು. 


ಕಂಸಾಳೆ ಕಥಾಸಂಪ್ರದಾಯ ೭ರಲ್ಲಿ ಬರುವ ಕೆಲವು ಹೊಸ ಭಾಗಗಳನ್ನು ಇಲ್ಲಿ ಕೈ ಬಿಡಲಾಗಿದೆ. 
ಏಕೆಂದರೆ ನಾನು ಸಂಗ್ರಹಿಸಿದ ಕಂಸಾಳೆ ಕಲಾವಿದರು ಈ ಸಾಲುಗಳನ್ನು ಹಾಡಲಿಲ್ಲ. ಅವರನ್ನು 
ಕೇಳಿದರೆ ಹಾಡಲು ಬರುವುದಿಲ್ಲ ಎಂದು ಹೇಳುವುದನ್ನು ನೋಡಿದರೆ ಹಣದಾಸೆಗೆ ಏನೋ 
ಕಥೆ ಕಟ್ಟಿ ಇದಕ್ಕೆ ಸೇರಿಸಿರಬೇಕು. ಕಾವ್ಯದ ಓಟಕ್ಕೆ ಇವು ಅಪ್ರಸ್ತುತ ಎಂದು ಕೈಬಿಡಲಾಗಿದೆ. 
ಮಂಗಳ ಮೈಮೆಯ ಮಾದೇವ, ಆದಿಸಕ್ತಿ, ಜೀವಕೋಟಿಗಳ ತೃಷ್ಟೆ, ಎಡಗೈ ಬಲಗೈಯವರು 
ಹುಟ್ಟಿದ್ದು ಮುಂತಾದುವುಗಳನ್ನೂ ಬಿಡಲಾಗಿದೆ. ಒಬ್ಬ ಕಂಸಾಳೆ ಕಲಾವಿದನು ಹೇಳುವ ಪಾಠವನ್ನು 
ತೆಗೆದುಕೊಂಡು ಮಿಕ್ಕ ಕಂಸಾಳೆ ಕಲಾವಿದರು ಹೇಳುವ ವಿಭಿನ್ನ ಕಥೆಗಳನ್ನು ಮಧ್ಯೆ ಮಧ್ಯೆ 
ಜೋಡಿಸಿಕೊಂಡು ಕಥೆಗೆ ಒಂದು ರೂಪಕೊಡುವ ಪ್ರಯತ್ನ ಮಾಡಲಾಗಿದೆ. 


175 


ಕಂಸಾಳೆ ೨ರಲ್ಲಿ ತಳಿಗೆ ಅನ್ನವನ್ನು ಕಲ್ಲು ಬಸವನಿಗೆ ಉಣಿಸುತ್ತಾನೆ. 


ಸ 


p> 


ಕಂಸಾಳೆ ಕಥಾಸಂಪ್ರದಾಯ ೯, ಸಂ : ಡಾ.ಕೆ. ಕೇಶವನ್‌ ಪ್ರಸಾದ್‌, ಪ್ರಸಾದಲಿಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, ೨೨೧, ಪ್ರಕಟಣೆ ೧೯೯೭. 


ಉತ್ತರಾಜಮ್ಮ-ಶಿವದಾಸ ಇವರ ಮಗ ಮಾದೇಶ್ವರನಾಗಿ ಹುಟ್ಟುತ್ತಾನೆ. 
“ಗಂಧದ ಕರಡಿಗೆ ಉಟ್ಟಿದಂಥ ಪುಟ್ಟುಲಿಂಗಪ್ಪ ಉತ್ತರಾಜಮ್ಮನ ಮಗ್ಗುಲಲ್ಲಿ ಸಣ್ಣ ಬಾಲಕನಾಗಿ 
ಮಲಗವರೇ ಮಾಯ್ಕಾರಾ'', 

ಆ, ಬೀರಂಕೊಲ್ಲಿ ಹಲಗೇಗೌಡನ ಪ್ರಸಂಗ 
(೩) ಪ್ರಧಾನ ಪಾಠ ಇದರಲ್ಲಿ ಬೇವುನ ಕೊಲ್ಲಿ ಎಂದಿದೆ. (ಕ,ಗುಗಳಲ್ಲಿ ಬೀರಂಕೊಲ್ಲಿ (ಘ) 
ಪಾಠದಲ್ಲಿ ಬೀರಂಬಳ್ಳಿ (ಛ) ಪಾಠದಲ್ಲಿ ಭೀಮನ ಕೊಲ್ಲಿ (ಕ) ಬಲ್ಲಮ್ಮ. 

೯. ಕಂಸಾಳೆ ಸಾಹಿತ್ಯ ೮ ಉತ್ತರಾಜಮ್ಮ ಕಲ್ಯಾಣ ದೇವ್ರ ಮಗ ಮಾದೇಶ್ವರ ಇನಿಮಾವಿನ ಹಣ್ಣು 
ತಿಂದಾಗ ಉತ್ತರಾಜಮ್ಮ ಗರ್ಭಿಣಿಯಾದಳು. 


೧೦. ವಿವಿಧ ಕಂಸಾಳೆ ಕಥಾಸಂಪ್ರದಾಯಗಳಲ್ಲಿ ಮಾದೇಸ್ವರ ಹುಟ್ಟು :- 


ಆದ್ರೆ ಯೆಳ್ತೇನಿ ಕೇಳವ್ಹಾ! ನನ್ನ ಗನಸರಣೆ ಬೆಚ್ಚಬ್ಯಾಡ ಬೆದರ್ಬಾ ಡ ತಾಯಿ! ನಿನ್ನ 
ನಡು ಬೆನ್ನ ಮಜ್ಜೆ ಸೀಳಿ! ನಿನ್ನ ತೊಡೆ ಮ್ಯಾಕೆ ಬತ್ತೀನಿ ಅನ್ಬುಟ್ಟು! ಅವಳು ಅಯ್ಯಾ 
ಚೆಂದ 
ಆಚೆಗೆ ನೆಗೆದು ಬತ್ತಾನಲ್ಲೊ! ಮಾದೇವೋ 
ಆಹಾ... ನೋಡಿ ನಮ್ಮ ಸಿವನಾ!" 


“ಸಿವ ಸಿವಾ ಒಂಬತ್ತು ತಿಂಗಳು ತುಂಬಿ! ಬಂದಮ್ಯಾಲೆ ಮಾಯಕಾರ। ತಾಯಿ 
ನಿನ್ನ ಎಡದ ಕೈನ ಹೂವ ತೆಗೆದು! ಬೆನ್ನಿನ ಮ್ಯಾಲೆ ಬಾರಮ್ಮ! ಆವಾಗಲೀಗ ಬೆನ್ನಿನ 
ಮ್ಯಾಲೆ! ಮಡಗಿದ ಉತ್ತರಾಜಮ್ಮ! ಪಟಾಪಟ್ನೆ ಬುಟ್ಟೋಯ್ತಲ್ಲಾ ಸ್ವಾಮಿ! 


ಜಾತಿವೊಳಗೆ ಲಿಂಗಾಯಿತರ ವೀರಸ್ಸೆ [ವರ ಮಗಳು! ಉತ್ತರಾಜಮ್ಮ ನವರು ಸಿವ 
ದಾಸಪ್ಪನವರು। ಅವರಿಗೆ ಪತಿಯವರು! ಕಲ್ಲು ಮಟಕಟ್ಟಿ ಅರಣ್ಯದಲ್ಲಿ ಕಾಲಹರಣ 
ಮಾಡುತ್ತಿದ್ದರು! ಅವಳಿಗೆ ಸಿವ ಸಿವಾ ಪುತ್ರ ಸಂತಾನವಿಲ್ಲದಂತೆ! ನಿತ್ಯ ಕಾಲ ಸಿವಪೂಜೆಗೆ 
ಕೆಂದಾವರೆ ಪುಸ್ಮಗಳೇ ಬೇಕು! ಆ ಕಲ್ಲು ಮಟದ ಎದರೊತ್ತರ ಕೆಂದಾವರೆ ಕೊಳ 
ಇತ್ತು! ಕೆಂದಾವರೆ ಕೊಳದಲ್ಲಿ ಆ ಗ್ರಾಮದಲ್ಲಿ ಇರತಕ್ಕಂತವರೆಲ್ಲಾ। ಉತ್ತರಾಜಮ್ಮನ 
ಪಾದ ಪೂಜೆಗೆ! ನೂರೊಂದು ಮಂದಿ ಜಂಗಮರು ಸಿವಸಿವಾ? ಕೆಂದಾವರೆ ಕುಸುಮ! 
ಕೋಳಿ ಕೂಗೋ ಜಾಮಕ್ಕೆ ಎದ್ದು ಸ್ನಾನ ಮಡಿಗಳನ್ನು ಮಾಡಿ! ಸಿವಪೂಜೆಯನ್ನು 
ತೀರಿಸಿ! ಅವರು ಪಾದಕ್ಕೆ ಪುಸ್ಮ ತಕ್ಕಂಬಂದು ಒಪ್ಪಿಸ್ತಿದ್ರು! ಆವತ್ತಿನ ದಿನ ನೂರೊಂದು 
ಮಂದಿ! ಜಂಗಮರು ಹೂವಿನ ಕುಕ್ಕೆ ಕೈಲಿ ಹಿಡಿದು! ಕೆಂದಾವರೆ ಕೊಳದ ಏರಿಮ್ಯಾಲೆ 


176 


ವೋಗುವಾಗ! ಪುಸ್ಮಗಳೆಲ್ಲಾ ಮಾಯವಾಗಿತ್ತು! ಮದ್ಯದಲ್ಲಿ ಒಂದು ಪುಸ್ಮ ಉಳಿದು 
ಬಂದಿತ್ತು! ನೂರೊಂದು ಮಂದಿ ಜಂಗಮರ ಕೈಲಿ। ಆ ಪುಸ್ಮ ತಗಂಡು ಬರೋದಕ್ಕೆ 
ಅಸಾದ್ಯವಾಯಿತಂತೆ! ಉತ್ತರಾಜಮ್ಮನ ಸನ್ನಿದಾನದಲ್ಲಿ! ನೂರೊಂದು ಮಂದಿ 
ಸೇವಾಕರ್ತರು ಬಂದು ನಿಂತು! ತಾಯಿ ಪಾದಕ್ಕೆ ದೀರ್ಗ ದಂಡ ನಮಸ್ಕಾರ ಮಾಡಿ! 
ಕೈಕಟ್ಟಿ ನಿಂತರು! ಯಾಕ್ರಪ್ಪಾ ಮಗು ಅಂತೇಳಿ ತಾಯಿಯವರು ಕೇಳಿದರು ತಾಯಿ 
ಕುಸುಮಗಳೆಲ್ಲಾ ಮಾಯವಾಗಿದೆ! ಮದ್ಯಕೊಳದಲ್ಲಿ ಒಂದು ಪುಸ್ಮ ಉಳಿದು ಬಂದಿದೆ! 
ನಮ್ಮ ಕೈಲಿ ಅಸಾದ್ಯವಾಯ್ತು ತರಕ್ಕಾಗಲಿಲ್ಲ। ಹಿಂದಿರುಗಿ ಬಂದೆವು ಅಂತೇಳಿ ಆ 
ನೂರೊಂದು ಮಂದಿ ಜಂಗಮ ಮಕ್ಕಳು! ಉತ್ತರಾಜಮ್ಮನ ಸಾನಿದ್ಯದಲ್ಲಿ ಹೇಳುವಾಗ! 
ಉತ್ತರಾಜಮ್ಮನವರು ಆಕಾಸ ಅಂತು ನೋಡಿ। ದರಣಿ ಬಗ್‌ ನೋಡಿ! ಸಿವನ ಗ್ಯಾನಗಳನ್ನು 
ಮಾಡಿ! ತಾಮ್ರದ ಪಾತ್ರೆ ಬರಿಗೈಲಿ ಹಿಡಿದು! 

ಗಂಗೆ ತಡಿ ಒಳಗೆ ಬಂದು ನಿಂತರಲ್ಲಾ। 

ಉತ್ತರಾಜಮ್ಮ ಸಿವ ಸರಣೆ। 

ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ 

ಕೋಲು ಮಂಡೆ ಜಂಗಮ ದೇವರು ಕ್ಹಾರಣ್ಯಕೆ ದಯಮಾಡಿದರು 

ಕ್ವಾರಣ್ಯ ನೀಡಮ್ಮ ಗುರು ಕೋಡುಗಲ್ಲು ಮುನಿಗೆ * 


ಆ ಮಾಯಕ್ಕಾರ ಮಾದೇವರು। ಉತ್ತರಾಜಮ್ಮನವರ ಗರ್ಭದಲ್ಲಿ ಉದ್ದವಿಸಬೇಕು 
ಅಂತೇಳಿ! ಗುರುವೇ ಹುಳುವಾಗಿ ದುಃಖ ಅವತಾರ ತಾಳಿ! ಬರಿ ಕೊಳದಲ್ಲಿ ಮದ್ಯ 
ಹೂವು ಉಳಿದಿತ್ತಲ್ಲಾ। ಕೆಂದಾವರೆ ಪುಸ್ಮ ಅದರ ಮೇಲೆ ಲಿಂಗ ಇತ್ತು! ಈ ಪೀಟದ 
ಮ್ಯಾಲೆ! ಈ ದುಂಬಿ ಆಕಾರದಲ್ಲಿ ಕೂತನು ಪರಮಾತ್ಮ। ಉತ್ತರಾಜಮ್ಮನವರು ಗಂಗೆ 
ತಡಿ ಒಳಗೆ ನಿಂತು! ಮೂರು ಕಲ್ಲು ತೆಗೆದು! ಮುನಿ ಅಂತೇಳಿ ಗಂಗೆ ತಡಿ ಒಳಗೆ! ಗಂಗೆ 
ಪೂಜೆಗಳನ್ನು ಮಾಡಿ! ನಮಸ್ಕಾರಗಳನ್ನು ಮಾಡಿ। 

ಗಂಗೆ ಮ್ಯಾಲೆ ನಡೆದು ಬತ್ತಾವಳಲ್ಲಾ 
ಉತ್ತರಾಜಮ್ಮ ಸಿವಸರಣೆ 
ಶ್ಹಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ! 

ಆಗ ತಾಯಿಯವರು ಗಂಗೆ ತಡಿ ಒಳಗೆ ಹೋಗಿ! ಗಂಗೆ ಪೂಜೆಗಳನ್ನು ಮಾಡಿ! 
ಗಂಗೆ ಮ್ಯಾಲೆ ನಡೆದು ಹೋದರಂತೆ! ಆಳ ಉದ್ದ ತಿಳಿದೆ ಇರತಕ್ಕಂತ ಗಂಗೆ ಒಳಗೆ! 
ಗಂಗೆ ಮ್ಯಾಲೆ ನಡೆದು ಹೋಗಿ ನಿಂತು! ಉತ್ತರಾಜಮ್ಮನವರು ಪುಸ್ಕಕ್ಕಿ ಕೈನೀಡಿ ಕೀಳುವಾಗ! 
ಗಂಗೆಗೆ ಇಳಿದರು ಪರಮಾತ್ಮ ಅಂತೇಳಿ ಬಾಯಿ ತೆರೆದರಂತೆ। ಗಂಗೆ ಗರ್ಭಕ್ಕೆ ನುಗ್ಗಿತು! 

ಗಂಗೆ ಚಂಬಾಳೆ ನುಗ್ಗಾವನಲ್ಲಾ 
ಕೆಂಡಗಣ್ಣ ಮಲೆ ಮಾದಯ್ಯ 
ಕ್ಹಾರಣ್ಯಗಳ ನೀಡಮ್ಮಾ ಗುರು ಕೋಡುಗಲ್ಲು ಮುನಿಗೆ 


177 


“ರಾಮಾಂಬಿಕೆ ಅನ್ನೊವರೇ ರಾಮವ್ವೆ! ಸಿವದಾಸಪ್ಪ ಅನ್ನುವವನೇ ಮೂಗಪ್ಪ! 
ಗಂಡ ಹೆಂಡತಿ ದಂಪತಿಗಳು! ಲೋಕದ ಮ್ಯಾಲೆ ಒಂದು ಮನಸಾಗಿ ಬಕ್ತಿಯಿಂದಿದ್ದಾರೆ। 
ಇವರ ತಾಯಿ ತಂದೆ ಪಡೆದುಕೊಳ್ಳಬೇಕು ಅಂತೇಳಿ। 

ಅವರ ಹತ್ತಿರ ಮೆಲ್ಲಮೆಲ್ಲನೆ ಬರ್ತವ್ರೆ ಮಾದೇವಾ 
ಆಹಾ ನೋಡಿ ನಮ್ಮ ಸಿವನಾ 

ಮಲೆಯೋ ಮಾದೇವ ಬರುವಾ ಚಂದವಾ 
ನೋಡಿ ನಮ್ಮ ಸಿವನಾ* 

ಹೀಗೆ ಹೇಳಿ ಉತ್ತರಾಜಮ್ಮ ತಾವರೆ ಪುಸ್ಮ ಎತ್ತಿ ಮೂಸಿಕೊಂಡಿದ್ದಾರೆ ಮೂಸಿದ 
ತಕ್ಷಣ ನನ್ನ ಮಹಾಗುರು ಉತ್ತರಾಜಮ್ಮನ ದೇಹವನ್ನು ಸೇರವರೇ ಮಾದೇವ" 

“ಸ್ವಾಮಿ ಮುದ್ಧೂ ಮಾದಪ್ಪನವರು ಕೈಲಾಸ ಮೂರ್ತಿ! ತುಂಬಿದ ಸೋಮವಾರದ 
ದಿವಸ! ಸೂರ್ಯ ಹುಟ್ಟಿ ಬರುವಂತ ಹೊತ್ತಿನಲ್ಲಿ! ಸ್ವಾಮಿ ಅವರು ಪಶ್ಚಿಮ ರಾಜ್ಯಕಿಂತ! 

ಎನೆ. ಗಡಿ. ಚ CA 
ಪೂರ್ವ ರಾಜ್ಯಕ್ಕೆ ದೃಷ್ಟಿಮಡಗವರೇ ಮಾದೇವಾ 
ಆಹಾ ನೋಡಿ ನಮ್ಮ ಸಿವನಾ। 
ಮಲೆಯೋ ಮಾದೇವ ಮೆರೆವ ಚಂದಾವ! 
ನೋಡಿ ನಮ್ಮ ಸಿವನ। 


ಆಗಲೇ ಉತ್ತರ ಭಾಗದೊಳಗೆ! ಎಪ್ಪತ್ತೈದು ವಯಸ್ಸಿನ ಮುಪ್ಪಿನ ಮುದುಕಿ! ಸಿವ 
ಸಿವಾ ಎಪ್ಪತ್ತೈದು ಮುಪ್ಪಿನ! ಕಾಲ ಆಗಿದ್ರೂ ಕೂಡ। ಆ ಉತ್ತರಾಜಮ್ಮನ ಪತಿಬೇವ 
ಚಂದ್ರಸೇಖರಮೂರ್ತಿ। ಆ ಚಂದ್ರಸೇಕರ ಮೂರ್ತಿ ಇಮಾಚಲ ಪರ್ವತ ತಪ್ಪಲಿನಲ್ಲಿ 
ಏಳು ಬಾಯಿ ಹೊನ್ನುತ್ತದೊಳಗೆ ಸಿವನು। ಆಗಲೀಗ ಮಕ್ಕಳಿಲ್ಲ ಅಂತ ಚಿಂತೆಯಿಂದ! 
ಅವರು ತಪ ಮುನಿಯಾಗಿ ತಪ ಮಾಡ್ತವರೇ ಮಾದೇವಾ 
ಆಹಾ ನೋಡಿ ನಮ್ಮ ಸಿವನಾ 
ಆಗಲೀಗ ತಪ ಮಾಡುವಂತ ಕಾಲದಲ್ಲಿ! ಆ ಚಂದ್ರಶೇಖರ ಮೂರ್ತಿಯವರು! 
ಅವರ ಗಡ್ಡ ಮೊಸೆಯೆಲ್ಲಾ। ಪಾತಾಳದಲ್ಲಿ ಪಾದ ಬೇರುಬಿಟ್ಟು ಬಿಟ್ಟವಂತೆ! ಅಷ್ಟು 
ಕೂಡ ತಪ ಮಾಡ್ತಿದ್ರೂನೂ। ಸಿವನು ಅವನಿಗೆ ಸಂತಾನ ಫಲ ನೀಡಿದ್ದಿಲ್ಲ! ಆಗಲೀಗ 
ಉತ್ತರಾಜಮ್ಮನವರು ಎಪ್ಪತ್ತೈದು ವಯಸ್ಸಿನ ಕಾಲ ಬಂದ್ರೂ ಕೂಡ ಆ ಸಿವಲಿಂಗದ 
ಮೇಲೆ! ವೆಚ್ಚಾಳದಿಂದ ನೂರೊಂದು ಕೊಡ ನೀರನ್ನು ಬಿಟ್ಟು! ಆ ಜಾತಿಗೊಂದು ಬಗೆ 
ಕುಸುಮವನ್ನು ತಂದು! ಆ ಸಿವಲಿಂಗದ ಮೇಲಿಟ್ಟು! ನೀರನ್ನು ಉಯ್ಯುವಂತ ಕಾಲದಲ್ಲಿ! 
ಹೂವು ಒಂದು ತರ ಉರುಳೋಗದು! ನೀರೊಂದು ಕಡೆ ಬಿದ್ದೋಗದು।! ಆದರೂ 
ಲಿಂಗದ ಮ್ಯಾಲೆ! ಒಂದು ಚೂರು ನೀರೂ ಕೂಡ ತಗಲ್ತಾ ಇದ್ದಿಲ್ಲ ಆಗಲೀಗ 
ಉತ್ತರಾಜಮ್ಮ ಅಯ್ಯೋ ಪರಮಾತ್ಮ! ನಾನೇನಪ್ಪಾ ಜಗತ್ತಿನಲ್ಲಿ ಇಂತ ಅನ್ಯಾಯಮಾಡ್ಜೇ? 
ಸಿವಸಿವಾ ನಿನ್ನ ಲೀಲೆ ನನಗೆ ತೋರ್ನಿಲ್ಲ! 


178 


ಎಂಬುದಾಗಿ ಅವಳು ದುಕ್ಕ ಮಾಡುತವಳೆ। ಜಗದೊಡೆಯ! 


ಮೊಡೆಯ 
ಆಹಾ ನೋಡಿ ನಮ್ಮ ಸಿವನಾ! 

ಆಗಲೀಗ ಸಿವಸರಣೆಯಾದ ಉತ್ತರಾಜಮ್ಮ! ಚಿಂತೇನ ಮಾಡುತ್ತಾ ಸಿವಸಿವಾ। 
ನಾನು ಎಷ್ಟು ತಪ ಮುನಿಯಾಗಿ!। ಬಕ್ತಿಯಿಂದ ಸಿವನನ್ನು ಬೇಡಿದರೆ! ನನ್ನ ಕೈನ ಪುಸುಮಃ 
ಸಿವಸಿವಾ! ಇಟ್ಟಂತ ಪುಸುಮ ಕೂಡ! ಸಿವನ ಲಿಂಗದ ಮ್ಯಾಲೆ ಓದಲಿ ನಾ 
ಬಿಟ್ಟಂತ ನೀರು ನೀನು (igs) ಇದಕೇನು ಮಾಡಬೇಕು ಎಂಬುದಾಗಿ! ಒಂದು 
ಒನಕೆಯನ್ನು ತಂದು ನೆಟ್ಟುಬುಟ್ಟು। ೭ ಒನಕೆ ಮೇಲೆ ಇಂಬೆಹಣ್ಣ ಮಡ್ಡಿ ಸಿವ್ಲೇ! ನಿಂಬೆಹಣ್ಣಿನ 
ಮ್ಯಾಲೆ ಗುಂಡುಸೂಜಿ ಮಡುಗ್ಬುಟ್ಟು 


ಅವಳು ಸಿರಸವನ್ನು ಕೆಳಗಿಟ್ಟವಳೆ ಜಗದೊಡೆಯಾ 
ಆಹಾ... ನೋಡಿ ನಮ್ಮ ಸಿವನ 


ಆಗಲೀಗ ತಪವನ್ನು ಒಪ್ಪತ್ತು ಮಾಡಿದ್ರಂತೆ! ದಿನಾ ಒಪ್ಪತ್ತು ತಪ ಮಾಡ್ಬುಟ್ಟು! 
ಉತ್ತರಾಜಮ್ಮನವರು ಆಗಲೀಗ! ಪರಮಾತ್ಮನಾದ ಮುದ್ದು ಮಾದಪ್ಪನವರು। ಈ 
ಹೆಣ್ಣು ಮಗಳ ತಪವನ್ನು ನೋಡ್ಬುಟ್ಟು! ಅಯ್ಕೋ ಜಗತ್ತಿನಲ್ಲಿ ಇಂತವ। ಕೋಟಿಗೊಬ್ಬ 
ಕುಲಕೊಬ್ಬ ಸಿಕ್ಕನು! ಬಾಳ ಕಸ್ಟ ಜಗತ್ತಿನಲ್ಲಿ! ಇವಳು ಮಕ್ಕಳಿಲ್ಲವೆಂಬ ಮಮತೆಯಿಂದ 
ಇಸ್ಟು ದುಕ್ಕವನ್ನು ಮಾಡಿ ತಪವನ್ನು ಮಾಡ್ತವಳೆ! ಸಿವಲಿಂಗದ ಮೇಲೆ ಪುಸ್ಮ ತ 
ಆ ಪುಸ್ಮ ಕೂಡ ಉರುಳೋಗುತ್ತೆ! ನೀರು ಬಿಟ್ಟಂತೆ ನೀರೂ ಸಹ ಉರುಳೋ ಗುತ್ತ! 
ನಾನು ಇವಳ ವೊಟ್ಟೆ ವಳೆಗೆ ವುಟ್ಟಬೇಕು! ನನಗೆ ತಾಯಿಯಾಗಿ ಪಡೀಬೇಕು! ಇವಳನ್ನು 

ಇಂತ ಸರಣೆಯರು! ಸಿಕ್ಕಿದರೆ ಸಾಕು ಎಂಬುದಾಗಿ! ಸಿವನು ಆಗಲೇ ಸಿವಸಿವಾ! ಆ 
ಗಿಣಿಮಾವಿನ ಮರದಲ್ಲಿ! ಏಳಲೆ ಬಿಟ್ಟು ಏಳೆಲೆ ಚಿಗುರುವಂತ ಸ್ವಳದಲ್ಲಿ! ಸ್ವಾಮಿಯವರು 
ಆವಾಗಲೀಗ! ಮೊಗರು ಜಿಗುರಾದವಂತೆ! ಮೊಗರು ಚಿಗುರಾಗಿ ಬಿಟ್ಟು ಪರಮಾತ್ಮ! 

ಒಂದು ಇನಿ ಮಾವಿನಹಣ್ಣಾದ್ರು ಜಗದೊಡೆಯ 

ಆಹಾ... ನೋಡಿ ನಮ್ಮ ಸಿವನಾ 


ಇನಿ ಮಾವಣಣ್ಣಾಗ್ಸುಟ್ಟು ಮುದ್ದು ಮಾದಪ್ಪನವರು। ಉತ್ತರಾಜಮ್ಮನ ನ ತಪಸ್ಸಿಗೆ 
ಮೆಚ್ಚಿಬಿಟ್ಟು! ಆಗಲೀಗ ಸಿವನು! ಆ ಉತ್ತರಾಜಮ್ಮ ನಮೊರಳಿಗೆ ಬಿದ್ದುಬುಟ್ರಂತೆ! ಸ್ಡಾಮಿ 
ಬಿದ್ದಂತ ಕಾಲದಲ್ಲಿ ಮೂಕಕ್ಕೆ ಕಾಣುತಂತೆ! ಉತ್ತರಾಜಮ್ಮ ನವರು ಆಗಲೇ ಕೈಯ 
ತಟ್ಟಿಕೊಂಡು! ಆ ಇದಿ ಮಾವನಣ್ಣಿಡುಕೊಂಡು! ಅಯ್ಯೋ ಏನಪ್ಪಾ ಸಿವ ಸಿವಾ! ಎಂದೂ 
ಇಲ್ಲದಂತ ಇಂದು! ಇಂತ ಸುಂದರವಾದ ಹಣ್ಣು! ನನಗೆ ಸಿಕ್ಕಿ ಬಿಟ್ಟಿದೆಯಲ್ಲಾ ಅಂದು! 
, ಆ ಹಣ್ಣನ್ನು ತೆಗೆದುಕೊಂಡು ಹೋಗಿ! ತಾನ "ಮಾಡದೆ ಇದನ್ನು, ಸ್ವೀಕರಿಸಬಾರದು 
ತಾನ ಮಡಿ ಮಾಡಿ ಸಿವಪೂಜೆಗಳನ್ನು ಮುಗಿಸಿಕೊಂಡು! ಅನಂತರ ಹ್ಯಾ ಹಣ್ಣನ್ನು ಊಟ 
ಮಾಡಬೇಕು! ಎಂಬುದಾಗಿ ಬಂದು ಆ ಉತ್ತರಾಜಮ್ಮ! ಸ್ತಾನ ಮಡಿಗಳನ್ನು 
ತೀರಿಸಿಕೊಂಡು! ಆ ಹಣ್ಣಿನ ಹತ್ತಿರ ಬಂದು! ಕ್ಕೆ ಕಟ್ಟಿಕೊಂಡು ನೋಡಿದ್ದಂತೆ! ಬಾಳ 


179 


ಸುವಾಸನೆಯಾಗಿತ್ತು ಹಣ್ಣು! ಸಿವನೇ ಆಗಲೀಗ ಸಿವ ಸಿವಾ। ಇದನ್ನು ಕೊಯ್ದುಬುಟ್ರೆ! 
ಒಂದು ತೊಟ್ಟು ಬೂಮಿಗೆ ರಸ ಬಿದ್ದೋಗ್ಬುಟ್ರೆ ಚನ್ನಾಗಿಲ್ಲ ಇದನ್ನು ಆಗೇ ಉಂಡೇನೇ 
ಶಿಂದ್ದುಡ್ಬೇಕು। ಎಂಬುದಾಗಿ ಅವಳು ಎತ್ತಿ! 


ನಾಲಿಗೆ ಹತ್ತಿರ ತೋರಿದ ಮಾದೇವಾ 
ಆಹಾ... ನೋಡಿ ನಮ್ಮ ಸಿವನಾ। 


ನಾಲಿಗೆ ಹತ್ತಿರ ತೋರಿದ ತಕ್ಷಣವೇ। ಈ ಪರಮಾತ್ಮ ಇನಿ ಮಾವನಣ್ಣಾಗಿದ್ದ! 
ಮಾಯಕಾರ ಮಾದೇಸ್ವರನು ಅವಳ। ಆತ್ಮವನ್ನು ಸೇರ್ಬುಟ್ಟುಃ ಪರಮಾತ್ಮ ಅಯ್ಯೋ 
ಗುರುವೇ ಏನಪ್ಪಾ! ಈ ಮಾವಿನ ಹಣ್ಣನ್ನು ನೋಡಿದ ತಕ್ಷಣವೇ॥ ನನ್ನ ಆತ್ಮ ಸೇರ್ಬುಡ್ಡಲ್ಲಾ! 
ರುಚಿ ನೋಡ್ಲಿಲ್ಲ ಅಗೀಲಿಲ್ಲ ನೊಣೀಲಿಲ್ಲ , ನುಂಗಲಿಲ್ಲ ಅಂತೇಳಿ ನೋಡಿದ ತಕ್ಷಣವೇ! 
ಹೊಟ್ಟೆ ಒಳಗೆ ಓಗ್ಗುಡ್ಡಲ್ಲಾ ಅಂತೇಳಿ। ಉತ್ತರಾಜಮ್ಮ ಬಾಳ ಸಂಕಟಪಡ್ತಾ ಇದ್ದಂತೆ! 
ಆಗಲೀಗ ಒಂದಾನೊಂದು ದಿವಸ। ಮದ್ಯರಾತ್ರಿ ಒಂದುವರೆ ತಿಂಗಳ ಕಾಲ! ತುಂಬಿದ 
ಮೇಲೆ ಆ ಪರಮಾತ್ಮ ಅಮ್ಮ ನೀನು ನುಂಗಿದಂತದ್ದು ಹಣ್ಣಲ್ಲ ತಾಯಿ!" 


“ಈ ಕಲ್ಯಾಣ ಪಟ್ಟಣದಲ್ಲಿ ಏನಪ್ಪಾ ಅಂದ್ರೆ! ಮಂಚಣ್ಣ ಮಂಚಣ್ಣ 
ಅನ್ನತಕ್ಕವನೊಬ್ಬನು। ಅವನ ಪದ್ಧಶಿ ಏನಪ್ಪಾ ಅಂದ್ರೆ! ಕಲ್ಯಾಣ ಪಟ್ಟಣದ ವಿಚಾರವನ್ನು 
ತಕ್ಕ ಬಂದು! ಉತ್ತರಾಜಮ್ಮನಿಗ್ಮಾಳದು! ಉತ್ತರಾಜಮ್ಮನ ಇಚಾರವನ್ನು ಕಲ್ಯಾಣ ಪಟ್ಟಣದ 
ಬಸವಣ್ಣನವರಿಗೇಳೋದು! ಮಂಚಣ್ಣನವರ ನೋಡ್ಬುಟ್ಟು! ಯಾವಾಗ ಕರಡಿಗೆ 
ಹಾಕ್ಕಂಬುಟ್ರೋ! ಈ ಮಂಚಣ್ಣನಿಗೆ ಯಾವ ತರ ಕಂಡ್ಬುಟ್ರು! ಆರು ತಿಂಗಳ ಗರ್ಭಿಣಿಯಾಗಿ 
ಕಂಡ್ಬುಟ್ರು! ಆಗ ಕೊಂಡಿಗ ಮಂಚಣ್ಣನವರು। ಉತ್ತರಾಜಮ್ಮನಿಗೆ ಏನೂ ಹೇಳ್ಲಿಲ್ಲ] 
ಏನು ಉತ್ತರಾಜಮ್ಮ ಸತ್ಯಸೀಲೆ ಪತಿವ್ರತೆ ಅಂತೇಳ್ಪ್ಬುಟ್ಟು! ಇವ ನೋಡಿದ್ರೆ ಯಾರ್ನೋ 
ಇಟ್ಕಂಬುಟ್ಟು! ಆರು ತಿಂಗಳ ಗರ್ಭಿಣಿಯಾಗ್‌ ಕಾಣ್ತಾಳಲ್ಲ ಅಂತೇಳ್ಬುಟ್ಟು! ಮಂಚಣ್ಣನವರು 
ಬಸವಣ್ಣನವರಿಗೆ! ಯಾವತರ ಹೇಳತಾರೆ ಅಂದ್ರೆ! ಬಸವಣ್ಣಾ ಬಸವಣ್ಣಾ ಬೂಲೋಕಕೇ 
ದೊಡ್ಡ ಬಸವಣ್ಣವರೇ। ಈತರವಾಗಿ ಉತ್ತರಾಜಮ್ಮನವರು! ಮಹಾ ಪತಿವ್ರತೆ 
ಅಂಶೇಳಿದ್ರಲ್ಲಾ! ಯಾರ್ನೋ ಇಟ್ಕಂಬುಟ್ಟು ಆರು ತಿಂಗಳ ಗರ್ಭಿಣಿ ಆಗವಳೆ। 


ಅಂತಾರೆ ಮಂಚಣ್ಣಾ 
ಆಹಾ... ನೋಡಿ ನಮ್ಮ ಸಿವನಾ” 


ಈ ತರವಾದ ಮಾತನ್ನ ಬಸವಣ್ಣನವರು ಕೇಳ್ಪ್ಬುಟ್ಟು! ಹರಹರಾ ಸಿವಸಿವಾ 
ಅಂತ್ಯ್ಕೋಳ್ಳುಟ್ಟು! ಬಸವಣ್ಣನವರು ಎರಡು ಕಿವೀನೂ ಮುಚ್ಕಂಡು। ಏನಂತ ಹೇಳ್ತಾರೆ 
ಮಂಚಣ್ಣ ಮಂಜಣ್ಣ ಬಾಪ್ಪಾ ಇಲ್ಲಿ! ಅಂತೇಳ್ಬುಟ್ಟು ನೀನು. ಈ ಹೊತ್ತು! ಆ ಸತ್ಯಸೀಲೆ 
ಉತ್ತರಾಜಮ್ಮನನ್ನು! ನಾಳೆ ಇಸ್ಟೊತ್ಸೆ ನ್ಯಾಯಾಸ್ತಾನಕ್ಕೆ ಬಾ ಅಂತನ್ಸುಟ್ಟಿ! ಯಾರು? ಆ 
ಬಸವಣ್ಣನವರು! ಮಾತ್‌ ಕೇಳಿದ ತಕ್ಷಣ ಮಂಚಣ್ಣನವರು ಆವಾಗ ಬಂದು! ಏನು 


180 


ಹೇಳ್ತಾರೆ! ಇಷ್ಟು ದಿವಸ ತಾಯಿ ಉತ್ತರಾಜಮ್ಮ ಅಂತಿದ್ದವ್ನು! ಆವತ್ನ ದಿನ ಬಂದು! 
ಬ Ct 
ಯಾವ ತರವಾಗಿ ಮಾತಾಡಿಸ್ತಾನೆ! ಅಮ್ಮ ಉತ್ತರಾಜಮ್ಮ ಯಾಕೋ। ಬಸವಣ್ಣನವರು 
ನಿನ್ನನ್ನು ನ್ಯಾಯಾಸ್ತಾನಕ್ಕೆ ಬರೇಳಿದ್ರು ಅಂದ್ರಂತೆ! ಆವಾಗ ಉತ್ತರಾಜಮ್ಮ ಸು! ಬಾಳ 
ನಾ 3, ಈ 
ದುಕ್ಕ ಬಂದ್ಬುಟ್ಟು! ಇದೇನಪ್ಪಾ ನಾನು ಕಳ್ಳಿಲ್ಲ! ಪರಪುರುಷರ ಕಣ್ಣೆತ್ತಿ ನೋಡ್ನಿಲ್ದಲ್ಲಾ! 
ಏತಕ್ಕೋಸ್ಕರ ನ್ಯಾಯಾಸ್ಥಾನಕ್ಕೆ! ಬರೇಳ್ರಾರೆ ಅನ್ಬುಟ್ಟು! ಆ ಉತ್ತರಾಜಮ್ಮನವರು। 
ಅಲ್ಲಿ ದುಕ್ಕ ಮಾಡ್ತವ್ಳೇ ತಾಯಮ್ಮ 
ಹ್ಲಾಂ... ನೋಡಿ ನಮ್ಮ ಸಿವನಾ। 


ಯಾವಾಗ ದುಕ್ಕ ಮಾಡ್ಕಂಬುಟ್ಟು! ಉತ್ತರಾಜಮ್ಮನವರು ಕೈಕಾಲು ಮುಕ 
ತೊಳ್ಳಂಡು।. ಅರಿಸಿನ ಕುಂಕುಮ ಗಂದ ಇಬೂತಿ ಇಕ್ಕುಬುಟ್ಟು! ತಲೆ ತುಂಬಾ 
ಸೆರ್ಯಾಕ್ಚಂಬುಟ್ಟು! 
ನ್ಯಾಯಾಸ್ತಾನಕ್ಕೆ ವೊಯ್ತಾ ಅವ್ರೆ 
ಲ್ಲ. ನೋಡಿ ನಮ್ಮ ಸಿವನಾ 
ನ್ಯಾಯಾಸ್ತಾನಕ್ಕೆ ವೊಂಟು ನಿಂತಿರುವ ಕಾಲದಲ್ಲಿ! ಇವಳು ಕಡೆಗಣ್ಣಲ್ಲಿ ಕಣ್ಣೀರಾಕ್ತಿದ್ದನ್ನ! 
ಈ ಕರಡಿಗೆನಲ್ಲಿದ್ದಲ್ಲಾ ತಾವರೆ ಪುಸ್ಮದಾಕಾರದಲ್ಲಿದ್ದ ಮಾದೇಸ್ವರನು। ಏನಂತೇಳ್ತಾನೆ 
ಅಂತ ಹೇಳಿದ್ರೆ! ತಾಯಿ ಉತ್ತರಾಜಮ್ಮನವ್ರೇ! ನಾನು ನಿಮ್ಮನ್ನು ತಾಯಿಯಾಗಿ! 
ಪಡೀಬೇಕು ಅಂತ ಬಂದು! ತಾವರೆ ಕೊಳದಲ್ಲಿ ತಾವರೆ ಪುಸ್ಮವಾಗಿ ಹುಟ್ಟಿದ್ದೆ! ಈವಾಗ 
ನಿನ್ನನ್ನು ನ್ಯಾಯಾಸ್ತಾನಕ್ಕೆ ಕರಿಸಿದ್ದರೆ ಬಸವಣ್ಣನವರು! ಅಂಜಬ್ಯಾಡಿ ಅಳಕಬ್ಯಾಡಿ 
ತಾಯಮ್ಮನವರೇ! ನಿಮ್ಮ ಕಣ್ಣಲ್ಲಿ ಕಡಗಣ್ಣಿನ ಗಾಳೀಲಿ! ನಾನು ಪಾಪ ದೋಸವಾಯ್ತೀನಿ 
ಅಂತ ಯೇಳ್ಬುಟ್ಟು! ಯಾವಾಗ ಪಲ್ಲಿ ಲೊಚಗುಟ್ಟುಡ್ತದೋ! ಆತರವಾಗಿ ಯೇಳ್ಪಿದ್ರಂತೆ! 
ಆಗ ತಾಯಿ ಉತ್ತರಾಜಮ್ಮನವರು! ನಾನು ಗುರು ಮಟದಲ್ಲಿ ಒಬ್ಬಳೇ ನಿಂತ್ಬುಟ್ಟೆವ್ನಲ್ಲಾ! 
ಯಾರು ಮನ್ಸನವತಾರದಲ್ಲಿ ಮಾತಾಡ್ವನ ಅನ್ಸುಟ್ಟು! ನಾಲ್ಕಾರು ಕಡೆ ದೃಷ್ಟಿಸಿ ನೋಡುವಂತ 
ಕಾಲದಲ್ಲಿ! ತಾಯಿ ಉತ್ತರಾಜಮ್ಮನವರೇ। ನಾಲ್ಕು ಕಡೆ ನೋಡ್ಬಾಡಿ! ನಿಮ್ಮ 
ಕತ್ನಲ್ಲಾಕಿರೋ 'ಸಿವದಾರ ಕರಡಿಗೆ ತಗದ್ದುಟ್ಟು ಈ ಗುರುಮಟದಲ್ಲಿ ನ್ಯಾತಾಕ್ಟುಟ್ಟು! 
ನೀವು ಬಯಪಡಬೇಡಿ! 
ನೀವು ನ್ಯಾಯಾಸ್ಥಾನಕ್ಕೆ ಹೋಗಿ ಅಂತವ್ನೇ। ಮಾದೇವಾ 
ಹ್ಲ್ಯಾ.. ನೋಡಿ ನಮ್ಮ ಸಿವನಾ 


ಯಾವಾಗ ಈತ ಹೇಳೋ ಮಾತ್‌ ಕೇಳ್ಕಂಡು! ಉತ್ತರಾಜಮ್ಮನವರು ಸಿವದಾರ 
ಕರಡಿಗೇನ ತಕ್ಕಂಡು। ಗುರು ಮಟದಲ್ಲಿ ನ್ಯಾತಾಕ್ಸುಟ್ಟು! 


ಬಾಳ ದುಕ್ಕದಿಂದ ನ್ಯಾಯಾಸ್ತಾನಕ್ಕೆ ವೊಯ್ತವೈ! ಉತ್ತರಾಜಮ್ಮ! 
ಲ್ಲ. ನೋಡಿ ನಮ್ಮ ಸಿವನಾ 


181 


ಯಾವಾಗ ಕಲ್ಮಾಣ ಪಟ್ಟಣಕ್ಕೆ ಹೋಗೋದ್ರೊಳ್ಗೆ! ಬಸವಣ್ಣನವರು ಕೋಟ್ಕಾನು 
ಕೋಟಿ! ಸರಣರನ್ನೆಲ್ಲಾ ಸೇರಿಸ್ಟುಟ್ರಂತೆ ತಾಯಿ ಉತ್ತರಾಜಮ್ಮನವರು। ಬಂದು 
ನಿಂತ್ಕಂಡಂತ ಕಾಲದಲ್ಲಿ ಬಸವಣ್ಣನವರು ಉರಿಗದ್ದೆಯನ್ನು ಇಳಿದು ಬಂದ್ಬುಟ್ಟು! ಏನು 
ಮಾಡ್ತಾರಪ್ಪಾ ಅಂದ್ರೆ! 
ನಿನಗೆ ಸರಣಮ್ಮ ತಾಯಿ ಉತ್ತರಾಜಮ್ಮ 
ಹ್ಲ್ಯಾ. ನೋಡಿ ನಮ್ಮ ಸಿವನಾ 


ಯಾವಾಗ ಸರಣಾರ್ಶಿ ಅನ್ಸುಟ್ಟೋ! ಉತ್ತರಾಜಮ್ಮನಿಗೆ ಬಾಳ ದುಕ್ಕ ಬನ್ನುಡ್ತು। 
ಆಯ್ಕೋ ಸ್ವಾಮಿ ಬಸವಣ್ಣನವರೇ। ಭೂಲೋಕಕ್ಕೆ ದೊಡ್ಡ ಬಸವಣ್ಣನವರು ನೀವು! 
ನೀವು ನನಗೆ ಸರಣು ಮಾಡ್ದುಟ್ಟಲ್ಲಾ ಅನ್ನುಟ್ಟು। ತಾಯಿ ಉತ್ತರಾಜಮ್ಯ  ನಿಂತ್ಯಂಬುಟ್ಟಂತೆ! 
ಆವಾಗ ಬಸವಣ್ಣನವು ನೆರೆದಿದ್ರಲ್ಲಾ! ಕೋಟ್ಯಾನುಕೋಟಿ ಸರಣರು। ಅವರನ್ನೆಲ್ಲಾ ಯೇಳಿಸ್‌ 
ನಿಲ್ಲಿಸ್ಬುಟ್ಟು! ಏನಪ್ಪಾ ಸರಣಾರ ಈ ತಾಯಿ ಉತ್ತರಾಜಮ್ಮನವು। ನಿಮ್ಮ ಕಣ್ಣೆ ಯಾವ 
ತರವಾಗಿ ಕಾಣ್ತಾರೆ! ಮರೆ ಮಾಚದೆ ಯೇಳ್ಬೇಕು ಅಂದ್ರಂತೆ! ಯಾರು? ಬಸವಣ್ಣನವರು! 
ಆಗ ಎಲ್ರೂ ಎದ್ದು ನಿತ್ಕಂಬುಟ್ಟು! ತಾಯಿ ಉತ್ತರಾಜಮ್ಮನವರನ್ನ! ಅವಳ ಅಂಗಾಲ 
dla ಸೆತ್ತಿಕೂದಲ್‌ವ್ನೂ ದೃಷ್ಟಿಸಿ ನೋಡ್ಬುಟ್ರು! ಅವರ ಕಣ್ಣಿಗೆ ಯಾವ 

ಲೋಪವೂ ಕಾಣ್ಣಿಲ್ಲ ಆವಾಗ ಬಸವಣ್ಣನವರತ್ರ ಬಂದ್ಬುಟ್ಟು! ಏನಂತ ಹೇಳ್ತಾರೆ ಅಂತ 
ಹ ಏನಪ್ಪಾ ಭೂಲೋಕಕ್ಕೆ ದೊಡ್ಡಬಸವಣ್ಣನವರೇ। ನಮ್ಮ ಕಣ್ಣಿಗೆ ತಾಯಿ 
ಉತ್ತರಾಜಮ್ಮನವರು! ಒಂದಸ್ಟು. ಎಳ್ಳಸ್ಟು ಲೋಪ ದೋಸವಿಲ್ಲ ಅನ್ಸುಟ್ರಂತೆ! ಆಗ 
ಬಸವಣ್ಣನವರೂ ಸಹಾ ಬನ್ಸುಟ್ರು! ಅವರ ಕಣ್ಣಿಗೆ ಯಾವ ಲೋಪವೂನೂ ಕಾಣ್ಣಿಲ್ಲ 
ಆವಾಗ ಬಸವಣ್ಣನವರಿಗೆ ಬಲು ದುಕ್ಕ ಬನ್ನುಟ್ಟು। ನೋಡ್ಲಾ ನಾನು ಈ ಮಂಚಣ್ಣನವರ 
ಮಾತನ್ನ ಕೇಳ್ಳುಟ್ಟು! ತಾಯಿ ಸತ್ಯಸೀಲೆಯನ್ನ! ಇಲ್ಲಿವರ್ಗೂ ಕರಸ್ಸುಟ್ನಲ್ಲಾ ನಾನು। ದೋಸಕ್ಕೆ 
ಸ್ಯ, ಅಂತೇಳ್ಬುಟ್ಟು! ಆಗ ಬಸವಣ್ಣನವರು ಏನು ಯೇಳ್ತಾರೆ ಅಂತೇಳಿದ್ರೆ! 
ಏನವ್ವಾ ತಾ ಯಿ ಉತ್ತರಾಜಮ ್ಮನವರೇ। ನಿಮ್ಮನ್ನ ಇಲ್ಲಿವರೆಗೆ ಕರಿಸಿದ್ದು ಮಹಾ ತಪ್ಪಾಯ್ತು! 
ನೀವು ವೋಗಿದ್ದನ್ನವ್ವಾ ಅಂತೇಳ್ಬುಟ್ಟು! ಸರಣು ಮಾಡ್ಬುಟ್ರಂತೆ। ಆವಾಗ 
ಉತ್ತರಾಜಮ್ಮನವರು! ಬೂಲೋಕಕ್ಕೆ ದೊಡ್ಡ ಬಸವಣ್ಣನವರು! ಸರಣು ಮಾಡ್ಬುಟ್ರಲ್ಲಾ! 
ಈ ಪಾಪ ಎಲ್ಲಿ ಕಳೀಬೇಕು ಅನ್ಸುಟ್ಟು! ತಾಯಿ ಉತ್ತರಾಜಮ್ಮ ನವರು! ಏನಪ್ಪಾ ಬಸವಣ್ಣಾ! 
ಸರಣಿಗೆ ಮರಣ ಉಂಟೆ ಬಸವಣ್ಣಾ! 

ಸ್ವಾಮಿ ನಿಮಗೆ ಸರಣೆಂದ ಜನರೆಲ್ಲಾ 
ಹ್ಞಾಂ... ನೋಡಿ ನಮ್ಮ ಸಿವನಾ 


ಆ 


ಆಯ್ಯೋ ಸ್ಡಾಮಿ ನಿಮಗೆ ಸರಣು ಅನ್ಬುಟ್ಟು! ಸರಣೋ ಸ್ವಾಮಿ ಅನ್ಬುಟ್ಟು! 
ಸರಣಾರ್ತಿ ಮಾಡ್ಬುಟ್ಟು ಸಿ ಒಂಟೋದ್ದಂತೆ ಉತ್ತರಾಜಮ್ಮ ನವರು ಆಗ ಬಸವಣ್ಣನವರು 


182 






ತೋ ಬಂದ್ದುಟ್ಟು ಬಸವಣ್ಣನವರು! ಆ ಮಂಜಣ್ಣ ಡೂ 
ಮಾಡ್ತಾರೆ! ಇನ್ಮೇಲಿಂದೀಚೆಗೆ ನಿನಗೆ! ಕೊಂಡಿಕ್ಕಾರ ಮಂಚಣ್ಣ ಆಗು « 
ಅದ್‌ಕೇ ನೋಡಪ್ಪಾ ಈ ಪ್ರಪಂಚದಲ್ಲಿ ಆ ಮನೆ ಮುರಿದು ಬಿಟ್ಟು ಈ ಮನೆ 
ಆಕದು!। ಈ ಮನೆ ಮಾತ್‌ ತಕ್ಕಂಡೋಗಿ ಆ ಮನಗ್‌ ಆಕದು! ಅಂತೊರು ಕೊಂಡಿ ತ 
ಅಂತ ಹೆಸರು। ಈ ಪ್ರಪಂಚದಲ್ಲಿ ಬಸವಣ್ಣನವರು! ಕಟ್ಟಿ ಸಿದಂತಾ ನಾಮಕರಣ 
ಆವಾಗ ಕೊಂಡಿಕ್ಕಾರ ಮಂಜಣ್ಣ ಅಂತ! ಹೆಸರು ತಕ್ಕಂಡು ಬಿಟ್ಲಂತೆ! ಆವಾಗ ತಾಯಿ 
ಉತ್ತರಾಜಮ್ಮನವರು। ಗುರುಮಟಕ್ಕೆ ಓದ ಕಾಲ್ದಲ್ಲಿ! ಈ ಪಲ್ಲಿ ಬ್ಲ ಆಕಾರದಲ್ಲಿ ಮಡಿ! 
ಸ್ವಾಮಿ! ಆವಾಗ ಕರಡಿಗೆಯನ್ನು ಬಿಚ್ಚಮ್ಮ ಅಂತ ಹೇಳಿದರು! ಆ ಕರಡಿಗೆ ಬಿಚಿ 
ಮೇಲೆ ಮಡಕ್ಕಂಡ್‌ ಮೇಲೆ! ಈ ನಮ್ಮಪ್ಪಾಜಿ ಮಾದಪ್ಪನವರು! ಅಂಗೈ ಮೇಲೆ ಮೂರು 
ಚೋಟುದ್ದ! 


೨ 
ಎ 
ಥಿ 

ಲ 


ಮೂರ್ತ ಮಾಡ್‌ ನಿಂತವರೇ ಮಾದೇವಾ 
ಲ್ಲ. ನೋಡಿ ನಮ್ಮ ಸಿವನಾ 
ಮಲೆಯೋ ಹುಲಿ ವಾಹನದ ಮೇಲೆ ಬರುವಾ ಚಂದಾವ 


ಅಂಗೈ ಮೇಲೆ ಮೂರು ಗೇಣುದ್ದ ನಿಂತ್ಕಂಡುಬುಟ್ರಲ್ಲಾ! ಅದನ್ನ ನೋಡ್ಬುಟ್ಟು 
ಉತ್ತರಾಜಮ್ಮನಿಗೆ! ಬಾಳ ದಿಗ್ಭ್ರಮೆಯಾಗ್ಬುಡ್ತು! ಏನಪ್ಪಾ ನೀನು ಯಾರು? ಆಯ್ಯೋ 
ಯೇಳ್ತೀನಿ ಕೇಳಿ ತಾಯಮ್ಮನವರೇ। ನಾನು ಮುಗಿಲಲೇ ಉಟ್ಟಿ! ಮುಗಿಲಲೇ 
ಉದ್ಭವವಾದ! ಅಡವಿ ಅರಣ್ಯದಿಂದ ಬಂದತ। ನರಲೋಕದಲ್ಲಿ ಕಲಿ ಹೆಚ್ಚಾಯಿತು! 


ಚ 


ಕಟ್ಟಿ "ಕಲಿ ಆಳಬೇಕು ಎಂದು ಬಂದೆ ತಾಯಿ। ಆಗ ನಾನು ನಡುರಾಜ್ಯದಲ್ಲಿ ನಿಂತ್ಬುಟ್ಟೆ! 
ಆಗ ನನ್ನ ಯಾರಾದ್ರೂ ಬಂದು! ನಿನ್ನ ತಂದೆ ಯಾರು? ನೀನು ಯಾರ ಮಗ! ಅಂತ 

ಕೇಳಿದ್ರೆ ಏನು ಜವಾಬು ಏಳ್ಳೇಕು ಅಂದ್ಬುಟ್ಟು! ಆಗ ನಾನು ದಿವ್ಯದೃಷ್ಟಿಯಿಂದ ನೋಡಿ! 
ನನಗೆ ಅಂಟು ಮುಟ್ಟು, Wh ಇಲ್ಲದೇ ಇ ಇದ್ದ! ತಾಯಿ ಪಡೀ ಬೇಕು ಅಂತ ಯೇಳ್ಬುಟ್ಟು! 
ನಾನು ದೃಸ್ಟಿಯಲ್ಲಿ ನೋಡುವಲ್ಲಿ ತಾಯಮ್ಮ ನೀನೊಬ್ಬಳು ನನ್ನ ಕಣ್ಣಿಗೆ! ಈತರವಾಗಿ 
ಕಂಡೆ! ಆದ್ದರಿಂದ ನೀನು ಅಂಟಾಗಿಲ್ಲ, ಮುಟ್ಟಾಗಿಲ್ಲ! ಸೂತಕವಾಗಿಲ್ಲ ಕಣ್‌ ತಾಯವ್ವಾ! 
ಆದ್ದರಿಂದ ನಾನು ತಾವರೇ ಕೊಳದಲ್ಲಿ! ತಾವರೆ ಪುಸ್ಮವಾಗಿ ಹುಟ್ಟಿದ್ದೇ ಕಣವ್ವಾ 
ಅಂತೇಳ್ಭುಟ್ಟು! ನಮ್ಮಪ್ಪಾಜಿಯವರು ಇನ್ನು ನಾ ಓಗಿದ್ದು ಬತ್ತೀನಿ ತಾಯವ್ವ! ತಾಯಿ 
ತಂದೆ 'ಪಡೆದದ್ದಾತು! ಇನ್ನೂ ನಾನು ಗುರು ಪಡೀಬೇಕು ತಾಯಿ! ಗುರು 


ಪಡೆಯುವುದಕ್ಕೋಸ್ಕರವಾಗಿ!" 


183 


೩. ಸಂಕಮ್ಮನ 





ಕೋಲು ಮಂಡೆ ಜಂಗಮ ದೇವರು 

ಕೋರಣ್ಯಕೆ ದಯ ಮಾಡವರೆ 

ಕೋರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ! 

ಕಾಡು ಕುರುಬ ನೀಲೇಗೌಡುಂಗೆ! ಏಳು ದೊಡ್ಡಿ ಸರಳೆಮ್ಮೆ! ಏಳು ದೊಡ್ಡಿ 

ದನಗಳು! ಏಳು ದೊಡ್ಡ ಕುರಿ ಹಿಂಡು! ದನಕರ ಕಟ್ಟುವ ಗೂಟವೆಲ್ಲ ಚಿನ್ನ ಬೆಳ್ಳಿ ಗೂಟವಂತೆ। 
ಕೈ ಕಾಲು ಮುಖ ತೊಳಯಾಕೆ! ಪಚ್ಚೇಕಲ್ಲಿನ ಹಾಸಂತೆ। ಏಳು ಗುರುಳಿ ದವುಸ್ಪಂತೆ! 
ಏಳು ಗುರುಳಿ ಧಾನ್ಯವಂತೆ! ಚಂದಾಗ ಬಾಳಾಡೋ ನೀಲೇಗೌಡುರಿಗೆ! ಏಳು ಮಂದಿ 
ಗುಂಡು ಮಕ್ಳು ॥ ಕೋರಣ್ಯ ॥1 


ಹರಹರಾ ಮಾಯ್ಕಾರ ಮಾದಪ್ಪ ಕೊಟ್ಟಾಗ! ಬಾಳ ಬಾಳಾಟದಲ್ಲಿ ಚಂದಾಗಿ 
ಳಾಡ್ತಾ ಇರುವನಂತೆ! ಅದೂ ಅಲ್ಲೆ! ಗುರುವೆ! ಒಬ್ಬೊಬ್ಬ ಮಗುಂಗೆ ಒಂದೊಂದು 
ನೇಮ್ಸಿರುವನಂತೆ! ಹೊಲ ನೋಡ್ಯಳಕೊಬ್ಬ! ಮನೇ. ನೋಡ್ಕಳಕೊಬ್ಬ! ದನ 
ನೋಡ್ಕಳಕೊಬ್ಬ! ಕುರಿ ನೋಡ್ಕಳಕೊಬ್ಬ! ಕತ್ತೆ ಕರ ಮೇಯಿಸಕೊಬ್ಬ! ಕಾಡು ಸ್ಟಾಲಿಗ 
ನೀಲೇಗೌಡ। ಆರ್ದನ ಗಂಡು ಮಕ್ಕಳಿಗೂ ಮದುವೆ ಮಾಡಿದ್ದಾನೆ! ಅದೂ "ಅಲ್ಲೆ 


ಕಿರಿಯೋನ್ಯಾರಪ್ಪಾಂದ್ರೆ! ಮಲೆಯ ಸಾಲಿನ ನೀಲೇಗೌಡ್ನ ಕಿರಿಯ' ಮಗ ನೀಲಯ್ಯ! 


ಭ್ಯ 


8 


ಅಣ್ಣಾ ತಮ್ನೀರು ಕುಂತುಕೊಂಡು! ನೀಲೇಗೌಡುರಿಗೆ ಬುದ್ಧಿ ಏನೇಕ್ದಿದ್ದಾರೆ। ಕೇಳಪ್ಪ 
ಮ್ಮ ನೀಲಯ್ಯ! ನಾವು ಗದ್ದೆ ಹೊಲುದ ಕೆಲ್ಲವನ್ನ ಮಾಡಿಕೊಂಡೋಯ್ತೀವಿ॥ ನೀನು 
ನೀನ ಮಂದೆಗೋಗಿ ದನ ಬುಟ್ಕೊಂಡು! ಕುರಿ ಮಂದೆಗೋಗಿ ಕುರಿ ಬುಟ್ಕೊಂಡು। 
ಕನು ಕಾಡಿಗೋಗಿ ಮೇಯಿಸ್ಕೊಂಡಿರಪ್ಪಾ ಅಂತ ಹೇಳಿದ್ದಾರೆ! ಅಣ್ಣ ತಮ್ಮದೀರ ಮಾತ 
ಳ್ಳ ಕೇಳವನಲ್ಲೋ ನೀ 'ಲಯ್ಯ। 


[a1 


ps ತ್ತಿ] 


£ 


ಕೋರಣ್ಯ ನೀಡಮ್ಮ ಕೊಡುಗಲ್ಲಯ್ಯಗೇ। ಅಣ್ಣದೀರ್‌ ಮಾತ್ಗೆ ನೀಲಯ್ಯ ಪ್ರಶಿ 
ಉತ್ತರ ಕೊಡ್ಡಂಗೆ ಅಣ್ಣದೀರ್‌ ಹೇಳ್ದಂಗೆ ಆಕ್ಕಳ್ಳಿ ಅಂದಿದ್ದಾನೆ! ಅತ್ತಿಗೇರು ಮೈದುನನ 
ಕೈಗೆ ನೀರ್ರಂದು ಕೊಟ್ಟಂತೆ! ನೀರಿಸ್ಕಂಡು ಕೈಕಾಲು ಮುಖ ತೊಳ್ಳಂಡು ನೀಲಯ್ಯ। ಮನೆ 
ಒಳಗೋಗಿ ಈಭೂತಿಧಾರಣೆ ಮಾಡ್ಕಂಡು! ಬಂದು ಊಟಕ್ಕೆ ಕುಂತಿದ್ದಾನೆ! ಅತ್ಸೆ ನಾದ್ದೀರು 


ಮುದು: 


ಮನ್ಸ ಪ್ರೀತಿಯಿಂದ ಊಟಕ್ಕೆ ಕುಂತಿದ್ದಾರೆ। ಊಟವನ್ನು ಮಾಡ್ಕೊಂಡು” ನೀಲಯ್ಯ 


ಬಾಯ್ತುಂಬ ಈಳ್ಯವನ್ನು ಮಡ್ಕೊಂಡು! ರಾಗಿ ಹಿಟ್ಟನ್ನು ಕಟ್ಕಂಡು। ಹುರುಳಿಕಾಳು 
ತುಂಬ್ಕಂಡು ಗುರುವೆ ಕರುಗಳನ್ನಾದ್ರೂ ಬುಟ್ಟವ್ನೆ. ಕಾಡು ಪೋಡಿನೊಳಗೆ ಗುರುವೆ 
ಅಟ್ಕೊಂಡಟ್ಕಂಡು ಬರ್ತಾನೆ! ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ,* 

ಕೋಲು ಮಂಡೆ ಜಂಗಮ ದೇವರು! 

ಕ್ಲಾರಣ್ಯಕೆ ಬಿಜು ಮಾಡವರೆ। 

ಕ್ಹಾರಣ್ಯ ನೀಡಮ್ಮ 1 ಮಾದೇವ ಗುರು ಕೋಡುಗಲ್ಲು ಮುನಿಗೆ 

ಕಾಡು ಸಾಲಿಗ ನೀಲಯ್ಕನೊಂದಿಗೆ! ಹುಟ್ಟಿದೋರು ಅಣ್ಣ ತಮ್ಮ ಏಳು ಮಂದಿ! 

ಹುಟ್ಟಿದರಲ್ಲಪ್ಪಾ ಗುರುವೆ! ಅವರು ಆರರಿಗೆ ಲಗ್ನ ಆಯ್ತು! ಕೆಳಗಿಂತ ಕಿರಿಯವನಿಗೆ ಲಗ್ನ 


(4 
ಆಗ್ಲಿಲ್ಲವೋ ಗುರುವೇ। ಅವರಣ್ಣ ತಮ್ಮ ಏಳು ಮಂದಿ ಕೂತು ಮಾತಾಡವರೇ। 


ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


ನನ್ನ ಮಲೆ ಸೋಲಿಗ ನೀಲಯ್ಯ। ಏಳಟ್ಟಿ ದನ! ಏಳಟ್ಟೆ ಆಡು! ಏಳಟ್ಟಿ ಕುರಿ 
ವೊಡಕೊಂಡು! ಬತ್ತವನೇ ಗುರುವೇ। ಆಗಲೇ ತಾಯಿ ತಂದೆ ಗಂಡು ಮಕ್ಕಳನ್ನು 
ಬಿಡಿಸಿಕೊಂಡು! ನನ್ನ ಕಡೇಲಿ ಹುಟ್ಟಿರುವಂತ ನೀಲಯ್ಯನಿಗೆ ಲಗ್ನವಿಲ್ಲ। ಅವನಿಗೆ 
ಸುಂದರವಾದಂಥ ಹೆಣ್ಣನ್ನು ತಂದು! ಲಗ್ನ ಮಾಡಿ ಅಂತೇಳಿ। ಅವಳು ತಂದೆ ತಾಯಿ 
ಮನೆಗೆ! ಬುದ್ಧಿ ತಾನೊಂದು ಹೇಳವಳೆ! ಆ ಮಾತನ್ನು ಮಲೆ ಸೋಲಿಗ ನೀಲಯ್ಯ 
ಕೇಳ್ಳುಟ್ಟು! ಅವನು ಏಳಟ್ಟಿ ದನ, ಏಳಟ್ಟಿ ಆಡು! ಏಳಟ್ಟಿ ಕುರಿ ಕೂಡ್ಬುಟ್ಟು ಅಡವೀ 
ಆರಣ್ಯಕ್ಕೆ ಬಂದವನೇ। ಆ ಮಾತನ್ನೇ ಕೇಳವನೇ। 


ಕ್ಹಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 


ಆವಾಗಲೀಗ ಮಾತಾಡುವ ಕಾಲದಲ್ಲಿ ಮಲ್ಲಾಜಿ ಬೀರಮ್ಮ। ಹಿರೀ ಸೊಸೆ ಅವಳು! 
ಆದ್ರೆ ಯೇಳ್ತೀನಿ ಕೇಳಿ ಮಾವಯ್ಯ! ನನ್ನ ಮೈದ ನೀಲಯ್ಯ ಅಂಶಕ್ಕವನು। ಸೂರ್ಯನಂಗೆ 
ಉರಿತಾನೆ। ಚಂದ್ರನಂಗೆ ಹೊಳೀತಾನೆ। ತಾವರೆ ಪದ್ಮ ಯಾವ ರೀತಿ ಬೆಳಗುವುದೋ 
ಆ ರೀತಿ ಬೆಳಗ್ವಾನೆ! ಅವನಿಗೆ ಸುಂದರವಾದ ಹೆಣ್ಣನ್ನೇ ತಂದು! ಧಾರೆ ಮೂರ್ತ ಮಾಡ್ತೀರಿ! 
ಅಮ್ಮಾ ಮಲ್ಲಾಜಿ ಬೀರಮ್ಮ! ಯಾವ ಸೀಮೆ ಯಾವ ರಾಜ್ಯ! ಯಾವ ಭೂಮೀಲಿ 
ಸುಂದರವಾದ ಹೆಣ್ಣದೆ ಅಂತ ಕೇಳ್ತಾನೆ! ಗುರುವೇ ಆದ್ರೆ ಯೇಕ್ತೀನಿ ಕೇಳಿ! ಮಾವಯ್ಯ 
ನಿಮ್ಮ ಅಡ್ಡಗ್ಯಾನವೆ ಬುಡೀರಿ। ನಿಮ್ಮ ಸರಿಗ್ಯಾನಡಲಿ ಕೇಳರೀ। ಹೇಳ್ತೀನಿ ಕೇಳಿ ಮಾವಯ್ಯ! 
ಇಂದ್ರಲೋಕಕೆ ಹೋಗಬೇಕು! ಚಂದ್ರಲೋಕಕೆ ಹೋಗಬೇಕು! ಇಂದ್ರಲೋಕ ಚಂದ್ರಲೋಕ 
ಇಲ್ಲೇವೋದ್ರೆ ಹೆಣ್ಣಾಜಿ ಪಟ್ಟಣಕೆ ವೋಗಿ ನೀವು! ಒಪ್ಪಿದ ಹೆಣ್ಣನ್ನು ತನ್ನಿರಿ! ಏನವ್ವ್ಹಾ 
ಇಂದ್ರಲೋಕ ಚಂದ್ರಲೋಕ ಅಂತ ಹೇಳ್ಕಲ್ಲಾ! ಇಂದ್ರಲೋಕ ಚಂದ್ರಲೋಕ ಇಲ್ಲೇ 
ಇದ್ದದ! ಸೊಸೆ ನೀನು ಮೂರು ಬುತ್ತಿ ಕಟ್ಟವ್ಪಾ। ನಾನ್‌ ಹೆಣ್‌ ನೋಡಕೆ ವೊಯ್ತೀನಿ। 
ಆಗಲೀಗ ಮೂರು ಪಾವು ಅಕ್ಕಿ ಹಾಕಿ! ಮೂರು ಬುತ್ತೀನೂ ಕಟ್ಟುಟ್ಟು! ಗುರುವೇ 


185 


ಅವಳು ಅತ್ತೆ ಮಾವನ ಕೈಯಲ್ಲೇ ಕೊಡ್ತಾಳಲ್ಲೋ! ಮಲ್ಲಾಜಿ ಬೀರಮ್ಮಾ! ಆಗಲೀಗ 


ಮೊದಲ ಹರೇ ಮಗನಾದ ದೊಡ್ಡೇ ಗೌಡನೂವೇ। ತನ್ನ ತಾಯಿಯಾದ ಮಲ್ಲಾಜಿ 
ಬೀರಮ್ಮನೂವೆ ದೊಡ್ಡಿಯ ಮೂರು ಜನೂವೇ। ಸ್ವಾಮಿ ಆಯ್ಯ ಇಂದ್ರಲೋಕಕೆ 
ವೊಯ್ದಾರೇ। ಹೆಣ್ಣ ತಾವೊಂದು ನೋಡೋಕೇ। ಇಂದ್ರಲೋಕದಲ್ಲಿ ಹೆಣ್ಣು ನೋಡುವಂತ 
ಕಾಲದಲ್ಲಿ! ಸೂರ್ಯನಾಗೆ ಉರೀತಾನಲ್ಲ। ಚಂದ್ರನಾಗಿ ಹೋಳೀತಾನಲ್ಲೋ! ಗುರುವೇ 
ಅಪ್ಪ ಮಗನೇ ದೊಡ್ಡಯ್ಯ! ನನ್ನ ನೀಲಯ್ಯ ಅಂತಕ್ಕಂತವನ್ನೆ! ಹೆಣ್ಣನ್ನು ನೋಡಿ! ಹೆಸರು 
ಕುಲ ಕೇಳಿ ಆ ಹೆಣ್ಣ ನೋಡಪ್ಪ! ಒಪ್ಪಿಗ್ಯಾವ ಕೊಡಪ್ಪ! ಆದ್ರೆ ಏಳೀನಿ ಕೇಳು ತಾಯಿ! 
ನಿಮ್ಮ ತೊಡೇಮೇಲೆ ಹುಟ್ಟಿರುವಂತ ಮಗ! ನನಗೆ ಪಾಲಿಸ್ತ ಅಂತೇಳಿ। ಕ್ಹಾಪ ಮಾಡಬ್ಕಾಡ 
ತಾಯಿ। ಆ ಹೆಣ್ಣು ನಮಗೆ ಬ್ಯಾಡವೋ! ಮುಂದಲ ರಾಜ್ಯಕೆ ವೋಗೋಮಾ!। ಯಾಕಪ್ಪಾ 
ಹೆಣ್ಣು ಬ್ಯಾಡ ಅಂತ ಕೇಳ್ಳಲ್ಲಪ್ಪ ದೊಡ್ಡೇಗೌಡ ನೀನು ನೋಡಪ್ಪಾ ಹೆಣ್ಣನ್ನು! ನೋಡೋಕೆ 
ಅಂದವಾಗದೆ। ಚಂದವಾಗದೇ ಬಾಳ ಆಲಂಕಾರವಾಗದೆ।! ಸೂರ್ಯನಂಗೆ ಹೊಳೀತಾಳೆ॥ 
ಚಂದ್ರನಂಗೆ ಹೋಳೀತಾಳೆ। ಆ ಹೆಣ್ಣಿಗೆ ಇರುವಂತ ಐಬು ನಿಮಗೇನು ಗೊತ್ತಾಯ್ತು 
ತಾಯೆ! ಆ ಹೆಣ್ಣು ನಮಗೆ ಬೇಡವೋ। ಮುಂದಳ ರಾಜ್ಯಕೆ ವೋಗಮಾ। ಆ ಹೆಣ್ಣಿಗೆ 
ಏನು ಐಬು ಅಂತ ಕೇಳ್ತಾಳೆ! ತಾಯೇ ಹೆಣ್ಣೇನೋ ಬಾಳ ಚೆನ್ನಾಗದೆ। ಕೈಯೆಲ್ಲಾ ಎಳವು 
ಕಣವ್ಹಾ! 
ಕ್ಹಾರಣ್ಮ ನೀಡಮ್ಮಾ ಕೋಡುಗಲ್ಲು ಮುನಿಗೆ! 


ಆಗಲೀಗ ಮಗನ ಮಾತನ್ನು ವೂರಿ। ಆ ಹೆಣ್ಣನ್ನು ನೋಡ್ತಾರೆ ಗುರುವೇ। ಅದಕ್ಕೆ 
ಕೈ ಸೊತ್ತ ಆಗಿತ್ತಲ್ಲ! ಎಳವು ಕೈ ಆಗಿತ್ತಲ್ಲ ಗುರುವೇ! ಆ ಹೆಣ್ಣು ನಮಗೆ ಬ್ಯಾಡ ಅನ್ಸುಟ್ಟು! 
ಗುರುವೇ ಅವರು ಚಂದ್ರಲೋಕಕೆ ಮೋಯ್ತಾವ್ರೆ! ಹೆಣ್ಣು ತಾನೊಂದು ನೋಡೋಕೆ! 
ಚಂದ್ರಲೋಕದಲ್ಲಿ ಹೆಣ್ಣು ನೋಡುವಂತ ಕಾಲದಲ್ಲಿ! ಸೂರ್ಯನಂಗೆ ಉರಿತಾಳೆ! 
ಚಂದ್ರನಂಗೆ ಹೋಳೀತಾಳೆ। ಗುರುವೇ ಆ ಹೆಣ್ಣ ನೋಡಪ್ಪ! ಒಪ್ಪೀಳ್ಯ ಕೊಡಪ್ಪಾ! ಆದ್ರೆ 
ಯೇಳ್ವೀನಿ ಕೇಳು ತಾಯಿ! ನೀನು ಹೇಳಿದ ಮಾತಿಗೆ! ನಿನ್ನ ತೊಡೆಯ ಮ್ಯಾಲೆ ಹುಟ್ಟಿರುವಂತ 
ಮಗ। ಪ್ರತಿ ಮಾತಿಗೆ ಕೊಟ್ಟಂತ! ಹೇಳಿ ಕ್ಹಾಪ ಮಾಡ್ಕೋತೀರಿ ತಾಯಿ। ಹೆಣ್ಣೇಗೋ 
ನೋಡೋಕೆ ಚನ್ನಾಗಿದೆ ತಾಯಿ। ಆ ಹೆಣ್ಣು ನನಗೆ ಬ್ಯಾಡವೋ! ಮುಂದಲ ರಾಜ್ಯಕೆ 
ವೋಗವಾ! ಯಾಕಪ್ಪಾ ಹೆಣ್ಣಲ್ಲಿ ಏನಪ್ಪಾ ಐಬು ಅಂತ ಕೇಳ್ದ ತಾಯಿ! ಆದ್ರೆ ಹೆಣ್ಣೇನೋ 
ನೋಡೋಕೆ ಅಂದವಾಗಿದೆ ಚಂದವಾಗಿದೆ ತಾಯಿ! ಅವಳು ಕಾಲಲ್ಲಿ ಎಳವೇ ಕಾಣವ್ಹಾ! 
ಆ ಹೆಣ್ಣು ನಮಗೆ ಬ್ಯಾಡವೋ। ನಮ್ಮ ಮಗನ ಮಾತು ಸುಳ್ಳೋ ಜಿಟವೋ ಅಂತೇಳಿ॥ 
ತಾಯಿ ವೋಗಿ ನೋಡಿದಳು ಸ್ವಾಮಿ। ಆದ್ರೆ ಕಾಲು ಐಬಾಗದಲ್ಲೋ ನನ್ನ ಮೂಡಲ 
ಮಲೆಯ ಮಾಬೇವಾ! ಆಗಲೀಗ ಇಂದ್ರಲೋಕ ಚಂದ್ರಲೋಕ ನೋಡ್ಬುಟ್ಟು! ಅವರು 
ಅಯ್ಯಾ ಹೆಣ್ಣಾಜಿ ಪಟ್ಟಣಕೆ! ವೋಗವರೇ ಹೆಣ್ಣ ತಾವೊಂದ ನೋಡೋಕೆ! ಆಗ ಹೆಣ್ಣಾಜಿ 
ಪಟ್ಟಣಕೆ ಹೋಗುವಂತ ಕಾಲದಲ್ಲಿ! ಸೂರ್ಯನಂಗೆ ಉರೀತಾಳೆ। ತಾವರೆ ಪದ್ಮ ಯಾವ 


186 


ರೀತಿ ಭಳಗದೋ ದ ರೀತಿ ಬೆಳಗ್ತಳೆ। ಆದ್ರೆ ಏಳ್ಲೀನಿ ಕೇಳಪ್ಪಾ। ನೀಲಯ್ಯಾ ನಮ್ಮ 
ನೀಲಯ್ಯನಿಗೆ! ಆ ಹೆಣ್ಣು ಬಾಳ ಆನಂದವಾಗ್ತದೆ, ಅವಳಿಸ್ತು ಕುಲ ನೋಡ್ಬುಟ್ಟು ಗುರುವೇ। 
ಹೆಣ್ಣ ನೀನು ನೋಡಪ್ಪಾ! ನೀ ಒಪ್ಪೀಳ್ಯವ ಕೊಡಯ್ಯೋ! ಆದ್ರೆ ಹೆ 
ನಿಮ್ಮ ತೊಡೇ ಮೇಲೆ ಹುಟ್ಟಿರುವಂತ ಮಗ। ನನ್ನ ಸುಳ್ಳು ಹೇಳಿದ ಅಂತೇಳ್ವೀಯಾ 
ತಾಯಿ! ಹೆಣ್ಣೇನೋ ಚಂದಾಗದೆ ತಾಯಿ! ಹೆಣ್ಣು ಬ್ಯಾಡವೋ! ಮುಂದಲ 
ವೋಗಯ್ಯ! ಏನಪ್ಪಾ ಹೆಣ್ಣಿಗೆ ಐಬು ಅಂತ ಕೇಳಿದೆ ಸ್ವಾಮಿ। ಹೆಣ್ಣೇನೆ. 


ಅಲ್ಲೀನಿ ಕೇಳು ಶಾಯಿಟ 
ಅ 


ನೋ ಬಾಳ ಚನ್ನಾಗದೆ 
ಮೂಗಿ ತಾನೊಂದು ಆಗವಳೇ। A 


ಕ್ವಾರಣ್ಯ ನೀಡಮ್ಮಾ ಕೋಡುಗಲ್ಲು ಮುನಿಗೆ। 


ಆಗಲೀಗ ತಾಯಿ। ಮಗನ ಮಾತನ್ನ ವೂರಿ ಹೋಗಿ! ಹುಡುಗೀನ 
ಮಾತಾಡಿಸಿದಳು! ಸ್ವಾಮಿ ಅವಳು ಕೈ ಸನ್ನೆ ಬಾಯ್ಲನ್ನೆ ಮಾಡ್ದಾಳೋ! ಹಿಂದಿರುಗಿ 
ತಾನೊಂದು ಬತ್ತಾಳೇ! 

ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 

ಮುಂದಿನ ರಾಜ್ಯದಲ್ಲಿ ಏನೂ ಸಿಕ್ಕಲಿಲ್ಲ ಸ್ವಾಮಿ! ಆಗ ತಂದೆ ತಾಯಿ! ತನ್ನ 
ಮಗನಾದ ದೊಡ್ಡೇಗೌಡ! ನನ್ನ ಮಗ ಏನು ಪಾಪ ಮಾಡಿದ್ದೋ! ಏನು ಕರ್ಮ 
ಮಾಡಿದ್ದೋ ಕಾಣೆ! ಈ ರಾಜ್ಯವನ್ನೇ ಸುತ್ತಿ! ಸುಂದರವಾದ ಒಂದು ಹೆಣ್ಣು ಸಿಕ್ಕದೆ 
ಹೋಯ್ತು ಅಂತೇಳಿ। ಅವರು ಬಾಳ ಗೋಳ ಗೋಳಿರೋ। ಬಾಳ ದಕ್ಕ ಮಾಡಿರೋ! 
ಆಗಲೀಗ ದುಕ್ಕ ಗೋಳು ಮಾಡ್ಕೊಂಡು! ಗುರುವೇ ಬೀಸಿದ ತೋಳು ಬೆರಗಾದ್ದಲ್ಲಾ। 
ನಡೆದ ಕಾಲು ಒಪ್ಪೆ ಬಂತಲ್ಲಾ! ತಮ್ಮ ಪಟ್ಟಣಕೆಂದು ಹಿಂತಿರುಗಿ ಬಂದಾರಲ್ಲೋ.... 
ನೀಲಯ್ಯಾ! ಆಗಲೀಗ ಗಂಡು ಮಕ್ಕಳು ಸೊಸೆಯರು ಕೂತ್ಕಂಡು! ಯಾವ ರಾಜ್ಯದಲಿ 
ಹೆಣ್ಣು ನೋಡಿದ್ರಿ? ಯಾವ ಸೀಮೆಯಲಿ ಹೆಣ್ಣು ನೋಡಿದ್ರಿ? ಯಾವ ಭೂಮಿಲೆಣ್ಣು 
ನೋಡಿದ್ರಿ! ಅಂತೇಳಿ ಕೇಳ್ತಾರಲ್ಲಪ್ಪಾ! ಗುರುವೇ ನನ್ನ ಮಲೆ ಸೋಲಿಗ ನೀಲಯ್ಯ! 
ಏಳಟ್ಟಿ ದನ ಏಳಟ್ಟಿ ಕುರಿ! ಏಳಟ್ಟಿ ಆಡು ಕೂಡ್ಬುಟ್ಟು! ಅವನು ನಡು ಅಟ್ಟಿಯ ಬಾಕಿಲಿಗೆ 
ಬಂದಾನಲ್ಲೋ ನೀಲಯ್ಯಾ! 

ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 

ಆಗ ಕೂತು ತಂದೆ-ತಾಯಿಯರು! ಅಣ್ಣ. ತಮ್ಮಂದಿರು! ಕೂತು ಮಾತನಾಡುವಂತ 
ಕಾಲದಲ್ಲಿ! ಅವರ ತಂದೆ ತಾಯಿ ಯೇಳ್ತಾರೆ! ಗುರುವೇ ನನ್ನ ಮಗ ಕಡೇಲಿ ಉಟ್ಟಿ! 
ಕರ್ಮ ಮಾಡಿಬಿಟ್ಟ ಅವನಿಗೆ ಸುಂದರವಾದ ಹೆಣ್ಣು ಯಾವ ರಾಜ್ಯದಲ್ಲೂ ಸಿಕ್ಕದೇ 
ವೊಯ್ತು! ಅಂತೇಳಿ ಅವನ ತಂದೆ ತಾಯಿಗಳು! ದುಕ್ಕ ಮಾಡುವಂತ ಸ್ಥಿತಿ ಕೇಳ್ಬುಟ್ಟು! 
ಮಲೆಯ ಸೋಲಿಗ ನೀಲಯ್ಯ। ಬಾಗಲಲ್ಲೇ ನಿಂತವ್ನೇ! ಆಗ ಬಾಗಲಲ್ಲಿ ನಿಂತಿದ್ದ ತಮ್ಮ 
ಹಿರಿಯಣ್ಣನ ಹೆಂಡತಿಯಾದವಳು! ಮಲ್ಲಾಜಿ ಬೀರಮ್ಮ ಅವಳ ಹೆಸರು! ಗುರುವೇ 


187 


ಅಯ್ಯೋ ಸಿವಸಿವಾ। ನನ್ನ ಮೈದ ಏಳಟ್ಟಿದನ ಏಳಟ್ಟಿ ಆಡು! ಏಳಟ್ಟೆ ಕುರಿ ಮೇಯಿಸಿಕೊಂಡು 
ಬಂದು! ಅಟ್ಟಿಗೆ ಕೂಡಾಕ್ಸುಟ್ಟು! ನಡಟ್ಟಿಗೆ ಬಂದು ನಿಂತವನಲ್ಲಾ। ನಾನು ಯಾವ ಕರ್ಮಕೆ 
ಒಳಗಾದೆನೋ ನಾ ಕಾಣೆ! ಯಾವ ಅನ್ಯಾಯಕ್ಕೆ ಒಳಗಾದನೋ ಕಾಣೆ। ನನ್ನ ಮೈದುನ 
ನನಗೆ ನೀರು ಕೊಡುವಂತೆ ಹೇಳಿ! ಅವಳು ಅಂಡೇಲಿ ನೀರು ತಕ್ಕಂಬತ್ತವಳಲ್ಲಾ ಮಲ್ಲಾಜೀ। 
ಕ್ಹಾರಪ್ಪಾ ಮೈದ ನೀರ ಕೈಗೆ ಅಂತ! ಗುರುವೇ ಆದ್ರೆ ಯೇಳ್ತೀನಿ ಕೇಳು! ತಾಯಿ ಪಾಪಿ 
ಕೈಗೆ ನೀರು ಕೊಟ್ಟು! ನೀ ಯಾಕವ್ವಾ ಕರ್ಮ ಕಟ್ಟಿಕೊಂಡೀಯೇ। ಆ ಕರ್ಮ ನಿನಗೆ ಬೇಡ 
ಗನಸರಣೆ ನಿಮ್ಮ ಮನೆ ಊಟ ನಮಗಿನ್ನು ಬ್ಯಾಡ ಕಣೋ ಗನಸರಣೆ! ಆಗಲೀಗ 
ನೀರಿಸ್ಕೊಂಡು। ಸ್ವಾಮಿ ದನೀನ ಚಾವಡಿಗೆ ಹೊಡೀತಾನಲ್ಲೋ। ಗುರುವೇ ಇವಳು 
ದುಕ್ಕವನ್ನು ಮಾಡ್ಕಂಡು! ಅಡ್ಡಗ್ವಾಡೆ ಮ್ಯಾಲೆ ಓಗಿ ಮಲಗ್ಬುಟ್ಟು! ಗುರುವೇ ಅವಳು 
ಬಾಳ ಗೋಳ ಗೋಳೀಳೋ। ಬಾಳ ದುಕ್ಕ ಮಾಡೀಳೋ! ನನ್ನ ಮೈದ ಬಂದಂತ 
ವ್ಯಾಳೇಲಿ। ನಮ್ಮತ್ತೆ ಮಾವನವರು ಕೂತುಕೊಂಡು! ಇಂತ ಮಾತು ಅನ್ನಬೌದೇ?! 
ಇದಕೆ ಬೋದವಾರ್ರು ಅಂತೇಳಿ! ಅವಳು ಬೆಳಗಾನ ದುಕ್ಕ ಮಾಡ್ಕಂತ ಕೂತ್ಸಂಡ್ಳು 
ಸ್ವಾಮಿ। ಇವನು ದನದ ಚಾವಡೀ ಕೂತ್ಕಂಡು। ಆಗಲೀಗ ಏಳಟ್ಟೆ ದನ! ಏಳಟ್ಟಿ ಆಡು, 
ಏಳಟ್ಟಿ ಕುರೀನ ಸ್ವಾಮಿ। ಇವನು ಕೋಲು ಹಿಡಿದ ಮಾತ್ರಕ್ಕೆ ಅವು ಬುಳು ಬುಳನೆ 
ಕಳ್ಳಂಡು ಬತ್ತವೆ ಸತ್ಯವಂತ ನೀಲಯ್ಯೋ! ಆಗಲೀಗ ದೊಣ್ಣೆಗಳ ತಕ್ಕಂಡು! ಏಳಟ್ಟಿ 
ದನ, ಏಳಟ್ಟಿ ಆಡು! ಏಳಟ್ಟಿ ಕುರಿ ಒಡ್ಕಂಡು। ಅವನು ಸೂಜಿಗಲ್ಲು ಬೆಟ್ಟಕ್ಕೆ ವೊಯ್ತಾನಲ್ಲೋ 
ನೀಲಯ್ಯಾ! ಸೂಜಿಗಲ್ಲು ಬೆಟ್ಟಕ್ಕೆವೋದ್ನು! ದನ ಕರನ ಬುಟ್ಟುಟ್ಟು! ಅವನು ಹೇಳ್ತೀನಿ 
ಕೇಳ್ರಪ್ಪಾಃ ಗೋವುಗಳಾ ನನ್ನ ಇಂತ ರಾಜ್ಯಕ್ಕೋದ। ಇಂತ ಸೀಮೆಗೋದ ಇಂತ 
ಭೂಮಿಗೋದ ಅಂತೇಳ್ಬೇಡಿ! ಗೋವುಗಳ ಇವತ್ತು ಮುಂದಾದಿನ। ಈ ಬಟ್ಟ ಬಯಲನ್ನೆಲ್ಲಾ 
ಮೇಯ್ಕ್ಯಂಡು। ದೊಡ್ಡೇಗೌಡನ ತೊಟ್ಟಿ ನೀರ ಹೀರ್ಯಂಡು! ನಿಮ್ಮ ದೊಡ್ಡಿಗೆ ನೀವು 
ಹೋಗ್ರಯ್ಯಾ। ಅಂತ ಹೇಳ್ತಾನಲ್ಲೋ ನೀಲಯ್ಯಾ! ಆದ್ರೆ ಹೇಳ್ತೀನಿ ಕೇಳಿ ಸ್ವಾಮಿ। ಇಲ್ಲಿ 
ಹುಲಿ ಕರಡಿ ಭಯವಿಲ್ಲಾ। ನಮ್ಮ ಬಿಟ್ಟು ನೀ ವೋದೀಯೋ॥ ಸತ್ಯವಂತ ನೀಲಯ್ಯೋ! 
ಆದ್ರೆ ಯೇಳ್ಸೀನಿ ಕೇಳ್ರಪ್ಪಾ! ಯಾವ ಮಾರಿ ಮಸಣಿ ದುರ್ಗಿ, ಚೌಡಿ! ನಿಮ್ಮ ಹತ್ತಿರ 
ಬರದಂತೆ! ಹೇಳಿ ಕಟ್ಟಾಟವನ್ನು ಕಟ್ಟೀನೀ। ನಿಮ್ಮ ಕೊಂಬಿಗೆ ನಾನು ದರಿಸ್ತೀನಿ। 


ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 
ಆಗಲೀಗ ಆ ಗೋವುಗಳಿಗೆಲ್ಲಾ! ಬುದ್ಧಿವಾದ ಹೇಳ್ಬುಟ್ಟು! ನಮ್ಮಪ್ಪ ಮಾಯಕ್ಕಾರ 


ಮರಿದೇವರು। ಅಯ್ಯ ಮಲೆಸೋಲಿಗ ನೀಲಯ್ಯ! ಸೂಜಿಗಲ್ಲು ಬೆಟ್ಟದ ತುದಿ ಮ್ಯಾಗೆ 
ವೋಗವನೇ। 


ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 
ತನ್ನ ಕಣ್ಣಿಗೆ ಎಣ್ಣೆ ಬಿಟ್ಕಂಡು! ಯಾವ ರಾಜ್ಯದಲ್ಲಿ! ಯಾವ ಸೀಮೆಯಲ್ಲಿ! ಯಾವ 
ಭೂಮಿ ಒಳಗೆ! ನನಗೆ ಶಕ್ಕಂತ ಸುಂದರಿ ಇದ್ದಾಳು ಅಂತೇಳಿ। ನಾಲ್ಕು ರಾಜ್ಯವ 
ಆರಿಸಿಕೊಂಡು ನೋಡ್ತಾನಲ್ಲೋ ನೀಲಯ್ಯಾ। 


188 


ಕ್ಲಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 
ಸೂಜಿಗಲ್ಲು ಬೆಟ್ಟಕ್ಕೂ ಇವನು ನೋಡಿದ್ದಕ್ಕೂ ಗುರುವೇ ಮುನ್ನೂರು ಮೂವತ್ತು 
ಯೋಜನೆಯಲ್ಲಿ] ಸೂಜಿ ಗಾತ್ರ ಹೊಗೆ ಕಂಡು ಬಿಡ್ತಲ್ಲೋ ಸ್ವಾಮಿ। ಆ ಹೊಗೆ ಕಂಡು 
ಬಂದದ್ದು ಅಲ್ಲಿ ಜನಸಂಖ್ಯೆ ಇಲ್ಲದೇ ಅಲ್ಲಿ ಪಟ್ಟಣ ಇಲ್ಲದೇ ಹೊಗೆ ಯಾಕೆ ಕಂಡು 
ಬಂತು ಅಂತೇಳಿ! ಮುನ್ನೂರು ಮೂವತ್ತು ಯೋಜನವಾ! ಮೂರು ಗಂಟೆಗೆ ಬಂದು 
ಬುಟ್ನಲ್ಲವ್ವಾಃ ಅವಳ ತಾಯಿ ತಂದೆ ಅಂತವಳೆ! ಒಂದು ಸಂತೆಗೋ ಪೇಟೆಗೋ 
ವೋಗ್ದುಟ್ಟು! ಗುರುವೆ ಈ ಸತ್ಯವಂತೆ ಮನೆಗೆ! ನಮ್ಮಪ್ಪ ಹೂವನ್ನು ತೆಗೆದುಕೊಂಡು! 
ಸ್ವಾಮಿ ಅಡ್ಡಗ್ವಾಡೆ ಮ್ಯಾಲೆ ಮಡಗ್ಬುಟ್ಟು! ಅವಳು ಹೂವ ಕಟ್ತಾ ಕೂತವಳೇ ಸತ್ಯವಂತೆ 
ಸಂಕಮ್ಮ । 
ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 
ಅವಳ ಮನೆ ಬಾಕಲು ಸ್ವಾಮಿ ನನ್ನ ಮಲೆ ಸೋಲಿಗ ನೀಲಯ್ಯ ಬಂದು ನಿಂತು! 
ಪಡಸಾಲೆ ಪಕ್ಕದಲ್ಲಿ ಕೂತ್ಕೊಂಡು! ಒಳಗಿರೋಳು ನೀನ್ಯಾರಮ್ಮ! ನೀರ ನೀನು ಕೊಡಮ್ಮ! 
ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 
ಅಯ್ಯೋ ಯಾವ ದೇವಪುರಸನೋ ಕಾಣೆ! ದಣಿದು ಬಂದು ನೀರು ಕೇಲ್ಪವ್ನೆ! 
ತಡಿ ಹೂವನ್ನು ಕೆಳಕ್ಕೆ ಮಡಗ್ಬುಟ್ಟು! ಅಂಡೇಲಿ ನೀರ ತಕ್ಕಂಡು! ಅವಳು ಬಾಕಲಿಂದಾಜೆ 
ನಿಂತ್ಕಂಡು। ಜಗಲಿ ಪಕ್ಕದಲ್ಲಿ ಕೂತಂತ ನೀಲಯ್ಯನಿಗೆ। ನೀರು ತಕ್ಕಳಿ ಸ್ವಾಮಿ! ಅಂತ 
ಕೊಡ್ತಾಳಲ್ಲೋ ಸಂಕಮ್ಮಾ! 
ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 
ಆಗ ನೀರು ಕೊಡುವಂತ ಕಾಲದಲ್ಲಿ! ಪಡುವ ಮುನ್ನಾಗಿ ಮೂಡಲ ಮುನ್ನಾಗಿ 
ತಿರಿಕೊಂಡು! ನಿಂತು ನೀಲಯ್ಕನಪ್ರೆ ನೀರು, ಈಸ್ಕಂಡ್ರಲ್ಪಪ್ಪಾ ಗುರುವೇ। ಅವನ ಮುಕ 
ಇವಳು ನೋಡ್ಬುಟ್ಟು! ಇವಳ ಮುಖ ಅವನು ನೋಡ್ಬುಟ್ಟು। ಅವಳು ಅಲ್ಲೇ 
ಮೂರ್ಛೆವೋಗಿ ಮಲಗವಳೇ। ಸತ್ಯವಂತೆ ಸಂಕಮ್ಮ! 
ಆಹಾ ಕ್ಲಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 
ಆಗ ನೀಲಯ್ಯ ನೀರು ಕುಡದಂಗೂ ಅಲ್ಲ! ಸಂಕಮ್ಮ ನೀರು ಕೊಟ್ಟಂಗೂ ಅಲ್ಲ] 
ಗುರುವೇ ಆಗಲೀಗ ನನ್ನ ಸತ್ಯವಂತ ನೀಲಯ್ಯನು! ಪಡುಸಾಲೇಲೆ ಕೂತವನೇ। ಅವಳ 
ತಂದೆ ತಾಯಿ ಬಂದವರೇ। 


ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 


ಆಗಲೀಗ ಈ ನೀಲಿಮಲೆ ಸೋಲಿಗ! ದೇವ ಸೋಲಿಗ ನೀಲಯ್ಯ! ಕೂತಿದ್ದ 
ನೋಡ್ಬುಟ್ಟು। ರಾಜ ಬೀದೀಲಿ ಬರತಕ್ಕಂಥ! ತಾಯಿ ತಂದೇನ ನೋಡ್ಬುಟ್ಟು! ಆ ಮುಕವನ್ನು 
ನೋಡ್ಬುಟ್ಟು! ಅವರು ಮೂರ್ಛೆಯಾಗಿ ಮಲಗವರೇ। ನನ್ನ ಹುಟ್ಟು ಸೋಲಿಗ ನೀಲಯ್ಕೋ। 


189 


ಕ್ಹಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 


ಅವರು ಮೂರ್ಛೆಯಾಗಿ ಮಲಗಿದ್ದಂತ ಕಾಲದಲ್ಲಿ! ತಮ್ಮ ಮೂರ್ಛೆಯನ್ನು 
ತಾನೇ ತಿಳಿದುಕೊಂಡು! ಪಕ್ಕದಲ್ಲಿ ಕೂತಂತ। ನೀಲಯ್ಯನ ಪಡಸಾಲೆ ಮೇಲೆ ಕೂತವನೇ। 


ಅವರು ಕೆಳಗೆ ಬಂದು ಕೂತವರೇ। ಸತ್ಯವಂತ ನೀಲಯ್ಯೋ! 
ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 


ಅತ್ತೆ ಮಾವಂದಿರಿಗೆ। ಒಂದು ಮಾತು ಹೇಳಿದ್ದು! ಸಿವನೇ ಈ ಹೆಣ್ಣ! ಯಾವೂರ್ಲಾರಾ 
ಕೇಳಿದ್ರೆ ಕೊಟ್ಟು! ಮದ್ವೆ ಮಾಡಿದ್ರೆ ಮತ್ಕಾರ್ಯಾರ ಕೇಳಿದ್ರಾ! ಗುರುವೇ ಗುರು ಪಾದಕ್ಕೆ 
ಶರಣು। ಯಾರಿಗೆ ಕೇಳಬಾರ್ದು ಸಿವನೇ। ನನ್ನ ಇರತಕ್ಕಂತವರ ಯಾವ ರಾಜ್ಯದಲ್ಲಿ! 
ಯಾವ ಸೀಮೇಲಿ ಸಿಕ್ಸಿಲ್ಲ ಸ್ವಾಮಿ। ಅವಳಿಗೆ ತಕ್ಕ ವರ ನೀವೇ ಆಗಿರಬೇಕು! ನೀನೇ ಲಗ್ನ 
ಮಾಡ್ಕೊಳ್ಳೋ! ನನ್ನ ಸತ್ಯವಂತ ನೀಲಯ್ಯೋ॥ 


ಅವುಳ ಚಂದ ನೋಡವನೆ। ಚಂದಾಚಾರ ನೋಡವ್ನೆ! ಚಲುವ ಭಾವ ನೋಡವ್ನೆ! 
ಅವ್ಳ ಸುದ್ದ ಸುಳಿಯ ನೋಡವ್ನೆ! ದಪ್ಪ ದುಡವ ನೋಡವ್ನೆ! ನಡುಗೆ ನುಡಿಗೆ ನೋಡವ್ನೆ| 
ಮಂಡೆ ಬಾವ ನೋಡವ್ದೆ! ಕೆಂಪು ರಂಪೂ ನೋಡವ್ನೆ! ಸಂಕಮ್ಮನನ್ನೇ ಮೆಚ್ಚುವನಲ್ಲೋ! 
ಮಲೆಯ ಸ್ಥಾಲಿಗ ನೀಲಯ್ಯ! 


ಕ್ಹಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 
ಸಂಕಮ್ಮನ ಮೇಲೆ ಮನಸ ಮಡಗನ್ನೆ ದೇವ ಸ್ವಾಲಿಗ ನೀಲಯ್ಯ 
' ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 
ನಮ್ಮ ತಂದೆ ತಾಯ್ಗಳು। ನೀನು ಒಪ್ಪಿದಂತಾ ಹೆಣ್ಣ ಲಗ್ನಾ ಮಾಡ್ತೀನಿ ಅಂತ 
ಬಾಯ್ಬುಟ್ಟು ಹೇಳಿದ್ರು! ಈಗಲೀಗ ನಾನು ನನ್ನ ತಂದೆ ತಾಯ್ಗಳ್ಳಿ ಹೇಳ್ಬೇಕು। ಈ ಸತ್ಯಬಾವೆ 
ಸಂಕಮ್ಮ ಲಗ್ನ ಆಗ್ಬೇಕು ಅಂತ! ಅಯ್ಯ ಕುರಿಯ ಒಳಗೆ ಅವ್ನು ಓಡೋಡಿ ಬರ್ತಾನೆ 
ನೀಲಯ್ಯಾ| ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಯ್ಯಗೆ। 
ತನ್ನ ಪೋಡಿಗೆ ಬತ್ತಾವನಲ್ಲೋ। ಮಲೆಯ 
ಸ್ವಾಮಿ ನೀಲಯ್ಯ 0! ಕ್ಹಾರಣ್ಯ ॥ 


ಸೂರ್ಯ ಗುರುದೇವನು ಅಸ್ತಮಯ ಆಗುವಂತಾ ಹೊತ್ತೆ! ದನೀನ ದೊಡ್ಡಿಗೆ ದನವನ್ನು 
ಕೂಡಿ! ಕುರಿಗಳ ದೊಡ್ಡಿಗೆ ಕುರಿಗಳ ಕೂಡಿ! ಎಮ್ಮೆ ದೊಡ್ಡಿಗಳಿಗೆ ಎಮ್ಮೆಗಳ ಕೂಡಿ! 
ಎಲ್ಲಾ ದೊಡ್ಡಿಗಳನ್ನು ಬೀಗ ಮುದ್ರೆ ಮಾಡಿ! ಹಟ್ಟಿಗೆ ಬಂದು ಕೈ ಕಾಲ್ಗೆ ನೀರೀಸ್ಕಂಡು। 
ತಂದೆ ತಾಯ್ಗಳ ಹತ್ರ ಅವನು ಬತ್ತವನಲ್ಲೋ ನೀಲಯ್ಯ” 


190 


ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲಯ್ಕಗೆ! 
ತಂದೆ ತಾಯಿಗಳತ್ರುಕೆ ಬಂದು ಸಂತೋಷದಿಂದ ನೆಗ್ತಾ ನಿಂತಿದ್ದಾನೆ! ತಂದೆ 
ತಾಯಿಗಳು ಮಗನ ಮೊಕವನ್ನು ನೋಡ್ಬುಟ್ಟು! ಏನಪ್ಪಾ ನೀಲೇ ಗೌಡ। ಈವತ್ತು ಇಷ್ಟು 
ಸಂತೋಷದಿಂದಿದ್ದೀಯಲ್ಲಾ ಕಂದ ಅಂದ್ರಂತೆ! ತಂದೆ ತಾಯಿಗಳತ್ತ ಅವನು! ಏನಂತ 
ಮಾತ ನುಡುದವನೆ! 
ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲಯ್ಯಾಗೆ! 
ಸಂಕಮ್ಮ ಅನ್ತಕ್ಕವಳು ಅಂದವಾದ ಮಗಳು ಚಂದವಾದ ಮಗಳು! ಬಾಳ ರೂಪು 
ರೇಖೆ ಸುದ್ದವಾದವಳು ಸಂಕಮ್ಮನನ್ನ ಮೆಚ್ಚಿಕೊಂಡಮ್ಮ। ತಂದ್ಕೋ ತಾಯಿ ನಿನ್‌ 
ಮನೆಗೆ! 
ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲಯ್ಯಗೆ! 
ಸಬಾಸ್‌ ನನಕಂದ ನೀಲಯ್ಯ। ಯಾವ ಹೆಣ್‌ ತೋರಿದ್ರೂ ಮದ್ವೆ ಆಕ್ಕಿಲ್ಲ ಅಂತ 
ಹೇಳಿದ್ಯಲ್ಲ ಮಲ್ನಾಡ ಸೀಮೆಯಲ್ಲಿರುವಂತಾ ಹೆಣ್ಣ ಒಪ್ಕೊಂಡ್‌ ಬಂದಿದ್ದಿ! ನಿನ್ನಿಷ್ಟದಂತೆ 
ಆಗ್ಗಪ್ಪಾ ಅಂತ್ಹೇಳಿ! ಮಗನ ಮಾತ ಕೇಳ್ಕಂಡು ಗುರುವೇ ಸಂತೋಷ ಪಟ್ಟಲ್ಲೋ ತಾಯಮ್ಮ। 
ತಂದೆ ತಾಯ್ಗಳು ಅಣ್‌ ತಮ್ನೀರೆಲ್ಲಾ ಸೇರೃಂಡು ಗುರುವೆ ಸ್ವಾಲಗ್ರ ಜಾತಿಯ 
ಮಗಳಾದ ಸಂಕಮ್ಮನನ್ನು ನೋಡ್ಬೇಕು ಅಂತ ಐದು ಜನ ಮುತ್ರೈದೇರ ಕಟ್ಕೊಂಡು! 
ತುಂಬೇ ಸ್ವಾಲುಗನ ದೊಡ್ಡಿಗೆ ಬಂದರು! ಬಂದು ಕರಚೆಲ್ವೆ ಸಂಕಮ್ಮನನ್ನು ನೋಡಿದ್ದಾರೆ! 
ಹೆಣ್ಣಿನ ಚಂದ ನೋಡ್ಬುಟ್ಟು ಗುರುವೆ! ಹೆಣ್ಣ ಕೇಳದೆ ಬತ್ತಾರೆ! 
ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮ್ಯಾಲೆ! 
ತುಂಬೆ ಸ್ವಾಮಿಗೆ ನಿಮ್ಮ ಮಗಳ್ನ ನನ್ಮಗಳಂತೆ ನೋಡ್ಕೊತೀನಿ। ನೀವ್‌ ಮಾತ್ರ 
ಮನಸ್ನಲ್ಲಿ ಬ್ಯಾರೆ ಮಡುಗ್ಬೇಡಿ ಅಂದರು! ಆಗ್ಲಿ ತಾಯಿ ನಿನ್ನಿಷ್ಟದಂತೆ ಆಗ್ಗಿ। ಹೆಣ್ಣುನ 
ಕಡೆಯವರು ಒಪ್ಪಿಳ್ಳೆ ಸಾಸ್ತ್ರ ಮಾಡವರೆ! ಕೋರಣ್ಯ! ಕುಲದವರ್ನೆಲ್ಲಾ ಕರುದವರೆ 
ಮಡದವರ್ನೆಲ್ಲ ಕರುದವರೆ ಜಾತೀರ್ನಲ್ಲ ಕರುದವರೆ! ಮದ್ವೆ ಮಾಡೋದ ಗುರುವೆ! 
ಏರ್ಪಾಡನ್ನೇ ಮಾಡವ್ರೆ! 
ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲಯ್ಯನಿಗೆ!” 
ಆಗಲೀಗ ಹೇಳುವಂತ ಕಾಲದಲ್ಲಿ! ಆಗ ಪುರೋಹಿತರತ್ರ ಹೋಗಿ! ಶಾಸ್ತ್ರ ಸಂಬಂಧ 
ಕೇಳಬೇಕು! ಗುರುವೇ ಊರ ಗೌಡನ ಕಟ್ಕೊಂಡು! ಶಾಸ್ತ್ರ ಸಂಬಂಧ ಕೇಳಿ ಗುರುವೇ। 
ಆಗ ನಿನಗೆ ಲಗ್ನಾವು ಒದಗಿತಲ್ಲೋ। ನೀಲಯ್ಯೋ।| 


ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 


191 


ಆಗಲೀಗ ಲಗ್ದವನ್ನು ಕಟ್ಟುಟ್ಟು! ಮಲೆ ಸ್ವಾಲಿಗ ನೀಲಯ್ಯಾ! ಸ್ವಾಮಿ ಮುನ್ನೂರು 
ಮೂವತ್ತು ಯೋಜನೆಯನ್ನು! ಅವನು ಮೂರು ಗಂಟೇಗೋಗವನೇ ಸತ್ಯವಂತ 
ನೀಲಯ್ಯೋ। 
ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 
ಆಗಲೀಗ ತನ್ನ ಅತ್ತಿಗೆಯಾದ! ಮಲ್ಲಾಜಿ ಬೀರಮ್ಮನು। ಮೈದುನನನ್ನು ನೋಡ್ಬುಟ್ಟು! 
ಬಾಳ ಸಂಶೋಷ ಪಟ್ಕೊಂಡು। ಅಪ್ಪಾ ನನ್ನ ಮಲೆ ಸೋಲಿಗ ನೀಲಯ್ಯ। ಯಾವ 
ರಾಜ್ಯದ ಹೆಣ್ಣು ಹುಡುಕಿ! ಯಾವ ಸೀಮೆ ಹೆಣ್ಣು ಹುಡುಕಿ! ಯಾವ ಭೂಮಿಯೊಳು 
ನನ್ನ ಪಾದ ಬಿತ್ತೇನು। ನನಗೆ ಸ್ವಲ್ಪ ಹೊತ್ತು ಹೇಳಪ್ಪಾ! ಸತ್ಯವಂತ ನೀಲಯ್ಯಾ! 
ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 
ಆದ್ರೆ ಹೇಳ್ತೀನಿ ಕೇಳು ತಾಯಿ! ನನ್ನ ಕಾಲು ಕೈಗೆ ನೀರು ಕೊಡು। ನನಗೆ ಊಟ 
ಬಡಸು। ಊಟ ಉಂಡಮ್ಯಾಲೆ ಇಂತ ರಾಜ್ಯ! ಇಂತ ಸೀಮೆ ಅಂತ! ಯೇಕ್ತೀನಿ ತಾಯಿ 
ಅಂತ ಹೇಳಿ ಅವನು ಊಟ ತಾನೊಂದು ಮಾಡವನೇ ಮಲೆ ಸೋಲಿಗ ನೀಲಯ್ಯ! 
ಕ್ವಾರಣ್ಯ ನೀಡಮ್ಮ ಸಿವ ಕೋಡುಗಲ್ಲು ಮುನಿಗೆ! 
ಆಗಲೀಗ ಎಲ್ಲಾ ಸಂಶೋಸ ಮಾಡಿಕೊಂಡು! ಗುರುವೇ ಅವನು ತಾಯಿ ತಂದೆ 
ಕರ್ಕೊಂಡು! ಆಗಲೀಗ ಲಗ್ನಕ್ಕೆ ವೋದರು ಗುರುವೆ! ನೆಂಟ್ರಿಷ್ಟರಿಗೆ ಹೇಳ್ಕಂಡ್ರು! ಬರುವಾರ 
ಸುಟ್ಟ ಸುಕ್ರವಾರದ್ದಿನ। ಲಗ್ನ ಮಾಡ್ತೀವಿ ಅಂತೇಳ್ಬುಟ್ರು! ಅದೇ ಪ್ರಕಾರವಾಗಿ! ಲಗ್ಗಕ್ಕಾಗುವಂಥ 
ಸಾಮಾನು ಜೋಡಿಸ್ಕಂಡು! ವಾರವಾರ ಎಂಟುದಿನ ತುಂಬೋವೊತ್ಸೆ ಸುಟ್ಟ ಸುಕ್ರವಾರದ್ದಿನ 
ಸೂರ್ಯೋದಯವಾಗುವ ಹೊತ್ತಲ್ಲಿ ಒಂದು ಸೀತಾಳ ಚಪ್ಪರ! ಹಾಕವರೆ! 
ಹೊಲೆರ ಹೊನ್ನಯ್ಯ! ಬಂದವರೆ, 
ವಾದ್ಯನ್ನಾದರೆ। ಮಾಡವರೆ, 
ನೀಲಿ ಮಡಿಯ ಕಟ್ಟವರೆ। 
ಹನ್ನೆರಡು ತೋರಣ ಕಟ್ಟವರೆ, 
ಮಲೆಯ ಸ್ವಾಲಿಗ ನೀಲಯ್ಯ! 
ಓಂದು ಕಂಬ ಮೂರ್ತ ಮಾಡವರಂತೆ! 


ಮಲೆಯ ಸ್ಟಾಲಿಗ ನೀಲಯ್ಯ ॥ ಕ್ವಾರಣ್ಯ ॥ 


ಕಂಬ ಮೂರ್ತವನ್ನು ಮಾಡಿ! ಸುಟ್ಟ ಸುಕ್ರವಾರದ್ದಿನ! ದುಂಡೇಗೌಡನ 
ಪೋಡಿಗ್ಹೋಗಿ! ಹೆಣ್ಣನ್ನೇ ಕರಕೊಂಡು ಬಂದರು! ಆ ಸ್ವಾಲುಗರ ಪದ್ಧತಿಯಂತೆ! ಆವಾಗ 
ನೆಂಟರೆತ್ತರೆಲ್ಲಾ ಸೇರ್ಕಂಡು! 


192 


ಅಯ್ಕಾ ಸ್ವಂತಕ ಸೋದರು ಬಂದವರೆ! 
ನೀಲಯ್ದಾದ್ರೆ ಕರೆದವರೆ, 

ಹಸೆಯ ಮೇಲೆ ಕೂಡಿಸವರೆ! 

ಕಂಕಣಧಾರಣೆ ಮಾಡವರೆ! 

ಸ್ವಂತಕ ಸೋದರು ಬಂದವರೆ! 
ಸಂಕಮ್ಮನ್ನಾದ್ರೂ ಕರೆದವರೆ! 

ಮಲೆಯ ಸ್ಥಾರಿಗ ನೀಲಯ್ಕಾ 1! ಕ್ವಾರಣ್ಯ 1! 


ತಿರುಗ ಬೆಳಗಾಗುತಲೇ ಎದ್ದು! ಆವಾಗ ಅವ್ರ ಜಾತಿ ಪದ್ಧತಿ ಕುಲ ಪದ್ಧತಿಯಂತೆ! 
ಹೆಣ್ಣೋರು ಗಂಡ್ನೋರು ಸೇರಿಕೊಂಡ್ರು! ಕುಂಬಾರ ಗುಂಡಯ್ಯನಿಂದ ದೇವರ ಗಡಿಗೆ 
ತರಿಸ್ಕಂಡು। ಅವರ ಮನೆದೇವ್ರು ಕುಲದೇವು ತಂದು। ಆವಾಗ ಚಪ್ಪರದಟ್ಟೀಲಿ ಮಡಗ್ಸುಟ್ಟು। 
ಆವಾಗ ಒಳ್ಳೇ ಗಳಿಗೆ ಒಳಗೆ! ನೀಲೇಗೌಡನಿಗೆ ಧಾರೆ ಮೂರ್ತ ಮಾಡ್ಬೇಕಂತೇಳಿ। 


ಅಯ್ಯಾ ಕೆಲ್ಲಿ ಕುಳ್ಳಯ್ಯ ಬಂದವರೆ! 
ತೊಂಡಾಲು ಬಾಸಿಂಗ ತಂದವರೆ! 
ವಾಜರ ಮಲ್ಲಯ್ಯ ಬಂದವು! 
ಮಾಂಗಲ್ಯ ಮಾತ್ರ ತಂದವರೆ। 
ಕಾಸಿಪುರೋಯಿತ್ರು ಬಂದವರೆ 
ಸಂಬಂಧ ಮಾಲೆ ತಂದವರೆ, 
ಧರ್ಮ ದೇವತೆ ಬಂದವರೆ। 
ಧಾರೆಗಾದರೆ ನಿಂತವರೆ॥ 

ಐದು ಜನ ಮುತ್ತೈದೇರು ಬಂದವರೆ। 
ಶಾಸ್ತನ್ನಾದರೆ ಮಾಡವರೆ 
ಸೋಬಾನನಾದರೆ ಹೇಳವರೆ! 

ಒಳ್ಳೇ ಗಳಿಗೆ ನೋಡವರೆ! 

ಧಾರೆ ಮೂರ್ತಕೆ ನಿಲ್ಲವರೆ! 
ಸುಬಂಧ ಮಾಲೆ ಕೊಟ್ಟವರೆ। 
ಹೆಣ್ಣಿನ ಕೈಲಿ ಕೊಟ್ಟವರೆ 

ಗಂಡಿನ ಕೈಲಿ ಕೊಟ್ಟವರೆ 

ಒಳ್ಳೇ ಗಳಿಗೆ ನೋಡವರೆ 
ಸಂಬಂಧಮಾಲೆ ಮಾಡವರೆ$ 1! ಕ್ಹಾರಣ್ಯ ॥ 


ಕಾಸಿ ಪುರೋಹಿತ್ರು ಹೆಣ್ಣಿನ ಕೈಲಿ ಗಂಡಿನ ಕೈಲಿ। ಸಂಬಂಧ ಮಾಲೆಯನ್ನು ಕೊಟ್ರು! 
ನೋಡಪ್ಪ ನೀಲೇಗೌಡ ಶಿವಶರಣೆಯಾದ ಸಂಕಮ್ಮ! ಹೆಣ್ಣು ಗಂಡಿಗೆ ಅಂದ್ರೆ ಈವೊತ್ತು 
ನಿಮ್ಗೆ ಮನ ಬೆರತುಕೊಳ್ಳಬೇಕು! ಹೆಣ್ಣು ಗಂಡು ಒಂದಾಗ್ಬೇಕು ಅದಕ್ಕೋಸ್ಕರವೆ ಸಂಬಂಧ 
ಮಾಲೆ ಅಂತ್ಚೇಳಿ! ಹೆಣ್ಣಿನಿಂದ ಗಂಡಿಗೆ ಗಂಡಿನಿಂದ ಹೆಣ್ಣೆ | ಸಂಬಂಧ ಮಾಲೆಯನ್ನು 
ಹಾಕಿಸಿದ್ರು! ಸಂಬಂಧಮಾಲೆ ಅಂದ್ರೆ ಬಿಲ್ಲತ್ರೆದಾಳ! ಆ ಸಂಬಂಧ ಮಾಲೆಯನ್ನು 


193 


ಹಾಕಿಸ್ಸುಟ್ಟು! ಆವಾಗ ಎಳ್ಳು ಜೀರಿಗೆ ಕೈಗೆ ಕೊಟ್ರು! ನೀಲೇಗೌಡ ಸಂಕಮ್ಮ! ಗಂಡನಿಗೆ 
ಹೆಂಡ್ತಿ ಸಾಕ್ಷಿ ಹೆಂಡ್ತಿಗೆ ಗಂಡನೇ ಸಾಕ್ಷಿ! ಹೆಂಡಿರ ಮಾತ ಗಂಡ ಮೊರಬಾರದು। ಗಂಡನ 
ಮಾತ ಹೆಂಡ್ತಿ ಮೊರಬಾರದು ಅಂತ್ಹೇಳಿ! 

ಆಯ್ಕಾ ಒಳ್ಳೇ ಗಳಿಗೆ ನೋಡವರೆ 

ಎಳ್ಳು ಜೀರಿಗೆ ಬಿಟ್ಟವರೆ ॥ ಕ್ಹಾರಣ್ಯ ॥ 

ಒಳ್ಳೇ ಗಳಿಗೇಲೆ ಗಂಡಿನ ತಲೆಮೇಲೆ ಮೂರಿಡಿ ಎಳ್ಳು ಜೀರಿಗೆ! ಹೆಣ್ಣಿನ ತಲೆಮೇಲೆ 

ಮೂರಿಡಿ ಎಳ್ಳು ಜೀರಿಗೆ ಬಿಡಿಸ್ತು। ಆವಾಗಲೀಗ ಹೆಣ್ಣು ಗಂಡಿಗೆ ಎರಡು ಹಸ್ತವನ್ನು 
ನೀಡಿಸ್ಪಿಟ್ಟು! ಅಕ್ಕಿಯನ್ನು ತುಂಬಿಸ್ಟುಟ್ಟು ತಾಂಬೂಲ ಬಾಳೆಹಣ್ಣ ಮಡಗಿ! ಬೆಲ್ಲ 
ತೆಂಗಿನಕಾಯಿ ಮಡಗ್ಬುಟ್ಟು! ಕಾಸಿ ಪುರೋಹಿತ್ರು ಪಕ್ಕದಲ್ಲಿ ನಿಂತ್ಕಂಡ್ರು! 

ಅವರ ಸ್ವಂತಕ ನೋಡದ್ರು ಬಂದವರೆ॥ 

ತೊಂಡಾಲು ಬಾಸಿಂಗ ಕಟ್ಟವರೆ! 

ಮಂಡೆ ಕಟ್ಟಿ ಧಾರೆ ಎರೆದವರೆ। 

ತಂದೆ-ತಾಯಿ ಬಂದವರೆ॥ 

ಧಾರೆ ಮೂರ್ತ ಎರೆದವರೆ! 

ನೆಂಟಾರು ಎತ್ತಾರು ಬಂದವರೆ! 

ಫಾರೆನಾದರೂ ಎರೆದವರೆ 1! ಕ್ಹಾರಣ್ಯ ॥॥ 


ಆವಾಗ ಧಾರೆ ಮೂರ್ತವನ್ನು ಮಾಡಿ! ಕಾಸಿ ಪುರೋಹಿತ್ರು ಮಾಂಗಲ್ಯವನ್ನು 
, ಈಸ್ಕೊಂಡ್ರು! ಗಂಡಿನ ಕೈಲಿ ಮಾಂಗಲ್ಯವನ್ನು ಪೂಜೆ ಮಾಡಿಸಿ! ನಮಸ್ಕಾರವನ್ನು ಮಾಡಿಸಿ! 
ಆವಾಗ ಐದು ಜನ ಮುತ್ತೆದೇರ ಕೈಲಿ ನಮಸ್ಕಾರ ಮಾಡ್ಸಿ! ಯಜಮಾನ್ರ ಕೈಲಿ ಮುಟ್ಟಿಸಿ 
ಬಿಟ್ಟು ಮಾಂಗಲ್ಯವನ್ನು! ನೀಲೇಗೌಡ್ಡ ಕೈಲಿ ಕೊಡ್ತಾ ಇದ್ದಾರೆ! ಅಪ್ಪಾ ನೀಲೇಗೌಡ। ಈ 
ಮಾಂಗಲ್ಯವಾಗಿರ್ರಕ್ಕಂತಾದ್ದನ್ನು! ಬ್ರಹ್ಮ ವಿಷ್ಣು ಈಸ್ಟುರ ತ್ರಿಮೂರ್ತಿ ಖುಷಿಗಳ ಕೈಲಿ! 
ಸಾಧ್ಯವಿಲ್ಲಇದನ್ನು ಬಿಚ್ಚುವುದಕ್ಕೆ! ನೀನು ಕಟ್ಟಬೇಕು! ಕಟ್ಟಿದ ಗಂಟನ್ನು ನೀನೇ ಬಿಚ್ಚಬೇಕು! 
ಬ್ರಹ್ಮ, ವಿಷ್ಣು, ಈಶ್ವರ ಅಂತ್ಹೇಳಿ! 
ಆಯ್ಕಾ ಒಳ್ಳೆ ಗಳಿಗೆ ನೋಡವರೆ! 
ಮಾಂಗಲ್ಯ ಸೂತ್ರ ಮಾಡವರೆ$ ॥ ಕ್ಹಾರಣ್ಯ ॥ 


ಐದ್ದನ ಮುತ್ತೈದೇರು ಬಂದವರೆ 
ಸಾಸ್ತವನ್ನಾದರೂ ಮಾಡವರೆ, 
ಸೋಬಾನನಾದ್ರೆ ಏಳವ್ರೆ 

ಹೆಣ್ಣಿನೆಸ್ರ, ಕೇಳವರೆ, 

ಗಂಡಿನೆಸ್ರ, ಕೇಳವರೆ, 

ಅಯ್ಯಾ ನೆಂಟಾರು ಎತ್ತಾರು ಬಂದವರೆ, 
ಮುಯ್ಯನಾದರೆ ಮಾಡವರೆ 


194 


ಆಯ್ಕಾ ಒಳ್ಳೇ ಗಳಿಗೆ ನೋಡಿ ಅವರು 
ವೆಚ್ಚಾಳದಲ್ಲಿ ಲಗ್ಗನಾದರೂ ಮಾಡವರೆ, 


ನೀಲೇಗೌಡ್ಡಿಗೆ ಒಳ್ಳೇ ಗಳಿಗೇಲಿ ಲಗ್ನವಾಯ್ತು! ಆವಾಗಲೀಗ ಗಂಡ ಹೆಂಡಿರೂ! 
ಸಂತೋಷವಾಗಿ ನಿಂತ್ಕಂಡ್ರು। 
ಅಯ್ಯ ಕುಲದವರೆಲ್ಲಾ ಕೂಡವರೆ 
ಕುಲಕೆ ಊಟ ಕೊಟ್ಟವರೆ 
ಕುಲಕೆ ವೀಳ್ಯ ತಿದ್ದವರೆ 
ಮಲೆಯ ಸ್ವಾಲಿಗ ನೀಲಯ್ಯ! 
ಬಹಳ ವೆಚ್ಚಾಳದಲ್ಲಿ ಅವರು 
ಲಗ್ನನಾದರೂ ಆಗವರೇ ॥ಕ್ಷಾರಣ್ಯ 1! 

ಈ ಕಡೆ ನೀಲೇಗೌಡ ಶಿವಶರಣೆಯಾದ ಸಂಕಮ್ಮ! ತಂದೆ ತಾಯಿಗಳ ಮನೆವೊಳಗೆ 
ತಂದೆ ತಾಯ್ಗಳ ಪಾದ್ದೇವೆ ಮಾಡಿ! ಪತಿವ್ರತಾ ಧರ್ಮ ಉಳಿಸಿಕೊಂಡಿದ್ರು! ನೀಲೇಗೌಡ 
ಇದೇ ಪ್ರಕಾರವಾಗಿ। ಕುರಿಯನ್ನು ಕಾಯ್ಕಂಡು ಬರ್ತಾ ಇದ್ದಾರೆ! ತುಂಬಿದ ಬಳಗ। ಆದರೆ 
ಆದ್ದನ ಅಕ್ಕಾ ಶಂಗೀರು ವಾರ್ಗಿಶ್ರೀರು। ಅತ್ತೆಗೆ ಸಂಕಮ್ಮನ ಅಂದ ಚೆಂದ ನೋಡಿ। ನಮ್ಮ 
ಮನೆಗೆ ಭಾಗ್ಯಲಕ್ಷ್ಮಿ ಬಂದಿದ್ದಾಳೆ। ಇವಳ ಕೈಲಿ ಕೆಲಸ ಬದ್ಧ ಮಾಡಿಸಬಾರ್ದು। ಅಂತ್ಹೇಳಿ 
ಬಾಳ ಪ್ರೀತಿಯಿಂದ ಸಾಕ್ತಾ ಇದ್ದಾರೆ! ಆರು ಮೂರು ಒಂಬತ್ತು ತಿಂಗಳು ನಡೆದುಕೊಂಡು 
ಬಂತು! ಸಂಕಮ್ಮನಿಗೆ ಬೇಜಾರಾಗ್ಬುಡ್ತು! ಎಲ್ಲಾ ಅಕ್ಕಾಶಂಗೀರು ವಾಡ್ದಾರ್ನಿಶ್ರೀರು, 
ನೀರ್ಗೋಯ್ತಿದ್ದಾರೆ! ನಾನು ಒಂದು ಕೊಡ ನೀರು ತರಬೇಕಂತೇಳಿ। 

ಅಮ್ಮ ಕಂಕಳಲ್ಲಿ ಹರವಿ ಇರಕವಳೆ। 
ನೀರಿಗಾದ್ರೂ ವೊಯ್ತಾ ಅವಳಿ ॥ ಕ್ಹಾರಣ್ಯ 1 
ಬೆಳ್ಳೀಯ ತಟ್ಟೇಲಿ ಬಿನ್ಕವ ತಂದವ್ರೆ 
ಹೊಂಗಳ್ಳಿ ಮಲ್ಲಣ್ಣನಿಗೆ 

ಮುತ್ತಿನ ಕಂಸಾಳೆ ಮುನಿಗಳು ಬಂದವ್ರೆ 
ಭಿಕ್ಷಾವ ನೀಡಪ್ಪಾ! 

ಎಲ್ಲಾವಾರ್ಗಿಶ್ರೀರ ಜೊತೆಯೊಳಗೆ! ಶಿವಶರಣೆಯಾದ ಸಂಕಮ್ಮಾ! ಕಂಕ್ಷಲ್ಲಿ ಹರವಿ 
ಎರೀಕೊಂಡು ನೀರ್ಲೋಗ್ತಾ ಇದ್ದಳು! ಅರ್ಧಾ ದಾರ್ಗೋದ್ರು ತಮ್ಮ ಪೋಡ್ಪ್ಬುಟ್ಟು! ಮದ್ಯ 
ದಾರೀಲಿ ನಿಂತುಕೊಂಡ್ರು ಎಲ್ಲ। ವಾರ್ಗಿಶ್ರೀರು ದಾಯಾದಿಕಾರ್ರು ಅಶ್ಲೆ ನಾದ್ನೀರು। ಸಂಕಮ್ಮನ 
ಮಧ್ಯ ನಿಲ್ಲಿಸ್ಕೊಂಡ್ರು ಅಕ್ಕಯ್ಯಾ ಅತ್ನೆಮ್ಮಾ! ನೋಡಿ ಈ ಸಂಕಮ್ಮನಾ। ನಮ್ಮ ಮೈದನನಾದ 
ನೀಲೇಗೌಡ। ನಾಲ್ಕು ರಾಜ್ಯನೇ ತಿರುಗಿದ! ಏಳೇಳು ಹದಿನಾಲ್ಕು ದೊಡ್ಡಿ ತಿರುಗ್ಗ! 
ಅಂದವಾದ ಮಡದಿ! ನನ್ನ ರೂಪಕ್ಕೆ ತಕ್ಕಂಥ ಹೆಂಡಿರು! ಅಂತ್ಹೇಳಿ ಲಗ್ಗವಾದ್ದಲ್ಲ ಈ 
ಸಂಕೆಣ್ಣ 


195 


ಇವಳು ಹುಟ್ಟಿ ಬಂದ ಮೂವತ್ತು 
ಮಂಡೇ ಮಾರಿ ಹನ್ನೆರಡು! 

ಮೈಯಾನ ಬಣ್ಣ ಕೆಡಲಿಲ್ಲ! 

ಮೊಖದ ಕಲೆಯೇ ತಪ್ಪಲಿಲ್ಲ 
ದಟ್ಟಾಧರಣಿ ಸಂಕೆಣ್ಣು 

ಹುಟ್ಟು ಬಂಜೆ ಸಂಕೆಣ್ಣು 

ಮಕ್ಕಳ ಫಲವೇ ಮೊದಲಿಲ್ಲ 

ಎದ್ದು ಮುಖವ ನೋಡಿದರೆ 

ನಾವು ಬಂಜೇರಾಗುವೆವು. 

ಸಂಗಡ ದನಗಳ ಕಾದಾರೆ 

ದನಗಳು ಬಂಜೇರಾಗುವವು 

ಮಾಡಿದ ಅಡಿಗೆ ಉಂಡಾರೆ 

ನಾವು ಬಂಜೇರಾಗುವೆವು 

ಮೀದ ನೀರ ದಾಟಿದರೆ 

ನಾವು ಬಂಜೆರಾಯ್ತೀವಿ 

ನಮ್ಮ ಮಕ್ಕಳು ಬಂಜೇರಾಗುವರು ॥ ಕ್ವಾರಣ್ಯ || 
ಬಾ ನನ್ನ ಗುರುವೇ ಭಕ್ತರ ಗಂಡ 
ಬಾಗಿದೆವು ಮಾದೇವರಾ 

ನಿಮ್ಮ ಮುಟ್ಟಿ ಪೂಜೆ ಮಾಡವರ್ಕಾರೋ 


ಬೇಡರ ಕನ್ನಯ್ಯ! 
ಅಕ್ಕಾ ತಂಗೀರೆಲ್ಲ ಯಾವ ರೀತಿಯಾಗಿ ಮಾತ್ನಾಡಿದರೋ। ಇವರ ಮಾತ ಕೇಳಿದ 
ತಕ್ಷಣವೇ। ಆ ಶಿವ ಶರಣೆಯಾದ ಸಂಕಮ್ಮನಿಗೆ! ಕರ್ಣಕ್ಕೆ ಕಿವಿಗೆ ಬರ 
ಸಿಡಿಲೊಡೆದಪ್ಪಂದವಾಯ್ತು! ಅಯ್ಕೋ ಪರಮಾತ್ಮ! ಭೂಮಿ ತಾಯಿ ಬಗ್ಗಿ ನೋಡ್ದಳು! 
ಆಕಾಸ ಅಂತ್ಲೋಡ್ಗಳು! ಭೂಮಿತಾಯಿ ಆಕಾಸವೇಣಿ! ಲಗ್ನವಾಗಿ ಇನ್ನೂ ಒಂದ್ವರ್ಷ 
ತುಂಬಿಲ್ಲ! ನಾನೇ ಸರಿಯೇ ದಟ್ಟಧರಣಿ! ಹುಟ್ಟು ಬಂಜೆ! ಇಂಥಾ ಮಾತ ಆಡ್ತಾ 
ಇದ್ದಾರೆ! ಈ ಅತ್ಸೆ ನಾದ್ನೀರು ವಾರಾರ್ಲಿತ್ತೀರು। ಇಂಥಾ ಕ್ಹಾಪದ ಮಾತಾಡ್ತಾ ಇದ್ದಾರೆ! 
ರ ಮುಖ ನಾನು ನೋಡಬಾರ್ದು! ಇವರ ಕೂಡ ನಾನು ಮಾತ್ನಾಡಬಾರ್ದು! ಇವರ 
ಹ ಕೂತ್ಕಂಡು! ಊಟ ಮಾಡಬಾರ್ದು! ನನ್ನ ಪತಿಯಾದ ನೀಲೇಗೌಡ 
ಬರುವವರೆಗೂವೆ। ನನ್ನ ರೂಮ್‌ನಲ್ಲಿರಬೇಕೂಂತ್ಟೇಳಿ।| ತನ್ನ ಮಲಗೂವಂಶ 
ಕ್ಹಾಣೆವೊಳಗಿರಬೇಕೂಂತ್ಟೇಳಿ। 
ಅಮ್ಮ ಕಂಶ್ಳಲ್ಲಿ ಕೊಡವ ಇರಕವರೆ 
ತಮ್ಮ ಪೋಡಿಗಾದರು ಬತ್ತಾವರೇ ॥ ಕ್ಹಾರಣ್ಯ ॥ 


ಕಂಕ್ಚಲ್ಲಿ ಬಿಂದ್ಲೆ ಎರೀಕೊಂಡು! ಶಿವಶರಣೆಯಾದ ಸಂಕಮ್ಮಾ | ತನ್ನ ದೊಡ್ಡಿವೊಳ್ಗೆ 
ತಂದು ಮಡಗ್ಗುಟ್ಟು! ಇವರ್ಕೂಡ ಮಾತ್ನಾಡ್ನಿಲ್ಲ. ಊಟಾನೂ ಮಾಡ್ಲಿಲ್ಲ! ತಾನು 


196 


ಮಲಗುವಂತಾ ರೂಮ್‌ನಲ್ಲೀ ಇವರ ಮುಂದೆ ಎದುರಾಗಿರಬಾರದು ಅಂತೇಳಿ! ಆವಾಗ 
ಸಂಕಮ್ಮ ಓಡೋಗಿ। ತಾನು ಮಲಗುವಂತ ರೂಮ್‌ನಲ್ಲೇ! ಮೊಕಣ್ಣವಾಗಿ ಮಲಿಕೊಂಡಳು 
ಊಟ ಬುಟ್ಟುಟ್ಟು! 

ಅಮ್ಮಾ ಮುಂದಕೆ ಬಾಗಿಲ ಮುಚ್ಚವಳೇ 

ಹಿಂದಕೆ ಬಾಗಲ ತೆಗೆದವಳೆ$ 1 ಕ್ಷಾರಣ್ಯ !1 

ಬಡಗೂರ ಬಾಗಲ ಮಠದವರು 

ಗುರುವೇ ಬೆಡಗಿನಲಿ ಚಂದದ ಶಾಲೆ, 

ಉತ್ತುರ ದೇಶದ ಮಾದೇವ ನೀವು 

ಹುಟ್ಟುವಾಗ ಲಿಂಗಾ 


ಮೊಕಣ್ಣಾಗಿ ಸಂಕಮ್ಮನು ತಾನು ಮಲಗುವಂತ ಕಾಣೆ ಒಳಾಕ್ಟೋಗಿ, ಮುಂದಕ್ಕೆ 

ಬಾಗಿಲು ಮುಚ್ಚಿಬಿಟ್ಟು! ಹಿಂದಕ್ಕೆ ಕದಾ ತೆರ್ಕಂಡ್‌ ಮಲೀಕಂಡಳು। ಐದು ಗಂಟೆಯಾಯ್ತು! 
ಸಾಯಂಕಾಲ ನೀಲೇಗೌಡ। ಕುರಿಯನ್ನ ಒಡಕೊಂಡ್ಬಂದು ದೊಡ್ಡಿ ಒಳ್ಗೆ ಕೂಡ್ಬುಟ್ಟು! 
ಕೊಕ್ಕೆ ಜೋಡುಮೆಟ್ಕಂಡು। ಕುರಿದೊಣ್ಣೆ ಇಡ್ಕಂಡು ಬತ್ತಾವ್ನೆ! ಮಾಳ್ಗೆ ಮನೆ ಬಾಗಿಲಿಗೆ 
ಬತ್ತಾ ಇದ್ದ! ಮಾಳ್ಗೆ ಮನೆ ಅಂದರೆ ಅಡ್ಗೆ ಮಾಡೋ ಮನೆ! ಆ ಬಾಗ್ಗಿಗೆ ಬತ್ತಾ ಇದ್ದ 
ಸಂಕಮ್ಮನ ಮೊಕ ಕಾಣ್ಣಿಲ್ಲಯ ಯಾತಕ್ಕೋಸ್ಕರ ಅಂದ್ರೆ! ಲಗ್ಗವಾದ್ದಿನದಿಂದ ಬಾಗ್ಗಲ್ಲಿ 
ಚೊಂಬಿಡುಕೊಂಡು . ಕಾಯ್ತಾ ಇದ್ದಳು! ಆವೊತ್ತು ಅವಳ ಮೊಕ ಕಾಣಲಿಲ್ಲ! ಅಲ್ಲೇ 
ಕೋಪ ಬಂದು ಬುಡ್ತು ನೀಲೇಗೌಡ್ಡಿಗೆ। ವರ್ಷ ತುಂಬಿಲ್ಲ ಕೆಟ್ಟ ಮುಂಡೆ ಮಗ। 

ಅಯ್ಯಾ ಕೆಂಜರಗಣ್ಣ ಬಿಟ್ಟವನೆ 

ನೊರ್ನೊರ್ನಲ್ಲ ಕಡದವನೆ 

ಕಿಡಿ ಕಿಡಿ ಕೋಪ ತಾಳವನೆ! 

ಮಾಳಿಗೆ ಮನೆಗೆ ಬಂದವನೆ! 

ತಾಯಿ ತಂದೆ ಕೇಳವನೆ। 

ಬಂಧೂ ಬಳಗವ ಕೇಳವನೆ 

ಅಣ್ಣಾ ತಮ್ಮರ ಕೇಳವನೆ 

ಅತ್ತಿಗೆ ನಾದ್ದಿರ ಕೇಳವನೆ 

ಅವರ ಬಂಧು ಬಳಗ ಎಲ್ಲವನ್ನೂ 

ಯೋಗವಾಗಿ ಕೇಳವನೇ$ 0 ಕ್ಹಾರಣ್ಯ ॥ 

ಎಲ್ರುನೂ ಬಾಳ ಕೋಷ್ಟಿಂದ ಕೇಳ್ತಾ ಇದ್ದಲ್ಲ! ಕಿರೀ ಮಗ ಕೋಪಿಷ್ಟ ಮನಸ 

ಅಂತ್ವೇಳಿ। ತಂದೆ ತಾಯಿ ಅಣ್ಣ ತಮ್ಮ ಓಡಿ ಬಂದ್ರು! ನೀಲೇಗೌಡ ಕೋಪ ಮಾಡ್ಬೇಡ 
ಮಗನೆ, ನಿನ್ನ ಮಡದಿಯಾದ ಸಂಕಮ್ಮ ಎಲ್ಲೂ ಹೋಗ್ಲಿಲ್ಲ! ಇಲ್ಲೇ ಇದ್ದಾಳೆ ಬಾರಪ್ಪ 
ಅಂತ್ಹೇಳಿ ಸಮಾಧಾನವಾಗಿ ಕೂರಿಸ್ಕಂಡ್ರು! ನೋಡಪ್ಪ ನಿನ್ನ ಮಡದಿಯಾದ ಸಂಕೆಣ್ಣು! 
ದಾಯಿಂದಕಾರರು ಅತ್ಗೆ ನಾದ್ದೀರು! ಹೆಬ್ಬಳ್ಳದ ಕೆರೆಗೆ ನೀರ್ಲೋಗ್ರಾಯಿದ್ದರು ತಾನೊಂದ್ಯೊಡ 


197 


ತರಬೇಕಂತ್ಹೇಳಿ! ಇವತ್ತು ಹೋದಳು! ಏನು ದಾರಿವೊಳಗೆ ಅತ್ತಿಗ್ನಾದ್ದೀರು ಸರಸಾದ 
ಮಾತು! ಗೇಲಿನ ಮಾತು ಗಂಧದ ಮಾತ್ನಾಡುವತ್ಸೆ ಮಗನೆ! ಕೋಪ ಮಾಡ್ಕೊಂಡು 
ನಿನ್ನ ಮಡದಿ! ನೀನು ಮಲಗೂವಂತ ಕ್ಹಾಣೆವೊಳಗೆ ಮಲಗಿದ್ದಾಳೆ! ಹೋಗಪ್ಪಾ ಅಂದ್ರು! 
ನೀಲೇಗೌಡ್ಡಿಗೆ ಮತ್ತಷ್ಟು ಕೋಪ ಬಂದ್ಬುಡ್ತು! ಕೆಟ್ಟಮಂಡೇ ಮಗಳಿಗೆ ಆಂಕಾರ ಬಂತಾ 
ಅಂತ್ಹೇಳಿ! ಹಾರೆಯನ್ನೇ ತಂದು ಕದವನ್ನು ಮೂಟಿ ಒಂದ್ಕಡೆ ಮಡಗ್ಬಿಟ್ಟು! ಮೊಕಣ್ಣಾಗಿ 
ಮಲಗಿದ್ದ ಸಂಕಮ್ಮನ। 
ದ ೬ 

ಆಯ್ಕಾ ಮಾರುದ್ದ ಮಂಡೆ ಹಿಡಿದವನೇ 

ಮೇಲಕ್ಕೆ ಎತ್ತಿ ನಿಲಿಸವನೇ 11 ಕ್ಷಾರಣ್ಯ ॥ 

ಆಲಂಬಾಡಿ ಮಾದೇವ 

ಅರಗಣ್ಣ ಬಿಟ್ಟು ನೋಡಯ್ಯಾ 

ಆಲರವಿ ಮ್ಯಾಲುವಿನ ದಂಡೆ 

ವಾಲಾಡಿ ಬಂದೋ 


ಮೇಲಕ್ಕೆ ಒಂದ್ಮಾರುದ್ದ ಮಂಡೀಯಿಂದೆಳ್ಹು ಮೇಲಕ್ಕೆತ್ಲಿಲಿಸ್ಕೊಂಡು! ಮಡದಿ 

ಮುಖ ನೋಡ್ದಾ! ಸಂಕಮ್ಮನ ಕಣ್ಣಲ್ಲಿ ಧಾರಾವತಿಯಾಗಿ ನೀರು ಹರೀತಾ ಅದೆ! 
ಮೊಕುವೆಲ್ಲ ಕಂದು ಕಪ್ಪಾಗ್ಲೋಗಿದೆ! ಏನೆಲೇ ಮಡದಿ ಸಂಕಣ್ಣೆ ನಾನು ಕುರಿಯನ್ನು 
ಬಿಟ್ಟು ಹೋಗುವಾಗ। ನಿನ್ನ ಮೊಕ ಸಂಪ್ಗೆ ಹೂವಿನ ಹಾಗೆ ನಗನಗ್ತಾಯಿತ್ತಲ್ಲ ಮಡ್ಡಿ! 
ಈವಾಗ ಮಲ್ಗೇ ಹೂವು ಬಾಡ್ದಪ್ಪಂದವಾಗಿ! ಬಾಡಿರುವುದಕ್ಕೆ ಕಾರಣವೇನು ಮಡದಿ! 
ಅಯ್ಯೋ ಯಜಮಾನ ಯಜಮಾನರೇ ನನ್ನ ಮಂಡೇ ಬಿಟ್ಟಿಡಿ ಯಜಮಾನ ಅಂದಳು! 
ಮಂಡೆ ಬಿಟ್ಟು ಯಾರೇನಂದಿದ್ದಾರೆ ಸಂಕೆಣ್ಣೆ 

ಮಡದೀ ಅತ್ತೆ ಮಾವ ಏನಂದಾರು 

ಭಾವ ಮೈದ್ನ ಏನಂದಾರು! 

ಅತ್ತಿಗು ನಾದ್ನೀರು ಏನಂದಾರು 

ಅಕ್ಕಾ ತಂಗೀರು ಏನಂದಾರು 

ಸಂಗಡಗಾತಿರು ಏನಂದಾರು 

ಮಡದಿ ಯಾರೇನಂದಾರು ಸಂತೆಣ್ಣೆ! 

ನನ್ನೊಂದಿಗೇಳು ಮಡದೀಯೇ ॥ ಕ್ಷಾರಣ್ಯ ॥ 

ಆಯ್ಯೋ ಶಿವಶಿವಾ ಯಜಮಾನ್ರೇ। ಪ್ರಪಂಚದಲ್ಲಿ ಹೊಡೆದು ಹೋದಂತ ಮಡ್ಕೆ 

ವಾಪ್ಸ ಬರೋದಿಲ್ಲ! ಆಡಿದಂತಾ ಮಾತು ಅಮೃತಾ ಆಗೋದಿಲ್ಲ ಯಜಮಾನ!। 
ಯಾರೇನೆಂದರೆ ನಮಗೇನಾಯ್ತು ಅಂದ್ರು! ಛೇ ಕೆಟ್ಟ ಮುಂಡೇ ಮಗಳೇ! ಯಾರೇನಂದಿದ್ದಾರೆ 
ಜಾಗ್ರತೆಯಾಗಿ ಹೇಳು ಮಡ್ಡಿ ಅಂದ್ರು! ಯಜಮಾನ್ರೇ। ನಿಮ್ಮ ಅತ್ತಿಗೆ ನಾದ್ನೀರು ನಿನ್ನ 
ಅಕ್ಕಾ ತಂಗೀರು ಜೊತೆ ಹೆಬ್ಬಳ್ಳದ ಕೆರೆಗೆ ನೀರ್ಲೋದೆ। ಒಂದು ಕೊಡಾ ನೀರ್ತರೋದಕ್ಕೆ! 
ಆಗ ನೀರಿನ್ಹಾರಿವೊಳಗೇ। 


198 


ನನ್ನ ಕ್ಯಾಣದೊಂದು ಮಾತಾಡವರೆ 
ಕೇಳಲಾರೆ ಯಜಮಾನ ॥ ಕ್ವಾರಣ್ಯ ॥ 


ಎಲವೋ ಸಂಕೆಣ್ಣೆ! ಗಂಡನಿಗೆ ದುಂಡಾರೀತಿ ಮಾಡ್ಬೇಡ! ಪತಿಗೆ ಪ್ರತಿ ಉತ್ತರ 
ಹೇ ಳ್ಬೇ ಡ। ಯಾರೇನಂದಿದ್ದಾರ ಹೇಳು ಆಂದ್ರು! ಯಜಮಾನ್ರೇ! ನನ್ನ ಮೈದುನನಾವ 
ನೀಲೇಗೌಡ ಹದಿನಾಲ್ಕು ಲೋಕ ತಿರುಗಿ! ಅಂದವಾದ ಈ ಮಡದಿ ಶಂದ್ಲಲ್ಲ ಈ 


ನಾನು ಹುಟ್ಟಿ ಬಂದ ಮೂವತ್ತು 
ಮಂಡೆ ಮಾರಿ ಹನ್ನೆರಡು 
ಮೈಯನ ಬಣ್ಣ ಕೆಡನಿಲ್ಲ 

ದಟ್ಟಾ ಧರಣಿ ನಾನಂತೆ 

ಹುಟ್ಟು ಬಂಜೆ ನಾನಂತೆ 

ಸಂಗಾಡ ದನಗಳ ಕಾದರೆ 

ಅವ್ರು ದನಗಳು ಬಂಜೇರು ಆಗುವುವು! 
ಮಾಡಿದ ಅಡಿಗೆ ಉಂಡರೆ 
ಅವರೂ ಬಂಜೇರಾಗುವರು 
ಮೊದ ನೀರ ದಾಟಿದರೆ 

ಅವರೂ ಬಂಜೇರಾಗುವರು 
ಅವರ ಮಕ್ಕಳು ಬಂಜೇರಾಗುವರು 
ನನಗೆ ಪಾಪನ್ನಾದರು ಮಾಡಬೇಡ 


ಪಾದ ವೊತ್ತೇನು ಯಜಮಾನ ॥ ಕ್ವಾರಣ್ಯ ॥ 


ನೀಲೇಗೌಡ ಮಡದಿ ಮಾತ ಕೇಳಿದ! ಮತ್ತಷ್ಟು ಕೋಪ ಬಂದ್ಬುಡ್ತು! ಆದರೆ 
ಸಂಕೆಣ್ಣೆ! ಗಂಡ ಹೆಂಡತಿ ಅಂದ್ರೆ ಹೆಣ್ಣು ದೇವ್ರ ಗಂಡು ದೇವ್ರ ಇವತ್ತು ನಿನ್ನನ್ನಾಡಿದ್ದಾರೆ 
ನಾಳೆ ನನ್ನನ್ನಾಡ್ತಾ ಇದ್ದಾರೆ! ಹಾಗಾದ ಪಕ್ಷದಲ್ಲಿ ಈ ದಾಯಿಂದಕಾರರು। ಈ ಅಣ್ಣ 
ತಮ್ಮ ಅತ್ಗೆ ನಾದ್ನೀರ ಕೂಡ ನಾವು ಇದ್ದಾರ್ದು ಅಂತ್ಲೇಳಿ! ಹೊರಗಡೆ ಬಂದು ಕೂತ್ಯ್ಕಂಡು 
ಕೋಪದಲ್ಲಿ ನೀಲೇಗೌಡ, 


ಅವ್ರ ತಂದೆ ತಾಯಿ ಕರೆದವನೆ 

ಬಂಧು ಬಳಗ ಕರೆದವನೆ 

ಅಣ್ಣಾತಮ್ಮಾರ ಕರೆದವನೆ! 

ಕುಲದವರ್ನೆಲ್ಲ ಕೂರ್ಲವನೆ 

ಜಾತಿಯವನ್ನೆಲ್ಲ ಸೇರ್ಲವನೆ 

ನ್ಯಾಯ ಪಂಚಾಯಿತಿ ಮಾಡ್ಗವನೆ 
ಮಲೆಯ ಸೋಲುಗ ನೀಲಯ್ಯ। 

ಅಯ್ಯಾ ಬರತಕ್ಕ ಭಾಗ ತಗದವನೆ! 

ಬೇರೆ ಮನೆಯ ಮಾಡವ್ನೇ ॥ ಕ್ಹಾರಣ್ಯ ॥1 


199 


ಆಲಂಬಾಡಿ ಮಾದೇವ! 
ಹಾಲರವಿ ಮಾದೇವರಿಗೇ। 
ಹಾಲರವಿ ಮ್ಯಾಲೂವಿನ ದಂಡ ವಾಲಾಡಿ ಬಂದೊ! 


ಇವರ ಕೂಡ ನಾನಿರಬಾರದು ಅಂತ್ಹೇಳಿ! ನ್ಯಾಯ ಪಂಚಾಯ್ತಿಯನ್ನು ಮಾಡಿ! 
ಬರುವಂಥ ಭಾಗ ತಕ್ಕೊಂಡು ನೀಲೇಗೌಡ। ಗಂಡ ಹೆಂಡಿರು ಒಂದು ರೂಮ್ನಲ್ಲಿ 
ವಾಸಮಾಡ್ತಾರೆ। ಒಂದು ಮನೇ ಮಾಡ್ಕಂಡು ಗಂಡಾ ಹೆಂಡಿರು! ಕಾಲ ಮಾಡ್ತಾ ಇದ್ದಾರೆ! 
ಅಂದ್ರೆ ನನ್ನ ಕೆಲಸ ಬದ್ಧ ಬಿಡ್ಡಿಲ್ಲ! ಕುರಿಯನ್ನೇ ಕಾಯ್ಕೊಂಡ್‌ ಬತ್ತವ್ನೆ! ಅವರವರ ಅಣ್ಣ 
ತಮ್ಮದೀರೆಲ್ಲ ಅವರವರ ಕೆಲ್ಸ ಮಾಡ್ತಾರೆ! 
ಆಲಂಬಾಡಿ ಮಾದೇವ 
ಅರಗಣ್ಣ ಬಿಟ್ಟು ನೋಡಯ್ಯಾ 
ಹಾಲರುವಿ ಮ್ಯಾಲ್ಗೂವಿನ ದಂಡೆ 
ವಾಲಾಡಿ ಬಂದೇ॥ 
ಮಲೆಗಳ ನೋಡಯ್ಯಾ ಮಾದೇವ 
ಹೊನ್ನೇ ಗಿಡಗಳ ನೋಡಯ್ಯ 
ಮಲೆಯಲ್ಲಿರುವ ಮಾದಯ್ಯ ನಿಮ್ಮ 
ಐಭೋಗ ನೋಡಯ್ಯಾ 
' ಮಲೆಯ ಸ್ಟಾಲಿಗ ನೀಲೇಗೌಡ। ತಂದೆ ತಾಯಿ ಬಂಧು ಬಳಗ। ಕುಲದೋರು 
ಜಾತಿಯವು ಕರ್ದು! ಬೇರೆ ಮನೆ ಮಾಡ್ಕಂಡು! ಗಂಡ ಹೆಂಡ್ಲಿರಿಬ್ರೂ ಕೂಡ ಒಂದ್ಮನೆಯಲ್ಲಿ 
ವಾಸ ಮಾಡ್ಕಂಡು ಬದುಕ್ತಾ ಇದ್ದಾರೆ, ಇದೇ ರೀತಿಯಾಗಿ ನೀಲೇಗೌಡ। ತನ್ನ ಕೆಲ್ಸ 
ಬದುಕ್ನೆಲ್ಲ ಮಾಡ್ಕಂಡು ಬರ್ತಾ ಇದ್ದಾನೆ!" 
ಇಳಿದರು ಇಳಿದಾರು ಮಾದೇವಾ। 
ಗಿರಿಯಿಂದ ಇಳಿದರು ಮಾದೇವಾ। ॥ ಪ ॥ 
ಬಂಗಾರು ಪಟ್ಟ ತೇಜಿಯ ಮೇಲೆ। 
ಗಿರಿಯಿಂದ ಇಳಿದಾರು ಮಾದೇವ! 
ಹೊನ್ನ ಬಣ್ಣಾದ ಬರಗನ ಮೇಲೆ 
॥ ಗಿರಿಯಿಂದ ॥ 
ಗೆಜ್ಜಲ ಹಟ್ಟಿ ಕೋಡುಗಲ್ಲೊಳಗೇ 
॥ ಗಿರಿಯಿಂದ ॥ 
ಮಕ್ಕಳ ಮನೆಯ ಮುರಿದವರೇ 
1 ಗಿರಿಯಿಂದ ॥ 
ಗಂಡುಗಲಿಯ ಮ್ಯಾಲೆ ಗದ್ದುಗೆಯೋ ॥ ಗಿರಿಯಿಂದ ॥ 
ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ 
ಕೋಲು ಮಂಡೆ ಜಂಗಮ ದೇವರು ಕ್ಹಾರಣ್ಯೆಂದು ಸಾರವರೇ। 
ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


200 


ನೀಲಂ: 
ನೀಲ 


ಜಿ 


ನೀನು ಎಲ್ಲಿಗೋಗ್ಬೇಕು। ಯಾಕಪ್ಪ ಅಂತ ಕೇಳಿಯಪ್ಪ! ಮಲೆ ಸ್ತಾಲಿಗ 
ಅಂತ। ಕೇಳ್ತಾಳಲ್ಲೋ ಗುರುವೇ! ನಾನು ಹೋಗುವಂತ ಸ್ಥಳ ಯೇಜ್ತೀನಿ ಕೇಳೇ ಸತ್ಯವಂತೆ 
ಸಂಕೆಣ್ಣೆ! ನಿನ್ನ ಅಡ್ಡಗ್ಯಾನವ ಬಿಡೆಣ! ನಿನ್ನ ಸರಿ ಗ್ಯಾನದಲ್ಲಿ ಕೇಳಿಣ್ಣ! i 
[oY 


ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ 


ಕಾಣಬಾರದ ಕಾನಿಯಲ್ಲಿ! ಮೂರು ಕೂಡದ ಕೋವಲ್ಲಿ ಮುದ್ದು ಬೆಟ್ಟದ 


ಮೊಗ್ಗದಲ್ಲಿ] ಒಕ್ಕಾಲು ಕೊನೆ ಬೋರೆಯಲ್ಲಿ ಗೊಜ್ಜುಲಿನ ಮನೆಯೊಳಗೆ! ಒಂದು ಪತ್ತ 
ಮಾಡಕ್ಕ ಓಗುವ! ನಡಿಯೆ ನನ್ನ ಸತ್ಯವಂತೆ ಸಂಕೆಣ್ಣೆ 


ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲು ಮ್ಯಾಲೆ! 
ಯೇಕ್ತಿನಿ ಕೇಳಪ್ಪ ನೀಲಯ್ಯ! ಕಾಣಬಾರದ ಕಾನಿ! ಮುಸಕಲು ಬೆಟ್ಟದ ಮಗ್ಗಲು! 
ವಿಷಂಪಾರಿ ಒತ್ತು ಅಂತದಲ್ಲೋ ದಮ್ಮಯ್ಯಾ! ಕಾಗಿಲ್ಲ. ಗೂಗಿಲ್ಲ, ಅನ್ನೋ ನರಮನ್ಸ! 


ನಮ್ಮನೀಲಯ್ಯನೋರೆ। ನಾನು ಕಾಡಿನಲ್ಲಿ ಹುಟ್ಟಿ, ಕಾಡಿನಲ್ಲಿ ಬೆಳದೆ ನೀಲಯ್ಯ। ನನ್ನ 
ಜನ ಜಾತ್ರೆ ಬಿಡಬೌದೇ। ನಿನ್ನ ಸಂಗಡ ನಾನು ಬರಬೌದೇ! 


ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


ಹೇಳ್ತೀನಿ ಕೇಳೆಣ್ಣೆ ಸಂಕೆಣ್ಣೆ! ನನಗೆ ಯಾರೂ ವೊಂದ್ಳುಟ್ಟವರಿಲ್ಲಯ ಸಂಗಡ 
ಬೆಳೆದೋರಿಲ್ಲ ನನ್ನ ಒಂದುಗುಟ್ಟಿರೋರ್ಕಾರೂ ಬೆಳೆದೋರ್ಕಾರು ಹೆಣ್ಣೇ ಅಂತ ಕೇಳ್ದೆ 
ಗುರುವೇ! ನಾನು ತಾಯಿ ತಂದೆ ಉಳ್ಳವಳು॥ ಮೈದ ಭಾವ ಉಳ್ಳವಳು! ಅಕ್ಕ ತಂಗಿ 
ಉಳ್ಳವಳು! ಅತ್ತೆ ಮಾವ ಉಳ್ಳವಳು! ಹಿಂದೇಳು ಬಳಗ ಉಳ್ಳವಳು! ಮುಂದೇಳು 
ಬಳಗ ಉಳ್ಳವಳು! ಇಂಥ ಹಿಂಡು ಬಳಗನ ಬಿಡಬೌದೇ। ನಿನ್ನ ಸಂಗಡ ನಾನು ಬರಬೌದೇ। 


ಕ್ವಾರಣ್ಮ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


ಅಪ್ಪಪ್ಪಾ ನೋಡ್ಲಾ! ಹೆಣ್ಣಿನ ಬೆಡಗಿನ ಮಾತನ್ನು! ನನಗೆ ಅಣ್ಣ ತಮ್ಮ! ಅಕ್ಕ 
ತಂಗಿ! ಬಂಧು ಬಳಗ ಅದೆ ಅಂತೇಳಿ। ಬಹಳ ಆಗ್ತದಲ್ಲಾ ಬಾಳ ಸಂಪತ್ತು ಸ್ವಾಮಿ ಆದ್ರೆ 
ಯೇಳ್ತೀನಿ ಕೇಳೇ ಸಂಕಣ್ಣೆ! ನಿನ್ನ ಅಣ್ಣನಿಗೆ ಮಕ್ಕಳಿದ್ರೆ! ಅವರ ಹೆಂಡ್ತಿ ಮಕ್ಕಳು ' ಉಣ್ತಾರೆ! 
ನಿನ್ನ ತಂಗಿಗೆ ಮಕ್ಕಳಿದ್ದರೆ! ಅವರ ಗಂಡು ಮಕ್ಕಳು ಉಣ್ಣಾರೆ! ನಿನಗೆ ಬಂದ ಭಾಗ್ಯವೇನು?! 
ನಿನಗೆ ಬಂದ ಸಂಪತ್ರ್ತೇನು?! ಕೇಳು ಸಂಕೆಣ್ಣೆ! ನಿನಗೆ ಬಂಜೇ ಅನ್ನೋ ಹೆಸರು ತಪ್ಪೋದೇನೇ! 
ನನ್ನ ಸತ್ಯವಂತ ಸಂಕೆಣ್ಣೆ! 


ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


ಆಗಲೀಗ ಸತ್ಯವಂತೆಯಾದ ಸಂಕೆಣ್ಣು! ಆಕಾಸ ಅಂತು ನೋಡಿ ಭೂಮಿತಾಯಿ 
ಬಗ್ಗಿ ನೋಡಿ! ಕ್ಳೈ ಹಡಿದ ಸತಿ ಪತಿಗಾಗಬೇಕು! ಪತಿ ಸತಿಗಾಗಬೇಕು ದಮ್ಮಯ್ಯ! 
ಯಾರ್ಥಾರೂ ಆಗಲ್ಲ ಸ್ವಾಮಿ! ನನ್ನಣ್ಣ ತಮ್ಮ ಅಕ್ಕ ತಂಗಿ! ಬಂಧು ಬಳಗ ಅವರು 


201 


ಬದುಕುವಂತ ಕಾಲ್ದಲ್ಲಿ! ನಾವು ಕಡೇ ಕಾಣ್ತೀವಿ ಅಂತೇಳ್ಬುಟ್ಟು! ಅವಳು ಗಂಡನ ಪಾದ 
ಹಿಡ್ದವಳೇ। ಸತ್ಯವಂತೆ ಸಂಕೆಣ್ಣೆ! 

ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ, 

ಸಂಕೆಣ್ಣೇ। ಮಕ್ಕಳ ಬೋಗ ಮೊದಲಿಲ್ಲ 

ಮೈಯಿನ ಬಣ್ಣ ಕೆಡಲಿಲ್ಲ! 

ತೋಳಿನ ಬಾವ ನೋಡಿದರೆ 

ಬಾಳೆಯ ಮರದ ಲಪ್ಪಂದ 

ತೊಡೆಯ ಬಾವ ನೋಡಿದರೆ 

ತಿದ್ದಿದ ಗೌರಮ್ಮನಾಗ! 

ನಿನ್ನ ಯಜಮಾನನ ನೋಡಿದರೆ! 

ಆಹಾ ಕ್ಹಾರಣ್ಯಗಳ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ। 


ಆಗಲೀಗ ನಮ್ಮ ಸತ್ಯವಂತ ನೀಲಯ್ಯನೋರು। ಈ ತರ ಇರುವಂತ ಹೆಂಗಸನ್ನು! 
ಯಾವ ರೀತಿ ಕರ್ಕೊಂಡೋಗ್ಬೇಕು ಅಂತೇಳಿ। ಗುರುವೇ ಮತ್ತೇನು ಗ್ಯಾನ ಮಾಡವ್ನೇ! 
ಮಲೆಯ ಸೋಲಿಗ ನೀಲಯ್ಯ। 


ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ 


ಆಗಲೀಗ ಕೇಳ್ತೀನಿ ಕೇಳೆ ಸಂಕೆಣ್ಣ! ನಾವು ಕಾಡು ವನವಾಸಕ್ಕೆ ವೊಯ್ತೀವಲ್ಲ! 

ತಕ್ಕಂತ ಸಾಮಾನು ತಕ್ಕಂತೀನಿ ನಿಂತ್ಕಳೇ ಅಂತೇಳ್ಪುಟ್ಟು! ಅವನು ಗುಡುಗುಡಾನೆ 
ಹೋಗವನೆ! 

ಹೆಜ್ಜೇನು ಗಡಿಗೆ! ತಂದವನೇ! 

ಕಿರುಜೇನು ಗಡಿಗೆ! ತೆರೆದವನೇ। 

ಬಿದರಕ್ಕಿಯ। ತಂದವನೇ। 

ಮಾಕಳಿಬೇರ। ತೆಗದವನೇ। 

ನೇಗಲಗೆಡ್ಡೆ! ತೆಗೆದವನೇ! 

ಕರ್ಜೂರದಣ್ಣ! ತೆಗೆದವನೇ। 

ಆಯ್ಕಾ ತಕ್ಕಂತ ಸಾಮಾನು ತಕ್ಕಂಡು ಬಾಗಿಲಿಗೆ ಬಂದವನೇ। 

ಆಹಾ ಕ್ಹಾರಣ್ಯಗಳ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


ಆದ್ರೆ ಯೇಳ್ಲೀನಿ ಕೇಳೇ ಸಂಕೆಣ್ಣೆ! ನಾನು ಊಟ ಮಾಡುವಂತ ಸಾಮಾನು 
ತಂದಾಯಿತು ನನ್ನ ಜಾತಿ ಕಸುಬು ಕುಲುದ್ಯೋಗ! ನಾನು ಕಾಡು ಮೃಗ ಜಿಂಕೆ! ಬೇಟೆಗೆ 


ವೋಗುವಂತಾಗಿ ಆಯಾ ಸಾಮಾನ್‌ ತಕ್ಕಂಡು ಬತ್ತೀನಿ। ನೀನು ಕಾಲು ಗಳಿಗೆ ನಿಲ್ಲೆ! 
ನೀನು ಸತ್ಯವಂತೆ ಸಂಕೆಣ್ಣೆ| 


ಆಹಾ ಕ್ವಾರಣ್ಮ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


202 


ಆವಾಗಲೀಗ ಮಲೆ ಸ್ವಾಲಿಗ ನೀಲಯ್ಕ! ಎತ್ತನೀಗ ವಿಲ್ಲುಸ್ಟಿಟ್ಟು ಗುಡುಗುಡನೆ 


ಓಗಿ ಸ್ವಾಮಿ! ಬಂದೂಕ ತಾನೇ ತೆಗೆದವನೇ। ನಡೀಗೆ ತಾನು ಬಿಗಿದವನೆ। ಬಾಕಾಲನ 
ತೆಗದವನೇ। 


ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


ಆಗಲೀಗ ಮಲೆಸ್ಟಾಲಿಗ ನೀಲಯ್ಯನೂವೆ। ಸತ್ಯವಂತೆಯಾದ ಸಂಕೆಣ್ಣೆ! ಇಬ್ಬರೂವೆ 
ಲ್ಲ! ಇಬ್ಬ 
ಸ್ವಾಮಿ! ಅಲ್ಲಿ ಕಾಡು ವನವಾಸಕ್ಕೆ ವೊಯ್ತಾರೇ। ನನ್ನ ಮಲೆಯ ಸೋಲಿಗ ನೀಲಯ್ಯ। 


ಕೋಲು ಮಂಡೆ ಜಂಗಮದೇವರು ಕ್ಷಾರಣ್ಯಕೆ ದಯಮಾಡವರೆ। 


ಆಗಲೀಗ ಸಂಜೆ! ಏಳು ಗಂಟೆ ಹೊತ್ತಿಗೆ! ಸ್ವಾಮಿ ಕಾಣಬಾರದ ಕಾನೆಯಲ್ಲಿ! 
ಮೂರು ಗುಟುಕು ನೀರಿಲ್ಲ! ಮುಸುಕಿನ ಬೆಟ್ಟದ ಮೊಗ್ಗಿಲ್ಲ! ವಿಷಂಪಾರಿ ಒತ್ತಲ್ಲ। ಸೀಗೆ 
ಸಿರಿಗಂಧ ಮಲೆಯಲ್ಲ! ನನ್ನ ಕಾಡ್ನ ನಡುಮಲೆಗೆ! ಸ್ವಾಮಿ ಬಂದುಬಿಟ್ಟು! ಮಲೆಗೆ ಮಲೆಗೆ 
ಹೋಗೋನಲ್ಲ! ಮಲೆ ಸಾಲಿಗ ನೀಲಯ್ಯ! 


ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ। 


ಆಗಲೀಗ ಮಲೆ ಸ್ವಾಲಿಗ ನೀಲಯ್ಯ! ತಕ್ಕಂತ ಸಾಮಾನು ಮಡಿಗ್ಳುಟ್ಟು! ಸ್ವಾಮಿ 
ಎಂಟು ದಿಕ್ಕು! ಹದಿನಾರು ಮೂಲೆ ಪರಿಸೋಧನೆ ಮಾಡ್ಪುಟ್ಟು ಸ್ವಾಮಿ! 


ಅಯ್ಯ ಪಟ್ಟೆ ಗುದ್ದಿ! ತೆಗೆದವನೆ॥ 
ಗರಿಕೆ ಮಾಳ! ತೆಗೆದವನೇ। 

ಕಗ್ಗಲ ಕಾರಾಚಿ! ತೆಗೆದವನೆ! 

ಕವ್ಳು ತಾವೊತ್ತು! ಮಾಡವ್ನೇ! 
ನುಗ್ಗೆ ಮರವ! ಕಡಿದವನೆ! 
ಜಂಬವ ತಾನೊಂದ! ಮಾಡವನೆ। 
ಕಕ್ಕೆ ಗಳವನ್ನ! ತಡದವನೆ! 
ಅಂಕಣ ಕೊಂದ! ಬೀಸವ್ನೆ! 
ಬಿದಿರ. ಗೋಡೆ! ತೆಗೆದವನೆ! 
ಅಂತದ ತಾವೊಂದ! ಮಾಡವ್ನೆ! 
ಅಯ್ಯ ಉಗ್ನಿ ಸೊಪ್ಪ! ತಂದವನೆ॥ 
ಒಪ್ಪಾದ ಗುಡ್ಡ ಕಟ್ಟವನೇ॥ 
ಆಹಾ ಕ್ವಾರಣ್ಮ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ। 


ಆಗಲೀಗ ಸೋಲಿಗ ನೀಲಯ್ಕನಿಗೆ! ತನ್ನ ಸತ್ಯವಂತೆಯಾದ ಸಂಕಮ್ಮನೂವೆ! 
ಸೊಪ್ಪಿನ ಗುಡ್ಲಲ್ಲಿ ವಾಸ ಮಾಡ್ತಿದ್ದಾಳಲ್ಲ! ಗುರುವೇ ಹೆಜ್ಜೇನು ತುಪ್ಪ! ಕಿರುಜೇನು ತುಪ್ಪ! 
ಬಿದಿರು ಅಕ್ಕಿ ನೇಗಿಲು ಗೆಡ್ಡೆ ಗೆಣಸು! ಮಾಕಾಳಿ ಬೇರು ಕಿತ್ತುಕೊಂಡು! ಸ್ವಾಮಿ ಆದ್ರೆ 
ಯೇಕ್ಪೀನಿ ಕೇಳಿ! ಸಂಕೆಣ್ಣೆ ನಾನು ಹೆಜ್ಜೆಯ ಮಲೆಗೆ ಓಗಿ! ಹೆಜ್ಜೇನು ತುಪ್ಪ ಕಿರುಜೇನು 


203 


ತುಪ್ಪ! ತರಕ್ಕೆ ಒಯ್ತೀನಿ ಕಣೆಣ್ಣೆ! ನಿನ್ನ ಬಲಗೈ ಬಾಸೆಯ ಕೊಟ್ಟರೆ! ನಾನು ಹೆಜ್ಜೇನು 
ಮಲೆಗೆ ವೋಗುವೇ। 
ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 
ಆದ್ರೆ ಹೇಳ್ತೀನಿ ಕೇಳಿ ಸ್ವಾಮಿ। ನಿಮ್ಮ ಕೈ ಹಿಡಿದು ಹನ್ನೆರಡು ವರ್ಸವಾಯ್ತು! 
ಯತು ಸಾಂತಿಯಾಗಿ ಹನ್ನೆರಡು ವರುಸವಾಯಿತು। ಇಪ್ಪತ್ನಾಲ್ಕು ವರುಸದಿಂದ! ಕಳ್ತನ 
ಕಾಣ್ಣಿಲ್ಲ ಸುಳ್ತನ ಕಾಣಲಿಲ್ಲ! ಗುರುವೇ ನೀವು ಎಂದೂ ಇಲ್ಲದ! ನೀಲಯ್ಯ ಇಂದು 
ಬಾಸೆ ಕೇಳಬಹುದೇ! 


ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 
ಆದ್ರೆ ಯೇಳ್ವೀನಿ ಕೇಳೇ। ಸತ್ಯವಂತೆಯಾದ ಸಂಕೆಣ್ಣೆ! ಇಂದೇ ಕಳ್ತನ ಮಾಡ್ದೆ! 


ಅಂತ ಕೇಳ್ಲಿಲ್ಲ ಸಂಕೆಣ್ಣೆ! ಮುಂದೆ ಬರುವಂತಾ ಉದ್ದೇಣಕ್ಕಾಗಿ! ನಿನ್ನ ಬಾಸೆ ಕೇಳ್ತೀನಿ 
ಹೆಣ್ಣೆ! ನಿನ್ನ ಬಲಗೈನ ಬಾಸೆ ಕೊಟ್ಟರೆ! ನಾನು ಹೆಜ್ಜೇನು ಮಲೆಗೆ ಹೋಗುವೇ! 
ಆಹಾ ಕ್ಹಾರಣ್ಮ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 

ಆದ್ರೆ ಯೇಕ್ತೀನಿ ಕೇಳೇ ಸಂಕೆಣ್ಣೆ! ಶ್ರೀರಾಮನ ಹೆಂಡ್ತಿಯಾದ ಸೀತಾದೇವಿಯನ್ನು! 
ರಾವಣನು ಕದ್ದುಕೊಂಡು! ವನವಾಸಕ್ಕೋದ ಸಂಕೆಣ್ಣೆ! ಆದ್ರೆ ಸಿವಸಿವಾ ರಾಮಾ ರಾಮಾ 
ಅಂತೇಳಿ ಅವಳು ವನವಾಸವಿದ್ದಂತ ಕಾಲದಲ್ಲಿ ನಮ್ಮ ಆಂಜನೇಯನು ಹೋಗಿ! ಅವಳ 
ಕೈನ ಮುದ್ರೆ ಉಂಗುರವನ್ನು! ಸಂಕಣ್ಣೆ ಆಗಲೀಗ। ಆಕಾಸದಿಂದ ಹೋದಂತ ಕಾಲದಲ್ಲಿ! 
ಬಿಳಿಹಕ್ಕಿ ಕಂಡು ಬಂತಂತೆ। ಸಂಕೆಣ್ಣೆ ಆಗಲೀಗ ಭೂತಾಯಿ। ಈಚೆಗೆ ನೋಡಿದ್ದಂತೆ 


ಸಂಕಿಣ್ಣೆ ಆಗ ಕೇಳಿಣ್ಣೆ! ಕಾಣಬಾರದಲ್ಲೂ ತಂದಯ್ವಂತೆ ಸಂಕೆಣ್ಣೆ! ಆದ್ರೆ ಹೆಣ್ಣಿನ ಬುದ್ಧಿ 
ವೂನಿನ ಬುದ್ಧಿ ನೆಚ್ಚಲಾರೆ ಸಂಕೆಣ್ಣೆ 


ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ 
ಆದ್ರೆ ಯೇಳ್ತೀನಿ ಕೇಳಪ್ಪಾ। ನನ್ನ ಮುದ್ದಿನ ಮಲೆ ಸೋಲಿಗ ನೀಲಯ್ಯ! ಹುಟ್ಟು 
ಬಂಜೆ ಸ್ವಾಮಿ! ನನ್ನ ಕೈನ ಬಾಸೆ ಕೊಟ್ಟದ್ದೇ ಉಂಟಾದ್ರೆ! ಕಾಮ ಕರೆಯೋಲ್ಲ! ಭೂಮಿ 
ಬೆಳೆಯೋಲ್ಲ! ಸೂರ್ಯ ಚಂದ್ರ ಅಡ್ಡಾಡ್ತಕಿಲ್ಲ ಕಣ್‌ಮ್ಮಯ್ಯ। ನನ್ನ ಬಂಜೆ ಕೈನ ಬಾಸೆ 
ನಿನಗೆ ತರವಲ್ಲ ಕಣೋ! ನೀಲಯ್ಯಾ॥ 
ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 
ಅಪ್ಪಪ್ಪಾ ನೋಡಿದ್ರಾ ಹೆಣ್ಣಿನ ಬೆಡಗಿನ ಮಾತನ್ನು! ಯಾವ ರೀತಿಯಾಗಿ ಮಾತನ್ನು 
ಆಡ್ವಾಳೆ! ಅಂತೇಳಿ ಬಾಳ ಕ್ವಾಪ ಬಂದುಬುಡ್ತು ಸ್ವಾಮಿ। 


ಜಡಿದು ಮುಂದಲೆ ಇಡ್ಡವನೆ! 
ಚಾಕು ಚೂರಿ ಇಡ್ಡವನೇ। 


204 


ದುಮ್ಮ ಮಮ್ಮನಿಡ್ಡವನೇ। 

ಕಟ್ಟಿದ ತಲವ ಕಟ್ಟಿಣ್ಣೆ! 

ನಿಮ್ಮಪ್ಪನ ಮನೆಗೆ ಹೋಗೆಗ್ಣೆ! 

ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಕಾಲೆ। 

ಆಗಲೀಗ ನೀಲಯ್ಯ ಕೇಳಿದ ಮಾತಿಗೆ! ಹೆಡ್ತಿ ಪತಿಗೆ ಉತ್ತರ ಕೊಡಲಾಗಲಿಲ್ಲ 

ದಮ್ಮಯ್ಯ! ಆಗಲೀಗ ಸತ್ಯವಂತೆಯಾದ ಸಂಕೆಣ್ಣೆ! ದಮ್ಮಯ್ಯ! 

ಉಟ್ಟಿದ ಸೀರೆ ಅಳಿದವಳೇ। 

ತೊಟ್ಟಿದ ಕುಪ್ಪಸವ ಕಳೆದವಳೇ। 

ಕತ್ತಿನ ಪದಕವ ಕಳದವಳೇ। 

ಮೂಗಿನ ಸಿರಿಯ! ಕಳೆದವಳೇ। 

ವಾಲು ಬಾಗ್ಯ ಕಳೆದವಳೆ! 

ತೋಳು ಬಾಪುರಿ ಕಳೆದವಳಿ! 

ಅಯ್ಯಾ ಎಲ್ಲವನ್ನೂ ಕಳೆದವಳೆ। 

ಹುಟ್ಟಿದ ನಿರ್ವಾಣ ನಿಂತವಳೆ। 


ಆಹಾ ಕ್ಷಾರಣ್ಯಗಳ ನೀಡಮ್ಮ ಕೋಡುಗಲ್ಲಿನ ಮೇಲೆ! 
ಆಗಲೀಗ ಹೇಳ್ತೀನಿ ಕೇಳಪ್ಪ! ನೀ ಕೊಟ್ಟಂತ ನಗನಾಣ್ಯ ಒಡವೆ ವಸ್ತ್ರ ನಾ ಕೊಟ್ಟೀನಿ 
ದಮ್ಮಯ್ಯ! ಇನ್ನೇನು ಕೊಡಲಿ। ನನ್ನ ಮಲೆ ಸೋಲಿಗ ನೀಲಯ್ಯ। 
ಆಹಾ ಕ್ಹಾರಣ್ಕ ನೀಡಮ್ಮ ಕೋಡುಗಲ್ಲಿನ ಮ್ಕಾಲೆ। 


ಆಗಲೀಗ ಮಲೆಯ ಸೋಲಿಗ ನೀಲಯ್ಯ! ಮುತ್ತಗ ಸೊಪ್ಪಿನ ಮಲೆ ಮಾಡಿಬಿಟ್ಟ! 
ಉಗನಿ ಸೊಪ್ಪನ್ನು ತಂದು ಉಡುಗೆ ಸುತ್ತಿಬಿಟ್ಟು! ದಮ್ಮಯ್ಯ! ಅಷ್ಟೇ ಚಿಕ್ಕ ಮನೆಗೆ 
ಕೂಡವನೇ। ಚಿಲಕ ಬೀಗ ಹಾಕವನೆ! 


ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ 
ಆಗಲೀಗ ಚಿಕ್ಕ ಮನೆಗೆ ಕೂಡಿಬಿಟ್ಟು! ಚಿಲಕ ಬೀಗ ಹಾಕ್ಟಿಟ್ಟು! ಎತ್ತ ಬಾರದ 


ಬಾಗಲಿಗೆ ಅಡ್ಡ ಮಡಗ್ಪುಟ್ಟು! ಗುರುವೇ ಅವನು ಮತ್ತೇನು ಗ್ಯಾನ ಮಾಡವನೇ। ಮಲೆ 
ಸ್ವಾಲಿಗ ನೀಲಯ್ಯ! 


ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


ಆಗಲೀಗ ಮಲೆ ಸ್ವಾಲಿಗ ನೀಲಯ್ಕ। ಆರು ಮಂಡಲ ಬರೆದವನೆ! ಮೂರು 
ಮಂಡಲ ಬರೆದವನೇ। ಕೊಳಕು ಮಂಡಲ ಬರೆದವನೆ! ಜಲಕು ಮಂಡಲ ಬರೆದವನೆ! 
ಜಜ್ಜು ಮಂಡಲ ಬರೆದವನೇ। ಸ್ವಾಮಿ ಅಯ್ಯಾ ಸೊಪ್ಪಿನ ಗುಡ್ಡ ಸುತ್ತಟ ಮಂಡಲ 
ಬರೆದುಬಿಟ್ಟು! ಮಲೆ ಸ್ಥಾಲಿಗ ನೀಲಯ್ಯ! ಆಗಲೀಗ ನಾಕು ಮೂಲೇಲೂ। ನಾಕು 


205 


ಗೂಬೆ ನಿಲ್ಲಿನವನೇ ಗುರುವೇ! ಯಾವ ಸೂರ್ಯ ಪರಮಾತ್ಮನೇ ಬರಲಿ! ದೇವ 
ಮಾನವನೇ ಬರಲಿ! ಈ ಸೊಪ್ಪಿನ ಗುಡ್ಲಲ್ಲಿ ನೀವು ಕಾವಲಿರಬೇಕು! ಅಂತೇಳಿ ಸಿವಸಿವಾ 
ಅವನು। ಎಲ್ಲಾ ತಾಕ್ತಿ ಮಾಡವನೇ ಮಲೆ ಸೋಲಿಗ ನೀಲಯ್ಯ! 

ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ। 


ಆಗಲೀಗ ಆ ಬಾಕಲೊಳಗೆ! ಏಳು ಮಲೆ ಸರ್ಪ ತಂದು ನಿಲ್ಲಿಸ್ಬುಟ್ಟು! ಗುರುವೇ 
ಆದ್ರೆ ಏಳ್ತೀನಿ ಕೇಳಪ್ಪಾ! ನೀಲಯ್ಯ ಕಾ ಅನ್ನೋಕೆ ಕಾಗಿಲ್ಲ ಗೂ ಅನ್ನೋಕೆ ಗೂಗಿಲ್ಲ! 
ನರಮಾನವನ ಸದ್ದು ಮೊದಲಿಲ್ಲ! ನೀನು ಹೆಜ್ಜೇನು ಮಲೆಗೆ ಒಯ್ತೀನಿ। ಅಂತ 
ಯೇಳ್ತೀಯಲ್ಲಾ ದಮ್ಮಯ್ಯ! ನೀನು ಪೋಗೋದು ಬರೋದು ಎಲ್ಲ! ಎಷ್ಟು ತಿಂಗಳಪ್ಪಾ 
ಗುರುವೇ ಅಂತ ಕೇಳಿದ್ಲು! ಗುರುವೇ ಆದ್ರೆ ಯೇಕ್ತಿನಿ ಕೇಳೆ ಸಂಕೆಣ್ಣೆ! ನಾ ಓಗೋದು 
ಮೂರು ತಿಂಗಳಾಯ್ತದೆ! ಬರೋದು ಮೂರು ತಿಂಗಳಾಯ್ತದೆ! ಇರೋದು ಮೂರು 
ತಿಂಗಳು ಆಯ್ತದೆ ಸಂಕೆಣ್ಣೆ! ಎಲ್ಲಾ ಸೇರಿ ಒಂಬತ್ತು ತಿಂಗಳಾಯ್ತದೆ ಕಣೆ ಸಂಕೆಣ್ಣೆ! 

ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 

ಆದ್ರೆ ಯೇಳ್ಸೀನಿ ಕೇಳೇ ಸಂಕಣ್ಣೆ! ನಾನು ವೋಗದು ಬರೋದು! ಎಲ್ಲನೂ 
ಕೇಳ್ತೀಯಲ್ಲ ಸಂಕೆಣ್ಣೆ! ಯಾರ್ನಾರ ಕದ್ಯವೋಗ್ಬೇಕು ಅಂತ ಗ್ಯಾನ ಇದ್ದದ ಸಂಕೆಣ್ಣೆ! ಅಂತ 
ಕೇಳ್ತಾನೆ ದಮ್ಮಯ್ಯ! ಅಯ್ಯಾ ಸ್ವಾಮಿ ಕಾ ಅನ್ನಕ್ಕೆ ಕಾಗಿಲ್ಲಟ! ಗೂ ಅನ್ನೋಕೆ ಗೂಗೆ ಇಲ್ಲ! 
ನರ ಮಾನವರ ಸದ್ದೆ ಮೊದಲಿಲ್ಲ! ದನಕರುಗಳ ಮಕ್ಕಳ ಸಬ್ದ ಮೊದಲಿಲ್ಲ ಗುರುವೇ। 
ಈ ಅಡವೀ ಅರಣ್ಯಕೆ! ಚದುರ ಮದ್ಯಕೆ। ಸ್ವಾಮಿ ಯಾರು ಬಂದಾರು ನೀಲಯ್ಯ! 
ಪಾಪದ ಗುರಿಯಾ ಬೇಡಯ್ಯ! 

ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 

ಆದ್ರೆ ಏಳ್ಳೀನಿ ಕೇಳೇ ಸಂಕೆಣ್ಣೆ! ಬಡಗಲ ರಾಜ್ಯದಿಂದ ಬಳೆಗಾರ ಒಬ್ಬ ಬರ್ತಾನೆ 
ಸಂಕೆಣ್ಣೆ! ಬಳೆಗಾರ ಬಂದಾಗ ನಿನ್ನ ಅಂದಕ್ಕೊಂದು ಬಳೆಯಿದೆ! ನಿನ್ನ ಚಂದಕ್ಕೊಂದು 
ಬಳೆ ಇದೆ! ನಿನ್ನ ರೂಪಕ್ಕೊಂದು ಬಳೆಯಿದೆ! ನಿನ್ನ ಲಾವಣ್ಯಕೆ ಒಂದು ಬಳೆ ಇದೆ 
ಸಂಕೆಣ್ಣೆ! ಕೊಡೋಣ ಅಂದ್ರೆ ದುಡ್ಡಿಲ್ಲ! ಮನೆ ಒಳಗೆ ದವಸ ಧಾನ್ಯವಿಲ್ಲ ಸಂಕೆಣ್ಣೆ! 
ಆಗಲೀಗ ಬಳೆ ಅಂತ ಸಾರಿದಾಗ! ಸೋಲಿಗ ಕೈ ತುಂಬ ಬಳೆ ತೊಡಿಸ್ತಾನೆ ಸಂಕೆಣ್ಣೆ! 
ಆಗ ಅವನ ಮುಕ ನೀನೋಡ್ತೀಯಾ! ನಿನ್ನ ಮುಖ ಅವನು ನೋಡ್ತಾನೆ ಸಂಕೆಣ್ಣೆ! 
ಮಲೆಯಾಳದ ಬೂದಿ ಮಾಯಕ್ಕಾರ ತಕ್ಕಂಡು ನಿನ್ನ ಮಗ್ಗಲಾಗ್ತನೆ। ಬೂದಿ ತಕ್ಕಂಡು! 
ಆಗಲೀಗ ನೀಲಯ್ಯನ ಮ್ಯಾಗಲ ಗ್ಯಾನ ತಪ್ಪೊಯ್ತದೆ ಸಂಕೆಣ್ಣೆ! ನೀನು ಬಳೆಗಾರನೊಂದಿಗೆ 
ವೊೋದೀಯೇ। ನನ್ನ ಬಾಯಿಗೆ ಮಣ್ಣು ಹಾಕೀಯೇ! 


ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ" 


206 


ಒಂದು ನರಮುರಿ ಜೋಡ ಮೆಟ್ಟವರೆ 
ಚಕಳಾದ ಚಡ್ಡಿ ಇಕ್ಕವರೆ 
ಹನುಮಂತ ರೇಕ ಧರಿಸವ! 
ಮೂರು ನಾಮ ಹಣೆಯಲ್ಲಿ 
ದಾರದ ಟೋಪಿ ತಲೆಯಲ್ಲಿ 
ಬಾರಿ ಬಂದೂಕ ತಗದವನೆ 
ಚಿಲಕಾದ ನಾಮ ತಗದವನೆ 
ಬಲಗೈಲಾದ್ರೆ ಹಿಡಿದವನೆ! 
ಅಯ್ಯಾ ಬೀಸು ಮಚ್ಚ ತಗದವನೆ 
ಕೈಯೊಳಗಾದರೆ ಹಿಡಿದವನೆ 
ಅಂಡೆ ಮೂರುಂಡೆ ತಗದವನೆ 
ಗ್ವಾಟೆವೊಳಗೇ ಮಡಗವನೆ! 
ಅಯ್ಯಾ ಸುತ್ತ ಭಾವ ಸಂಕಮ್ಮನ ಬಿಟ್ಟ! 
ಹೆಜ್ಜೇನು ಮಲೆಗೆ ಹೋಯ್ತಾವನೆ ॥ ಕ್ವಾರಣ್ಯ ॥ 
ಕೋಗುಲೆ ಎದ್ದು ಕೊಂಬೆಯ ಮೇಲೆ 
ಶೂಗುತವೆ ಮಾದೇವರಾ 
ರಾಗವೆತ್ತಿ ಪಾಡುತವೆ 
ಮಾದೇವರ ಪಾದವಾ" 
ಆಗಲೀಗ ನನ್ನ ಮಲೆ ಸ್ವಾಲಿಗ ನೀಲಯ್ಯ। ಅಂತ ಸಶಿ ಉತ್ತರ ಕೊಡುವಂತ 
ಕಾಲದಲ್ಲಿ] ಗುರುವೇ ನೀಲಯ್ಯ ನೀನೊಬ್ಬಳೇ ಸಂಕೆಣ್ಣೆ ಅಂತೇಳಿ। ಗುರುವೇ ಹೆಜ್ಜೇನು 
ಗಿರಿಗೆ ಓಯ್ತವನೇ। ಮಲೆ ಸ್ಟಾಲಿಗ ನೀಲಯ್ಯ! 


ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ। 
ಆಗಲೀಗ ಮಲೆ ಸೋಲಿಗ ನೀಲಯ್ಯ! ಹೆಜ್ಜೇನು ಮಲೆಗೆ ವೋದಂತ ಕಾಲದಲ್ಲಿ! 
ಸತ್ಯವಂತೆಯಾದ ಸಂಕಮ್ಮ! ಸೊಪ್ಪಿನ ಗುಡಲಲ್ಲಿ ಕೂತ್ಕೊಂಡು! ಸ್ವಾಮಿ ಏನು ಯೋಚನೆ 
ಮಾಡ್ತಾಳೆ। ಏನು ದುಕ್ಕ ಮಾಡ್ತಾಳೆ ಅಂದರೆ! ಗುರುವೇ ಅವಳು ಬಾಳ ಗೋಳೀಳೋ! 
ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 
ಅಯ್ಯೋ ಸಿವನೆ ನನ್ನ ಹೊಟ್ಟೆ ಒಳಗೆ! ಪುತ್ರ ಸಂತಾನ ಇಲ್ಲದೆ ವೋದದಕ್ಕೆ! ಗಂಡ 
ನೀಲಯ್ಯ ಕಾಡು ವನವಾಸ ತಂದು! ಕಾ ಅನ್ನೋಕೆ ಕಾಗೆ ಇಲ್ಲ! ಗೂ ಅನ್ನಕ್ಕೆ ಗೂಗೆ 
ಇಲ್ಲ! ನರಮಾನವರ ಸಬ್ಬ ಇಲ್ಲ! ಗುರುವೆ ಇಂತ ಅಡವಿ ಅರಣ್ಯಕ! ಚದುರೆ ಮದ್ಯೆ 
ತಂದು ಸೇರಿಸಿಬುಟ್ಟಿಲ್ಲ! ಗುರುವೇ ಅಂತೇಳಿ। ನಾ ಏನು ಪಾಪ ಮಾಡಿದ್ದೋ? ಬಾಯಲ್ಲಿ 
ದೀಪ ಉರುಬಿದ್ದೋ! 


ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


207 


ಲ್ವ ೇಳೋ! ನನ್ನ ಅಕ್ಕ ತಂಗೀರ ಬಾಯೆತ್ತಿ ಒಂದೂ ಕಾಣೆ! ಕಕ್ಕೆ ತುಂಬಿ 
ಣೆ! ಗುರುವೇ ಅಂತೇಳಿ! ಅವಳು ಬಾಳ ಗೋಳ ಗೋಳೀಳೋಃ ಬಾಳ 


ಆಹಾ ಕ್ಹಾರಣ್ಮ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ। 
ನನ್ನ ಮಾರುದ್ದ ಮಂಡೆಯ! ತುಂಬಿದ ಕೆರೆ ಒಳಗೆ ವೋಗಿ! ತೊಳ್ಳದ್ದ ಕಾಣೆ! ನನ್ನ 
ತಲೆಯ। ಏರಿ ಮೇಲ್ಲಿಂತ್ಯಂಡು ತಿಕ್ಕಿದ್ದ ಕಾಣೆ! ಆಗ ನನ್ನ ಕೂದ್ಲು ನೀರಿಗೆ ಬಿದ್ದೋಯ್ತು 
ಕಾಣೆ! ಈಗ ನೀರು ಕುಡಿದಾಗ ನನ್ನ ಬಾಯಿಗೆ ಸಿಕ್ಕೋಯ್ತು ಕಾಣೆ! ಅದಕ್ಕಾಗಿ ನಾನು 
ಮಾಡುವಂತ ಕರ್ಮಕ್ಕೆ ಸ್ವಾಮಿ! ನನಗೆ ಸಿಸುವಿನ ಬೋಗ ಮೊದಲಿಲ್ಲ! ಸೊಫ್ಲಿನ ಗುಡುಲಲ್ಲಿ 
ಕೂತುಕೊಂಡು! ಆಗ ಯೋಚನೆ ಮಾಡಿ! ಬಾಳದುಕ್ಕ ಮಾಡುವಂತ ಕಾಲದಲ್ಲಿ) ಶನ್ನ 
ಕಣ್ಣಿರೈಲ್ಲಾ ತೆಗೆದು! ಈಚೆಗೆ ಬೀಸಾಕ್ಟುಟ್ಟಲ್ಲೋ ಗುರುವೇ! ಅದು ಒಂದು ಹೊಳೆಯಾಗಿ 
ಇನ್ನೂ ನಿಂತದ್ವೋ। 
ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ 


ಅತ್ತಂತ ಸ ಕಂಡು ಬಿಟ್ಟು! ಗೋವುಗಳಿಗೆ ಅಯ್ಯಾ ನಾಗಾಲೋಟದಲ್ಲಿ 


pe) 


ಬತ್ತಾಬೇ। ನನ್ನ ಗೋವಿನ ಹಿಂಡು ಬತ್ತಾವೋ, 
ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


ಬಂಜೆ ಮೂಸಿ ನೋಡಿದೋ! ನಾವು ಬಂಜೆ ಆದಾವು! ನಮ್ಮ ಮಕ್ಕಳು 
೨ಚೆರಾದರು। ನಮ್ಮ ದನ ಕರು ಬಂಜೆರಾದರು। ನಮ್ಮ ಕರುಗಳು ಬಂಜೆಯಾಯ್ತವೆ 
ಂಶೇಳಿ! ಈ ಬಾಳ ದುಕ್ಕ ಮಾಡೀವೋ। ಬಾಳ ಗೋಳ ಮಾಡೀವೋ॥* 


ಕೋಲು ಮಂಡೆ ಜಂಗಮ ದೇವರು ಕ್ಹಾರಣ್ಯಕೆ 
ದಯ ಮಾಡಿದರು! 

ಕ್ವಾರಣ್ಯ ನೀಡಮ್ಮ ವೀರತ್ತ ಮುನಿಗಳಿಗೆ! 
ಕೋಲು ಮಂಡೆ ಜಂಗಮದೇವರು ಮಾದೇವ 
ಕ್ವಾರಣ್ಮಕ ದಯ ಮಾಡವರೇ। 


ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ। 
ಹರಹರಾ ನಮ್ಮಪ್ಪಾಜಿ ಏಕಾಂಗವಸು ಸ! ಏಳುಮಲೆ ಕರತು। ಮಾಯಕ್ಕಾರ 
ಾದೇಸ್ವರ! ಅಡವಿ ಅರಣ್ಯ ಗೋರಾರಣ್ಯ! ಏಳು ಮಲೆ ಕೈಲಾಸ! ಸೀಗೆ ಸಿರಗುಂದ। 
ಬಾಡು ಬಾಗಿಲವತ್ತಿನಲ್ಲಿ! ಒರಗಿರುವಂತ ಕಾಲದಲ್ಲಿ! ಸರಣೇ ಸತ್ಯವೆಂತೇ ಸಂಕಮ್ಮ 
ಬಂಬವಳ ಪಕಿಯಾದಂತ ದೇವ ಸ್ವಾಲಿಗ ನೀಲೇಗೌಡ! ಸಂಕಮ ನಿಗೆ Lt 
ಶೆ! ಮಾಡಬಾರದ ಸಿಕ್ಷೆಯನ್ನು ಮಾಡಿಬಿಟ್ಟು ಹೆಜ್ಜೇನು, ಕಿರುಜೇನು ಬೇಟೆಗೆ 


ಸೀದುತ ಕಾಲದಲ್ಲಿ! ಆದರೆ ಸರಣೆ ಸಂಕಮ ಿನವರು। ಅಯ್ಯೊ ಪರಮಾತ್ಮ! ಕೆಟ್ಟಾಗ 


ಣ್ಯ 1: 


ತ 


208 


ನೆಂಟರಿಲ್ಲ! ತಿರುಪೆ ಕೊಂಡು ತಿನ್ನುವಾಗ ದೇವರಿಲ್ಲ ಅಂತ ಹೇಳಿ! ಈ ನನ್ನ ಕಷ್ಟ 
ಬ್ಲ ಷ್ಟವನ್ನು 
ಯಾವ ದೇವರಾದ್ರೂ ಆಗಲಿ। ನನ್ನ ಗಂಡನ ಮನೆಯ ದೇವರಾಗಲಿ। ನಮ್ಮಪ್ಪನ ಮನೆ 
ದೇವರಾಗಲಿ! ನನ್ನ ಕಷ್ಟವ ಕಾಯಕ್ಕಿಲ್ಲವ ಅಂತೇಳೀ ಅಯ್ಯಾ ದುಕ್ಕ ಮಾಡವಳೆ! | ಸಿವನಿಗೆ 
ಸೋಕ ಮಾಡವಳೆ! | ಎ 
ಆಹಾ ಶ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ!” 
ಆಗಲೀಗ ಮಾಯ್ಕಾರ ನಿದ್ರೆ ಮಾಡುವಂತ ಕಾಲದಲ್ಲಿ ನನ್ನ ಗುರುವೇ। ಎಡದಿ 
ಬಲಕ್ಕೆ ಬಂದ್ನಲ್ಲಾ ಗುರುವೇ॥ ನಾಗಬೆತ್ತದಲ್ಲಿ ನಾಲ್ಕನಿ ಬಿದ್ದಿದೆ ಗುರುವೇ! ಮು 
ಜೋಳಗೇಲಿ ಮೂರನಿ ಬಿದ್ದಿದೆ! ಗುರುವೇ ಸ್ವಾಮಿ ಏನಪ್ಪಾ! ಬಡಗಲದಿಂದ ಹೊ 
ಸುದ್ದಿ ಬಂದಿದ್ಯಲ್ಲಾ ಅಂತ್ಹೇಳಿ ಗುರುವೇ ಅಯ್ಯಾ! ಹುಲಿಯ. ತಾನು ಹಿಡಿದುಕೊ€ 
ಬಡಗಲ ರಾಜ್ಯಕೆ ಬರುತ್ತಾನೆ! 
ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ!" 


ನಮ್ಮಪ್ಪಾಜಿ ಗುರುದೇವ! ಆ ಚಿಕ್ಕವನೆ ಬ್ಯಾಡರ ಗಂಪಣ್ಣನ ಮಗ। ಬ್ಯಾಡರ 
ಕನ್ನಯ್ಯನ ಕರೆದು! ಏನಪ್ಪಾ ನನ್ನ ಕಂದ ಕೊಂಗನಾಡು ಸೀಮೆ ಒಳಗೆ ತಿರುಗಾಡಿ! ನನ್ನ 
ಪುಟ್ಟ ಪಾದ ಸವೆದಿರುವುದು! ಯಾರೋ ನಡುಕಾಡಿನ ಒಳಗೆ ಸೋಕ ಮಾಡ್ತಾಇ ಇನ! 
ಆ ಹೆಣ್ಣು ಮಗಳು! ಅವಳ ಕಷ್ಟ ಪರಿಹಾರ ಮಾಡಿ ಬರಬೇಕು! ಅವಳ ಕಷ್ಟ ಪರಿಹಾರ 
ಮಾಡ್ದೆ 'ಹೋದ್ರೆ ಮೇಗದಲ್ಲಿ 'ಮಳೆ ಹುಯ್ಯೋದಿಲ್ಲ| ಭೂಮಿಲಿ ಬೆಳೆ ಬೆಳ್ಯೋದಿಲ್ಲ! 
ಅಗ್ನಿ ದೇವತೆ ಹತ್ತೋದಿಲ್ಲ! ನನ್ನ ಕಂದಾ ಯಾವ್ದಾರ! ಒಂದು ಬರಗಾನ ಎತ್ತುಕೊಂಡು 
ಬಾರಪ್ಪಾ! ಬಾರೋ ಗನಸರಣಾ ಅಡವಿ ಸಟ್ಟಮ್‌ ಸಮ್ರಾತ್ರಿ ಒಳ್ಗೆ! ಕಾಡೆಮ್ಮೆ ಕಡ್ಡಾಡ 
ಹೊತ್ತು! ಹುಲಿಗಳೆದ್ದು ಮೆರೆಯುವ ಹೊತ್ತು ದೇವಾದಿ ದೇವತೆಗಳು! "ಪೂಜೆ ಮಾ ಮಾಡೋ 
ಹೊತ್ತು! ನಾರಾಯಣ ಸ್ವಾಮಿ ನಾಮದ ಸೇವೆ ಹೊತ್ತು! ನಾನು ಯಾವುದನ್ನು ನೋಡ್ದಪ್ಪಾ 
ಮಾದೇವ! 
ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 
ಜಬ್ಯಾಡ ಬೆಚ್ಚಬ್ಯಾಡ। ಬೆದರಿ ಬೆಟ್ಟ ಸೇರಬೇಡ! ನನ್ನ ಕಂದ! ಬಾಡ ಬಾಗಲ 
ಒತ್ತಿ! ie ಸಲೆ ಸ ಸೀಗೆ ಗುತ್ತಿ ಒಳಗೆ ಹೋಗಬ್ಯಾಡ! ನನ್ನ ಕಂದಯ್ಯ! ಏಳು ಮಲೆ 
ಊದಬತ್ತಿ ಉಂಡೆ! ನಿನ್ನ ಕೈಗೆ ಕೊಡ್ತಾ ಇದ್ದೀವಿ! ಒಂದ ಬರ್ಗವ ಮ್ಯಾಲೆ ಉಫ್‌ ಅಂತ 
ಉರುಬು! ಉರುಬಿ ಬಿಟ್ಟೆ ಕುದುರೆ ಮರಿ ಹಾಗೆ ಬಂದು ನಿಂತು ಕೇಳ್ತಾದೆ ನನ್ನ ಕಂದ! 
ಅದರ ನೆತ್ತಿಯ ಮ್ಯಾಗಲ ಜುಟ್ಟು ಹಿಡಿದು! ಪಕ್ಕ ಹಿಡಿದು ಎಳೆಯಯ್ಯ! 


ಕೋಲು ಮಂಡೆ ಜಂಗಮರು ಕ್ಷಾರಣ್ಯಕಿ ದಯ ಮಾಡವರೆ! 


ಬ್ಯಾಡರ ಕನ್ನಪ್ಪ ಬಲದ ಕೈ ಒಡ್ಡಿ! ಎಪ್ಪತ್ತೇಳು ಮಲೆ ಊಬತ್ತಿ ಉಂಡೆ 
ಈಸಿಕೊಂಡು! ಹೋಗಿ ನಿಂತುಕೊಂಡು 'ಬ್ಯಾಡರ ಕನ್ನಪ್ಪ ಹುಟ್ಟರೆ ಬಂಡೆ ಮೇಲೆ 
ನಿಂತಕೊಂಡು! ಬ್ಯಾಡರ ಕನ್ನಪ್ಪ ಒಂದೊಂದಾಗಿ! ಬರಗನ ಕೂಗ್ತಾ ಇದ್ದರೆ, ಹೇ ಬಾ! 


209 


ಕ್ವಾನಾಚಿ ಕೊಲಗಯ್ಯ ಬಾ| 

ಕಾರೆ ಕುತ್ರೆ ಸಂಕೋಲೆ ಬಾ! 

ಕೊತ್ತಿಯ ಮೆಳೆಯ ಚಕ್ಕೆ ಬಾ! 

ಯಕ್ಕದ ಮೆಳೆಯ ಮಲ್ಲೊ ಬಾ| ' 

ನೊಕನಳ್ಳಿ ಕುಳ್ಳ ಬರಗ ಬಾ! 

ಇಕಡಳ್ಳಿ ಚುಂಚು ಬರಗ ಬಾ! 

ಗುಳ್ಳದ ಗುಂಟು ಬರಗ ಬಾ! 

ಉಳ್ಳುದೊದೆ ಕುಳ್ಳ ಬರಗ ಬಾ 

ಕೌದಳ್ಳಿ ಕರುಬರಗ ಬಾ| 

ಸಂತೆಕಾನಿ ತಲೆದೂಗ ಬಾ! 

ಒಡಕೆ ಹಳ್ಳದ ಕೆಂಬರಗ ಬಾ| 

ತಾಳಬಾಯ ಮ್ಯಾಳ ಮುರುಕ ಬಾ| 

ಕುಂತೂರು ಮಠದ ಗುರುಗಳ್‌ ಕೊಟ್ಟ! 

ಹನ್ನೆರಡೆಜ್ಜೆ ಬರಗ ಬಾ! 

ಆಹಾ ಕ್ವಾರಣ್ಮ ನೀಡಮ್ಮ ಕೋಡುಗಲ್ಲು ಮುನಿಗೆ! 

ಕುಂತೂರು ಮಠದ ಪ್ರಭುಸ್ವಾಮಿ ಕೊಟ್ಟಿರೋವಂತ ಹನ್ನೆರಡು ಹೆಜ್ಜೆ ಕರುಬರಗ 

ಬಾಳ ರಭಸದಲ್ಲಿ ಬರ್ತಾ ಇದೆ! ಉಫ್‌ ಅಂತ ಊದಿದ್ದಾರೆ! ಕುದುರೆ ಮರಿಯಾಗಿ 
ದಂಡಕ್ಕ ಬಂತು! ಏಳು ಗಿಣ್ಣಿನ ಬೆತ್ತ ತೆಗೆದುಕೊಂಡು ಮೂಡಲ ಮಲೆ ಕೈಲಾಸಕ್ಕೆ 
ಒಡಕೊಂಡು ಬತ್ತಾ ಇದ್ದಾರೆ ಏನಪ್ಪಾ ಗುರುವೇ ಗುರು ಪೀಠವೇ। ನನ್ನ ತಂಡ ಏಕಾಂಗಿ 
ವಸ್ತು! ಏಳು ಮಲೆ ಹೆತ್ತಯ್ಯಾ। ನೀವು ಒಪ್ಪೀದ ಬರಗ ತಂದಿವ್ನಿ! ಗುರುವೆ ಒಪ್ಪಿಸಿಕೊಳ್ಳಿ 
ಮಾದೇವಾ। 


ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲ ಮುನಿಗೆ 
ಹರಹರಾ ನಮ್ಮಪ್ಪಾಜಿ। ಏಕಾಂಗಿ ವಸ್ತು! ಏಳು ಮಲೆ ಹೆತ್ತಯ್ಯ ಬ್ಯಾಡರ ಕನ್ನಪ್ಪ 
ಕೂಗಿದ ಮಾತು ಕೇಳಿಕೊಂಡು! ಪಡುವಲ ಬಾಗಿಲ ಗುಡಿ ದೊರೆ! ಸಿರ ಬಾಗಿಲು 
ನೋಡುತ್ತಾ ಇದ್ದರೆ। ಸಬಾಸ್‌ ನನ್ನ ಕಂದ! ನಾನೇ ಗನಸರಣ ಅಂತೇಳ್ಳೊತಿದ್ದೆ! ನನಗಿಂತ 
ಹೆಚ್ಚಿನ ಗನಸರಣ ಬ್ಯಾಡರ ಕನ್ನಪ್ಪ! ಒಂದು ಬರಗನ ಒಡಕೊಂಡು ಬಾ ಅಂದ್ರೆ! ಎಪ್ಪತ್ತೇಳು 
ಬರಗನ ಎಣಿಸಿ ಒಡಕಂಡು ಬಂದಿದ್ದಿಯಲ್ಲಾಕಂದ! ಒಂದೊಂದಾಗಿ ಹಲ್ಲಿಡಿದು ನೋಡು 
ಬ್ಯಾಡರ ಕನ್ನಪ್ಪ ಮೊಳಲ್ಲಾಗಿರೋ ಬರಗನ್ನ ಬರೀ ಕಲ್ಲಿಗೆ ಕಟ್ಟುಟ್ಟು! ಮಿಗಿಲಾದ, 
ಬರಗಗಳನ್ನೆಲ್ಲಾ ಅವರ ಕಾಡ್ಗಟ್ಟುಡು ಅಂತೇಳ್ಬುಟ್ಟು! ಬ್ಯಾಡರ ಕಣ್ಣನಿಗೆ ಬುದ್ಧಿ 
ಹೇಳವರಲ್ಲೋ ಮಾದೇವಾ! 
ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ! 
ನಮ್ಮಪ್ಪಾಜಿ ಆಡಿದ ಮಾತು ಕೇಳಿಕೊಂಡು! ಬ್ಯಾಡರ ಗಂಪಣ್ಣನ ಮಗ! ಬ್ಯಾಡರ 
ಕನ್ನಯ್ಯ ಒಂದೊಂದಾಗಿ! ಹಲ್ಲು ಹಿಡಿದು ನೋಡ್ತಾ ಇದ್ದಾನೆ! ಕುಂತೂರು ಮಟದ 


210 


ಪ್ರಭುಸ್ವಾಮಿ! ಕೊಟ್ಟಿರುವಂತ! ಹನ್ನೆರಡು ಹೆಜ್ಜೆ ಕರುಬರಗ ಮೊದಲಾಗಿ 


ಸಿಕ್ಕಿಬಿಡ್ನು! 

| ಎಲಲಿ ಕ ಘೆ 
ಕವಳಿ ಅಂಬಿನ ಕಡಿವಾಣ! ಉಗಿನಿ ಅಂಬಿನ ಅಂಬಾಕಿ। ಬರೀ ಕಲ್ಲಲ್ಲಿ ಕಟ್ಟಿದಾನೆ1 
ಮಿಗಿಲಾದ ಬರಗಗಳನ್ನೆಲ್ಲಾ ಕಾಡಿಗಟ್ಟಿ ಬಿಟ್ಟು! ನಮ್ಮಪ್ಪಾಜಿ ಮಾದೇಶ್ವರ। ೭ ಒಪ್ಪಿದ ಬರ 1 
ಫೆ 


ಕಟ್ಟಿದ್ದೀನಿ ಅಂತೇಳ್ಬುಟ್ಟು! ಏಳು ಮಲೆ ಕಂದ! ಕಾಡೆಂಬತ್ತು ನಡುಕಾಡಿಗೆ ಹೋಗಬೇಕು 


ಬೀಕು 


ಅನ್ಬುಟ್ಟು! ತುಂಬಿದ ಸೋಮವಾರ ನಾನು ಸ ಸ್ನಾನ ಮಾಡಬೇಕು! ಲಿಂಗದ ಪೂಜೆ 
. ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ! ಲಿಂಗವಂತರು ಮಾದೇಸ್ವರ ಬ್ಯಾಡರ ಡ್‌ 
ಮಾತು ಹೇಳ್ಬಿಟ್ಟು! ಕರುಬರಗನ ಸೃಂಗಾರ ಮಾಡಿ ಅಂತ ಹೇಳವ್ರೆ! ಕೊಂಗಳ್ಳಿ ಮಲ್ಲಪ್ಪ 
ಬ್ಯಾಡರ ಕನ್ನಯ್ಯ ನ ಕೇಳಿಕೊಂಡು! ಮತ್ತೆ ಕಟ್ಟಾಕಿರುವಂತ॥ ಹನ್ನೆರಡು ಹೆಜ್ಜೆ ಕರು ಬ ಬರಗ: 

ಸೃಂಗಾರ ಮಾಡಿ! ಅಯ್ಯಾ ಚಿನ್ನದ ಕಡಿವಾಣದಲ್ಲಿ ಹಾಕವರೆ। ಮುತ್ತಿನ ಜಾಯಾ 
ಹಾಕವ್ರೆ! ಬೆಳ್ಳಿಗೌಸನು ಹಾಕವರೆ। ಹಿಂದಲ ಪಾದಕ್ಕೆ ಇನ್ನೂರು ಗಗ್ಗರ! ಮುಂದಲ 


ಪಾದಕ್ಕೆ ಮುನ್ನೂರು ಗಗ್ಗರ। ಬರಗನ ಸೃಂಗಾರ ಮಾಡಿ) ಮೂಡಲಮಲೆಯ ಮಾದೇವಾ। 
ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ 
ಹರಹರಾ ನಮ್ಮಪ್ಪಾಜಿ! ಬರಗನ ಸೃಂಗಾರ ಮಾಡಿದ್ದೀನಿ ನೀವು ಸಿವ ಪೂಜೆ 
ತೀರಿಸಿಕೊಳ್ಳಿ! ಅಂತ ಹೇಳ್ತಾ ಇದ್ರಿ ನನ್ನಪ್ಪಾ ಮೂಡಲಮಲೆ ಮಾಯಕಾರ। ಕಂಚಿನ 
ಬಟ್ಟಲ ಕೈಯಲ್ಲಿ ಹಿಡಿದುಕೊಂಡು! ಮುತ್ತಿನ ಜೋಳಿಗೆ ಮುಂಗೈಲಿ ಆಧಾ 
ಮಾಡಿಕೊಂಡು! ನಾಗ ಬೆತ್ತ ಹಿಡಿದು ಕಂಕಳಿಗೆ ಧರಿಸಿಕೊಂಡು! ನಮ್ಮಪ್ಪಾಜಿ ಹಿಂದಿನ 
ಪಾದಕ್ಕೆ ಇನ್ನೂರು ಜಂಗು! ಮುಂದಿನ ಪಾದಕ್ಕೆ ಮುನ್ನೂರು ಜಂಗು! ಎಳಗಾವಿ 
ಎಳೆದೊದ್ದು! ಸುಳಿಗಾವಿ ಮುಸುಕಿಟ್ಟುಕೊಂಡು! ಕೊರಳು ತುಂಬಾ ರುದ್ರಾಕ್ಷಿ ಮೊಕದ 
ತುಂಬಾ ಭಸ್ಮ ಧರಿಸಿಕೊಂಡು! ಪುಟ್ಟ ಪಾದ ಎತ್ತಿ ನೆತ್ತಿಗೆ ಮೆಲ್ಲಗೆ ಮಡಗಿಕೊಂಡು! 
ಏಳು ನನ್ನ ಕಂದ! ಹಿಂದಟ್ಟಿ ಒಳಗೆ ಒಯ್ತಾ ಇದೆ! ಹೋಗೋದು ದು ಬರೋಗಂಟ ನೋಡು 
ನನ ಕಂದ ಬ್ಯಾಡರ ಕನ್ನಯ್ಯ! ಆಲಂಬಾಡಿ ದೇವಸ್ಥಾನಕ್ಕೆ! ಪಾರಿವಾಳದ ಹಿಂಡು ಜ್ಹಾಕೆ! 
ಸತ್ಯವಂತ ಸಂಕಮ್ಮನ ನ ಮನೆಗೆ ಹೋಗಿ ಕಷ್ಟ ಪಾರು ಮಾಡಿ ಬರುತ್ತಾ ಇದ್ದೇನೆ! ಆ ಲಿ 
ಚು ಬರಗ ಏರವರೆ! ನನ್ನ ಮೂಡಲ ಮಲೆಯ ಮಾದೇವಾ। 


ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


ಸೊಪ್ಪನ ಗುಳ್ಳಿನತ್ರುಕೆ ಬಂದು ಮಾದೇವ! ಗುಳ್ಳಿನ ಸುತ್ತಾಮುತ್ತಾ ಕಟ್ಟಾಕಿರುವಂತ! 
ನೂರೊಂದು ಜೀವರಾಸಿಗಳನ್ನೆಲ್ಲಾ ನೋಡಿ! ಆಹಾ ನಾವೇ ಹೆಚ್ಚು ಅಂತಿದ್ದಲ್ಲ! 
ನರುಲೋಕದ ನರಮುಂಡೆಮಗ ಯಾವನೋ! ಈ ಮೂಕ ಪ್ರಾಣಿಗಳನ್ನೆಲ್ಲಾ ಮಾಡಬಾರದ 
ಜಾಟ್‌ವಿದ್ಯಾ ಮಾಡವ್ನಲ್ಲ! ಕೊಡಬಾರದ ಕೊಲೆ ಕೊಟ್ಟವನಲ್ಲಾ! ಹಾಗನುತೇಳಿ ಮಲೆ 
ಮಾಯಕ್ಕಾರ ಮಾದಪ್ಪ! ಮುತ್ತಿನ ಜೋಳಗಿಗೆ ಕೈ ಹಾಕಿ! ಮಾಯದ ಬೂದಿ ಹಸ್ತದಲ್ಲಿ 
ಮಡೀಕೊಂಡು! ಗುರುವೇ ಜೀವ ರಾಸಿ ಮೇಲುರಬವನಲ್ಲೋ! ಮೂಡಲ ಮರೆಯ. 
ಜಗಡೊಡೆಯಾ! 


211 


ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ! 

ಮುದ್ದು ಮಾಯ ಬಲ್ಲವನ್ಮಾರೆ। 

ಮೂಡಲು ಮಲೆಯ ಜಗದೊಡೆಯಾ॥ 

ಮನವನ್ನ ಹೊಕ್ಕಿ ದುಡುಮನ ನೋಡು 

ಮಂಡುಳ್ಳ ಮಾದೇವ! 

ಗುರುವೆ ಮಲೆಯ ಮಾಯಕ್ಕಾರ ಮಾದೇವ! ಮಾಯದ ಬೂದಿಯನ್ನು ಉರುಬಿದ 

ತಕ್ಷಣ! ಸೊಪ್ಪಿನ ಗುಳ್ಳಸುತ್ತ ಇದ್ದಂತ ಜೀವರಾಸಿಗಳೆಲ್ಲಾ! ಮಾಯವಾಗೊಂಟೋಗ್ಬುಟ್ಟಂತೆ! 
ಹೋಗುವಂತ ಕಾಲದಲ್ಲಿ ಗುರುವೆ! ನಮ್ಮ ಸೆರೆ ತಪ್ಪಸಿಕಾಣಪ್ಪ। ಮುದ್ದುಮಲೆ ಮಾಯಕ್ಕಾರ 
ಮಾದೇವ! ಹಾಗೆನುತೆಂದು ಪಕ್ಷಿ ಪ್ರಾಣಿಗಳೆಲ್ಲಾ। ಮಾದೇವನ ಗ್ಯಾನ ಮಾಡಿಕೊಂಡು! 
ತಾವು ತಮ್ಮ ತಮ್ಮ ಗೂಡು ಸ್ತಳುಗಳ್ಗೆ ಹೋದ್ವಂತೆ! ಎಪ್ಪತ್ತೇಳು ಮಂಡಲಗಳೆಲ್ಲಾ 
ತಿಪ್ಪೆ ಬೂದಿಯಂತೆ ತೆಪ್ಸಾದ್ದಂತೆ! ಸೊಪ್ಪಿನ ಗುಳ್ಳೀಗೆ ಬತ್ತಾವನಲ್ಲೋ ಮೂಡಲ ಮಲೆಯ 
ಮಾದೇವೋ!॥ 


ಕ್ಲಾರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೇ। 


ಸಂಕಮ್ಮನಿರುವ ಸೊಪ್ಪಿನ ಗುಳ್ಳ ಮೂರ್ಬಳ್ಸ ಬಂದು! ಮುಂಬಾಗ್ಲಲ್ಲಿ ನಿಂತ್ಕೊಂಡ್ರಂತೆ 
ಮಾದೇವಾ। ನೀಲೇಗೌಡ ನಿಲ್ಲಿದ್ದಂತ ರಾಕ್ಷಸನ ಗೊಂಬೆ! ಕತ್ತಿ ಎತ್ಕಂಡು ಇದ್ಯಕಿ 
ಬಂದ್ಬುಡ್ದಂತೆ! ಸ್ಥಾಮಿ ಪುಟ್ಟ ಪಾದ ಎತ್ತವುರೆ! ಗೊಂಬೆ ನೆತ್ತಿ ಮ್ಯಾಲೆ ಮಡುಗವರೆ 
ಹನ್ನೆರಡಾಳುದ್ದ ಜಲುಕ್ಕೆ ತಳ್ಳುಟ್ಟಂತೆ ಮಾದಪ್ಪ! ಆಗ ನಮ್ಮಪ್ಪಾಜಿ ಸತ್ಯ ಸರಣೆ ಸಂಕಮ್ಮನ! 
ಸತ್ಯ ದುಡಾ, ಪರೀಕ್ಷೆ ಮಾಡಬೇಕು ಅಂತ್ವೇಳಿ। ಸೊಪ್ಪಿನ ಗುಳ್ಳಿನ ಮುಂದೆ ನಿಂತ್ಕಂಡು। 
ಮಾಯದ ಜಂಗಮರ ಯಾಸ ತಾಳ್ಕಂಡು! ದೊಡ್ಡಿ ಬಾಕಲಲ್ಲಿ ನಿಂತ್ಕಂಡು ಮಾದೇವ 
ಮಾಯದ ಬಿಕ್ಷಾ ಸಾರವರೇ। 


ಕ್ವಾರಣ್ವ ನೀಡಮ್ಮಾ ಕೋಡುಗಲ್ಲಯ್ಯನಿಗೆ!" 

ಹರಹರಾ ನಮ್ಮಪ್ಪಾಜಿ। ಕಾಡೆಂಬತ್ತು ನಡು ಕಾಡಿನೊಳಗೆ ಬರುವಾಗ! ಹೆಣ್ಣು 
ಮಗಳ ಸೊಪ್ಪಿನ ಗುಳ್ಳಿನ ಮುಂಬಾಗದಲ್ಲಿ! ಮೂರ್ತ ಮಾಡಿದ್ದಾನೆ ನಮ್ಮ ತಂದೆ! 
ಹರಹರಾ ಹರನ ಬಿಕ್ಷ। ಗುರು ದೇವರ ಕ್ಹಾರಣ್ಯ ಬಿಕ್ಷಟಯಟ ಯತಿಗಳ ಮುನಿಗಳ ಬಿಕ್ಷ! 
ಬಂದಿರುವಾತನ ಬಿಕ್ಷ।! ನಾಲ್ಕು ಪಾದದ ಜೋಳಗೆ ಬಿಕ್ಸೆ। ನನ್ನ ದೀಕ್ಷೆ ಮಾಡಿದಂತ 


ಪ್ರಭುಸ್ವಾಮಿಗಳ ಬಿಕ್ಸ। ತಾಯಿ ಉತ್ತರಾಜಮ್ಮನ ಬಿಕ್ಸ! ಅಂತೇಳಿ ಪಂಚೇಳು ಅಕ್ಷರವ 
ಸಾರವರೆ। ನನ್ನ ಮೂಡಲ ಮಲೆಯ ಮಾದೇವ। 


ನೀಲೇಗೌಡ ತನ್ನ ಮಡದಿ ಸತ್ಯವಂತೆ ಸರಣೆ ಸಂಕಮ್ಮನಿಗೆ! ಕೊಲಬಾರದ ಕೊಲೆ! 
ಮಾಡಬಾರದ ಸಿಕ್ಸಿ ಮಾಡಿದ್ದಾನೆ! 


212 


ಕರ್ಣಕೆ ಸೂಜಿ ಚುಚ್ಚವನೆ, 

ಬಾಯಿಗೆ ಬೀಗ ಹಾಕವನೆ 

ಕೈಯಿಗೆ ಸಂಕೋಲೆ ಕಟ್ಟವನೆ! 

ಎತ್ತ ಬಾರದ ಗುಂಡು ತಂದು! 

ಬೆನ್ನಿನ ಮೇಲೆ ತಂದವನೆ! 

ಎಡಗಡೆ ಚೇಳನ ಕಾವಲು। 

ಬಲಗಡೆ ಸರ್ಪ ಕಾವಲು! 

ಕೊಲಬಾರದ ಸಿಕ್ಸಿ ಕೊಟ್ಟು 

ಹೆಜ್ಜೇನು ಮಲೆಗೆ ಹೋಗವನೆ! 

ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲು ಮುನಿಗೆ! 

ಹರಹರಾ ಸಿವ ಸಿವಾ! ಮಂಡೆ ಮ್ಯಾಲೆ ಎಪ್ಪತ್ತೇಳು ಊಬುತ್ತಿ ಉಂಡೆ ನುರುಕಿ! 

ನುಚ್ಚು ನೂರು ಮಾಡಿಕೊಂಡು! ಉಫ್‌ ಅಂತ ಮಾಡಿಬಿಟ್ಟು! ನನ್ನ ಮಹಾ ಗುರು 
ಮಾದೇವನ! 

ಆರು ಮಂಡಲ ಆದೋಯ್ತು! 

ತೂರು ಮಂಡಲ ಎದ್ದೋಯ್ತು 

ಕೊಳಕು ಮಂಡಲ ಕೊಳತೋಯ್ತು 

ಕಾಳಿಂಗ ನಾಗರ ಕಡದೋಯ್ತು 

ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲು ಮುನಿಗೆ 


ಹರಹರಾ ಎಡಗಡೆ ಬಲಗಡೆ ಇರುವಂತ! ರಾಕಾಸಿ ಎಂಬ ಗೊಂಬೆ! ನಾಗಬೆತ್ತದ 
ಮ್ಯಾಲೆ, ಒಂದು ಏಟು ಹೊಡೆದಿದ್ದಾನೆ. ಕಿರೋ ಅಂತ ಕಿರುಚ್ಗೊಂಡು! ಮೊಕ್ಕಡೆನಾಗಿ 
ಬಿದ್ದೋಗ್ದುಡ್ತು! ಎಡದ ಪಾದ ಎತ್ತಿ ನೆತ್ತಿ ಮ್ಯಾಲೆ ಮಡಿಕ್ಕೊಂಡು। ರಾಕಾಸಿ ಅನ್ನೋ 
ಗೊಂಬೆನ! ಭೂಮಿಗೆ ತುಳಿದ್ದಿಟ್ಟಿದ್ದಾರೆ. ನನ್ನ ಗುರು! ಹೊಸ್ತಿಲ ಒಳ ಭಾಗದಲ್ಲಿ) ಸಿರ 
ಭಾಗಿ ನೋಡ್ತಾ ಇದ್ದಾರೆ! ಸಿವ ಸರಣ ಮಹದೇಶ್ವರ! ಹೆಣ್ಣು ಮಗಳಿಗೆ ಕೊಲಬಾರದ 
ಕೊಲೆ! ಮಾಡಬಾರದ ಸಿಕ್ಸೆ ಮಾಡ್ಬಿಟ್ಟು ಹೋಗಿದ್ದಾನೆ! ಕರುಳು ಚುರುಕ್‌ ಅನ್ನುಟ್ಟು। 
ಹೆಣ್ಣು ಮಗಳಿಗೆ ಎಂತ ಕಸ್ಟ ಕೊಟ್ಟಿದ್ದಾನೆ ಮುಂಡೆ ಮಗನು ಅಂತೇಳ್ಬುಟ್ಟು। ಸೊಪ್ಪಿನ 
ಗುಳ್ಳಿಗೆ ಮಾಯದ ಬೂದಿ ಪಿಡಿದವರಲ್ಲಾ ಮಾದೇವಾ। 


ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲಿನ ಮ್ಯಾಲೆ 


ಹರ ಹರಾ ಸಿವ ಸಿವಾ। ಸೊಪ್ಪಿನ ಗುಳ್ಳಿಗೆ ಮಾಯದ ಬೂದಿ ಹಿಡಿದಾಗ! 
ನಮ್ಮಪ್ಪಾಜಿ ಮಾದೇಸ್ಪರ। ಕಣ್ಣಿನ ಸೂಜಿ ಕಳೆದೋಯ್ತು! ಕರ್ಣದ ದಬ್ಬಳ ಬಿದ್ದೋಗ್ಬುಡ್ತು! 
ಹಿಂಗಟ್ಟು ಮುಂಗಟ್ಟು ಬಿಚ್ಲೋಯ್ತು। ಬೆನ್ನಿನ ಮ್ಯಾಲೆ ಮಡಗಿರುವಂತ! ಬಾರಿಗುಂಡು 
ಬೆದರಿ ಬೆದರಿ ಬೆಟ್ಟ ಸೇರ್ಬುಡ್ತು! ಎಡಗಡೆ ಬಲಗಡೆ ಸರ್ಪದ ಸೆರೆ ಬಿಚ್ಚೋಯ್ತು 
ಬ್ಯಾಸಿಗೆ ಬಿಸಿಲಿನಲ್ಲಿ ಒಣಗಿದ್ದ ತರಗ್ಗೆಲ್ಲಾ ಗುಡಿಸಿ ಗುಡ್ಡೆ ಹಾಕಿಕೊಂಡು! ಹುಟ್ಟಿನ 


213 


ನಿರ್ವಾಣದಲ್ಲಿ ಕೂತಿರುವ ಸಿವಸರಣೆ ಸತ್ಯವಂತೆ ಸಂಕಮ್ಮ ಗೊಳಗೊಳನೆ ಆಳುತವಳೇ। 

ಆ ಸೋಕ ಮಾಡವಳೇ। ಕೇಳು ನನ ಕಂದ ದುಕ್ಕ ಸೋಕ ಮಾಡಬೇಡ! ಹೆಣ್ಣು 
ಮಗಳೇ ಮೊಟ್ಟ ಮೊದಲು ಸೊಪ್ಪಿನ ಗುಳ್ಳಗೆ ಬಿಕ್ಸಕೆ ಬಂದಿದ್ದೇನೆ ನನ್ನ ಕಂದ! ಯಾವ್ದಾರ 
ನನ್ನ 


ನ್ನ ಮೂಡಲ ಮಲೆಗೆ ಕಳುಹವ್ವಾ! 


ಆಹಾ ಕ್ವಾರಣ್ಯ ನೀಡಮ್ಮಾ ಕೋಡುಗಲ್ಲಿನ ಮ್ಯಾಲೆ 


ಯಾರಪ್ಪಾ ಸಿವ ಜಂಗಮರೇ। ಈ ಕಾಡು ಒಂಟಿ ದೊಡ್ಡಿ ಒಳಗೆ! ನನ್ನ ಯಜಮಾನ 
ಸ್ವಾಲಿಗ ನೀಲೇಗೌಡ! ಹೆಜ್ಜೇನು ಗಿರಿಮಲೆಗೆ ಕಿರುಜೇನು ಮಲೆಗೆ! ಹುಟ್ಟಿದ 
135) ಣೃವನ್ನೆಲ್ಲಾ ಬ ಕಳುಕೊಂಡು! ತನ್ನ ಗ್ವಾಟಿ ಒಳಗೆ ಇರಿಸಿಕೊಂಡು! ಎಕ್ಕದ ಎಲೆ ಇಟ್ಟು 
ಬ] 1 ತೇಗಿನ ಎಲೆ : ಬೆನ್ನಿಗೆ ಮುಸುಕಿಟ್ಟು ಬುಟ್ಟು! ಉಗ್ಗಿ ಸೊಪ್ಪಿನ ಉಡ್ಗೆ ಉಡಸ್ಟಾಟ್ಟು! 
ಕಗವನೇ ನನ್ನ ಮನೆ ಒಳಗೆ! ನನ್ನ ಗುರುವೆ ಗುರು ತಂದೆ! ಆಕಕ್ಕೆ ನವದಾನ್ಯ ಎಲ್ಲ! 
ಮೊಕ ನೋಡ್ತೀನಿ ಅಂದ್ರೆ ತಾಮ್ರದ ಕಾಸು ಮೊದಲಿಲ್ಲ. ಎತ್ತಲ ನಡೀ ಜಂಗಮರೋ 
ಹೇಳಿ ಕೊಡಿ ಮಾದೇವ! 
ಆಹಾ ಕ್ವಾರಣ್ಯ ನೀಡಮ್ಮಾ ಕೋಡುಗಲ್ಲು ಮುನಿಗೆ 


ಕೀಳು ನನ್ನ ಕಂದಾ! ಪಾತಾಳಲೋಕದಲ್ಲಿ ಪಾದಕ ಪೂಜ। ಮೇಗ ಲೋಕದಲ್ಲಿ 
ಸಿರಸ್ಸಿಗೆ ಪೂಜ! ಮರ್ತ್ಯ ಲೋಕದಲ್ಲಿ ನರಮಾನವರ ಪೂಜ! ನನ್ನ ಕಂದ ಹೆಣ್ಣು ಮಗಳೇ। 
ಮೂಡಲ ಮಲೆ ಕಡೇ ಕೈಲಾಸದ ಕಂಪಣ ರಾಜ್ಯದಲ್ಲಿ! ಮುದ್ದು ಮಾದೇಸ್ವರ ಅಂತೇಳಿ 
ನಾಮಕರಣ ಮಾಡಿದ್ದಾರೆ! ಮೂಡಲ ಮಲೆ ಕೈಲಾಸದಿಂದ ಬಿಕ್ಕ ಬಂದಿದ್ದೀನಿ! ಮೊತ್ತ 
ಮೊದಲು ಮೂಡಲ ವರಗೆ ಹೋಗಬೇಕು! ನ ನನ್ನ ಕಂದ ನನಗೆ ಏನಾರ ಬಿಕ ನೀಡಮ್ಮಾ 


ಮೂಡಲ 'ಮಲೆಗೆ ಕಳಿಸವ್ವ 


{ 


ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲಿನ ಮ್ಯಾಲೆ” 


ಆಗಲೀಗ ನಮ್ಮಪ್ಪ ಮಾಯಕಾರ ಮಾದೇವ! ಗಂಡುಗಲಿ ಗಂಡ 
ಅವಾಹನದವನು। ಹುಚ್ಚು ಮಹದೇವ ಸ್ವಾಮಿ। ಏನಮ್ಮಾ ನಿನ್ನ ಮನೆ ಒಳಗೆ ದಾನ 
ಕೊಡೊ ಕ್ಕೆ! ಏನೂ ಇಲ್ಲವೇ ಅಂತ ಕೇಳ್ತಾನಲ್ಲಪ್ಪ] ನನ್ನ ಮಲೆ ಮಾದೇಶ್ವರ ಸ್ವಾಮಿ! 
ಕೊಡೋಣವೆಂದರೆ ದವಸ ಧಾನ್ಯವಿಲ್ಲ ಏನೂ ಇಲ್ಲ! ಏನು ಕೊಡಲಿ ಸ್ವಾಮಿ ಅಂತ 
ಕೇಳ್ತಾಳೆ ಗುರುವೆ! ನಿನ್ನ ಮನೆ ಒಳಗೆ ಏನೂ ಇಲ್ಲದಂತ ಸಾಮಾನಿಗೆ। ನಾನು ಚಿತಾವಣ 
ಮಾಡಿದ್ದೇ ಉಂಟಾದ್ರೆ ನಾನು ಕೇಳ್ದಂತ ದಾನವನ್ನು ಕೊಡ್ತೀಯಮ್ಮಾ ಅಂತ ಕೇಳ್ತಾನೆ! 
ದಮ್ಮಯ್ಯ ಸಿವಸಿವಾ ಆದ್ರೆ ಹೇಳ್ತೀನಿ ಕೇಳೋ ದಮ್ಮಯ್ಯ! ನನ್ನ ಮನೆ ಒಳಗೆ ಏಮೂ 
ಗ ನೀನು। ಉತ್ಪತ್ತಿ ಮಾಡದೆ ಬಾನವಾಗಿ ಕೊಡು ಅಂತ ಕೇಳ್ತಾನೆ। ಗುರುವೇ 
ಆಗರೀಗ ನಮ್ಮಪ್ಪ ಮಾಯಕ್ಕಾರ ಮಹದೇವಸ್ಥಾಮಿ। ಅಯ್ಯಾ ಮಾಯದ ದೂತ 
ತೆಗೆದವನೇ। ಮಾಯದ ದೂಳತ ಎಸೆದವನೇ। 


214 


ಆಹಾ ಕ್ಹಾರಣ್ಯ ನೀಡಮ್ಮಾ ಕೋಡುಗಲ್ಲು ಮುನಿಗೆ 


ಆಗಲೀಗ ನಮ್ಮಪ್ಪ ಮಾಯಕಾರ ಮಾದೇವ! ಗಂಡುಗಲಿ ಗಂಡ! 
ಹುಲಿವಾಹನದವನು। ಹುಚ್ಚು ಮಹದೇವಸ್ವಾಮಿ ಅವಳ ಗಂಡ ಕಟ್ಟಿದಂತಾ ಸೊಪ್ಪಿನ 
ಗುಡ್ಡನ್ನು! ಅರಮನೆ ಕಿರುಮನೆ ಮಾಡವನೆ! ಮಾಡಿ ಮಚ್ಚು ಮಾಡವ್ನೆ ಸ್ವಾಮಿ। ವಜ್ರ 
ವೈಢೂರ್ಯ ಮಾಡವನೆ ಸ್ವಾಮಿ। ಗಾಜಿನ ತೋರಣ ಮಾಡವನೆ ಸ್ವಾಮಿ! ಆಗಲೀಗ 
ನಮ್ಮಪ್ಪ ಮಾಯಕಾರ ಮಹದೇವ! ಗಂಡುಲಿ ಗಂಡ ಹುಲಿವಾಹನದವನು! ಹುಚ್ಚು 
ಮಹದೇವ ಸ್ವಾಮಿ! ನನಗೆ ದಾನ ತಂದು ಕೊಡವ್ಹಾ! ನನ್ನ ಸತ್ಯವಂತೆ ಸಂಕಮ್ಮ 
ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲು ಮುನಿಗೆ 
ಆಗಲೀಗ ಹೇಳ್ತೀನಿ ಕೇಳು ಸ್ವಾಮಿ। ನನ್ನ ಗಂಡ ನೀಲಯ್ಯ! ಹೆಜ್ಜೇನು ಮಲೆಗೆ 
ಹೋಗುವಂತ ಕಾಲದಲ್ಲಿ ಗುರುವೇ ಮುತ್ತುಗದ ಸೊಪ್ಪಿನ ಮರೆ ಮಾಡವ್ನೆ! ಉಗನಿ 
ಸೊಪ್ಪನ್ನು ತಂದು! ಉಡುಗೆ ಸುತ್ತವನೆ ಸ್ವಾಮಿ! ತೇಗದ ಎಲೆ ಮೈಗೆ ಅಂಟಿಸವ್ನೆ ಸ್ವಾಮಿ! 
ಹೆಣ್ಣು ಅಂತಕ್ಕದ್ದು ಬರೋದು ಹ್ಯಾಗೆ ಸ್ವಾಮಿ। ಯಾವ ರೀತಿಯ ದಾನವ ಕೊಡಲಪ್ಪೋ 
ಮಾದೇವಾ। 
ಆಹಾ ಕ್ವಾರಣ್ಯ ನೀಡಮ್ಮಾ ಕೋಡುಗಲ್ಲು ಮುನಿಗೆ 


ಆದ್ರೆ ಯೇಳ್ತೀನಿ ಕೇಳಮ್ಮಾ! ನಿನ್ನ ಸೀರೆ ರವಕೆ ಸೃಷ್ಟಿ ಮಾಡ್ತೀನಿ! ಸಂಕಮ್ಮ 
ಬೇಗನೆ ಉಟ್ಟುಕೊಂಡು ದಾನ ನೀನು ಕೊಡಮ್ಮಾ! ಸತ್ಯವಂತೆ ಸಂಕಮ್ಮಾ! 


ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲು ಮುನಿಗೆ 


ಆಗಲೀಗ ನಮ್ಮಪ್ಪ ಮಾಯಕಾರ ಮಾದೇವ! ಗಂಡುಗಲಿ ಗಂಡ 
ಹುಲಿವಾಹನದವನು। ಹುಚ್ಚು ಮಹದೇವ ಸ್ವಾಮಿ। ಮಾಯದ ಮಾಳವ ತೆಗೆದು! 
ಅರಮನೆಗೆ ಬೀಸಾಕ್ಟುಟ್ನಲ್ಲೋ ಸ್ವಾಮಿ! ಬಾಳೆ ಪಟ್ಟಿನ ಬಣ್ಣ! ಸೀಗೆ ಮೊಗ್ಗಿನ ರವಕೆ 
ಸೃಷ್ಟಿ ಮಾಡ್ಬುಟ್ಟು ಸ್ವಾಮಿ! ನನ್ನ ಮುತ್ತಿನ ಜೋಳಿಗೆಗೆ ದಾನವ ಎದ್ದು ನೀ ಕೊಡಮ್ಮ! 
ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲು ಮುನಿಗೆ 
ಸೀರೆ ಉಟ್ಕಂಡು ಸ್ವಾಮಿ। ಕುಪ್ಪಸ ತೊಟ್ಟುಕೊಂಡು! ಅವಳು ಸ್ವಾಮಿ! ನವರತ್ನ 
ತುಂಬಿಕೊಂಡು! ಅವಳು ಸ್ವಾಮಿ! ಕಾಣಿಕೆ ಮಾಡಿಕೊಂಡು ಅವಳು ಮುತ್ತುವಜ್ರ 
ತುಂಬಿಕೊಂಡು! ದಾನಕೊಡೋಕೆ ಬಾಗಿಲಿಗೆ ಬಂದಾವಳಲ್ಲೋ ಸಂಕಮ್ಮಾ! 
ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲು ಮುನಿಗೆ" 


ಸ್ತಾನ ಜಳಕ ಮಾಡಿ! ಮೂರು ಮಡಿ ಉಟ್ಕಂಡು। ಬೆತ್ತದ ಮೊರ ಎತ್ಯಂಡು! 
ಮುತ್ತು ಮೂಗನ ವಜ್ರನಾಗರ ತುಂಬಿಕೊಂಡು! ಆದರೆ ಮಡ್ಡಿ ಕೈ ಬೆಜ್ಜಲು. ಕೆಂಡಕ್ಕೆ 


215 


ಧೂಪ ಹಾಕ್ಕಂಡು! ಕರ್ಪೂರದ ಮಂಗಳಾರತಿ ಅಂಟಿಸ್ಕೊಂಡು। ಅಯ್ಯಾ ಕ್ವಾರಣ್ಯವಾ 
ತತ್ತಾವಳಲ್ಲೋ ಸತ್ಯವಂತೆ ಸಂಕಮ್ಮ 
ಆಹಾ ಕ್ವಾರಣ್ಯಗಳ ನೀಡಮ್ಮಾ ಕೋಡುಗಲ್ಲಿನ ಮ್ಯಾಲೆ 
ಆವಾಗಲೀಗ ಸಂಕಮ್ಮನವರು! ಕ್ವಾರಣ್ಯ ತಕ್ಕಂಡು ಬಂದು! ಬಾಗಿಲಲ್ಲಿ ನಿಂತ್ಕಂಡು 
ನೋಡುವಾಗ! ಯಾವ ಕಡೆ ನೋಡಿದ್ರೂ ಬಾಗಿಲೇ ಇಲ್ಲವಂತೆ ಆಯ್ಯೋ ಗುರುವೇ! 
ನಮ್ಮಪ್ಪನ ಮನೆ ಮಾಯಕಾರ ಮರಿದೇವರೇ। ಯಾವ ಕಡೆಯೂ ಬಾಗಲಿಲ್ಲವಲ್ಲಾ! 
ಎಲ್ಲಿ ಬಂದು ನಿಮಗೆ ಶ್ಹಾರಣ್ಯ ನೀಡಬೇಕು ದಮ್ಮಯ್ಯ! ಸಬಾಸ್‌ ಕೇಳು ನನ್ನ ಕಂದ 
ಅಂತೇಳಿ! ನಾಗಬೆತ್ತ ಎತ್ತಿ ಗೋಡೆ ಮ್ಯಾಲೆ ಮಡಗಿದ್ದಂತೆ! ಏಳು ಬಾಗಿಲು ಲೆಕ್ಕ 
ಮಾಡ್ಕಂಡೋದಳಂತೆ ಅವಳು 
ಒಂದು ಬಾಗಿಲ ತೆಗೆದವಳೆ! ಒಂದು ಬಾಗಿಲ ಕಡೆದವಳೆ। 
ಒಂದು. ಬಾಗಿಲ ತೆಗೆದವಳೆ। ತಂದೆ ತಾಯಿ ನೆನೆದವಳೆ! 
ಎರಡು ಬಾಗಿಲ ಕಡೆದವಳೆ! ಅತ್ತೆ ಮಾವನ ನೆನೆದವಳೆ! 
ಮೂರು ಬಾಗಿಲು ಕಡೆದವಳೆ! ಅಣ್ಣ ತಮ್ಮರ ನೆನೆದವಳೆ! 
ನಾಲ್ಕು ಬಾಗಿಲ ಕಡೆದವಳೆ। ಅಕ್ಕ ತಂಗೀರ ನೆನೆದವಳೆ! 
ಐದು ಬಾಗಿಲ ಕಡೆದವಳೆ! ಸುತ್ತೇಳು ಬಳಗ ನೆನೆದವಳೆ। 
ಆರು ಬಾಗಿಲ ಶಡದವಳಿ! ಕೈಹಿಡಿದ ಗಂಡನ ನೆನೆದವಳೆ 
ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 
ಆವಾಗಲೀಗ ಆರು ಬಾಗಿಲು ಕಡೆದು! ಏಳನೇ ಬಾಗಿಲಿಗೆ ಬಂದು ನಿಂತುಕೊಂಡಳು! 
ಕರ್ಪೂರ ಮಂಗಳಾರತಿ ತೆಗೆದುಕೊಂಡು ತಲೆ ತುಂಬಾ ಸೆರಗು ಹಾಕ್ಕೊಂಡು! ಬೆತ್ತದ 
ಮೊರ ಎರಡು ಕೈಲಿಡಕಂಡು! ಕ್ವಾರಣ್ಯ ತಕ್ಕಳಿ ಗುರುವೇ? ಮಾಯಕ್ಕಾರ ಮಾದೇವ 
ಆಹಾ ಕ್ಹಾರಣ್ಯ ನೀಡಮ್ಮಾ ಕೋಡುಗಲ್ಲು ಮುನಿಗೆ” 
ನಿನ್ನ ಮಕ್ಕಳ ಈಚೆ ಕರ್ಕಮ್ಮ! ಕಪ್ಪು ದೂಳತ ಇಕ್ಕೇನುಃ ಇವಳ ಮುಕ ಅವ್ನು 
ನೋಡ್ತಾನೆ! ಅವನ ಮುಕ ಇವಳು ನೋಡ್ತಾಳೆ! ಸತ್ಯವಂತೆಯಾದ ಸಂಕಮ್ಮ ರಟ್ಟ 
ಗಾತ್ರ ಕಣ್ಣೀರು ಪಕಪಕನೆ ಕೀಳ್ತಾಳೆ ಸಂಕಮ್ಮ! ಯಾಕೆ ಸಂಕಮ್ಮ! ಮುತ್ತು ರತ್ನ ವಜ್ರ 
ವೈಢೂರ್ಯ ಕೊಡಬೇಕು ಅಂತ ದುಕ್ಕ ಮಾಡ್ತೀಯಮ್ಮಾ! ನಿನ್ನ ಕಷ್ಟ ಏನು ಹೇಳಮ್ಮಾ 
ಸತ್ಯವಂತೆ ಸಂಕಮ್ಮ! 
ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲ ಮ್ಯಾಲೆ 
ಗುರುವೇ ಗುರುಪಾದಕೆ ಸರಣು! ನನ್ನ ವೊಟ್ಟೆವೊಳಗೆ ಪುತ್ರ ಸಂತಾನ 
ಕೊಡಲಿಲ್ಲವಲ್ಲಪ್ಪಾ! ನಾ ಎಲ್ಲಾಣೆ ಕರೀಲಿ ನಿಮ್ಮ ಪಾದ ಒತ್ತೇನು ಗುರುವೇ।ಃ ಈ 
ಪಾಪಕ್ಕೆ ನಾನು ಗುರಿಯಾದೆನಲ್ಲಾ। ಈ ಅನ್ಮಾಯಕ್ಕೆ ನಾನು ಒಳಗಾದೆನಲ್ಲಾ। ಏನೀ 
ಮುತ್ತು ರತ್ನ ವಜ್ರ ವೈಢೂರ್ಯಗಳ ಮೇಲೆ ಆಸೆ ಮಾಡಿದ್ದೇ ಉಂಟಾಗಿ! ನನ್ನ ಮುತ್ತಿನ 
ಜೋಳಿಗೆ ಜಡ್ಡಿದ್ದೇ ಉಂಬಾಗಿದ್ರೆ! ನಾಗ ಬೆತ್ತ ನನ್ನ ನಾಗಮಲೆಯಲ್ಲೆಲ್ಲಾ! 


216 


'ಬರದಾಗೋದಲ್ಲಾ! ನನ್ನ ನಾಲ್ಕು ರಾಜ್ಯವೆಲ್ಲಾ ಬಿದ್ದೋಗೋದಲ್ಲಾ! ಅಂತೇಳ 
ನಿನ್ನ ಬಂಜೇ ಕೈನ ಬಿಕ್ಷೆ ನನಗೆ ಬ್ಯಾಡಕಣೋ ಸಂಕಮ್ಮಾ। 
2 (5 


ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲ ಮ್ಯಾಲೆ! 


ಗಂಡುಗಲಿ ಗಂಡ! ಸ್ವಾಮಿ ಅಯ್ಯಾ ಸುದ್ದಿ ಮೂಡಲಾಗಿ ಒ 
ಮಲೆ ಮಾದೇವಾ। 


ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲ ಮ್ಯಾಲೆ। 
ಗುರುವೇ ಗುರು ಪಾದಕೇ ಸರಣು! ನನ್ನ ಗಂಡ ಕಟ್ಟಿರುವಂತ ಸೊಪ್ಪಿನ ಗುಡ್ಡನ್ನು! 
ಜಾ ಗುಡ್ಡ 
ಮಾಡಿ ಮಚ್ಚು ಮಾಡಿದೆ! ಅರಮನೆ ಕಿರುಮನೆ ಮಾಡಿದೆ! ಬಾಳೆಪಟ್ಟೆ ಬಣ್ಣ ಕೊಟ್ಟಿ! 
ಓಣ 
ಸಿರಿಗಂಬಕ್ಕೆ ರವಿಕೆ ಕೊಟ್ಟೆ! ವಜ್ರ ವೈಢೂರ್ಯ ಕೊಟ್ಟಿದ್ದೀಯೇ। ನೀವು ಒಳ್ಳೇ ಮಾತ್ಮಲ್ಲಿ 
ಭೇ 


ನನ್ನ ಹೊಟ್ಟೆ ವಳಗೆ! ಪುತ್ರ ಸಂತಾನ ಕೊಟ್ರೆ ಸಮವಾಯಿತು! ಇಲ್ಲೇ ವೊ 
ಜೀವ ಇಡ್ಕಂಡು! ನಿಮ್ಮ ಪಾದದ ಮ್ಯಾಲೆ ಬಿದ್ದು ಪ್ರಾಣ ಬಿಡ್ತೀನಿ! ಅಂತಾಳೆ ಸಂ ಹತ 
ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲ ಮ್ಯಾಲೆ 
ಆದ್ರೆ ಯೇಳ್ವೀನಿ ಕೇಳು ಸಂಕಮ್ಮ! ನಿನ್ನ ವೊಟ್ಟೆವೊಳಗೆ ಪುತ್ರ ಸಂತಾನ ಇಲ್ಲವಲ್ಲ! 
ಮದ್ಯಕಾಲದಲ್ಲಿ ನಿನಗೆ ಪುತ್ರಸಂತಾನ ಕೊಟ್ಟಿದ್ದೇ ಉಂಟಾದ್ರೆ! ಮಕ್ಕಳ ಫಲವ ಕೊಟ್ಟೇನು! 
ಮತ್ತೇನು ಕೊಟ್ಟೇಯೇ ಸಂಕಮ್ಮ! 
ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲ ಮ್ಯಾಲೆ!" 
ನಮ್ಮಪ್ಪಾಜಿ ಪಾನಕ ದಾನ ಕೊಡಿಸ್ತಾ ಇದ್ದೀನಿ! ಹುಟ್ಟುವಂತ ಕಂದನ ಕೈಲಿ 
ಬರುವಂತ ಪರಿಸೆಗೆ ಸರ್ವಸ್ವ ತಣ್ಣಗೆ ಮಾಡಿಸ್ತಾ ಇದ್ದೀನಿ! ಇದಕ್ಕಾದ್ರೂ ಒಪ್ಪಿಕೊಂಡು! 
ನನಗೆ ಮಕ್ಕಳ ಫಲ ಕೊಟ್ಟೋಗಿ! ನನ್ನಪ್ಪಾಜಿ ಮಾಯಕ್ಕಾರ ಅಂದಾಗ! ಏಳು ಮಲೆ 
ಕಂದ ಹೆಣ್ಣು ಮಗಳಿಗೆ ಒಂದೊಂದು ಮನೆಯಲ್ಲಿ ಒಂದೊಂದು ತಿಂಗಳಿಗೊಬ್ಬ ಬರ್ತಾ 
ಇದ್ದಾರೆ ಅವರೇ ಕಲ್ಲು ಸಕ್ಕರೆ ಪಾನಕದ ದಾನ ಮಾಡ್ತಾ ಇದ್ದಾರೆ! ಕೌದಳ್ಳಿಯಿಂದ ತಾಳು 
ಬೆಟ್ಟದವರೆಗೂ ರಸ್ತೆಗೇಯಿಸ್ತಾ ಇದ್ದೀನಲ್ಲಾ। ತಾಳು ಬೆಟ್ಟದವರೆಗೂ ನಾನು ಸೋಪಾನ 
ಹಂತ ಮಾಡಿಸ್ತಾ ಇದ್ದೇನೆ! ನೀವು ಮಕ್ಕಳ ಫಲ ಕೊಟ್ಟೋಗಿ! 
ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲ ಮುನಿಗೆ! 
ಕೌದಳ್ಳಿ ಕೋಮಟಿಗೆ ಶೆಟ್ಟಿ ಯಾಪಾರಸ್ತರು ಹರಕೆಯನ್ನು ಮಾಡಿಕೊಂಡು! ಕೈ 
ಮುಗಿತಾ ಇದ್ದಾರೆ! ಅಂತ ಬಡಸ್ತನದ ಮಾತು ಹೇಳಬ್ಕಾಡ! ನನ್ನ ಕಂದ ಮಗಳೇ! 
ಮಕ್ಕಳ ಫಲವಾ ಕೊಟ್ಟರೆ! ನನಗೇನು ಕೊಡ್ತೀ ಕಂದಮ್ಮಾ! ನಿನಗೆ ಹನ್ನೆರಡು ಹೆಜ್ಜೆ 
ಬರಗನ ಗೇಯಿಸ್ತಾ ಇದ್ದೀನಿ! ರುದ್ರಾಕ್ಷಿ ಮಂಟಪ ಮಾಡಸ್ತಾ ಇದ್ದೀನಿ! ಸ್ನಾನ ಮಾಡುವುದಕ್ಕೆ 
ಕೊಳ ಗೇಯಿಸ್ತಾ ಇದ್ದೀನಿ ಅದನಾದ್ರೂ ಒಪ್ಪಿ ನನಗೆ ಮಕ್ಕಳ ಫಲ 'ಕೊಟ್ಟೋಗಿ 


217 


ಕ್ವಾರಣ್ಯ ನೀಡಮ್ಮಾ ಕೋಡುಗಲ್ಲ ಮುನಿಗೆ! 
ಇನ್ನೊಂದು ಹರಕೆ ಮಾಡ್ಕಕೀನಿ। ಅದಾದ್ರೂ ನಿಮ್ಮ ಪಾದಕ್ಕೆ ಅರಿಪಾಗಲಿ। ಆಹಾ 
ನನ್ನ ಹೊಟ್ಟೆ ಒಳಗೆ! ಬಂಜೆ ಅನ್ನೋ ವಾಕ್ಷ ಬಯಲಾಗಿ! ಗಂಡು ಮಕ್ಕಳ ಸಂತಾನವಾದರೆ! 
ನಿಮಗೆ ಹನ್ನೆರಡು ಅಂಕಣ ಗುಡಿ ಸುತ್ತ ಚಂದ್ರಸಾಲೆ ಉರಿಗದ್ದುಗೆ ಒಳಗೆ ಪಟ್ಟಗೇಯಿಸ್ತಾ 
ಇದ್ಲಿ ನೆತ್ತಿ ಮ್ಯಾಲೆ ಮುತ್ತಿನ ಕೊಳಗ ತಂದು ಸಲ್ಪಿಸ್ಟೀನಿ ಆನೆ ವಾಹನ ಕುದುರೆ 
ವಾಹನ। ಬಸವ ವಾಹನ ಕೆತ್ತಿಸ್ಟೀನಿ! ಮಕ್ಕಳ ಫಲವಾ ಕೊಟ್ಟೋಗು! ನಮ್ಮಪ್ಪನ ಮನೆ 
ಹೆತ್ತಯ್ಕಾ! 


EK) 


4 
[5 


ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲ ಮ್ಯಾಲೆ! 


ಇದಕೆ ಬೇರೆ ಬಗುತರ ಮಡಗಿವ್ನಿ! ಎಲ್ಲಿ ಅಂದ್ರೆ ಆಲಂಬಾಡಿ ಒಳಗೆ! ಪುಟ್ಟೇಗೌಡ 
ಹಾಲುಮತದ ಬಕ್ತ ನಿಮಗೆ ಆನೆ ವಾಹನ ಕುದುರೆ ವಾಹನ। ಬಸವನ ವಾಹನ! ಬರಗನ 
ವಾಹನ ಕೆತ್ತಿಸ್ತೀನಿ। ಗಂಡು ಮಕ್ಕಳು ಕೊಟ್ಟೋಗಿ ನೀವು ಗಂಡುಲಿ ಮೇಲೆ ಮೆರೆಯೋರೇ! 


ಆಹಾ ಕ್ವಾರಣ್ಯ ನೀಡಮ್ಮಾ ಕೋಡುಗಲ್ಲಿನ ಮ್ಯಾಲೆ! 


ಕೇಳು ಕೇಳು ನನ್ನ ಕಂದ! ಇದು ನಿನ್ನ ಕೈಲಿ ಸಾಧ್ಯವಿಲ್ಲ ಮಗಳೇ। ಇದಕ್ಕೆ ಬೇರೆ 

ಉತ್ತರ ಮಡಿಗಿವ್ನಿ! ಯಾರು! ಅಂದರೆ ಬರಗೂರು ಬೆಟ್ಟದ ತಮ್ಮಡಿಗಳು!" 
ಆಹಾ ಕ್ವಾರಣ್ಯ ನೀಡವ್ವಾ ವೀರತ್ತ ಮುನಿಗೆ! 

ಅಪ್ಪಾ ನನಗೆ ಗಂಡು ಮಕ್ಕಳಾಗಲಿ! ಹೆಣ್ಣು ಮಕ್ಕಳಾಗಲಿ ಕೊಟ್ರೆ! ನನ್ನ ಮೈನ 
ಬಣ್ಣ ಕೆಡಿಸಿದ್ರೆ! ನನ್ನಪ್ಪಾಜಿ ನಾನು ಬೇಕಾದ ಹರಕೆನೆಲ್ಲಾ ಮಾಡ್ತೀನಲ್ಲಾ! ಇದಕ್ಕಾದ್ರು 
ಒಪ್ಪಪ್ಪ! ಅಡು ಕೂಡದಮ್ಮ! ಇನ್ಯಾವುದಾದರೂ ಒಪ್ಪಿಕೋ ಅಂತ ಹೇಳಿದ್ರು! ಆಯ್ಯೋ 
ಹಿವನೇ ಎಲ್ಲಾ ಒಪ್ಪಿಕೊಂಡಾಯ್ತು! ಇನ್ಯಾವುದಪ್ಪಾ ನಾನು ಹರಕೆ ಮಾಡುವುದು ಸ್ವಾಮಿ! 
ನೋಡವ್ವಾ ಆಲೋಚನೆ ಮಾಡು! ನಿನ್ನಾಲ್ಲಾಗುವಂತ ಕೆಲಸ। ನನ್ನಲ್ಲಿ ಕೊಡುವಂತ 
ಪುತ್ರ ಬಿಕ್ಷೆ! ಎರಡು ಮಾತ್ರ ಉಳಿವಿಕೆ। ಏನು ಗೊತ್ತಿಲ್ಲವಲ್ಲಪ್ಲಾಜಿ। ಹೇಳಿಕೊಡಬೇಕೇನಮ್ಮಾ 
ಹೇಳಿದಂತೆ ಕೇಳುತ್ತೀಯಾ ಅಂದನಂತೆ! ಅಗತ್ಯವಾಗಿ ಕೇಳ್ತೀನಿ ತಂದೆ! ನಿನ್ನ ಹೊಟ್ಟೆಯಲ್ಲಿ 
ಗಂಡು ಮಕ್ಕಳು ಹುಟ್ಟಿದರೆ ಕಂದ! ಮಾದೇವಾ....... ಮಾದೇವಾ....... 


ಕ್ಹಾರಣ್ಯ ನೀಡಮ್ಮಾ ಕೋಡುಗಲ್ಲು ಮ್ಯಾಲೆ ! 
ನೋಡಮ್ಮ ಕಂದ। ಮೊದಲನೆಯವನು ಕಾರಯ್ಯ ನನ್ನ ಕಂದ! ಹಿಂದಿನವನು 
ಬಿಲ್ಲಿಯ್ಯ! ಮದ್ಯ ಹುಟ್ಟಿದವನು ಆದಿಸೇಸಮೂರ್ಶಿ ಅಂತೇಳಿ ನಾಮಕರಣ ಮಾಡಬೇಕು. 
ಕೇಳವ್ಹಾ! ಸ್ವಾಮಿ ನಾನು ಅದೇ ರೀತಿ ನಾಮಕರಣ ಮಾಡ್ತೀನಿ! ಆದರೆ ಹೆಸರು ಕಟ್ಟಿದ 


ತಕ್ಷಣ ಆಗಲಿಲ್ಲ ಕಂದ! ಆ ಮಕ್ಕಳನ್ನು ನನ್ನ ಜೋಳಿಗೆ ಒಳಗೆ ನೀಡ್ತೀನಿ ಅಂಶ ಪ್ರಮಾಣ 
ಮಾಡಿ! ಅತ್ತೆ ಮಾವನ ಪಾದದಾಣೆ; ತಂದೆ ತಾಯಿ ಪಾದದಾಣೆ! ಕ್ಕ ಹಿಡಿದ ಪಶಿ 


218 


ದೇವನ ಪಾದದಾಣೆ! ನಿನ್ನ ಗುರುದೀಕ್ಷೆ ಮಾಡಿದ ಗುರುದೇವನ ಪಾದದಾಣೆ।! ಇಷ್ಟು 
ಕೆಲಸಗಳ ಮಾಡಿಕೊಟ್ಟರೆ! ನಾನು ನಿನಗೆ ಸತ್ಯವಾಗಲೂ। ಮಕ್ಕಳ ಸಂತಾನ ಕೊಡ್ತೀನಿ। 
ಪುತ್ರ ಭಿಕ್ಷೆ ಎಂಬುದಾಗಿ ನೀನು ಕೊಟ್ಟು! ಜಗತ್ತಿನಲ್ಲಿ ಈ ಪವಾಡಗಳನ್ನು! ಮೂರು 
ರಾಜ್ಯದಲ್ಲೂ ಕೊಂಡಾಡ್ತೀನಮ್ಮಾ! ಇದಕ್ಕೆ ಒಪ್ಪಿದರೆ ನಿನಗೆ ಮಕ್ಕಳ ಸಂತಾನ ಕೊಡುವೆನು! 
ಮೈಯ ಬಣ್ಣ ಕೆಡುವುದು ಕಂದಮ್ಮಾ! 

ಆಹಾ ಕ್ವಾರಣ್ಯ ನೀಡಮ್ಮಾ ಕೋಡುಗಲ್ಲಿನ ಮ್ಯಾಲೆ! 


ನಾನು ಈ ಮಾತನ್ನು ಒಪ್ಪಿ ನೆರವೇರಿಸಿ ಕೊಡ್ತೀನಿ! ಅಂಶ ಪಾದ ಹಿಡಿದು 
ಪ್ರಮಾಣ ಮಾಡಿಬಿಟ್ಟಳು! ಆಗಲೀ ಕಂದ। ಆಗಲೀಗ ಸ್ವಾಮಿಯವರು ಮೂರು ರಸಬಾಳೆ 
ಹಣ್ಣನ್ನು ತರಿಸಿ ಪಿಂಡ ಪ್ರಸಾದಗಳನ್ನು ಕೊಟ್ಟರಂತೆ ಆಗಲೀಗ ನಮ್ಮಪ್ಪಾಜಿ! ನೋಡವ್ವಾ 
ಅಗೀಬೇಡ ಈ ಹಣ್ಣನ್ನು! ಹಾಗೇ ನಿನ್ನ ಜನ್ಮಕ್ಕೆ ನುಂಗಿ ಬಿಡು! ಇದೇ ನಿನಗೆ ಸೂತಕವಾಗದೆ! 
ಗರ್ಭಧಾರಣೆಯಾಗುತ್ತದೆ! ಆಗಲೇ ತಿಂಗಳು ಲೆಕ್ಕ ಕಣವ್ವಾ ಇನ್ನು ನಾನು ಕೈಲಾಸ 
ಮಲೆಗೆ ಹೋಗ್ತೀನಿ ಅಂತೇಳಿ! ಪರಮಾತ್ಮ ಏಳು ಬೆಟ್ಟದ ಮಾದೇಸ್ವರರು। ಪಿಂಡ 
ಪ್ರಸಾದಗಳನ್ನು ಕೊಟ್ಟು ಬಿಟ್ಟು ನಮ್ಮಪ್ಪಾಜಿ ಮಾಯವಾದ! 

ಆ ಸರಣೆಯಾದ ಸಂಕಮ್ಮನಿಗೆ ಒಂದು ತಿಂಗಳ ಕಾಲ ತುಂಬಿ ಬಿಡ್ತು! ಎರಡು 
ತಿಂಗಳು ಕಾಲ ತುಂಬಿ ಬರುವಂತ ಕಾಲದಲ್ಲಿ ಹುಟ್ಟಿ ಬರುತ್ತದಲ್ಲಾ ಸಿವನೇ। ಮೂರು 
ತಿಂಗಳ ಕಾಲದಲ್ಲಿ ಸರಣೆ ಸಂಕಮ್ಮನಿಗೆ! ಸಿವ ಸಿವಾ ಸುಮುಖದಂತೆ ಪ್ರಕಾಸ ಉಳ್ಳವಳಾಗಿ! 
ತಾನ ಮಡಿ ಮಾಡಿಕೊಂಡು! ನಿಲುಗನ್ನಡ ಮುಂದೆ ನಿಂತುಕೊಂಡು ನೋಡಿದ! ಮುಖವು 
ಅಂದವಾಗಿ ಕಂಡುಬಿಡ್ತು! ನನಗೆ ಮಕ್ಕಳು ಆಗ್ತವೆ ಇನ್ನು ಅಂತೇಳಿ । ಬಾಳ ಆನಂದವಾಗಿ! 
ಮಂಚದ ಮ್ಯಾಲೆ ಕುಳಿತುಕೊಂಡು! ಸಿವಸಿವಾ ಪರಮಾತ್ಮನನ್ನ ಭಕ್ತಿಯಿಂದ ಬೇಡುತವಳೆ। 
ಗುರುದೇವಾ! 


ಆಹಾ ಕ್ಷಾರಣ್ಯ ನೀಡವ್ವಾ ಕೋಡುಗಲ್ಲಿನ ಮ್ಯಾಲೆ ॥ 


ಮಂಚದ ಮೇಲೆ ಕುಳಿತುಕೊಂಡು! ಬೇಡುವಂತ ಕಾಲದಲ್ಲಿ ಸ್ಥಾಮಿಯವರು 
ನೋಡಬೇಕು! ಇವಳ ದುಡಮನವ ಅಂತೇಳಿ! ಬಿಳಿಗೌಳಿಯಾಗಿ ಬಂದು! ಮೂರು 
ಸೊಲ್ಲುಗಳನ್ನು ಕೊಟ್ಟ ಕಾಲದಲ್ಲಿ! ಆ ನಮ್ಮಪ್ಪನ ಮನೆ ಮಹಾದೇವ! ನಿನ್ನ ಧರ್ಮ 
ಎಲ್ಲಾ ಅಂತೇಳಿ। ಕರವೆತ್ತಿ ಕೈ ಮುಗಿದವಳಪ್ಪಾ! ಮಾದೇವ! ಎಲ್ಲಿ ಮರೆಯಾದೆಯಪ್ಪಾ 
ದೇವಾ ಆಹಾ ನಮ್ಮಪ್ಪನ ಮನೆ ಭಾಗ್ಯ ದೇವರು ಮಾದೇವ! ಮೂರನೇ ತಿಂಗಳಿಂದ 
ನಾಲ್ಕನೇ ತಿಂಗಳ ಕಾಲ ತುಂಬಿದ ಕಾಲದಲ್ಲಿ ಈ ಹೆಣ್ಣು ಮಗಳಿಗೆ ಸಿವಸಿವಾ! ಬಾಯಿ 
ನೀರು ಕಿತ್ತುಕೊಂಡು ವಾಂತಿ ಬರುವಂತ ಹೊತ್ತು ಉಂಟಾಯಿತು ಪರಮಾತ್ಮ! ಆಗಲೀಗ 
ನಮ್ಮಪ್ಪಾಜಿ ಗುರುವೇ। ಗುರು ತಂದೆಯೇ! ಏಳುಮಲೆ ಹೆತ್ತಯ್ಯ! ಬೂದಿರೆಸಿದ ಕೆಂಡ 
ಭೂಲೋಕದ ಒಡೆಯ! ಐದು ತಿಂಗಳು ಬಂದು ಬಿಡ್ತು! ಆರು ತಿಂಗಳ ಕಾಲ ತುಂಬಿ 


219 


ಬಂದು ಬಿಡ್ತು! ಆರು ತಿಂಗಳ ಕಾಲ ತುಂಬಿ ಬರುವಂತ ಕಾಲದಲ್ಲಿ! ಈ ಹೆಣ್ಣು ಮಗಳಿಗೆ 
ಬವಕೆ ಆಗಿಬಿಡ್ತು! ಏನೇನು ಬೇಕಪ್ಪಾ ಅಂತ ಬವಕೆ ಆದಾಗ! ಸಿವನೇ ಚಿಗುರುಣಸೆಕಾಯಿ 
ತಿನ್ನಬೇಕು! ತೊಗರು ಮೆಣಸಿನ ಕಾಯಿ! ಬ್ಯಾಲದ ಕಾಯಿ! ಕೆರೆ ಮೊಕ್ಕಲ ಮಣ್ಣು! 
ಇಂತ ನಾಲ್ಕು ಪದಾರ್ಥಗಳನ್ನು ತಂದು ಕೊಡುವುದಕ್ಕೆ ನಾನೇ। ತಿಂದು ವೆಜ್ಜಾಳದಿಂದ 
ಬೆಳಗಿನ ಜಾವದಲ್ಲಿ ಸ್ನಾನ ಮಾಡಿಕೊಂಡು! ನಿಲುಗನ್ನಡಿ ಮುಂದೆ ಹೋಗಿ ನಿಂತುಕೊಂಡು 
ನೋಡಿದಳು! ಮೊಕವೆಲ್ಲಾ ಗದರು ಒಡಕೊಂಡು! ಬಾಳ ಕಾಂತಿಯಾಗಿ ಕಂಡುಬುಟ್ಟು 
ಹೆಣ್ಣು ಮಗಳು ಹೊಟ್ಟೆ ನೋಡಿದಳಂತೆ! ಹೊಟ್ಟೆ ಮುಂಬಾರವಾಗಿ ಬಂದವಲ್ಲಾ। ಮುದ್ದಿನ 
ಮಾದೇವಾ। 


ಆಹಾ ಕ್ಷಾರಣ್ಯ ನೀಡವ್ಹಾ ಕೋಡುಗಲ್ಲಿನ ಮ್ಯಾಲೆ | 


ಏಳು ತಿಂಗಳ ಕಾಲ ತುಂಬಿ ಬಿಡ್ತು! ಎಂಟು ತಿಂಗಳ ಕಾಲ ತುಂಬಿ ಬಿಟ್ಟರೆ! 
ಎಂಟು ತಿಂಗಳು ತುಂಬಿ ಒಂಬತ್ತು ತಿಂಗಳು ನಡೆದು ಬಂದು ಬಿಡ್ತು! ಇನ್ನೂ ಬರನಿಲ್ಲ 
ಕೆಟ್ಟಮುಂಡೆ ಮಗ ದೇವ ಸ್ಟಾಲಿಗ ನೀಲೇಗೌಡ* 
ಆಹಾ ಕ್ವಾರಣ್ಯ ನೀಡಮ್ಮಾ ಕೋಡುಗಲ್ಲು ಮ್ಯಾಲೆ | 
ಹೆಜ್ಜೇನು ಮಲೆಗೆ ವೋದಂತ ನೀಲಯ್ಯ! ಸಾಕಾಗಿ ಉರಿದು ಉಕ್ಕಿ ಸ್ವಾಮಿ 
ಅಯ್ಯ! ಬಿಸಿಲಲ್ಲಿ ದಣಿದು ತಬ್ಬಿಬ್ಬಾಗಿ ಬರ್ತಾವ್ನೆ ಗುರುವೇ! ಮಲೆಸೋಲಿಗ ನೀಲಯ್ಯನಿಗೆ 
ಕೆಟ್ಟ ಕನಸು ಕಂಡು ಬಂತು ಗುರುವೇ! ಏನು ನನ್ನ ಹೆಂಡ್ತಿ ಯಾರ್ನೋ ಮಾಡಿಕೊಂಡು! 
ಅರಮನೆ ಕಿರುಮನೆ ಮಾಡಿ ಮಚ್ಚು ಕಟ್ಟವೈ! ಅಂತೇಳ್ಬುಟ್ಟು ಗುರುವೇ! ಏಳು ಕಂಡುಗ 
ಹೆಜ್ಜೇನು ತುಪ್ಪ! ಏಳು ಕಂಡುಗ ಕಿರುಜೇನು ತುಪ್ಪ! ನರಿಯ ಮಾಂಸ ಬಿದುರು ಅಕ್ಕಿ! 
ನೇಗಿಲು ಗೆಡ್ಡೆ ಸ್ವಾಮಿ। ಮುಳ್ಳು ಗೆಣಸು ಸ್ವಾಮಿ! ತೂಯ್ದು ಎಸೆದುಬಿಟ್ಟು ಸ್ವಾಮಿ! 
ಬಾರ್ಕೋಲ ಶಕ್ಕಂಡೋನು ಅಯ್ಯಾ! ಮೂರು ಗಾವುದಕ್ಕೆ ಬತ್ತವನೇ! ಮಲೆ ಸ್ಟಾಲಿಗ 
ನೀಲಯ್ಯ! 
ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲು ಮುನಿಗೆ | 


ಅಯ್ಯೋ ಹೆಜ್ಜೇನು ತುಪ್ಪ! ಕಿರುಜೇನು ತುಪ್ಪವೆಲ್ಲಾ ಹೊಳೆಯಾಗಿ ಹರಿದು 
ಹೋಯ್ತಲ್ಲಾ ದಮ್ಮಯ್ಯ! ಯಾರನ್ನೋ ಮಾಡ್ಕಂಡು! ಈ ರೀತಿ ಇದ್ದಾಳೆ ಅಂತೇಳಿ! 
ಬಾಕನೀಗ ಚನ್ನಾಗಿ ಉಜ್ಜುಕೊಂಡು। ಒಂದೇ ಏಟಿಗೆ ಹೊಡಿಬೇಕು! ಅಂತೇಳಿ ಅವನು 
ಬೇಗನೆ ಬಂದು ನಿಂತವನೇ। ಮಲೆ ಸ್ಥಾಲಿಗ ನೀಲಯ್ಯ! 
ಆಹಾ ಕ್ವಾರಣ್ಯ ನೀಡಮ್ಮಾ ಕೋಡುಗಲ್ಲು ಮ್ಯಾಲೆ । 
ಆದ್ರೆ ಯೇಳ್ವೀನಿ ಕೇಳೋ। ಸತ್ಯವಂತ ಸಂಕಮ್ಮ ಹೆಜ್ಜೇನು ಕಿರುಜೇನು ಮಲೆಯಿಂದ 
ಬಂದು ನೀಲಯ್ಯ ನಡಟ್ಟಿ ಒಳಗೆ ನಿಂತವನೆ। ಸಂಕಮ್ಮ ನಿನ್ನ ಗಂಡನಿಗೆ! ನೀನು ಆರತಿ 


220 


ತಕ್ಕ ಹೋಗಮ್ಮ ಅಂತ ಹೇಳ್ತಲೇ। ಗುರುವೇ ಗುರು ಪಾದಕೆ ಶರಣು! ನನ್ನ ಮಲೆಸ್ಟಾಲಿಗ 


ಆ 
ನೀಲಯ್ಯ। ಬಾಳ ಕ್ಹಾಪಗಾರ। ಬಾಳ ದುಷ್ಪವಂತನು ದಮ್ಮಯ್ಯ! ನೀವು ಕಾವಲಾಗಿರಬೇಕು 
ಕಾಣೋ! ನಮ್ಮಪ್ಪನ ಮನೆಯ ಮಾದೇವ 
ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲು ಮ್ಯಾಲೆ | 
ಅಯ್ಯೋ ನನ್ನ ಮಲೆ ಸ್ವಾಲಿಗ ನೀಲಯ್ಯ। ಹೆಜ್ಜೇನು ಮಲೆ ಕಿರುಚೇನು ಮಲೆಯಿಂದ। 
ಬಂದವ್ನಲ್ಲಾ ಅಂತೇಳಿ। ಮುತ್ತಿನ ಆರತಿ ಮಾಡಿಕೊಂಡು! ರತ್ನದ ಆರತಿ ಮಾಡಿಕೊಂಡು! 
ಬಾಗಿಲಿಗಿನ್ನು ಬಂದವಳೇ। ಸತ್ಯವಂತೆ ಸಂಕಮ್ಮಾ 
ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲು ಮ್ಯಾಲೆ 1 
ಆಗಲೀಗ ಮಲೆ ಸ್ವಾಲಿಗ ನೀಲಯ್ಯ। ಯಾರನ್ನು ಮಾಡ್ಕಂಡು! ಇಸ್ಟು ಚಂದ, 
ಅರಿಸಿನ, ಕುಂಕುಮ ಇಟ್ಕಂಡು! ಬಾಳೆಪಟ್ಟೆ ಬಣ್ಣ ತೊಟ್ಕಂಡು। ಸೀಗೆಮೊಗ್ಗಿನ ರವಕಿ 
ತೊಟ್ಟಂಡು ನನಗೆ ಮುತ್ತಿನ ಆರತಿ ರತ್ನದ ಆರತಿ ತಂದೀಯಾ ಚಂಡಾಳಿ ಅಂತೇಳ್ಳುಟ್ಟು। 
ಅವನು ಕೈಲಿಡಿದಂಥ ಚಂದ್ರಾಯುಧವನ್ನು! ಸ್ವಾಮಿ ಅವಳ ಮೇಲೆ ಕೈ ಎತ್ತವನೇ। 
ಬೀಳ್ನಿಲ್ಲ! 
ಆಹಾ ಕ್ಹಾರಣ್ಮ ನೀಡಮ್ಮ ಕೋಡುಗಲ್ಲು ಮುನಿಗೆ! 
ನೀ ಎತ್ತಿದ ಚಂದ್ರಾಯುಧ ಭೂಲೋಕದ ಬಾರವಾಗೋಯ್ತಲ್ಲಪ್ಪಾ! 
ಚಂದ್ರಾಯುಧವನ್ನು ಕೆಳಕ್ಕೆ ಎತ್ತಿಬುಟ್ನಲ್ಲಟ ಮೇಲಕ್ಕೆ ಎತ್ನಾರ್ನಲ್ಲಪ್ಪಾ ಗುರುವೇ। 
ಯೇಳ್ಸೀನಿ ಕೇಳೇ ಸಂಕೆಣ್ಣೆ! ನಿನ್ನ ಒಂದೇ ಏಟಿಗೆ! ಎರಡು ತುಂಡು ಮಾಡ್ಬೇಕು ಅಂತ 
ಕತ್ತಿ ಎತ್ತಿ! ಕತ್ತಿ ಕೆಳಕ್ಕೆ ಬಿದ್ದೊಯ್ತು! ಸಂಕೆಣ್ಣೆ ಅಂತಾ ಪತಿವ್ರತೆಯಂತ। ಸತ್ಯವಂತೆ ನೀ 
ಆದ್ದೆ ಉಂಟಾದ್ರೆ! ನನ್ನ ಚಂದ್ರಾಯುಧವ ಕೆಳಕ್ಕೆ ಮಡಗಿದ್ದೆ ನೀನು ಸಂಕೆಣ್ಣೆ! 
ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ! 
ಆಗ ನನ್ನ ಸತ್ಯ ನಿಜವನ್ನು! ನಂಬಬೇಕಾದರೆ ನೋಡ್ಕೋಪ್ಪಾ। ನೀಲಯ್ಯ ಅಂತ 
ಗುರುವೇ। ಗುರು ಪಾದಕೆ ಸರಣು ಎತ್ತಿದಂತ ಚಂದ್ರಾಯುಧವನ್ನು ಇಳುಕಿಬಿಡಪ್ಪಾ 
ಅಂತೇಳಿ! ಮಾದೇವನ ಪಾದವನ್ನು ನೆನೆದವಳೇ। ಮೂಡಲ ಮನೆಯ ಮಾದೇವಾ। 
ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ 1 
ಮಾದೇವನ ನೆನೆವಂತ ಕಾಲದಲ್ಲಿ। ಚಂದ್ರಾಯುಧ ಕೆಳಕ್ಕೆ ಮಡುಗ್ಬುಟ್ನಲ್ಲಾ ಗುರುವೇ। 
ಆಗ ನನ್ನ ಸತ್ಯಧರ್ಮ ನಂಬೀನಪ್ಪಾ ನೀಲಯ್ಯ। ಅಂತ ಕೇಳಿದಲ್ಲೋ ದಮ್ಮಯ್ಯ! ಆದ್ರೆ 
ಯೇಳ್ಸೀನಿ ಕೇಳೇ ಸಂಕೆಣ್ಣೆ! ನೀ ಒಳಗಿಂದ ತಂದಿದ್ದೀಯೋ। ಕತ್ತಿ ಮಂತ್ರಗಾದ್ದ 
ಮಾಡಿಕೊಂಡಿದ್ದೀಯೋ!। 


221 


ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ । 

ಬೆಚ್ಚಲು ಬೇಡ ಕಂದಮ್ಮ 

ಅಂಜಲು ಬೇಡ ಕಂದಮ್ಮ 

ನಾನಿರುವಾಗ ನಿನಗೇನು ಭಯ ಕಂದಮ್ಮ! 

ಬಿಳಿಯ ಪಲ್ಲಿಯಾಗಿ ಬತ್ತಿವ್ನಿ! 

ನಿನ್ನ ಬೆನ್ನು ಹಿಂದುಗಡೆ ಕಾದಿವ್ನಿ! 

ಹೊನ್ನ ದುಂಬಿಯಾಗಿ ಬಂದಿವ್ನಿ! 

ನಿಮ್ಮಹೊಸ್ತಿಲಲ್ಲಿ ನಿಂದಿವ್ನಿ! 

ಕಕ್ಕ ದುಂಬಿಯಾಗಿ ಬಂಡಿದ್ನಿ! 

ನಿಮ್ಮ ನಡುಮನೆಯಲ್ಲಿ ನಿಂತಿವ್ನಿ! 

ನಾನಿದ್ದ ಮೇಲೆ ನಿನಗೆ ಭಯಬೇಡ ಕಂದಮ್ಮ! 
ಬೆಚ್ಚ ಚ್ಞಲು ಬ್ಯಾಡ ಸಂಕಮ್ಮ!" 
ಏನ್ನೇ ಮಡದಿ ಸತ್ಯವಂತೆ ಹೆಣ್ಣು ಮಗಳೇ! ಗಾಡಿಕಾರ್ಲೋ ಹಮೋಡಿಕಾಬ್ದ್ಲೋ। 

ಮರಾಠಿಯವನೋ ಮಾಪಿಳ್ಳೆಯವನೋ! ಸೊಪ್ಪಿನ ಗುಡಿಸಲ ಹೋಗಲಾಡಿಸಿ ಬಿಟ್ಟು! 
ಮಾಡಿ ಮಚ್ಚು ಕಟ್ಟಿಸಿಕೊಂಡಿದ್ದೀಯಾ! ಮುಂಗೈೆಗೆ ಹನ್ನೆರಡು ಮಾರುದ್ದ ಕೂದಲ ಮುಂಗೈಗೆ 
ಸುತ್ತುಕೊಂಡು! ಕೊಲ ಬಾರದ ಕೊಲೆ ಮಾಡವನಲ್ಲಾ! ದೇವ ಸಾಲಿಗ ನೀಲಯ್ಯ। 


ಅಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ | 


ನನ್ನ ಪತಿ ಯಜಮಾನ! ನೀಲೇಗೌಡ! ಯಾವ ಅಂತ್ರಗಾರನೂ ಬದಲಿಲ್ಲ! 
ಮಂತ್ರಗಾರನೂ ಬರವಿಲ್ಲ! ಮಾಪಿಳ್ಳೆಯವನೂ ಬರನಿಲ್ಲ! ಗಾಡಿಗಾರನೂ ಬದನಿಲ್ಲ! 
ಮೋಡಿ ವಿದ್ಯೆದವನೂ ಬರನಿಲ್ಲಟ! ನಮ್ಮಪ್ಪನ ಮನೆ ವಂಸ ಉದ್ದಾರ ಮಾಡಪಕ್ಕಂತ! 
ಮಾದೇಸ್ಟರ ನನ್ನ ಕಷ್ಟ ಪಾರು ಮಾಡಿದ್ದಾನೆ! ಬಡಸ್ತಾನ ಬಯಲು ಮಾಡಿದ್ದಾನೆ! ವನ್ನಪತಿ 
ಸಿನಸ್ತಾವ. ಉಂಟು ಮಾಡಿದ್ದಾನೆ! ಐಸ್ವರ್ಯ ಸಂಪತ್ತು ಕೊಟ್ಟಿದ್ದಾನೆ! ಮಾದೇವ ಕೊಟ್ಟ 
ಭಾಗ್ಯ ಮನೆಯೆಲ್ಲಾ ತುಂಜಿ ನಿದೆ ಮಾದೇವಾ। 


ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ!" 
ಒಳಗಿಂದ ಯಾರವ್ನು| ಮಂತ್ರಿಸಿ ಮಾಡ್ಕೊಂಡಿದ್ದೋನು। ಇನ್ನು ಏನು ಯೇಳಿಯೋ 
ಯೇಳು ಅಂತ ಕೇಳ್ತಾಳೆ ಗುರುವೇ। ಅಂತ ಸತ್ವಂತೆ ಅಂತ। ನಿಜವಂತೆ ಆದ್ದೆ ಉಂಟಾದ್ದೆ! 


ಏಳು ಖಂಡುಗ ಹೆಜ್ಜೇನು ತುಪ್ಪ ತತ್ತೀನಿ। ಏಳು  ಕೊಪ್ಪರಿಕೆ ಒಳಗೆ ಮಳ್ಳಸ್ತೀನಿ! ಅದರೊಳಗೆ 
ನೀನು ಸ್ನಾನ ಮಾಡಿ ಮಡಿ ಉಟ್ಟು। ಈಚೆಗೆ ಬಂದಿದ್ದೇ ಉಂಟಾದ್ರೆ ನಿನ್ನ ಸತ್ಯ ಮಾನು 


ನ 
ನಂಬೀನೋ। 


ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


ಆಗಶೀಗ ಮಲೆ ಸ್ವಾಲಿಗ ನೀಲಯ್ಯ ನವರು ಏಳು ಖಂಡುಗ ಹೆಜ್ಜೇನು ತುಪ್ಪವನ್ನು 
ಮೂರು ಕೊ ಪ್ಪರಿಕೆ ಉಯ್ದು ಬಿಟ್ಟನು। ಗುಳು ಗುಳನೆ ಮಳ್ಳಿಸಿ ಬಿಟ್ಟನು. ಸ್ವಾಮಿ! ಬೀನು 


222 


ಓಗಮ್ಮ! ಅದರಲ್ಲಿ ಸ್ನಾನ ಮಾಡಬೇಕು! ಮಡಿ ಮಾಡಬೇಕು! ಅದರಲ್ಲಿ ಊಟ 
ಮಾಡಿಕೊಂಡು! ಈಜೆಗೆ ಬರಬೇಕು ಅಂತೇಳಿ! ಅವನು ಅಯ್ಯಾ ಹೆಜ್ಜೇನು ಕಳಿಸ್ತಾನೆ! 
ಮಲೆ ಸೋಲಿಗ ನೀಲಯ್ಯೋ। 
ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 
ಆಗಲೀಗ ಗುಳು ಗುಳುನೆ ತುಪ್ಪವನ್ನು ಮಳ್ಳಿಸಿ ಬಿಟ್ಟು! ಒಂದನೇ ಕೊಪ್ಪರಿಕೆಗೆ 
ಓಗಿ ಸ್ತಾನ ಮಾಡಿಕೊಂಡು! ಎರಡನೇ ಕೊಪ್ಪರಿಕೆಗೆ ವೋಗಿ ಬಟ್ಟೆ ಹಿಂಡುಕೊಂಡು! 
ಮೂರನೇ ಕೊಪ್ಪರಿಕೆಗೆ ಹೋಗಿ ಅವಳು! ಸ್ವಾಮಿ ಅವಳು ಅರಿಸಿನ ಕುಂಕುಮ 
ಧರಿಸಿಕೊಂಡು! ಅವುಳು ಏಳ್ತೀನಿ ಕೇಳಪ್ಪಾ! ಮಲೆ ಸ್ವಾಮಿ ನೀಲಯ್ಯ! ನಾ ಕೊಪ್ಪರಿಕೆ 
ಒಳಗೆ ನಿಂತೀನಿ! ನನ್ನ ಸತ್ಯ ನಂಬಯ್ಕೋ! 
ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ 
ನೋಡೆ ಮೂರುವರೆ ಖಂಡಗ ಬ್ಯಾಳೆ। ಮೂರುವರೆ ಕಂಡಗ ಅಕ್ಕಿ ಎಳ್ಳು ಎಲ್ಲಾ 
ಬೆರಸ್ಸುಡ್ತೀನಿ ಸಂಕೆಣ್ಣೆ! ಅಕ್ಕೀಬ್ಯಾಳೆ ಎಳ್ಳು! ಬ್ಯಾರೆ ಬ್ಯಾರೆ ಉಂಟುಮಾಡಿದ್ರೆ! ನಿನ್ನ ಸತ್ಯ 
ನಾನು ನಂಬೀನೋ! ನಿನ್ನ ನಿಜವ ನಾನು ನಂಬೀನೋ! 
ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲು ಮ್ಯಾಲೆ! | 
ಆವಾಗಲೀಗ ನಮ್ಮಪ್ಪ ಮಾಯಕಾರ ಮಾದೇವನ ಪಾದವ ನೆನೆಕೊಂಡ್ಲು ಸ್ವಾಮಿ! 
ಆಗ ಮೂರು ಕಂಡುಗ ಎಳ್ಳು ಮೂರು ಖಂಡುಗ ಅಕ್ಕಿ ಬೇಳೆ ಬೆರಸಿ ರೂಮಿಗೆ 
ತುಂಬಿಬುಟ್ಟು) 
ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ। 
ಆದ್ರೆ ಯೇಳ್ತೀನಿ ಕೇಳೇ ಸಂಕೆಣ್ಣೆ! ಏಳು ಖಂಡುಗ ಮಲ್ಲಿಗೆ ಹೂವ ತತ್ತೀನಿ। 
ದಾರ ಎಳಕೊಳ್ಳೆ ಕಟ್ಟಿದರೆ ನಿನ್ನ ಸತ್ಯ ನಂಬೇನು!। ನಿನ್ನ ನಿಜವ ನಂಬೇನು! 
ಈಗಲಾದರೂ ನನ್ನ ಸತ್ಯ ನಿಜ ನಂಬಪ್ಪ!ಃ ಮಲೆಸೋಲಿಗ ನೀಲಯ್ಯ ಅಂತ। 
ಹೇಳಿದ್ದಲ್ಲಪ್ಪ ಗುರುವೆ!! ಆದ್ರೆ ನಿನ್ನ ನಂಬಲಾರೆ ನೆಚ್ಚಲಾರೆ ಸಂಕೆಣ್ಣೆ! ಆದ್ರೆ ಇನ್ನೊಂದು 
ಹೇಳ್ತೀನಿ! ಕಡ್ಡಿ ವಂದ್ರಿ, ತಕ್ಕಂಡು! ತಾವರೆಕಟ್ಟೆಯಿಂದ ನೀರು ಒಡ್ಕಂಡು ಬಂದದ್ದೇ 
ಉಂಟಾದ್ರೆ ನಾನು ನಂಬೀನೋ! ನಿನ್ನ ನಿಜವ ನಾನು ನಂಬೀನೋ. 
ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 
ಆಗಲೀಗ ಗುರುವಿನ ಪಾದಕೆ ಸರಣು ಅಂತೇಳಿ ಕಡ್ಡೊಂದ್ರಿ ತಕ್ಕಂಡು। ತಾವರೆ 
ಕಟ್ಟೆಗೋಗಿ! ನೀರೊತ್ಕಂಡು ಬಂದು ಗಂಡನ ಮುಂದಕ್ಕೆ ಮಡಗದ್ದಲ್ಲಪ್ಪಾ ಗುರುವೇ। 


ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


223 


ನಾನು ಬೆಟ್ಟಕ್ಕೆ ಹೋಗಿ ಏಳು ಗಾಡಿ ಸಿರಿಗಂಧ ಸೌದೆ ತರ್ತೀನಿ ಸಂಕೆಣ್ಣೆ। ತಂದು 

ಓತುಬುಡ್ದೀನಿ। ಸಿ `ರಿಗಂಧ ಸೌದೆ ಮೇಲೆ ನಿನ್ನ ನ್ನ ಮಲಗಿಸ್ಟು ನಟ್ಟು ಬೆಂಕಿ ಹಚ್ಚಿ ನಿನ್ನ  ಬೇಯಿಸ್ಟಿಣಿ! 

ಅದರೊಳಗಿಂದ ಎದ್ದು ಬಂದದ್ದೇ ಆದ್ರೆ: ನಿನ್ನ ಸತ್ಯ ನಾನು ನೆಚ್ಚೀನೋ! ॥ ನಿನ್ನ ನಿಜವ 
| 


ಆಗಲೀಗ ಸೌದೆ ಮೇಲೆ ಮಲಗಿಸ್ಬುಟ್ಟು! ಆ ಬೆಂಕಿಯಲ್ಲಿ ಬೇಯುವಂತ ಕಾಲದಲ್ಲಿ! 
[ವಂತೆ ಸಂಕಮ್ಮ ಸತ್ತು 'ಓದಳೆಂದು ಲಬಲಬನೆ ಬಾಯಿ ಬಡಿಬಾನು। 


ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


ಸತ್ಯವಂತೆಯಾದ ಸಂಕಮ್ಮ! ಆಕಾಸಕ್ಕೂ ಭೂಮಿಗೂ ಉರಿ ಬೇಯುವಂಶ 
ಕಾಲದಲ್ಲಿ ನನ್ನ ಗುರು ಗುರುಪಾದಕ್ಕೆ ಶರಣು ಅಂಶೇಳಿ। ಮಾದೇವನ ಪಾದವನ್ನು 
ಸಂಬಿಬಿಟ್ಟು! ಸ್ವಾಮಿ ಎಲೆ ಅಡಿಕೆ ಹಾಕಿಕೊಂಡು! ಬಾಳೆಯ ಪಟ್ಟೆಯ ಬಣ್ಣ ಹಾಕ್ಕೊಂಡು! 
ಸೀಗೆ ಮೊಗ್ಗಿನ ರವಕೆ ತೊಟ್ಕಂಡು॥ ಸ್ವಾಮಿ ಹೂವಿನ ಚವುಕ ಹಿಡಕೊಂಡು ಸ್ಡಾಮಿ 
ಅವಳು ಬೆಂಕಿ ಒಳಗೆ ನಿಂತವಳೆ ಸ ಸತ್ಯವಂತೆ ಸಂಕಮ್ಮಾ। 


ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ। 


ಲೀಗ ನೀಲಯ್ಯ! ಲಬಲಬನೆ ಬಾಯಿ ಬಡುಕೊಳ್ಳುವಂತ ಕಾಲ್ದಲ್ಲಿ! ಯಾಕಪ್ಪಾ 
ಚೂ ಬಡ್ಕಂಡು ಬಂದ್ಯಾ। ಬಾಫ್ಟ ಜೀವಂತವಾಗಿದ್ದಿ! ಅಂತೇಳಿ ಅಯ್ಯಾ ಉರಿ 
ಒಳಗೆ ನಿಂತ್ಕಂಡು! ಸತ್ಯವಂತೆ ಸ ಸಂಕಮ್ಮಾ। 


ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 

ನೀನು ಸಾಯಲಿಲ್ಲವೇ ಸಂಕಮ್ಮ। ನೀನು ಇನ್ನು ಜೀವಂತವಾಗಿದ್ದೀಯಾ 
ಅಂತೇಳ್ಬುಟ್ಟು! ಆದ್ರೆ ಯೇಕ್ತೀನಿ ಕೇಳು ಸಂಕೆಣ್ಣೆ! ನಿನ್ನ ಎರಡು ಕಾಲಿಗೂ ಎರಡು ಬಳೆ 
ಹಾಕ್ತೀನೆ। ಅದ್ರ ಮೇಲೆ ಮಲಗಸ್ತೀನಿ ಸಂಕೆಣ್ಣೆ! ಗುಂಡನ್ನು ತತ್ತೀನಿ। ಆ ಗುಂಡು ನಿನ್ನ 


ಮ್ಯಾಲೆ ಹರಕೋ ವೋದ್ದೆ ಉಂಟಾದ್ರೆ! ನಿನ್ನ ಸತ್ಯ ನಾನು ನಂಬೀನೂ! ನಿನ್ನ ನಿಜವ 
ನಾನು ನಂಬೀನೂ। | 


ತ 
ಡ್‌ 
ಡೆ 
೧ 


ಆಹಾ ಕ್ವಾರಣ್ಮ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


ಆಗಲೀಗ ಕಲ್ಲು ಬರುವಂತ ರಬಸಃ ದಲ್ಲಿ! ನಮ್ಮಪ್ಪ ಮಾಯಕ್ಕಾರ ಮಾದೇವ! 
ತನ್ನ ನಾಗ ಬೆತ್ತವನ್ನು ತಕ್ಕಂಡು) ಅಡ್ಡ ಮ್ಯಾಲೆ! ಕಲ್ಲು ಒಂಟೋಯ್ತಲ್ಲೋ ಗುರುವೇ! 
ನನ್ನ ಸತ್ಯವಂತೆ 3 ಸಂಕಮ್ಮ 1 ಈವತ್ತು ಸ ಪ್ರಾಣ ಬಿಟ್ಟು ಬಿಟ್ಟಳು! ಮೂಳೆ ಮಾಂಸವೆಲ್ಲ ನಗ್ಗಿ 


ಓಂಟೋಯ್ತು!। ಈ ಕಲ್ಲು ಹೋಗೋ ರಬಸಕ್ಕೆ! ಅವನು ಲಬಲಬನೆ ಬಾಯಿ ಬಡ್ಕಂಡು 
ಬರುತಾನೇ। 


224 


ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


ಯಾಕಪ್ಪಾ ನೀಲಯ್ಯಾ! ನೀನು ಬಾಯಿ ಬಡಕೊಂಡೇ! ನಾನು ಜೀವಂತವಾಗಿ 

ಇದ್ದಿ! ಬಾರಪ್ಪ ಅಂತೇಳಿ ಗಂಡನ್ನ ಕೂಕ್ಕಂಡ್ಲು! ಗುರುವೇ ಅಪ್ಪಪ್ಪಾ ನೋಡ್ದಾ! ಹೆಣ್ಣಿನ 

ತ್ತಿ ಬ KR "ನ್‌ ಐದ Ay [ 
ಬೆಡಗಿನ ಮಾತನ್ನ! ಇದರಲ್ಲೂ ಗೆದ್ದೋಗ್ಬುಟ್ಟಳಲ್ಲ! ಅಂತೇಳಿ" 


ಒಂದು ಸುಣ್ಣದ ಗೂಡು ಗೇಯ್ತಾ ಇದ್ದೀನಿ! ಹನ್ನೆರಡಾಳುದ್ದ ಗುಳಿ ತೆಗೆದುಬಿಟ್ಟು! 
ಒಂದು ಸಿರಿಗಂಧದ ಸೌದೆ ತುಂಬ್ತಾ ಇದ್ದೀನಿ! ಬೆಜ್ಜಲು ಕೆಂಡ ಮಾಡ್ತಾ ಇದ್ದೀನಿ॥ 
ಬೆಜ್ಜಲು ಕೆಂಡದೊಳಗೆ ಹನ್ನೆರಡಾಳುದ್ದ ಚಪ್ಪಡಿ ತಳ್ತಾ ಇದ್ದೀನಿ ದೊಡ್ಡವರ ಮನೆ 
ಸೊಸೆಯಾಗಿ! ಮಲ್ಲಿಗೆ ಹೂವ ಮಾಡಿಸ್ತಾ ಇದ್ದೀನಿ! ಪಟ್ಟೆ ಸೀರೆ ಉಡಿಸಿ! ಕುಪ್ಪರಿಸಿದ 
ಕುಪ್ಪಸ ತೊಡಿಸ್ತಾ ಇದ್ದೀನಿ! ಆ ಮುಡಿದ ಮಲ್ಲಿಗೆ ಹೂವು ಮುಗ್ಗೋಗಕ್ಕಿಲ್ಲ! ಉಟ್ಟಿರಂತಾ 
ಸೀರೆ ಒಳಗೆ ಸಟೀಗ ಕಪ್ಪಾಗಕಿಲ್ಲ! ಏಳು ಮಲೆ ಮಾದೇಸ್ಟರನ ಸತ್ಯ ನೋಡಬೇಕಾದ್ರೆ! 
ಈ ಬೆಜ್ಜಲು ಕೆಂಡದ ಮ್ಯಾಲೆ। ಒಂದು ರಾತ್ರಿ ಮಲಗಿ ಬರಬೇಕು! ಹನ್ನೆರಡು ಮೊಳುದ್ದ! 
ಜಾಡು ತೆಗೆದುಕೊಂಡು ಬಂದು! ಚಪ್ಪಡಿ ಮ್ಯಾಲೆ ಮಡಗ್ಬುಟ್ಟು! ಹೌದು ಏಳು ಮಗ್ಗಲು 
ಕಾವಲು ಮಡಗ್ತಾ ಇದ್ದೀನಿ! ಹೇಳಿದ ಸತ್ಯ ಖಂಡಿತವಾಗಲೂ ಮಾಡಬೇಕು! ಗುರುದೇವ 
ಗುರುಪೀಠವೇ। ನನ್ನ ಪತಿ ಯಜಮಾನ ನೀಲೇಗೌಡ ಹೇಳಿದ ಸತ್ಯವ ಮಾಡ್ತೀನಿ! ನನ್ನ 
ಯಜಮಾನ ನೀಲಯ್ಯ! 


ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ। 


ಹನ್ನೆರಡು ಆಳುದ್ದ ಮಣ್ಣಿನ ಗುಳಿ ಒಳಗೆ! ಆರಾಳುದ್ದ ಚಪ್ಪಡಿ ಎತ್ತಿ ಮೇಲಕ್ಕೆ 
ಇಳಿಸ್ತಾ ಇದ್ದಂತೆ! ದೊಡ್ಡೋರ ಮನೆ ಸೊಸೆಯಾಗಿ! ಕಿಲಕಿಲನೆ ನೆಗೆದು ಬರ್ತಾ ಇದ್ದಾಳೆ1 
ನೋಡ್ತಾ ಇದ್ದಾನೆ! ಮಲ್ಲಿಗೆ ಹೂವು ಮಗ್ಗಿಲ್ಲ! ಉಟ್ಟಿರುವಂತ ಪಟ್ಟೆಸೀರೆ ಕಪ್ಪಾಗಿಲ್ಲ! 
ದೇವಸ್ಥಾಲಿಗ ನೀಲೇಗೌಡ! ಹೆಣ್ಣೇ ಗರತಿಯಾ ಕಾಣೋ ಸಂಕೆಣ್ಣೆ! ಗರತಿ ಕಾಣೋ 
ಸಂಕೆಣ್ಣೆ| 


ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ!" 


ಎಲಾ ಪಾಪಿ ನಿನ್ನ ಮುಕಾನೂ ನಾನು ಕಣ್ಣಿನಿಂದ ನೋಡಬಾರದು! ನಿನ್ನ ನಂಬಿ 
ನಾನು ಬಿಟ್ಟುವೋದ್ದಕ್ಕೆ! ನನಗೆ ಮೋಸ ಮಡ್ಡ, ಲ್ಲಾ! ಬಾಚಮಚ್ಚನೀಗ ಎತ್ತಿದ ಒಂದೇ 
ಏಟಿಗೆ ಮಾಯದ ಗೊಂಬೆಗೆ ಹೊಡೆದವನಲ್ಲಾ ನೀಲಯ್ಯ ಗನಸರಣ। 


ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


ಆವಾಗಲೀಗ ನೀಲೇಗೌಡ। ಮಾಯದ ಗೊಂಬೆ ಯಾವಾಗ ಒಡೆದನೋ! ಸಿರಸ 
ಬೇರೆ ಆಯಿತು! ಮುಂಡ ಬೇರೆ ಆಯಿತು। ಅಯ್ಯೋ ಸಿವನೇ ನನ್ನ ಮಡದೀಗೆ! ಈ 
ಭಾಗ್ಯ ಯಾರಿಂದ ಬಂತು! ಇಂತ ಐಸ್ವರ್ಯ ಯಾತರಿಂದ ಬಂತು! ಅಂತ ಅನ್ನದಾ ನಾ 


225 


ಒಂದೂ ಅವಳ ಕೇಳಲಿಲ್ಲವಲ್ಲಾ! ಆಲೋಚನೆ ಮಾಡಿ ತಳಾರದಲ್ಲಿ। ನಾನು ಅವಳನ್ನು 
ಕೇಳಬಿಲ್ವಲ್ಲಾ! ಪಾಪಿ ನಾನು ಮಾಡಿದುದು ಸರ್ವತಾ ತಪ್ಪ! ಆಹಾ ಅನ್ಯಾಯನಲ್ಲಿ 
೦ದೇ ಏಟಿಗೆ! ನಾನು ಕೇಳದೆ ಮಾಡದೇ ಕೊಂದು ಬಿಟ್ನಲ್ಲಾ! ಈ ಜನ್ಮ ಯಾತಕ್ಕಾಗಿ 


ನದಿ? ಏಟ 


ಇರಬೇಕು! ನನ್ನ ಮಡದಿ ವೋದ ಮ್ಯಾಲೆ ನನ್ನ ಕತ್ತಿಗೆ ಕತ್ತಿಯನಾದರ ಮಡಗವನಲ್ಲಾ 
ನೀಲಯ್ಯಾ! 
ಆಹಾ ಶ್ಹಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ! 


ನನ್ನ ಪ್ರಾಣಾನೂ ನಾನೇ ಬಿಡಬೇಕು! ಇವಳ ಪಾದದಲ್ಲಿ ನಾನು ಇದಬಾರದು। 
ಬಾಕು ಮಚ್ಚು ತಕ್ಕಂಡು। ತನ್ನ ಸಿರಕ್ಕೆ ಮಡಿಕಂಡ! ಆಹಾ ಓಡಿ ಬಾ ಕಂದ! ನನ್ನ 
[ಜಮಾನ ಪ್ರಾಣ ಕೊಂದಾಕತವನೆ! ಜಾಗ್ರತಿ ಇಲ್ಲ ಅವನ ಮುಂದೆ ಹೋಗಿ ಬಂತ್ಕೊೋ। 
ನಮ್ಮಪ್ಪಾಜಿ ಮಾಯದಲ್ಲಿ ಹೇಳಿದ! ಓಡಿ ಬಂದು ಅವನ ಪಾದದಲ್ಲಿ ನಿಂತುಕೊ೦ಡವಳೇ 
ಪ್ರಾಣವ ನೀವು ಬಿಡಬೇಡಿ! ಯಜಮಾನನ ಪಾದ ತೊಳೆದಳಲ್ಲಾ ಸತ್ಯಬಾಮೆ ಸ೦ಕಮ್ಮ! 


ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲು ಮ್ಯಾಲೆ! 


ಪ್ರಾಣ ಬಿ. ಜರ! ಬಾಕು ಮಚ್ಚನ್ನು Ry ಬೀಸಾಡಿ! ಪಾದವ ನೀವು 


ಲನ ಬು! ಅಲ 


ತೊಳೇಲೂಬೇಡ। ಮುಟ್ಟ ಟ್ಟಲೂ ಬೇಡ! ದೂರ: ಹೋಗೇ ಸಂಕೆಣ್ಣೇ! 
ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ! 


ನೀಲೇಗೌಡ ಒಂದು ಒಣ ಹುಣಸೆ ಕೊಂಬೆನೀಗ ತಂದ! ಜಾಲದ ಕಟ್ಟೆ ಏರ 
ಮ್ಯಾಲೆ! ಆ ಒಣ ಹುಣಸೇ ಕೊಂಬೇನೀಗ ನೆಟ್ಟುಬಿಟ್ಟ। ನಿನ್ನ ಧರ್ಮ ಇದ್ದದೆ 1 ನಿನ್ನ 
ತತ ನ ಧರ್ಮ ನಿನ್ನ ತಾವ ಇದ್ದರೆ! ನೀ ಸತ್ಯ ಶರಣೆಯಾದರ! ಗಂಗಾ ನೀದಿಗೋಗಿ 


ಹುಣಸೆ ಗ ಗೆ ಬಂದು! ನೀನು ಗಂಗನೀಗ ಬಿಟ್ಟಾಗ! ನಿನ್ನ ಸತ್ವ ಇದ್ದರೆ ಅಲ್ಲಿ 
ನಲನ ₹೩ 


ಚಿಗುರಾಗಿ। ಚ ಕಾಯಾಗಿ! ಅದು ಹಣ್ಣಾಗಿ ಹಣ್ಣನ್ನು ತಂದು। ನನ್ನ 
ಒಪ್ಪಿಸಿದೆ! ಆಗ ಸತ್ಯವ ನಾನು ಒಪ್ಪೀನಿ ಕೇಳು ಕೇಳೇ ಸಂಕೆಣ್ಣೆ! 


ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ! 


ಈ ರೀತಿಯಾಗಿ ಗಂಗಾ ನೀರಿಗೆ ಓಗಿ! ಸ್ತಾನ ಮಾಡಿಕೊಂಡಳು! ಸ್ತಾನ ಮಾಡಿ 
iy ಮನೇ ಅಂದ್ಲೂ। ಓ ಕಂದ ನೀ ಹೆದರಬೇಡ ನಾನಿದ್ದೀನಿ] ಹಸಿ ಮರಳು 
ರಿದ ಅರಿವೆ ಆಯ್ತು! ಮಾದೇವ ಅಂದ। ಉರಸಿಂಗಿ ನಾಗರ ಹಾವು ಆಗಿ ಬಂದು 


226 


ಬಿ ಮ್ಯಾಲೆ ಕೂತುಕೊಂಡ! ಆ ಹಸ್ತಿ ಮರಳ ಅರಿವಿಯೊಳಗೆ! ಗಂಗನೀರ ಮೊಕ್ಕಂಡು! 
ಸಿಂಬಿ ತಲೆಮ್ಯಾಲೆ ಮಡೀಕಂಡು! ಕಿಲಕಿಲನೆ ಹಣೆ ತುಂಬಾ ಅರಸಿನ ಕುಂಕುಮ 
ಟ್ಯಂಡು! ಮುಡಿ ತುಂಬಾ ಮಲ್ಲಿಗೆ ಹೂವು ಮುಡಿಕೊಂಡು! ಆಗ ಒಂದು ಒಣ 
ನ್ನುಣಸೆ! ಕೊನೆಗೆ ನೀರು ಬಿಟ್ಟಳು! ಪಲಾಪಲನೆ ಚಿಗುರು ಒಡೆಯಿತು! ಹೂವಾಯಿತು 
ಯಾಯಿತು ಹಣ್ಣಾಯಿತು। ಆ ಹಣ್ಣ ತಂದು ಯಜಮಾನನ ಪಾದದ ಮುಂಬೆ 
೨ಡಗಿದಳು! ನನ್ನ ಸತ್ಯವ ಈಗ ಒಪ್ಕಳ್ಳಿ! ಈಗ ನೀವು ಕಾಡು ಸ್ವಾಲಿಗ ನೀಲಯ್ಯ!। 


ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ। 


ಆವಾಗಲೀಗ ನಮ್ಮಪ್ಪಾಜಿ ಏಕಾಂಗಿವಸ್ತು! ಏಳು ಮಲೆ ಕರ್ತೃ! ಮಾಯಕಾರ. 
ನರಿದೇವರು। ಆದರೆ ಇನ್ಯಾವ ಸತ್ಯ ಮಾಡಿಸ್ತಾನೋ ನೋಡಬೇಕು ಅಂತೇಳಿ! ಮಡದಿ 
ದ್ರೆ ತುಂಬಿದ ಅಮಾವಾಸ್ಯೆ.ದಿವಸ! ಕಲ್ಲು ನೀರು ಕರ್ಗೋ ಹೊತ್ತಿನಲ್ಲಿ ಸಪ್ಪಟ ಸರಿ 
ಇತ್ರಿಯಲ್ಲಿ ಕರ್ಯಂಡೋಗಿ!. ನಿನ್ನ ಕೂರಿಸಿಬಿಟ್ಟು ಬರ್ತೀನಿ! ವತಾರೆ ನೀರನ್ನು ತರಬೇಕು 
ಸ0ದ್ರೆ! ಆದರೆ ಮಣ್ಣಿನಲ್ಲಿ ಗಡಿಗೆ ಮಾಡಕೂಡದು! ಸಣ್ಣ ಮರಳಲ್ಲಿ ಏಳು ಗಡಿಗೆ 
ಖಾಡಬೇಕು। ನಿಂತ ನೀರ ತುಂಬಕ್ಕಿಲ್ಲ ಹರಿಯೂ ನೀರ ತುಂಬಕ್ಕಿಲ್ಲ! ಮಳೆ ಹೊಯ್ತು 
ರು ತುಂಬಕ್ಕಿಲ್ಲ!ಯ ಬೆಳಗಿನ ಜಾವದಲ್ಲಿ ಆ ಮಂಜಿನಲ್ಲಿ ಏಳು ಗಡಿಗೆ ಬರ್ತಿ 
ಖಾಡಿಕೊಂಡು! ಏಳು ತಲೆ ಸರ್ಪದ ಸಿಂಬಿ ಸುತ್ತಿಕೊಂಡು! ಏಳು ಹೆಡೆ ಮ್ಯಾಲೆ ಏಳು 
(ಡಿಗೆ ಮಡೀಕ್ಕೊಂಡು! ಶಕ್ಕಂಬಂದು। ನನ್ನ ಪಾದಕ್ಕೆ ಒಪ್ಪಿಸಿದ್ದೇ ಉಂಟಾದ್ರೆ! ನಿನ್ನ 
ಸತ್ಯಾನೂ ಮಾದೇವನ ಸತ್ಯನೂ ಒಪ್ಪೀನಿ। ಸರಿಯಾ ಎಣ್ಣೆ! 

ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ! 


ಹರನೀಗೆ ದುಕ್ಕ ಸಿವನಿಗೆ ಸೋಕ ಮಾಡುವಂತ ಕಾಲದಲ್ಲಿ| ಆಹಾ ಹೆಣ್ಣು ಮಗಳು 
ನರೆ ಮೇಲೆ ಕಣ್ಣೀರು ಮಡಗ್ತಾ ಅವಳಲ್ಲ ಅವಳ ಕಣ್ಣೀರು ಧರೇ ಮೇಲೆ ಬಿದ್ದದ್ದೇ 
ಉಂಟಾದ್ರೆ! ಅಗ್ಗಮ್ಮ ಅರಿಯಾಗ್ತಳೆ। ಗಂಗಾದೇವಿ ಮರೆಯಾಯ್ತಳೆ। ಆಡಿದ ಮಾತು 
ಕಟ್ಟಿದಲ್ಲಿ ನಡೆದಾರಿ ಸವೆಯೋದಿಲ್ಲ! ಮಳೆ ತಪ್ಪೋಯ್ತದೆ। ಭೂಮಿಲಿ ಬೆಳೆ ತಪ್ಪೋಗ್ಬುಡ್ತದೆ. 
ನಾರಾಯಣನಿಗೆ ನಾಮಸೇವೆ ಇಲ್ಲ! ಸಿವನಿಗೆ ಸಿವ ಪೂಜೆ ತಪ್ಪೋಗ್ಬುಡ್ತದೆ! ಅಂತೇಳಿ 
ದಮ್ಮಯ್ಯ! ಆದರೆ ಎದೆ ಚಜ್ಜೆಲಿಂಗ ತೆಗೆದು! ಈಚೆಗೆ ಬುಟ್ಟುಟ್ರಂತೆ! ಚಂದ್ರ ಯಾವ 
ಪ್ರಕಾಸ ಕೊಡ್ತಾನೋ ಅದೇ ಪ್ರಕಾಸವಾಗ್ಬುಡ್ತಂತೆ! ಮೂರು ಚೋಟುದ್ದ ಮುಹೂರ್ತವಾಗಿ! 
ಅಯ್ಯೋ ಯಜಮಾನ ನಿಂತಪ್ರಲ್ಲೋ ಮಾಯಕ್ಕಾರ ಮಾದೇವ। 
ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ! 


ಇದೇ ಪ್ರಕಾರವಾಗಿ! ದೇವ ನಮ್ಮಪ್ಪಾಜಿ ಏಕಾಂಗಿ ವಸ್ತು! ಯಾಕ್‌ ನನ್ನ ಕಂದ 
ದುಕ್ಕ ಮಾಡಬ್ಯಾಡ! ನಿನ್ನ ಕೈ ಮುಟ್ಟಿ ಏಳು ಮರಳುಗುಡ್ಡ ಮಾಡ್ಬಿಟ್ಟು! ಒಂದು ಕಡೆ 
ಮಲಿಕ್ಕಂಡು! ನಿದ್ದೆ ಮಾಡಮ್ಮ ಅಂತೇಳಿ! ಅವಳ ಕೈನಲ್ಲಿ ಏಳು ಮರಳು ಗುಡ್ಡೆ 


227 


ಮಾಡಿಸ್ಸುಟ್ಟು! ಒಂದು ಮಾಯದ ಬೇಕ್ಕೆ ಬೂದಿ ಉರುಬಿದರಂತೆ। ಏಳು ಮರಳು 
ಗಡಿಗೆ ಆದ್ದಂತೆ। ಆದರೆ ದೇವೇಂದ್ರನ್ನಟ ಮಾಯದಲ್ಲಿ ಕರೆದ್ರಂತೆ! ಏನಪ್ಪಾದೇವೇಂದ್ರ! 
ನನಗೆ ಬಂದ ಕಷ್ಟ ನಿನಗೆ! ನಿನಗೆ ಬಂದ ಕಷ್ಟ ನನಗೆ! ಈ ಏಳು ಮರಳು ಗಡಿಗೆಗೂ 
ಮಂಜು ತುಂಬಿ ಏಳುತಲೆ ಸರ್ಪ ಸುತ್ತಿಕೊಂಡು ಬಂದ್ರಂತೆ। 


ಒಂಬತ್ತು ತಿಂಗಳ ಗರ್ಭಿಣಿ! ಅಸ್ಸೋ ಉಸ್ಸೋ ಅಂತೇಳಿ! ಬಲಮಗ್ಗುಲಾಗಿ 
ಮೇಲೈದ್ದು ಕೂತ್ಯಂಡಳು ಯಜಮಾನ! ನಿನ್ನ ಪಾದ ಒತ್ತೇನು ದಮ್ಮಯ್ಯಾ! ನನ್ನ ಪ್ರಾಣ 
ಹೋದ್ರೂ ವೋಗ್ಲಿ ಯಜಮಾನ! ಇನ್ನು ಇದೊಂದು ಉದ್ದಾರ ಮಾಡಬೇಕು ಎಂದ್ರು! 
ಛೇ ಕೆಟ್ಟ ಮುಂಡೆ ಮಗಳೇ! ನನಗೇನು ಮಕ್ಕಳು ಹುಟ್ಟಲಿಲ್ಲ! ಆರು ತಿಂಗಳು ಬಿಟ್ಟೂ 
ಹೋಗಿದ್ದೀ! ನಿನ್ನ ಆರು ತಿಂಗಳು ಬರೋವತ್ತಿಗೆ ಗರ್ಭಿಣಿಯಾಗಿದ್ದಿ ಮಡದಿ। ಮಾದಪ್ಪ 
ಮಾದಪ್ಪ ಅಂತೇಳಿ! ಕಾಡು ಜಂಗಮನನ್ನು ಕೂಡುಕೊಂಡಿದ್ದೀಯ! ಕೆಟ್ಟ ಮುಂಡೆಮಗಳೇ। 
ಇವತ್ತಿನ ರಾತ್ರಿ ಸತ್ಯ ಮಾಡದೇ ವೋದ್ರೆ। ಹೆಜ್ಜೇನು ಕತ್ತಿಲಿ ನಿನ್ನ ತುಂಡೆರೆಡು ಮಾಡ್ತೀನಿ! 
ಯಾರು ಸಪೋರ್ಟ್‌ ಜನರ ಕೊಡ್ತಾರೆ ನಿನಗೆ! ಕಾಡು ಕಟ್ಟವ್ನು ನೋಡು ಕಟ್ಟವ್ನು! 
ಯಂತ್ರಗಾರ ಮಂತ್ರಗಾರ। ಬರ್ತಾರೆ ನನ್ನ ಕಾಣದಾಗೀ। ಅದರಿಂದ ಗೆಲ್ತಾ ಇದ್ದೀಯಾ! 
ಇವತ್ತು ಅರಮನೆ! ಒಳಗೆ ನಿನ್ನ ಸತ್ಯ ಮಾಡಿಸ್ತೀನಿ ಅಂದ್ರು! ಯಜಮಾನ! ಒಂಬತ್ತು 
ಮಾಸ ತುಂಬೋಗ್ಗುಡ್ತು। ನಾಳೆ ಬೇಕಾದ್ರೆ ಹೇಳ್ದಾ ಸತ್ಯ ಮಾಡ್ತೀನಿ! ಹೇಳ್ದಾ ಸತ್ಯಕ್ಕೆ 
ಒಳಗಾಗುತ್ತೀನಿ ಅಂದಳು!" 


ಆವಾಗಲೀಗ ಸರಣೆ ಸತ್ಯವಂತೆ ಸಂಕಮ್ಮನಿಗೆ ನವಮಾಸ ತುಂಬೋಗ್ಬುಡ್ತು! 
ಹೆರಿಗೆ ಹೊಟ್ಟೆ ನೋವು ಕಂಡೋಗ್ಬುಡ್ತಂತೇ। ಆಯ್ಯೋ ಪರಮಾತ್ಮ ಈ ಅಡವಿ ಅರಣ್ಯ 
ಗೋರಾರಣ್ಯದಲ್ಲಿ! ನನ್ನ ಯಾಕ ಅನ್ನೋವು! ನನ್ನಂತ ಹೆಣ್ಣು ಪ್ರಾಣಿಯನ್ನು! ಒಂದು 
ನೊಣವಾದರೂ ಇಲ್ಲವಲ್ಲ! ಸಿವನೇ ಏನು ಗತಿ ಮಾಡಬೇಕೆಂಬುದಾಗಿ! ನೀ ಎಲ್ಲಿದ್ದೀಯ 
ಮಾದೇವಾ। 


ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 

ಸಬಾಸ್‌ ಸಿವಸಿವ। ಮೂರನೇ ಕಣ್ಣೀರು ಧರೆ ಮ್ಯಾಲೆ ಆಕ್ಸುಟ್ಲಂತೆ! ಆ ಕಣ್ಣೀರು 
ಅಂತಕ್ಕಂತಾದ್ದು! ಎಲ್ಲಿಗೆ ಅರಿವಾಯಿತು ಅಂದ್ರೆ! ಏಳು ಮಲೆ ಕೈಲಾಸಕ್ಕೆ! ಒಳ್ಳೆ 
ಅರಿವಾಯ್ತಲ್ಲೋ ಕಣ್ಣೀರು! 

ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮುನಿಗೆ! 

ಈ ಏಳು ಮಲೆ ಕೈಲಾಸದಲ್ಲಿ! ನಮ್ಮಪ್ಪಾಜಿ ಇಷ್ಟೆಲ್ಲಾ ಕಷ್ಟ ಕಾದು! ಈ ಕಷ್ಟ 
ನಾನು ಕಾಯ್ದಿದ್ದ ಮೇಲೆ ಸಾರ್ತಕವೇನು ದಮ್ಮಯ್ಯ! ತಾಳುಬೆಟ್ಟಕೆ ಬಂದವರೇ” ಭಾಗ್ಯ 
ಕೊಟ್ಟವರು ಇವರೇ! ನನ್ನ ಕಷ್ಟವೆಲ್ಲಾ ಪರಿಹಾರ ಮಾಡ್ಬುಟ್ಟು! ಬಾಗ್ಯ ಕೊಟ್ಟುಟ್ಟು! ನನ್ನ 
ಮಕ್ಕಳಿಗೆ ಫಲ ಕೊಟ್ಟವು ಇವರೇ। ಯಜಮಾನ್ರೇ ಈಗಲಾದ್ರೂ ನನ್ನ ಸತ್ಯ ಒಪ್ಕಳಿ 


228 


ಅಂದ್ಲು ಹೆಣ್ಣೇ ನಿನ್ನ ಸತ್ಯ ನಾನು ಒಪ್ಪಿದೆ! ನಿನ್ನ ಪತಿವ್ರತಾ ಧರ್ಮ ಬಿಟ್ಟಿಲ್ಲ! ನೋಡಿದ 
ಮಹಾಪ್ರಭು ಮಾಯಕಾರ ನಿಂತಿದ್ದಾರೆ! ಬಾಗಲಿಲ್ಲ ಆಗ ಮಾದೇವನ ಗ್ಯಾನ ಮಾಡಿದಳಲ್ಲಾ 


ಸತ್ತವಂತೆ ಸಂಕಮ್ಮ! 
2 ೬ 
ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲು ಮ್ಯಾಲೆ!" 


ಮೂಕಳ್ಳಿ ಮಾರಮ್ಮನ ಕರೆದವರೇ!। 


ತಾಳು ಬೆಟ್ಟಕೆ ಬಂದು! ಮೂಕಳ್ಳಿ ಮಾರಮ್ಮನ ಕರೆದು! ಅವರಿಕೆ ಚಬ್ಬೆ ಮುರಿದು! 
ಬಲಗೈಲಿ ಹಿಡ್ಕಂಡು! ಅಯ್ಯಾ ಮೂಕಳ್ಳಿ ಮಾರಮ್ಮನ ಕರದವನೇ॥ ಒಳ್ಳೆ ಮೂರು 
ಎಳೆತವ ಎಳೆದವನೇ। 


ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮುನಿಗೆ! 


ಆ ಮೂರು ಎಳೆತ ಎಳೆದಂತ ಕಾಲದಲ್ಲಿ] ಅಣ್ಣಯ್ಯಾ ಅಣ್ಣಯ್ಯಾ ಸಿರಸಾ ವಹಿಸಿ 
ಮಾಡ್ತೀನಿ! ಏನು ಮಾಡಬೇಕಣ್ಣಯ್ಯ ದಮ್ಮಯ್ಯ! ಕೇಳು ನನ್ನ ಕಂದ ಮೂಕಳ್ಳಿ ಮಾರಿ! 
ನಿನಗೆ ಬಂದ ಕಷ್ಟ ನನಗೆ! ನನಗೆ ಬಂದ ಕಷ್ಟ ನಿನಗೆ! ನನ್ನ ಏಳು ಮಲೆ ಕೈಲಾಸಕ್ಕೆ 
ಬರೋವಂತ ಪರಿಸೆ ಕೈನಲ್ಲಿ! ತಾಳುಬೆಟ್ಟ ಹತ್ತುವುದಕ್ಕೂ ಮುಂಚಿತವಾಗಿ! ಆಹಾ ಕಾಸಿನ 
ರೂಪ ಹಾಕಿ! ಕರವೆತ್ತಿ ಕೈ ಮುಗೀತಾ ಇದ್ದೀನಿ! ಈ ಅಡವಿ ಅರಣ್ಯದಲ್ಲಿ! ಹೆಣ್ಣು 
ಮಗಳಿಗೆ ಮೂರು ಮಕ್ಕಳ ಸಂತಾನ ಕೊಟ್ಟು ಬಂದಿವ್ನಿ! ಈಗ ಅವಳಿಗೆ ಪ್ರಸವದ ವ್ಯಾಳೆ 
ಬಂದೋಗ್ಗುಡ್ತು ಈ ಹೆರಿಗೆಗೆ ನೀನು ಹೋಗಿ! ಸೂಲಗಿತ್ತಿ ವ್ಯಾಸ ತಾಳಕೊಂಡು! 
ಹೋಗಿ ಹೆರಿಗೆ ಮಾಡಿಬಿಟ್ಟು! ಹನ್ನೊಂದು ದಿವಸ ಇದ್ದು ಸೂಶಕ ತೆಗೆದುಬಿಟ್ಟು! ಆ 
ಮಕ್ಕಳಿಗೆ ನಾಮಕರಣ ಮಾಡಿಬಿಟ್ಟು! ನನಗೆ ಏನು ಹೇಳ್ತಾರೆ ನನಗೆ ಬಂದು ಒಪ್ಪಿಸಬೇಕು 
` ಅಂತೇಳಿ! ಅಯ್ಯಾ ಬೇಗನೆ ಬುದ್ದಿ ಹೇಳವ್ರೆ! ಒಳ್ಳೇ ಮೂಕಳ್ಳಿ ಮಾರಮ್ಮನ ಕಳುಗವ್ರೇ। 

ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲ ಮುನಿಗೆ! 
ಬಣ್ಣ ಉಟ್ಟವಳೇ। ತಾಯಿ ಬಳೆಗಳ ತೊಟ್ಟವಳಿ। 
ಕಣ್ಣು ಮಣಿ ಕಾಲುಂಗರದವಳೆ ಮೂಕಳ್ಳಿ ಮಾರಿ! 

ಆವಾಗಲೀಗ ಮೂಕಳ್ಳಿ ಮಾರಮ್ಮ ಬರೋವಷ್ಟರಲ್ಲಿ ಸಂಕಮ್ಮನ ಹೊಟ್ಟೆ ಒಳಗೆ! 
ಅದರೆ ಮಕ್ಕಳು ಒಡದು ಮಾತಾಡವುಂತೆ! ಯಾವ ರೀತಿ ಮಾತಾಡ್ತವರೆ ಆಂದ್ರೆ! 
ನಮಗೆ ಬರೋದಕ್ಕೆ ಸ್ಥಳವಾ ಶೋರವ್ವ। ನಮ್ಮ ಜನ್ಮಿಸಿದಂತಾ ತಾಯವ್ಹಾ! 

ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮುನಿಗೆ! 

ಅಯ್ಯಯ್ಯೋ ಪರಮಾತ್ಮ! ನಮ್ಮಪ್ಪಾಜಿ ಮನೆ ದೇವರು! ನನಗೆ ಎಂಥ ಮಕ್ಕಳ 

ಕೊಟ್ಟರೋ ಗೊತ್ತಿಲ್ಲವಲ್ಲ ಸಿವನೇ। ನನ್ನ ಹೊಟ್ಟೆ ಒಳಗೆ ಒಡೆದು ಮಾತಾಡ್ವಾವ್ರೆ! 


229 


ಕ 


ಏನಪ್ಪಾ ನನ್ನ ಕಂದಗಳಿರಾ। ಆದರೆ ಪ್ರಪಂಚದಲ್ಲಿ ಎಲ್ಲರೂ ಯಾವ ರೀತಿ ಬರ್ತಾರೋ] 
ವು ಅದೇ ರೀತಿ ಬನ್ರಪ್ಪಾ! ಕೇಳು ತಾಯಿ ನಾಟು ಕೋಟಿ ಒಳಗೆ ಬಂದ್ರೆ! ನಾವು 
ಏಳುಮಲೆ ಕೈಲಾಸಕ್ಕೆ ಸಲ್ಲೋದಿಲ್ಲ! ನಿನ್ನ ಬಾಯೊಳಗೆ ಬಂದ್ರೆ ಎಂಜಲಾಗ್ದುಡ್ತೀವಿ! 
ಮೂಗಿನಲ್ಲಿ ಬಂದ್ರೆ ಮುಸುರೆ ಆಗ್ಬಿಡ್ಡೀವಿ। ಕಿವಿ ಒಳಗೆ ಬಂದ್ರೆ ಗುಗ್ಗೆ ಅಂತ ಕರೀತಾರಲ್ಲಮ್ಮ! 
ಕಣ್ಣಲ್ಲಿ ಬಂದೆವಾ! ಆ ನನ್ನ ಕಂದ ಜಿಬುರು ಜಿಬುರು ಅಂತಾರಲ್ಲಮ್ಮ! ಆದರೆ ಇನ್ನೆಲ್ಲೋ 
ನನಗೆ ಗೊತ್ತಿಲ್ಲ! ನನ್ನ ಕಂದಗಳಿರಾ। ನಿಮ್ಮ ಇಷ್ಟ ಎಲ್ಲಿ ಬರ್ತದೋ ಅಲ್ಲಿ ಬರಬಹುದು 
ಅಂದ್ರು! ಕೇಳು ತಾಯೆ ಆದ್ರೆ ಬೆನ್ನು ಮಚ್ಚದಲ್ಲಿ ಎಳ್ಳು ಅಗಲ ಜಾಗ ಕೊಟ್ಟಿದ್ದೇ ಆದರೆ 
ಬರ್ತೀನಿ ಕಣಮ್ಮಾ! ಹಾಗೇ ಬನ್ನಿಯಪ್ಪಾ ಅಂದಳಂತೆ! ಬೆನ್ನ ಮಚ್ಚದಲ್ಲಿ ಚಿಳ್ಳುಗಿರಿನಲ್ಲಿ 
ಸೀಳಿಕೊಂಡು ಬರೋದಕ್ಕೂ! ಮೂಕಳ್ಳಿ ಸೂಲಗಿತ್ತಿ ಯಾಸದಲ್ಲಿ ಹತ್ತಿರಕ್ಕೆ ಬರೋದಕ್ಕೂ 
ಸರಿ ಹೋಯಿತು! ಅವರಿಬ್ಬರು ಮಕ್ಕಳನ್ನು ತಕ್ಕಂಡು! ಬಾಳೆ ಎಲೆ ಹಾಸಿ! ಮೂಕಳ್ಳಿ 
ಮಾರಮ್ಮ ಬೇರೆ ಮಲಗಿಸಿದ್ದಂತೆ ಕಡೆ ಒಳಗೆ ಚಾಟು ಕೋಟಿ ಒಳಗೆ ಬಂದಂತ 
ಮಲ್ಲಣ್ಣ ಅಂತಕ್ಕವನು! ಆ ಮಗುವನ್ನು ಸಂಕಮ್ಮನ ತೊಡೆಮ್ಯಾಲೆ ಕೊಟ್ಟಂತೆ! ಆದ್ರೆ 
ಅವನು ಎದೆ ಪಾಲು ಊಟ ಮಾಡಿದ್ದಂತೆ! ಇವರಿಬ್ರೂ ಎದೆ ಪಾಲು ಊಟ 
ಮಾಡ್ತಿರಲಿಲ್ಲವಂತೆ! ಹನ್ನೊಂದು ದಿವಸ ಇದ್ದು! ಮೂಕಳ್ಳಿ ಮಾರಮ್ಮ ಸೂತಕ 
ತೆಗೆದುಬಿಟ್ಟು! ಆದರೆ ಬೆನ್ನು ಮಚ್ಚೆಯಲ್ಲಿ ಹುಟ್ಟಿದವರಿಗೆ ಕಾರಯ್ಯ ಬಿಲ್ಲಯ್ಯ ಅಂತ 
ನಾಮಕರಣ ಮಾಡಿಬಿಟ್ಟು! ಕಡೆವೊಳಗೆ ಹುಟ್ಟಿದಂತಾ ಮಗನಿಗೆ ಮಲ್ಲಯ್ಯ ಅಂತ ಹೆಸರ 
ಕಟ್ಟಿಬಿಟ್ಟು! ಆಯ್ಯಾ ಮೂಕಳ್ಳಿ ಮಾರಮ್ಮ ಹೋಯ್ತಾ ಅವಳೆ। ಒಳ್ಳೆ ವರದಿಯನ್ನು 
ಒಪ್ಪಿಸವಳೇ॥ 
ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ 


ಸಂಕಮ್ಮ ಏನೀ ಯಜಮಾನ ನಮ್ಮಪ್ಪನ ಮನೆ ಮಾದೇಬ' ಮಕ್ಕಳ ಪಾಪಕ್ಕೆ 
ೇಗ್ಹಾ ಅವ್ರೆ ಅಂತೇಳಿ! ಮನೆ ಕೋಣೆ ಶಾರಿಸಿ! ಸುದ್ದಿ ಮಾಡಿಕೊಂಡು ಮಿಂದು 
ುಡಿಯುಟ್ಟು! ಅವರ ಪಾದ ಶೊಳ್ಳಂಡು ಬರ್ತೀವಿ! ಮಕ್ಕಳನ್ನು ನೋಡಿಕೊಳ್ಳಿ ಅಂತೇಳಿ 
ಕ್ಕಳನ್ನು ಮಲಗಿಸಿಬಿಟ್ಟು ನೀರಿಗೋದ್ಗಂತೆ! ಆ ತಿರಿಕ್ಕಂಡು ತಿನ್ನ ಜಂಗಮಯ್ಯಿಗೆ! ಆ 
ಕೃಳನ್ನು ಕೊಡಬೇಕು ಅಂತವಳಲ್ಲ। ಆರು ಮೂರು ಒಂಬತ್ತು ತಿಂಗಳು ಹೊತ್ತು! 
ಅವನ್ನು ಇವಳು ಎಂಗೆ ಕೊಟ್ಟಾಳು। ಅವನು ಎಂಗೆ ತಕ್ಕೊಂಡೋಗ್ತಾನೋ ನೋಡಬೇಕು 
ಅಂತೇಳಿ! ಮೂರು ಮಕ್ಕಳನ್ನು ಕರಿ ಕಂಬಳಿಗೆ ಗೊಪ್ಪ ಹಾಕ್ಕಂಡು! ಅಯ್ಯಾ ಕಾಡು 
ಪೋಡಿಗೆ ಹೋಯ್ತವನಲ್ಲೋ! ಕಾಡು ಸೋಲಿಗರ ನೀಲಯ್ಯ! 


ತ್ನ 


[31 


yd 


ಆಹಾ ಕ್ಷಾರಣ್ಯ ನೀಡಮ್ಮ ವೀರತ್ತ ಮುನಿಗಳಿಗೆ! 


ಆವಾಗಲೀಗ ಅಡವಿ ಅರಣ್ಯಕ್ಕೋಗಿ। ಕಲ್ಲುಗವಿ ಒಳಗೆ ಮಕ್ಕಳನ್ನು ಮಲಗಿಸಿಬಿಟ್ಟು! 
ಮಕ್ಕಳ ಮ್ಯಾಲೆ ಬಾಣಲಿ ದಬ್ಬಾಕ್ಟುಟ್ಟುಃ ಬಾಣಲಿ ಮೇಲೆ ತಾನು ಕೂತಕಂಡನಂತೆ! 


230 


ನಮ್ಮಪ್ಪಾಜಿ ದಿವ್ಯ ದೃಷ್ಟಿಯಲ್ಲಿ ನೋಡಿದರಂತೆ! ಇರಲೀ ಮುಂಡೇ ಮಗನೇ ನಿನ್ನ 


ಅಹಂಬಾವ ಅಡಗಿಸ್ತೀನಿ ಅನ್ಸುಟ್ಟು ಎಪ್ಪತ್ತೇಳು ಹುಲಿಗಳನ್ನೆಲ್ಲಾ। ತಪ್ಪದೆ ಕರೆದಾ 
ಮಾದೇವಾ। 


ಆಹಾ ಕ್ಹಾರಣ್ಯ ಒಪ್ಪಿಸಿಕೊಳ್ಳಿ ಮಾದೇವಾ 
ಅವನ್ನ ಕಚ್ಚಬ್ಯಾಡಿ! ಕಡೀಬ್ಕಾಡಿ। ಮುಟ್ಟಬ್ಯಾಡಿ ಮೂಸಬ್ಯಾಡಿ। ಈ ಕಡೆಯಿಂದ 
ಆ ಕಡೆ ನೆಗೀಬೇಕು। ಆ ಕಡೆಯಿಂದ ಈ ಕಡೆ ನೆಗೀಬೇಕು! ಆರ್ಭಟ ಮಾಡಿ! ಆದರೆ 
ಅವನು ತಪ್ಪು ಕಾಣಿಕೆ ಕೊಟ್ಟೋವರೆಗೂ ಬಿಡಬಾರದು! ತಪ್ಪ ಕಾಣಿಕೆ ಕಟ್ಕಂಡ ಮ್ಯಾಲೆ! 


ಮಾಯದಲ್ಲಿ ಬಂದು ಬಿಡಬೇಕು। ಅಂತೇಳಿ ಎಪ್ಪತ್ತೇಳು ಹುಲಿಯನ್ನೂ ತಪ್ಪದೇ ಕಳಿಸಬ್ರೇ 
ಮಾದೇವಾ। 


ಆಹಾ ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲು ಮ್ಯಾಲೆ। 
ಯಾವಾಗ ಎಪ್ಪತ್ತೇಳು ಹುಲಿಗಳು ಬಂದ್ವೋ! ಈ ಮಕ್ಕಳ ಮನೆ ಮಾಳತ್ತಾಗ! 
ಈ ಮಕ್ಕಳಿಂದ ನನ್ನ ಗಟ ಕಳೆದುಕೊಳ್ಳಬೇಕಲ್ಲಾ ಅಂತೇಳಿ! ತಣಾರ್‌ ಅಂತ ಮರಕ್ಕೆ 
ನೆಗೆಯೋದಕ್ಕೆ ಹೋದ್ದಂತೆ! ಆ ಮರದ ಮ್ಯಾಲೆ ಬಾಲ ಅಲ್ಲಾಡಿಸ್ತಾ ಕೂತಿತ್ತಂತೆ! 
ಓಹೋ ಇದು ಮಾಯಕ್ಕಾರನೇ ಹೊರತು ಬೇರೆ ಯಾರದೂ ಅಲ್ಲ! ನಾ ತಪ್ಪಿದೆ 


ಸ್ವಾಮಿ ನಿನ್ನ ಮಕ್ಕಳ ನಿನಗೆ ಕೊಟ್ಟುಬುಡ್ತೀನಿ ಅಂತೇಳಿ! ಮೂರು ಕಾಸೆತ್ತಿ ತಪ್ಪು ಕಾಣ್ಕೆ 
ಕಟ್ಟಿದ್ದಂತೆ! ಎಪ್ಪತ್ತೇಳು ಹುಲಿಗಳನ್ನೆಲ್ಲಾ ತಪ್ಪಾದೆ ಮಾಯ ಮಾಡವರೇ॥ 


ಆಹಾ ಕ್ಷಾರಣ್ಯಗಳ ನೀಡಮ್ಮ ಕೋಡುಗಲ್ಲು ಮ್ಯಾಲೆ! 
ದೇವ ಸ್ವಾಲಿಗ ನೀಲೇಗೌಡ ಆ ಮಕ್ಕಳನ್ನು ಮೂರನ್ನು ತಕ್ಕಂಡು ಬಂದು! ಮನೇಲಿ 


ಮಲಗಿಸಿಬುಟ್ನಂತೆ! ಇದೇ ನನಗೆ ಒಳ್ಳೆ ವ್ಯಾಳೆ. ದಂಪತಿಗಳ ಸಮೇತವಾಗಿ ಅವರೆ 
ಅಂತೇಳಿ। ಕ್ವಾರಣ್ಯ ಸಾರವರಲ್ಲೋ ಮಾಯಕಾರ ಮಾದೇವಾ॥ 


ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲು ಮ್ಯಾಲೆ! 


ಪನ್ನೀರು ಗಿಂಡಿ ತಕ್ಕಂಡು ಬಂದು ಪಾದ ತೊಳೆದು ಪಟ್ಟಾಭಿಷೇಕ ಮಾಡಿ! ಗಂಡ 
ಕಾರಯ್ಯನ್ನ ಎತ್ಶಂಡ್ನಂತೆ! ಹೆಂಡ್ತಿ ಬಿಲ್ಲಯ ಎತ್ಯಕಂಡು! ಮಕ್ಕಳ ದಾನ ಕೊಡ್ತಾವಳಲ್ಲೋ 
ಸತ್ಯವಂತೆ ಸಂಕಮ್ಮಾ! 


ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 


ಕೇಳು ನನ್ನ ಕಂದ ಸಂಕಮ್ಮ! ಆದರೆ ಇವರಿಬ್ಬರು ಮಕ್ಕಳನ್ನು ನಾನು ಕದ್ದಂಡೊಯ್ದೀನಿ! ' 
ಕಡೇವೊಳಗೆ ಹುಟ್ಟವನಲ್ಲ ಮಲ್ಲಣ್ಣ! ಅವನನ್ನು ಮಾತ್ರ ನಿನ್ನ ವಂಸೋದ್ಧಾದಕ್ಕೆ ಮಡಿಕೋ 
ಅಂತೇಳಿ! ಆತನನ್ನು ಅವರ ವಸಕ್ಕೆ ಬುಟ್ಟು ಬುಟ್ಟು! ಈ ಕಾರಯ್ಯ ಬಿಲ್ಲಯ್ಯ ಅಂತಕ್ಕಂತ 


231 


ಇಬ್ಬರು ಮಕ್ಕಳನ್ನು ಕರಕೊಂಡು! ನಮ್ಮಪ್ಪಾಜಿ ಏಕಾಂಗಿ ವಸ್ತು! ಏಳು ಮಲೆ ಕರುತು। 
- ಆವಾಗಲೀಗ ಪರಮಾತ್ಮ! ಏಳು ಮಲೆ ಕೈಲಾಸಕ್ಕೆ ಹೋಯ್ತಾವುಲ್ಲೋ ಮಾದೇವ! 


ಏಳು ಮಲೆ ಕೈಲಾಸದಲ್ಲಿ ಹೋಯ್ತಾ ಹೋಯ್ತಾ! ಏನು ಎಚ್ಚರ ಮಾಡವ್ರೆ 
ಅಂದ್ರೆ! ಆದರೆ ನಾನು ಸರಿಯಾದ ಸೇವೆ ಭಕ್ತರ ಪಡೆದಿದ್ದೇನೋ ಇಲ್ಲೋ ನೋಡಬೇಕು! 
ಇವರ ಸತ್ಯ ದೃಡ ನಿಜ ಭಕ್ತಿ ತಿಳೀಬೇಕು ಅಂತೇಳಿ। ಕೀವು ಕಂಡ ಮೈ ಕಡಿಸ್ಕಂಡು! 
_ ಹೆಗ್ಗಜ್ಜಿ ತುರುಗಜ್ಜಿ] ಕಜ್ಜಿ ಮ್ಯಾಲೆ ಕಜ್ಜಿ! ಕೀವು ರಕ್ತ ಹರಿಸ್ಕಂಡು। ಕೊಳದ ಏರಿ ಮ್ಯಾಲೆ 
ಕೂತ್ಯಂಡು! ಏನಪ್ಪಾ ನನ್ನ ಕಂದಗಳಾ। ಮೈ ಕಡೀತದೆ ಸ್ವಲ್ಪ ಮೈ ಕೆರೀರಿ ಅಂದ್ರಂತೆ! 
ಇಬ್ಬರು ಮಕ್ಕಳು ಮೈಕೈನ ಪರಪರ ಕೆರೆದ್ರಂತೆ! ಕೈಗೆ ಕೀವು ರಕ್ತ ಮೆತ್ಕಂಬುಡ್ತು, ಇದೇ 
ನನಗೆ ವ್ಯಾಳೆ! ಇವರ ಸತ್ಯ ನೋಡೋದೈೆ ಅಂತೇಳಿ! ಬಾಳ ನೀರಿನ ದಾವ ಕೊಟ್ರಿಂತೆ! 
ಏನು ದೇವ ಗುರುದೇವ ಬಾಳ ದಾವಾಯ್ತದೆ! ನೀರು ಕುಡೀಬೇಕು ಅಂತೇಳಿದ್ರಂತೆ! 
ಸಬಾಸ್‌ ನನ್ನ ಕಂದಗಳಿರಾ। ಆದರೆ ನೀನು ಈ ಕೆಳಗಿನ ಕಟ್ಟೆಗೋಗಿ ಕುಡಿ ಅಂದ್ರಂತೆ! 
ಇಬ್ಬರೂ ಹೋಗಿ ಕೈ ತೊಳೇಲೂ ಇಲ್ವಂತೆ! ಆ ರಕ್ತ ಕೀವಿನ ಕೈಲೇ ಮೂರು ಮೂರು 
ಬೊಗಸೆ ನೀರೆತ್ತಿ ಕುಡಿದು ಬಿಟ್ಟಂತೆ! ಸಬಾಸ್‌ ನನ್ನ ಕಂದಗಳಿರಾ ನಿಮ್ಮ ಸತ್ಯಕ್ಕೆ ಮೆಚ್ಚಿದೆ 
ಆಂತೇಳಿ। ಅದು ಕಾರಯ್ಯನ ಕಟ್ಟೆಯಾಗಲಿ। ಇದು ಬಿಲ್ಲಯ್ಯನ ಕೊಳವಾಗಲಿ! ಅಂತೇಳಿ 
ನಾಮಕರಣ ಮಾಡಿಬಿಟ್ಟು! ಹನ್ನೇಡು ಅಂಕಣ ಗುಡಿ ಒಳಗೆ ಕರ್ಕಂಡೋಗಿ! ನಮ್ಮಪ್ಪಾಜಿ 
ಎಡದಲ್ಲಿ ಕಾರಯ್ಕನ್ನ ನಿಲ್ಲಿಸ್ಕಂಡು। ಬಲದಲ್ಲಿ ಬಿಲ್ಲಯ್ಕನ್ನ ನಿಲ್ಲಿಸ್ಕಂಡು। ಕೇಳಿ ನನ್ನ 
ಕಂದಗಳಿರಾ। ನಿಮಗೆ ನಿಂದ ಸೆಟ್ಟು ಆಗಲಿ! ನನಗೆ ಕುಂದ ಪೆಟ್ಟು ಆಗಲಿ। ಹುಲಿ ವಾಹನ 
ಆನೆ ಕುದುರೆ ವಾಹನದ ಮ್ಯಾಲೆ! ನೀವಾಗ ನೀವು ಮೆರಿಬೇಕು ಅಂತೇಳಿ। ಹಿಂದುಗಡೆ 
ಆವಾಗಲೀಗ ಬ್ಯಾಡರ ಕನ್ನಯ್ಯನ್ನ ನಿಲ್ಲಿಸ್ಕಂಡು! ಎಡದಲ್ಲಿ ಕಾರಯ್ಯ ಬಲದಲ್ಲಿ ಬಿಲ್ಲಯ್ಯ! 
ಮಾದೇವಾ ಬರುವಾ ನೋಡಯ್ಯ! . ಬ್ಯಾಡರ ಕನ್ನಯ್ಯ ಬೆಳ್ಳಿಯ ಚೌಲ ಬೀಸಾದ 
ನೋಡಯ್ಯಾ!” 
ಎಡದಲ್ಲಿ ಕಾರಯ್ಯ! ಬಲದಲ್ಲಿ ಬಿಲ್ಲಯ್ಯ! 
ಮಂಗಳಾರತಿ ಮಹದೇವನಿಗೆ। 
ಸರಣು ಸರಣಾರ್ತಿ ಮಾದೇವನಿಗೆ! 
ಮಂಗಳಾರತಿ ಮಾದೇವನಿಗೆಃ 
ಸತ್ಯವಂತೆ ರಾಮವ್ಹರನಿಗೆ! 
ಮಂಗಳಾರತಿ ಮಾದೇವನಿಗೆ! 
- ಸರಣು ಸರಣಾರ್ತಿ ಗುರುದೇವರಿಗೆ! 
ಮಂಗಳಾರತಿ ಮಾದೇವನಿಗೆ! 
ಉತ್ತರಾಜಮ್ಮನ ಪುತ್ರನಿಗೆ! 
ಮಂಗಳಾರತಿ ಮಾದೇವನಿಗೆ! 
ಸರಣು ಸರಣಾರ್ತಿ ಗುರುದೇವರಿಗೆ! 
ಮಂಗಳಾರತಿ, ಮಾದೇವರಿಗೆ! 


232 


ಟಪ್ಪಣಿಗಳು 
೬ನೇ ಕಂಸಾಳೆಯನ್ನು ಪ್ರಮುಖವಾಗಿ ಇಟ್ಟುಕೊಂಡು ಈ ಸಾಲನ್ನು ಸಂಪಾದಿಸಲಾಗಿದೆ. 


ಕಂ.ಸಾ. ೯ರಲ್ಲಿ ಕೊಕ್ಕರ ಕೊನೆ ಬೋಳ ಬೆಟ್ಟದ ಮಾಳದಲ್ಲಿ ಹಿಂಡಿ ಸ್ವಾಲಿಗರ ದೊಡ್ಡಿ ಒಳಗೆ 
ಜೊಪ್ಪೇಗೌಡನಿಗೆ ಆರುಜನ ಗಂಡು ಮಕ್ಕಳಲ್ಲಿ ಕಿರಿಯವನಾದ ನೀಲಯ್ಯ ಎಂದು ಬರುತ್ತೆ, 


ಕಂಸಾಳೆ ೪ರಲ್ಲಿ ನೀಲಯ್ಯ ಇದ್ದ ಸ್ಥಳ ಆಲಂಬಾಡಿ; ಏರಿದು ಬರುತ್ತದೆ. ಸಂಕಮ್ಮ ಜುಂಜೇಗೌಡನ 
ಕಿರಿಯ ಮಗಳು... 


ಪುಟ್ಟೀಗೌಡನ ವಗ ನೀಲೇಗೌಡ ಎಂದು ಕಂಸಾಳೆ `ಸಾಹಿತ್ಯ ೨ರಲ್ಲಿ ಬರುತ್ತದೆ. 
ಕಂಸಾಳೆ '೧ರಲ್ಲಿ ಕಾಡು ಬೆಂಡೆಕಾಯಿನಲ್ಲಿ ಪಿಂಡ ಪ್ರಸಾದ ಕೊಡುತ್ತಾರೆ ಮಾದೇಶ್ವರ, ಅದರಿಂದ 
ಮಕ್ಕಳಾಗುತ್ತವೆ ಸರಿಕಮ್ಮನಿಗೆ. 


ಕಂಸಾಳೆ ೫ರಲ್ಲಿ. ಜಂಬು `ನೇರಳೆ: ಹಣ್ಣಲ್ಲಿ" ಪಿಂ" ಪ್ರಸಾದ, ಕೊಡುತ್ತಾರೆ ಮಾದೇಶ್ವರರು 
ಸಂಕಮ್ಮನಿಗೆ. ಕಂಸಾಳೆ ೬ರಲ್ಲಿ ಕಾಡು ಬಾಳೆಹಣ್ಣಿನಲ್ಲಿ ತುಂಡ ಪ್ರಸಾಧ ಕೊಡುತ್ತಾರೆ. ಮಾದೇಶ್ವರರು 
-ಸಂಕಮ್ಮನಿಗೆ, :. 


ಕಂಸಾಳೆ. ೯ರಲ್ಲಿ ಸಂಕಮ್ಮೆನಿಗೆ ಮೂರನೇ ಮಗ್ಗ ಹುಲ್ಲಯ್ಯ ಹುಟ್ಟುತ್ತಾನೆ: ಕರಿಸಾಳೆ ೧ರಲ್ಲಿ 
"ಮಲ್ಲಯ್ಯ ಎಂದು: ಬರುತ್ತದೆ: 
ಸಂಕಮ್ಮನ ತಂದೆ ತುಂಬೆ ಸ್ಥಾಲಿಗ ಕಂಸಾಳೆ ಆದಲ್ಲಿ. ನೀಲಯ್ಯನ ತಾಯಿ ನಂಜಮ್ಮ. ' 


ಕಂಸಾಳೆ 'ಆರಲ್ಲಿ ಮಾದೇಶ್ವರರು-ಸಂಕಮ್ಮನಿಗೆ ಬಿಬ್ಲಿಯ್ಕ, ಕಾರಯ್ಯ,' ಅಲ್ಲಯ್ಯ ಎಂಬ ಮಕ್ಕಳ 
ಕೊಡ್ತಾರೆ. ` 


233 


೪, ಬೇವಿನಕಾಳಿ ಸಾಲು 





ಸಿವಸಿವಾ ಗಂಡೇಳು ಕೋಟಿ! ಹೆಣ್ಣೇಳು ಕೋಟಿ! ಮಾನವರು ರುಸಿಗಳೆಲ್ಲಾ। 
ಪುಣ್ಯ ಪುರುಸರೆಲ್ಲಾ। ಮೂರು ಉಳ್ಳು ಉರುಳಿ ಬರಲಿ ಅಂತೇಳಿ! ಉಡಿದಾರ ಹಳ್ಳ 
ಪದ್ಯ ಕಟ್ಟುಟ್ಟು! ಮಲೆ ಮಾದಪ್ಪನವರು! ಮೂಡಲು ಮುನ್ನಾಗಿ ಕಡೆದು ಹುಲಿಮ್ಮಾಲೆ 
ಬರುವಾಗ! ಒಡಕೇ ಹಳ್ಳದ ಕೋವಿನಲ್ಲಿ! ನಮ್ಮಪ್ಪಾಜಿ ಮಲೆಯ ಮಾದಪ್ಪನವರು॥ 
ಹುಲಿ ಮ್ಯಾಲೆ ಕುಳಿತುಕೊಂಡು ಬರುತ್ತಿದ್ದಾನಲ್ಲಾ। ಆ ಹುಲಿ ಹೊತ್ತುಕೊಂಡು ಬರುತ್ತಿತ್ತು! 
ಹುಲಿ ಓಟದಲ್ಲಿ ವೋಗುತ್ತಿತ್ತಂತೆ! ಓಡಿ ಹೋಗುವಂತ ಕಾಲ್ದಲ್ಲಿ! ಮಾದೇಸ್ವರರಿಗೆ ಉಬ್ಬಸ 
ಬಂದಂತಾಗ್ತಿತ್ತು। ಆ ಒಡಕೆ ಹಳ್ಳ ಇಳಿದು ಮೇಲಕ್ಕೆ ಹತ್ತುವಾಗ! ಅಪರಂಜಿ ಉಡಿದಾರ! 
ಮಲೆ ಮಾದೇಸ್ಟರರದು ಒಡೆದು ಎರಡು ತುಂಡಾಗಿ ಆ ಒಡಕೆ ಹಳ್ಳದ ಕೋವಿನಲ್ಲಿ 
ಬಿದ್ದೋಯ್ತಂತೆ। ಆಚೆ ದಡದಲ್ಲಿ! ಹುಲಿಯನ್ನು ಹಿಡಿದು ನಿಲ್ಲಿಸಿಕೊಂಡು। ನನ್ನ ತಾಳು 
ಬೆಟ್ಟ ಹತ್ತತಕ್ಕಂತ ಮಾನವರ ಮಕ್ಕಳು ಸಿವಸಿವಾ ಪುಣ್ಯ ಪುರುಷರು! ಈ ಹೆಣ್ಣೇಳು 
ಕೋಟಿ ಗಂಡೇಳು ಕೋಟಿ! ಮಾನವರು ಬರುವಾಗ! ಒಂದೆಳೆ ಉಡಿದಾರವನ್ನು 
ಕಿತ್ತಾಕ್ಕೊಂಡು ಬರಲಿ। ಇದು ಉಡಿದಾರದ ಹಳ್ಳವಾಗಲಿ! ಒಡಕೆ ಹಳ್ಳವಾಗಲಿ। ಅಂತೇಳಿ 
ಪದ್ಯ ಕಟ್ಟುಟ್ಟು! ನಮ್ಮಪ್ಪಾಜಿ ಮಲೆ ಮಾದಪ್ಪನವರು! ಅದೇ ಹುಲಿ ಮ್ಯಾಲೆ 
" ಕೂತುಕೊಂಡು! ಮುಂದಕ್ಕೆ ಮೂರೆಜ್ಜೆ ಬಂದರಂತೆ! ಹೊನ್ನುಣಸೆ ಬೇವಿನ ಕಾಳಮ್ಮ! 
'ಅಡವಿ ಆರಣ್ಯ ಗಿಡಗೆಂಡ ತೋಪು। ಚದುರ ಮದ್ಯದಲ್ಲಿ! ಬೇವಿನ ಕಾಳಮ್ಮ ಅಂದರೆ 
'ಬೇವಿನಮರ ಹುಣಸೇಮರ ದಂಡೆಯಲ್ಲಿ! ಒಂಟಿ ದೊಡ್ಡಿ ಅಂದರೆ! ಸೊಪ್ಪಿನ ಗುಡ್ಡು 
ಕಟ್ಕೊಂಡು! ವಾಸ ಮಾಡ್ತಿದ್ದರಂತೆ! ಅವರು ಜಾತಿ ಒಳಗೆ ಹಾಲು ಮತ ಕುರುಬುಗೌಡರು! 
ಪರಮಾತ್ಮ ಅವರಿಗೆ ಏಳು ಜನ ಗಂಡು ಮಕ್ಕಳು। ಏಳು ಜನಕ್ಕೂ ಮದ್ವೆ ಮಾಡಿದ್ರು! 
ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಮಗು ಇತ್ತು! ಏಳು ಜನ ಗಂಡು ಮಕ್ಕಳು 
ಮೊಮ್ಮಕ್ಕಳು ಇದ್ದರಂತೆ! ಬೇವಿನ ಹಟ್ಟಿ ಕಾಳಮ್ಮನ ಗಂಡನ ಹೆಸರು ಕೆಂಪೇಗೌಡ 
ಅಂತ! ಅವರು ಇಪ್ಪತ್ತಮೂರು ಜನ ಕುಟುಂಬ 


ಆಹಾ ನೋಡಿ ನಮ್ಮ ಸಿವನಾ1 


ಸಂತೆಕಾನೆ ಒಳಗೆ! ಪರಮಾತ್ಮ ಒಂದು ಪಟ್ಟಿಗೆ ಒಂಬತ್ತು ಪಟ್ಟು ಹಾಕಿಕೊಂಡು! 
ಆ ಬೇವಿನ ಹಟ್ಟಿ ಕಾಳಮ್ಮ ಅನ್ನುವಂತ ಹೆಣ್ಣು ಮಗಳು! ಹುಟ್ಟಿದ ಬಟ್ಟೇನೆ ಒಚ್ಚರಿ 


ಸೆರಗನ್ನು ಉಟ್ಟುಕೊಂಡು! ಒಚ್ಚರಿ ಸೆರಗನ್ನು ನೀರಿಗೆ ಅಜ್ಜಿಕೊಂಡು! ಮೂರು ದುಡ್ಡಿಗೆ 
ಕಡ್ಲೆ ಪುರಿ ತಕ್ಕಂಡು! ಮಡಲಿಗೆ ಕಟ್ಟಿಕೊಂಡು! ಅಯ್ಯೋ ದೇವರೇ ನಮ್ಮಪ್ಪನ ಮನೆಗೆ! 
ಬಾಗ್ಯ ಕೊಟ್ಟಂತ ಮಾದೇಸ್ವರ। ನೀನು ನನ್ನ ಕಷ್ಟಪರಿಹಾರ ಮಾಡಿದರೆ! ನಮ್ಮಣ್ಣಯ್ಯನ 
ಮನೆಯಲ್ಲಿ ಯಾವ ರೀತಿಯಾಗಿ ಹಾಲು ಸಾಗರವಾಗಿ ಮಡಗಿ! ಏಳಟ್ಟಿ ದನ ಕರುಗಳ 
ಭಾಗ್ಯ ಕೊಟ್ಟು! ಗುಡಿ ಗೋಪುರವನ್ನು ಕಟ್ಟಿಸಿಕೊಂಡು! ವೆಚ್ಚಾಳದಿಂದ ಇದ್ದೆ ಪರಮಾತ್ಮ! 
ಅದೇ ಪ್ರಕಾರವಾಗಿ ನಾನು ಸಹ ಮಾಡ್ತೀನಿ! ನನ್ನನ್ನು ಅದೇ ತರವಾಗಿ ಉದ್ಧಾರ ಮಾಡಪ್ಪ! 
ಎಂಬುದಾಗಿ ಅವಳು ಒದ್ದೆ ಬಟ್ಟೆಯಲ್ಲಿ] ಸಂತೆ ಕಾನೆಯಲ್ಲಿ ನಿಂತು। ಆ ಪರಮಾತ್ಮನನ್ನು 
ಬೇಡ್ತಾ ಇದ್ದು] ಅಷ್ಟರಲ್ಲಿ ಸ್ವಾಮಿಯವರು ಎಪ್ಪತ್ತೈದು ವಯಸ್ಸಿನ ಮುಪ್ಪಿನ ಮುದುಕರಂತೆ। 
ಹರುಕು ಜೋಳಿಗೆ ತಕ್ಕಂಡು! ಮುರುಕು ಬೆತ್ತ ತೆಕ್ಕಂಡು! ಬಿಕ್ಷುಕನ ವೇಸದಲ್ಲಿ ಬಂದು 
ಯಾರಮ್ಮ ನೀನು ಕಂದ? 
ಆಹಾ ನೋಡಿ ನಮ್ಮ ಸಿವನಾ। 

ಆಗಲೀಗ ಯಾರಮ್ಮ ಅನ್ನುವಂತ ವಾಕ್ಷವನ್ನು ಕೇಳಿಬಿಟ್ಟು! ಬೇವಿನ ಕಾಳಮ್ಮ 
ಅಯ್ಯೋ ಪರದೇಸಿ ಮುಂಡೆ ಮಗನೇ। ಯಾರು ನೀನು, ನಾನು ಒಂದು ಬಟ್ಟೆಗೆ 
ಒಂಬತ್ತುಪಟ್ಟು ಹಾಕಿರುವಂತ ಸೀರೆಯನ್ನು ಉಟ್ಟುಕೊಂಡು! ನನ್ನ ಕಷ್ಟದಲ್ಲಿ ನಾನು 
ಹೊಟ್ಟೆಗೆ ಅನ್ನವಿಲ್ಲದೆ! ಒಂದು ಕಟ್ಟು ಹುಲ್ಲು ಮೂರು ಕಟ್ಟಾಗಿ ಮಾರಿಬಿಟ್ಟು ಬಂದಿ। 
ಮೂರು ದುಡ್ಡಿನ ನನ್ನ ಹೊಟ್ಟೆ ಜೀವನ ಮಾಡಕ್ಕೋಸ್ಕರವಾಗಿ। ಮೈಲಿಗೆಯಾಗಿರುವಂತ 
ಬಟ್ಟೆ ಮಡಿ ಮಾಡಿ ಕೊಳ್ಳಲಿಕ್ಕೆ! ಒಂದು ಬಟ್ಟೆಗೆ ಒಂಬತ್ತು ಪಟ್ಟು ಹಿಂತಿರುಗಿ ಮುಂತಿರುಗಿ। 
ಉಟ್ಕೊಳ್ಳಕ್ಕೆ ಗತಿ ಇಲ್ಲ! ಈ ಬಟ್ಟೆ ಒಚ್ಚರಿ ನೀರಿಗೆ ಅಜ್ಜಿಗೊಂಡು ಒಚ್ಚರಿ ಮಾನ 
ಕಾಪಾಡೋಕ್ಕೆ ಹಸ್ಸಿಕೊಂಡಿದ್ದೀನಿ! ನೀನು ಯಾರು ಅಂತ ಕೇಳ್ಬಿಟ್ಟೆ। ಏನಪ್ಪಾ ಕಂದ! 
ನಾನೊಬ್ಬ ಪರದೇಸಿ ಕಣವ್ಹಾ! 

ಆಹಾ ನೋಡಿ ನಮ್ಮ ಸಿವನಾ। 

ಮಲೆ ಮಾದೇಶ್ವರ ಸ್ವಾಮಿ ಆವಾಗಲೀಗ। ನಗ್ತಾರೆ! ಚಿಂತೆ ಮಾಡಬೇಡ ಕಂದ! 
ಹಿಂದೆ ಮುಂದೆ ಬಂದ ಕಷ್ಟವೇ! ತಕ್ಷಣವೇ ಪರಿಹಾರವಾಗುವುದಿಲ್ಲ! ಕಾಲ ಬಂದಾಗ 
ನಿನಗೂ ಕೂಡ। ನಿಮ್ಮಣ್ಣಯ್ಯನ ಮನೆಯಲ್ಲಿ! ಎಷ್ಟು ಬಾಗ್ಯ ಇದೆ ಅಂತ ಬೇಡ್ಕೋತಾ 
ಇದ್ದೆ! ಅಷ್ಟೂ ಸೌಭಾಗ್ಯ ಬರ್ತದೆ ನನ್ನ ಕಂದ! ಏನಪ್ಪಾ ಜಂಗಮ ನಿಜವೇ ಈ ಮಾತು। 
ಹೌದು ನಿಜ ತಾಯಿ! ಯಾವಾಗ ಬರ್ತದೆ ಭಾಗ್ಯ ಅಂದರೆ! ತಕ್ಷಣವಾಗಿ ಬಂದು 
ಬುಡ್ಡದೆಯಪ್ಪಾ। ಭಾಗ್ಯ ಬರಬೇಕಾದರೆ! ಭಯ ಭಕ್ತಿ ಸಿವನಲ್ಲಿ ಧರ್ಮ ಕಂಡು! ಅವರನ್ನೂ 
ಬಾಳ ಭಕ್ತಿಯಿಂದ ಕಂಡ್ರೆ! ನಿಮಗೆ ಭಾಗ್ಯ ಬರುತ್ತೆ ಕಣವ್ಹಾ। ಏನಪ್ಪಾ ನಿಮ್ಮಂತವರನ್ನು 
ಕಂಡು ಬಿಟ್ರೆ ಬರುತ್ತೇನಪ್ಪಾ! ಹೌದು ತಾಯಿ ನಿಜವಾಗ್ಲೂ ಬರುತ್ತೆ! ಅಂತೇಳಿ ಆ 
ಬೇವಿನ ಕಾಳಿಯೊಡನೆ ನುಡಿದರಲ್ಲೋ ಮಾದೇವಾ!। 


ಆಹಾ ನೋಡಿ ನಮ್ಮ ಸಿವನಾ। 


235 


ನೀವು ಆಡಿದಂತ'' ವಾಕ್ಷವನ್ನು ಕೇಳಿದರೆ!" ತಂದೆ ಯಾಕೋ ನನಗೆ ಬಾಳ 
ಭಯವಾಗುತ್ತಲ್ಲ ಸ್ವಾಮಿ! ಹೆದರಬೇಡ ಬೆದರ್ದೇಡ! ಅಂಜಬೇಡ ನನ್ನ ಕಂದ! ನಿನಗೆ 
ಕಂಡಿತವಾಗಿ. ವಿಸ್ಟ ಸ್ವರ್ಯ' ಬಾಗ್ಯ ಬರ್ತದೆ! ಅದಕ್ಕೆ ಯಾವ ರೀತಿ ಇರಬೇಕಪ್ಪಾ ಸ್ವಾಮಿ! 
ಅದಕ್ಕೆ ನೋಡವ್ವಾ ಸ ಸ್ತಾನ ಮಡಿಗಳನ್ನು ಮಾಡಿಕೊಂಡು! ಎಳ್ಳುದೀಪ ಹಚ್ಚಿಕೊಂಡು! 
ಒಂದು ಕಾಸಿನ ಕಡ್ಡಿ ಕರ್ಪೂರ ಹಚ್ಚಿಕೊಂಡು! ಬಯ ಬಕ್ತಿಯಿಂದ ಸಿವನನ್ನು ಯಾವಾಗ್ಲೂ 
ಬೇಡ್ತಾ ಇದ್ದರೆ! ಆದೇ ನಿನಗೆ ಮೂರು ಕೋಟಿ ಬಾಗ್ಯ! ಸಕಲ ಸಂಪತ್ತು ಎಲ್ಲಾ ಅಲ್ಲೇ 
ಇದೆ ಕಣವ್ಹಾ! ಅದೂ ಅಲ್ಲೆ! ನಮ್ಮಂತ ಅರದೇಸಿ, ಪರದೇಸಿ, ಜಂಗಮರು! ಗುಡ್ಡಗಳು 
ಗುರುಗಳು ಕಾಳಾಮುಕ ಸನ್ಯಾಸಿ! `ಬುಡುಬುಡಿಕೆ ಸನ್ಯಾಸಿ! ನನ್ನ ಹೆಸರನ್ನು” ಯಾರು 
ಹೇಳಿಕೊಂಡು ಬಿದ್ದಾರೆ! ಅವರಲ್ಲಿ ನೀನು ವಂಚನದ ಮಾತಾಡಬೇಡ! ನಿಂದನದ 
ಮಾತಾಡಬೇಡ ತಾಯಿ। ಬಾಯಿಗೆ ಬಂದಂತೆ ನುಡಿ ಬಾರದಮ್ಮ! ಭಕ್ತಿಯೊಂದಿದ್ದರೆ 
ನಿನಗೆ ಗನ ಬಾಗ್ಯ ಕೊಡುವೆ! ಅಂದವರೆ ಜಗದೊಡೆಯ 


ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 
ತಂದೆ ಸಿವಾ। ನಮ್ಮಪ್ಪನ ಮನೆಗೆ ಬಾಗ್ಯ ಕೊಟ್ಟಂತ! ಬಾಗ್ಯ ಐಸ್ವರ್ಯವನ್ನು 
ಕೊಟ್ಟು! ನನ್ನನ್ನು ಒಕ್ಕಲು ಮಾಡಿಕೊಂಡೆ! ಸ್ವಾಮಿ ನಿನಗೆ ಮುಂದು ಬೆಳೆ ಕಟ್ಟಿದ ಕಾಣಿಕೆ 


ಕೊಟ್ಟು! ಮೀಸಲು ಅಂತೇಳಿ। ಒಂದು ಲಕ್ಷದ ; ಮೇಲೆ ತೊಂಬತ್ತಾರು ಕೋಟಿ ಗಣಂಗಳ 


` ನಿತ್ಯ 'ಚೋಜನ. ಮಾಡಿ! ಅನ್ನ ದಾನ ನಡಿಸ್ತೀನಿ ಸ್ವಾಮಿ। ನನಗೆ ಅಂತ ಬಾಗ್ಯವನ್ನಾದ್ರೂ 
ಕೊಟ್ಟು! ರಕ್ಷಣ. ಮಾಡು ಜಗದೊಡೆಯಾ। 


(ನ 7... ಆಹಾ ಶ್ವಾರಣ್ಯ ನೀಡವ್ಹಾ ಕೋಡುಗಲ್ಲಿನ ಮ್ಯಾಲೆ! - 
ಏನವ್ವಾ ಕಂದ ಹೆಣ್ಣು ಮಗಳೇ! ಈ ರೀತಿ ಕೇಳ್ತಾ ಇದ್ದೀಯಲ್ಲಾ ನನ್ನ ಕಂದ! 
ನಾನು ಉಣ್ಣುವುದಕ್ಕೆ ಅನ್ನವಿಲ್ಲದೆ! ಹೊದಿಯುವುದಕ್ಕೆ ಬಟ್ಟೆ ಇಲ್ಲದೆ! ಹುಲಿ ಚರ್ಮ 
ಉಟ್ಟವನು1-ಹುಲಿ ಚರ್ಮ -ಹೊದ್ದವನು। ಕಾವಿ ಕಮಂಡಲ ಬಣ್ಣ ಬಂಗಾರವಿಲ್ಲದೆ! 
ಹೊಟ್ಟೆಗೆ ಅನ್ನವಿಲ್ಲದೆ! ಮನೆ, ಮನೆಯ ಅನ್ನವನ್ನು ಬೇಡುವಂತ ಪರದೇಸಿ! ನನ್ನನ್ನು 
ಬಾಗ್ಯ ಕೊಡು ಅಂತ ಹೇಳ್ತಾ ಇದ್ದೀಯಲ್ಲಾ ಕಂದಾ! ನಾನು ಸಾಕ್ಷಾತ್‌ ಪರಮಾತ್ಮನಲ್ಲ, 
ಬ್ರಹ್ಮ -ದೇವನಲ್ಲ! ಕಂದ ನೂರಾರು ಮನೆ ಹಂತ ಹತ್ತಿ ಇಳಿಯುವಂತ ಬಡ ಜಂಗಮ 
ಅಂತವರೇ ಮಾಹೇವಾ। ಈತನು ಐಸ್ವರ್ಯ ಬಾಗ್ಯ ಕೊಡ್ತಾನೆ ಅಂತ ನಂಬಿಕೊಂಡಿಯಾ? 
ಸ್ವಾಮಿ, ನಿಮ್ಮ ಲೀಲೆಯನ್ನು ಕೇಳಿದರೆ ಯಾಕೋ ನೀವು ಐಸ್ವರ್ಯ ಬಾಗ್ಯ ಕೊಡುತಾರೆ 
ಆಂತ ಆಶೆ, ಆಗ್ತಾ ಇದೆ! `ನಮ್ಮ ಕಷ್ಟಗಳ ಪರಿಹಾರ ಮಾಡು ಜಗದೊಡೆಯಾ। 
| ಸ [ಆಹಾ ಕ್ಲಾದಣ್ಣ” 'ನೀಡವ್ವಾ 'ವೀರತ್ತ ಮುನಿಗಳಿಗೆ! 
ಸಿವಸಿವಾ ಅಂತ ಐಸ್ವರ್ಯ ಬಾಗ್ಯವನ್ನು ಕೊಟ್ಟು! ಒಕ್ಕಲು ಮಾಡಿದರೆ ಕಟ್ಟಿದ 
ಕಾಣಿಕೆ! ಬಿಟ್ಟದ ಮೊಸಲು! ಮುಂದಲ: ಬೆಳೆ! ಕಾಸಿದ ತುಪ್ಪ ಮೊಸಲು ಬೆಣ್ಣೆ ಸಹಿತ 


236 


ವೆಚ್ಚಾಳದಿಂದ ನೀಡ್ತೀನಪ್ಪಾ ಎಂಬುದಾಗಿ ಬೇಡಿಕೊಂಡಳು! ಆಗ ಒಂಟಿ ದೊಡ್ಡಿ ಒಳಗೆ 
ವಾಸ। ಸ್ತಾನ ಮಾಡಿದ್ರಂತೆ ಅರಣ್ಯದಲ್ಲಿ! ಪರಮಾತ್ಮ ಬೇವಿನ ಹಟ್ಟಿ ಕಾಳಮ್ಮನಿಗೆ! 
ಉಟ್ಟುಕೊಳ್ಳಕೆ ಬಟ್ಟೆ ಇಲ್ಲದೆ! ಎಕ್ಕದ ಎಲೆ ಎದೆಕಟ್ಟು ಮಾಡಿಕೊಂಡು! ತೇಕದ ಎಲ 
ಮುಸುಕಿಟ್ಟು ಕೊಂಡಿದ್ರಂತೆ! ಪರಮಾತ್ಮ ತಿನ್ನಲಿಕ್ಕೆ ಅನ್ನಿಲ್ಲದೆ! ಅರಣ್ಯಕ್ಕೋಗಿ ಗೆಡ್ಡೆ ಗೆಣಸು 
ಕಿತ್ತುಕೊಂಡು ಬಂದು ತಿಂದು ಕಾಲಹರಣೆ ಮಾಡುತ್ತಿದ್ದರು! ಅವಳ ಗಂಡನಾದ 
ಕೆಂಡೇಗೌಡ! ತಾಳು ಬೆಟ್ಟದ ಕೋವಿಗೋಗಿ! ಗಳವನ್ನು ಕಡಿದು! ಕೌದಳ್ಳಿ ಪ್ಯಾಟೆಗೆ 
ಒತ್ತು ಮಾರಿ ಜೀವನ ಮಾಡುತ್ತಿದ್ದ! ಅಂತ ಬಡಸ್ತನ ಬಂದುಬಿಟ್ಟಿತಂತೆ! ಬೇವಿನಟ್ಟಿ 
ಕಾಳಮ್ಮನಿಗೆ! ಆ ಒಂಟಿ ದೊಡ್ಡಿ ಒಳಗೆ! ಆಗ ಮಲೆಯ ಮಾದಪ್ಪನವರು! ಸಿವಸಿವಾ 
ಬಡತನ ನೋಡುಟ್ಟಿದ್ದೇ ಅವರಿಗೆ ಬಾರಿ ಸಂಕಟ ಬಂದುಬಿಡ್ತು! ಹುಲೀನ ಹಿಡಿದು 
ನಿಲಿಸ್ಕೊಂಡು! ಮೂಡಲ ಮಲೆಯ ಮುದ್ದು ಮಾದೇಸ್ಟರ। ಮುತ್ತಿನ ಜೋಳಿಗೆಗೆ ಮುಂಗೈ 
ನೀಡಿದನಂತೆ! ಮಾಯದ ಬಸ್ಕ ತೆಗೆದು! ಮಾಯಕಾರ ಮಲೆಯ ಮಾದಪ್ಪ! ಹಣೆಯ 

ಲೆ ಧರಿಸಿರತಕ್ಕಂತ ಈ ಭೂತಿ ತೆಗೆದು! ಬಲಗೈಲಿ ಹಿಡ್ಕಂಡು ಉಪದೇಸ ಮಾಡಿದನಂತೆ! 
ಇದು ಮಾಯದ ಈಟೂತಿ! ಮಧ್ಯಕೆ ಈಬೂತಿ! ತಿಪ್ಪೆ ಉಪ್ಪರಿಕೆ ಮಾಡಿದಂತೆ ಈಬೂತಿ! 
ಉಪ್ಪರಿಕೆ ತಿಪ್ಪೆ ಮಾಡಿದ ಈಬೂತಿ! ಬಡತನ ಬಯಲು ಮಾಡ್ತದೆ! ಸಿರಿಸಂಪತ್ತು 
ಕೊಡುತ್ತದೆ! ಮನೆ ನಿರ್ವಯಲ ಮಾಡಿಸಿ! ಎಕ್ಕದ ಗಿಡ ಉಟ್ಟಿಸ್ತದೆ ನಮ್ಮ ಈಬೂತಿ 
ಅಂತೇಳಿ! ಆ ಅಮ್ಮನಿಗೆ ಎಕ್ಕದ ಗಿಡ ಹುಟ್ಟಕೂಡದು! ಸೊಪ್ಪಿನ ಗುಡಲು ಮಾಯವಾಗಲೀ। 
ಈ ಎಕ್ಕದ ಎದೆಕಟ್ಟು! ತೇಕದ ಎಲೆ ಮುಸುಕಿಟ್ಟು। ಉಗುನಿ ಎಲೆ ಉಡುಗೊರೆ 
ಮಾಡಿರತಕ್ಕಂತ। ಉಡುಪುಗಳೆಲ್ಲಾ ಮಾಯವಾಗಲಿ! ಪಟ್ಟಿ ಸೀರೆ ಪುಟ್ಟಾಣಿ ರವಿಕೆಯಾಗಲಿ! 
ಕಾಳಮ್ಮನಿಗೆ ಅಂದ ಮಾದೇವ। ಆಗಲೇ ಉಡುಪೇ ವೊಂಟೊಯ್ತಂತೆ ಸಿವಸಿವಾ ವಸ್ತ್ರ 
ಬಂದು ಬಿತ್ತು ಮೈಮೇಲೆ! ಆಗ ಮಲೆ ಮಾದಪ್ಪ ಉಪದೇಸ ಮಾಡ್ತಾ ಅವ್ನೆ! ಮುತ್ತಿನ 
ಮುಂಬಾಗಲು ರತ್ನದಲ್ಲಿ ತಲೆ ಗೊಂಬೆಯಾಗಲಿ! ವಿಚಿತ್ರವಾದ ಒಳತೊಟ್ಟಿ ಸಾಲು 
ಗುಳಿಯಾಗಲಿ। ರಾಮಲಕ್ಷಣರಂತೇಳಿ। ಏಳು ಕಣಜ ಉಂಟಾಗಲಿ ಸಿವ ಸಿವಾ! ಅರಮನೆಗೆ 
ನವರತ್ನದ ಕಲ್ಲಾಗಲಿ। ಪಾದ ತೊಳ್ಳೊಳ್ಳಕೆ ನವರತ್ನದ ಪಚ್ಚಿ ರತ್ನದ ಕಲ್ಲಾಗಲಿ! ಪರಮಾತ್ಮ 
ಏಳು ಸಾವಿರ ಗೋವುಗಳು! ಏಳು ಸಾವಿರ ಎಮ್ಮೆ! ಏಳು ಸಾವಿರ ಕುರಿ! ಏಳು ಸಾವಿರ 
ಮೇಕೆ। ಏಳು ಸಾವಿರ ಆಡುಗಳಾಗಲಿ! ಒಟ್ಟುಕೂಡಿದರೆ ಇಪ್ಪತ್ತೆಂಟು ಸಾವಿರ ಕಾಲ್ನಡಿಗೆ 
ರಾಸುಗಳು ಹಾಲುಸಾಗ್ರವಾಗಲಿ! ಆರು ಸಾವಿರ ಆಳಿಕೆ ಆಳು ಹೆಣ್ಣು ಮಗಳೇ! ಹಾಲುಸಾಗ್ರ 
ಆಳಿಕೆ ಆಳುವಾಗ! ಹಾಲು ದಾನ ಅನ್ನದಾನ ಯಾಲಕ್ಕಿದಾನ, ಸಿವದಾನ! ಮಾಡುವುದಾದರೆ 
ಸಿವಸಿವಾ। ಚುಜಜ್ಜಲಟ್ಟಿಕಾನಿ, ಯಳಂದೂರು ಬೀದಿ! ಕಾನಕಾನಳ್ಳಿ ರಸ್ತೆ! ಮಳಗಾಳ್ನಿಂದ 
ವರ್ಸಕ್ಕೊಂದು ಸಾರಿ! ಸಿವರಾತ್ರಿ ಒಳಗೆ ಬರುತಾರೆ ಮಗಳೆ! ಹಾಲುದಾನ। ಅನ್ನದಾನ 
ಮಾಡುವುದಾದರೆ ಇನ್ನಷ್ಟು ಬಾಗ್ಯ ಕೊಡುತೀನಿ ಅಂತೇಳಿ ಕಡೆದು ಬತ್ತವರಲ್ಲೋ ಮೂಡಲ 
ಮಲೆಯ ಮಾದೇವಾಟ 


237 


ಆಹಾ ಕ್ವಾರಣ್ಯ ನೀಡಮ್ಮಾ ಕೋಡುಗಲ್ಲು ಮುನಿಗೆ 
ಕೋಲು ಮಂಡೆ ಜಂಗಮರು ಕ್ವಾರಣ್ಯಕೆ ದಯಮಾಡವರೆ। 


ಆಹಾ ಕ್ವಾರಣ್ಯಗಳ ನೀಡಮ್ಮ ಮಾದೇವ ಲಿಂಗರಿಗೆ! 
ಬೇಡರ ಕನ್ನಪ್ಪನಿಗೆ ಬುದ್ದಿ ಯೇಳ್ತಾ ಅವ್ನೆ ಮಾದೇವ। ನಾನು ಕೊಂಗನಾಡು 
ಮಲೆ! ಕೊಯಮತ್ತೂರಿಗೆ ಹೋಗಿ ಲಿಂಗವಂತರನ್ನು ಕರೆತರುವ ತನಕ। ಸಿವ ಈ 
ಎಪ್ಪತ್ತೇಳು ಮಲೆ ಎಲ್ಲೆ ಕಟ್ಟನ್ನು ಗ್ಯಾನವಾಗಿ ನೋಡ್ಕಂಡಿರಬೇಕು ಭಕ್ತ ಅಂದ್ರು! ತಾತಯ್ಯ 
ದೇನು ಹೇಳು! ಬಕ್ತ ಒಂದೇ ಮಲೆ ಅಂತಿದ್ದೆ ನಾನು! ಎಪ್ಪತ್ತೇಳು ಮಲೆ ಅಂತ 
ಳ್ವದ್ದೀರಲ್ಲಾ ಕೆಲವಾರು ಮಲೆ ನೆಲೆ ಹೇಳಿದ್ರೆ! ನಿಮ್ಮ ಪಾದದಾಣೆ ನಾನು 


N 
ಸೊ" 


೦ಬರ್ತೀನಿ। ಕೊಂಗನಾಡು ಮಲೆಗೆ ಅಲ್ಲೆ ಇದ್ರೆ! ಕೊಯಮತ್ತೂರಿಗೆ ಹೋಗಿ 


ಓಟ 


ಶಿ 


ಬೂ 


೨ ಗ] 


ಬನ್ನಿ ಆಂದ್ರು! ಆಗ ಆನೆಮಲೆ ಜೇನುಮಲೆ! ಗುತ್ತಮಲೆ ಗುಲಗಂಜಿಮಲೆ। ರುದ್ರಾಕ್ಷಿ 
ಭದ್ರಾಕ್ಷಿ ಮಲೆ। ರೊಕ್ಕಮಲೆ ಕೊಂಬುದಿಕ್ಕುಮಲೆ। ಕೂಡಗಲ್ಲು ಕೋಡಗಲ್ಲು ಮಲೆ! 


ತ 


ದೃಮಲೆ ಮಂಜುಮಲೆ, ಗುಂಜಿ ಗುರಗಂಜಿಮಲೆ। ಎಪ್ಪತ್ತೇಳು ಮಲೆ! ಹನ್ನೆರಡು 
೨ಕಣ ದೇವಸ್ತಾನ! ಆಲಂಬಾಡಿ ಬಸವ ಪೀಠದ ಕಲ್ಲು! ಮಜ್ಜನದ ಕೊಳ! ಅಂತರಗಂಗೆ | 
(ಸಣ್ಣ ಸಾಲೂರು ಮಠ! ತಮ್ಮಡಗೇರಿ ಬಸವಣ್ಣನವರ ಗುಡಿ! ಕತ್ತಿ ಪವಾಡದ ಕೊಳೆ! 
ಆನೆ ತಲೆತಿಂಬು ಹಾಲು ಹಳ್ಳ! ರಂಗಸ್ಥಾಮಿ ಒಡ್ಡು! ತಪಸರೆ ಬಾಳ ವೆಚ್ಚಾಳದಲ್ಲಿ 
ನೋಡಿಕೊಂಡು ಇರುತೀನಿ ತಾತಯ್ಯ ಅಂತೇಳಿ! ನನ್ನ ಪಾದವನ್ನು ಮುಟ್ಟುವುದಾದದೆ! 
ನಾನು ಕೊಂಗ ನಾಡಿಗೆ ಹೋಗಿಬರುತ್ತೇನೆ! ಅಂದವರೆ ಮೂಡಲ ಮಲೆಯ ಮಹದೇವಾ.” 
ಆಹಾ ಕ್ವಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ। 
ಕೋಲು ಮಂಡೆಯ ಜಂಗಮ ದೇವರು ಕ್ಹಾರಣ್ಯಕೆ ದಯಮಾಡಪ್ರೆ 
ಕ್ವಾರಣ್ಯಗಳ ನೀಡಮ್ಮ ಕೋಡುಗಲ್ಲಯ್ಯನಿಗೆ। 
ಹೋಗಿ ಬನ್ನಿ ತಾತಯ್ಯ ಅಂದನಂತೆ! ಆಗ ಮಲೆಯ ಮಾಬೇಸ್ಪರರು ಎಳಗಾಏ 
ಎಳೆದೊದ್ದು! ಸುಳಿಗಾವಿ ಮಂಡೆಯ ಮ್ಯಾಲೆ ಮುಸುಕಿಟ್ಟು! ಏಕ ಮೊಕದ ರುದ್ರಾಕ್ಷಿ! 
ಮಾಯದ ಈಬೂತಿ। ಮುತ್ತಿನ ಜೋಳಿಗೆ ಒಳಗಿಟ್ಟು! ಹನ್ನೆರಡು ಅಂಕಣ ದೇವಸ್ಥಾನವನ್ನು 
ಬಿಟ್ಟು! ಅರಿವಿಲ್ಲದ ಮಲೆಗಳನ್ನು ತ್ಯಜನೆ ಮಾಡಿ। ಸುದ್ದ ಮೂಡಲ ಮುನ್ನಾಗಿ! 
ನಾಗರು ಮಲೆ ಕೊಯಮತ್ತೂರು! ನಡುಬೀದಿ ಒಳಗೆ ನಡೆದು ಬರ್ತಾ ಇದ್ದರಂತೆ 
Re ಆ ಕೊಯಮತ್ತೂರು ನಡು ಬೀದಿ ಒಳಗೆ! ನೂರೊಂದು ಮಂದಿ 
Up s BS ಹಿಂಬಾಲಿಸಿದರಂತೆ! ಮಾದೇಸ್ಟರರು ಮುಂದೆ ಮುಂದೆ 
ಮ ಬರಿದಿರಂ 
ಅತ ಸಟ ಕ ki ೬... ಜಂಗಮರು॥ 
ತಂಗಳುಂಡು ತಣ್ಣೀರು ಕುಡಿದು! ಅಹಾರಗಳನೆ ತ್ಯಜನೆ ಘರ Se 
ಕ್ಯ ದರಂತೆ! ಅರಣ್ಯದಲ್ಲಿ 


ಎದ್ದೆ ಸು 


ಹಿಂದೆ ನಡೆದು ಬರುವಾ 
ನ ರುವಾಗ! ಮುಂದೆ ಮಾದೇಸ್ಟರರು ಹನ್ನೆರಡು ಅಂಕಣ ದೇವಾಲಯಕ್ಕೆ 


ನಗಿ! ಪಾನಬಟ್ಟ Ate 
ಗಿ ಪಾನಬಟ್ಟಲ ಹತ್ತಿರ ಹೋಗಿ! ಒರಗಿ ಲಿಂಗಕ್ಕೆ ಸೇರಿದರಂತೆ। ಪರಮಾತ್ಮ ಮಾನವರು 


ಇ 


2 


238 


ಕೊಂಗನಾಡು! ಮಲೆ ಕೊಯಮತ್ತೂರಿನಿಂದ ಲಿಂಗವಂತರು ಬಂದರಲ್ಲಾ! ಆ ಕಾಲದಲ್ಲಿ 
ಅವರು ಸಿವಸಿವಾ। ತನ್ನ ದೇಹದಲ್ಲಿ ತಾನೇ ಯೋಜನೆ ಮಾಡಿದರಂತೆ! ಪಾನ ಬಟ್ಟಲಿಗೆ. 
ಬಂದು ಸೇರ್ಬುಟ್ರಲ್ಲಾ ಗುಂಡಾಗಿಬಿಟ್ರು! ಈ ಗುಡಿಗೆ ಸೇವೆ ಮಾಡಿ ಹೋಗುವ ಅಂತೇಳಿ! 
ಹನ್ನೆರಡು ಅಂಕಣ ದೇವಸ್ಥಾನದಲ್ಲಿ ಆ ಮೂರು ಕೂಡಿದ ಕೋವ ಅಂದರೆ! ಸಿವಸಿವ 
ಅಂತರಗಂಗೆ ಹಳ್ಳದ ಕೋವಿನಲ್ಲಿ! ಕಾಡಳ್ಳು ಹುಟ್ಟಿತ್ರಂತೆ। ಕಾಡಳ್ಳು ಆಂದ್ರೆ ಮರಳು 
ತಂದು ಸಿವಸಿವಾ। ಆ ಬಂಡೆಮ್ಯಾಲೆ ಬೆಚ್ಚಿ. ಎಣ್ಣೆ ತೆಗೆದು ಮರಳ್ಳು ಗುಡಿಸಿಕೊಂಡು 
ಬಂದು! ಮಾದೇಸ್ವರನ ಬೋಳು ಮಂಡೆ ಮ್ಯಾಲೆ ಚಿಚ್ಜಿ ಎಣ್ಣೆ ತೆಗೆದು! ಮಾದೇಸ್ವರನ 
ಬೋಳು ಮಂಡೆ ಮ್ಯಾಲೆ ಎಣ್ಣೆ ಮಜ್ಜನ ಮಾಡಿದರಂತೆ! ಕಿರುಬಿದಿರ ಅಕ್ಕಿ ತಂದು ಅನ್ನ 
ಮಾಡಿ! ಮಾದೇಸ್ಟರರಿಗೆ ತಳಿಗೆ ಎಂದು ಬಡಿಸಿದರಂತೆ! ಕಾಡು ಬಾಳೆಹಣ್ಣು ತಂದು! 
ಮಾದೇಸ್ವರರಿಗೆ ಹಣ್ಣು ಮಾಡಿದರಂತೆ! ಕಾಡು ದೂಪ ತಂದು! ಮಾದೇಸ್ಟರನಿಗೆ ಕೆಂಡ 
ಮಾಡಿ! ಕಾಡು ದೂಪದ ಹೊಗೆ ಕೊಟ್ರಿಂತೆ। ಕರವೆತ್ತಿ ಕೈ ಮುಗಿದು। ದೀರ್ಥದಂಡ 
ನಮಸ್ಕಾರ ಮಾಡಿ ಸೇವೆ ಮುಗಿಸಿಕೊಂಡ್ರು! ಕಡೆದು ಕೊಂಗನಾಡಿನ ಮಲೆ 
ಕೊಯಮತ್ತೂರಿಗೆ ಹೋಗುವಾಗ! ಮಾದೇಸ್ವರ ಪ್ರತ್ಯಕ್ಷವಾಗಿ ಎದ್ದು ಕೂತನಂತೆ। ಪಾನ 
ಬಟ್ಟಲ ಹತ್ತಿರ ಮಾದೇಸ್ವರರ ಮುಂದೆ ಪಲಹಾರಗಳನ್ನು ಮಡಗದ್ರು ಮಾನವರು! 
ಹೆಚ್ಚಿದರು, ಕಿರುಬಿದಿರ ಅಕ್ಕಿ ಅನ್ನ ತಳಗೆ ಬಡಿಸಿದರಂತೆ! ಕಾಡು ಬಾಳೆಹಣ್ಣು ಮುರಿದಿದ್ದು! 
ಮಾದೇಸ್ವರರು ಊಟ ಮಾಡಿದ್ರಂತೆ! ಮರಳೆಣ್ಣೆ ಮಜ್ಜನ ಮಾಡಿಕೊಂಡನಂತೆ। ಕಾಡು 
ದೂಪದ ಹೊಗೆ ಕುಡಿದ ಕೂಡಲೇ! ಕೈಕಾಲು ಒಡೆತ ಬಂದಂತೆ! ಕೊಂಗನಾಡು ಮಲೆ 
ಕೊಯಮತ್ತೂರಿಂದ! ಲಿಂಗವಂತರು ಬಂದು ಮರಳೆಣ್ಣೆ ತಂದು! ಬೋಳು ಮಂಡೆ 
ಮ್ಯಾಲೆ ಎಣ್ಣೆ ಮಜ್ಜನ ಮಾಡಿದ್ರು! ಮಾದೇವನಿಗೆ ಬಾರಿ ಕೊಂಗ ಮತ್ತು ಹಿಡಿದುಬಿಡ್ತಂತೆ। 
ಕಣ್ಣು ಕಾಣದೆ ಮೋಯ್ದು। ಕಿವಿ ಕೇಳದೇ ವೋಯ್ತು! ಕೂತರೆ ಏಳೋಕ್ಕಾಗಲ್ಲ! ಎದ್ದರೆ 
ಕೂತ್ಸಳಕ್ಕಾಗಲ್ಲ, ಕಾಡುಬಾಳೆ ಹಣ್ಣು ತಿಂದು ಮಾದೇಸ್ಪರರಿಗೆ ಗರಳು ಕಟ್ಕೊಳ್ಳಂತೆ। 
ಹರಹರಾ ಆಕಾಸ ಅಂತು; ಧರಣಿ ಬಗ್ಗಿ ನೋಡಿ! ಮಾದೇಸ್ಪರನಿಗೆ ಬಾರಿ ಆಪತ್ತು! 
ಬಾರಿ ಕಷ್ಟ ಏರಿಕೊಂಬಿಡ್ತು! ಅಂತ ಕಷ್ಟ ಬರುವಂತ ಕಾಲದಲ್ಲಿ! ಕೆಂಡಗಣ್ಣು ಮಲೆ 
ಮಾದಪ್ಪನವರು!। ಸರಣಾದ ಬೇಡರ ಕನ್ನಯ್ಮನ ಕರೆದರಲ್ಲಾ ಮೂಡಲ ಮಲೆಯ 
ಮಾದೇವಾ। 


ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲಯ್ಯನಿಗೆ!? 


ಮೂಡಲ ಮಲೆಯಲ್ಲಿ ಮುದ್ದು ಮಾದೇಸ್ವರ ತಂದೆ! ಬ್ಯಾಡರ ಗಂಪಣ್ಣ! ಮರಳೆಣ್ಣೆ 
ಮಂಚೆಗಚ್ಟಿ! ಉಚ್ಛಳ್ಳಿಣ್ಣೆ ಮಜ್ಜನ ಮಾಡಿದಾಗ! ಕಣ್ಣ ಕಾಣಬರದು! ಕಿವಿ ಕೇಳ ಬರದು! 
ತನ್ನ ಸರೀರವೆಲ್ಲಾ. ಕಾದೋಗದೆ! ಇವನು ತಮ್ಮ! ಡಿತನಕ್ಕೆ ತರವಲ್ಲ ಅನ್ನುಟ್ಟು! ಅವರು 
ಅಚ್ಚೆಳ್ಳು ಬೆಳೆವ ರಾಜ್ಯ ನೋಡುತವರೇ। ಮಾದೇವಾ! 


239 


ಆಹಾ ನೋಡಮ್ಮ ಸಿವನಾ 
ಮಲೆಯೋ ಮಾದೇವ ಬರುವ ಚಂದವಾ 
ನೋಡಿ ನಮ್ಮ ಸಿವನಾ!” 
ಮಲೆಯೋ ಮಹದೇವ ಬರುವ ಚಂದವಾ 
ನೋಡಿ ನಮ್ಮ ಸಿವನಾ॥| 
ಹರಹರಾ ಸಿವ ಸಿವಾ! ನಮ್ಮಪ್ಪಾಜ ಮಾದೇವ ಮರಿದೇವು! ಏಳುಮಲೆ 
ಎತ್ತಯ್ಯನವರು। ಈಗ ಎಲ್ಲಾ ಒಕ್ಕಲು ಪಡೆದಾಯ್ತಲ್ಲ! ಎಳ್ಳು ಕೊಟ್ರೆ ಆ ಎಣ್ಣೆ 
ಮಜ್ಜನವಾಗಲಿಕ್ಕೆ! ಆ ಎಣ್ಣೆ ಮಜ್ಜನ ಮಾಡಕ್ಕೆ ಪಡೆದಾಯ್ತಲ್ಲ! ಇನ್ನು ಎಳ್ಳು ಕೊಡೋ 
ವೊಕ್ಕಲು ಬಂದ್ರಲ್ಲ ಆ ಕೌದಳ್ಳಿ ವೊಳಗೆ ಕಾಳಮ್ಮ ಕಾಳಮ್ಮ ಅನ್ನೋವಳಿಗೆ! ಭಾಗ್ಯ 
ಕೊಟ್ಟಿವ್ನಲ್ಲಾ! ಅವಳನ್ನು ಎಳ್ಳು ಕೊಡಬೇಕು ಅಂತೇಳಿ! ಒಕ್ಕಲು ಪಡೀಬೇಕು ಅಂತ 
ಸಳ್ಳಿಟ್ಟು] ನಮ್ಮಪ್ಪಾಜಿ ಮಾಯಕ್ಕಾರ ಮರಿದೇವರು। ಏನಪ್ಪಾ ಚಿಕ್ಕವನೇ ಮಗನೇ! 
ನಾನು ಎಳ್ಳನ್ನು ಕೊಡುವಂತ ಒಕ್ಕಲನ್ನು! ಕೌದಳ್ಳಿ ಒಳಗೆ ಪಡೆದು ಮಡಗಿವ್ನಿ ಕಣಯ್ಯ! 
ಕಾಳಮ್ಮ ಕಾಳಮ್ಮ ಅಂತೇಳಿ! ನೀನೋಗಿ ಚಿಕ್ಕವನೆ ಕಾರಯ್ಯ! ಅರವಟ್ಟಿಗೆ ಕ್ವಾರಣ್ಯಕೆ 
ವೋಗ್ಬಾ ಅಂತವರೇ। ಮಾದೇವಾ. 
ಆಹಾ.... ನೋಡಿ ನಮ್ಮ ಸಿವನಾ। 
ಮಲೆಯೋ ಮಾದೇವ ಬರುವ ಚಂದವಾ। 
ಕಾಡಿ ಬೇಡಿ ಸಿವನಾ। 


a 


ದಿ 


ಯಾವಾಗ ಅವ್ಪಟ್ಟಿಗೆ! ಕ್ವಾರಣ್ಯಕೆ ಹೋಗಿ ಬಾ ಅನ್ನುಬುಟ್ರೋ ಮಾದಪ್ಪನವರು! 
ಕಾರಯ್ಯನವರಿಗೆ ಬಾಳ ದುಕ್ಕ ಬನ್ನುಡ್ತು ಅಯ್ಯೋ ಗುರುವೇ ಗುರುಶ್ರೀ ಪಾದವೇ! 
ತಂದೆ ಹೇಳ್ತೀನಿ ಕೇಳ್‌ ದಮ್ಮಯ್ಯ! ನಾನು ಒಂದು ಮಾತೇಳ್ತೀನಿ। ಕ್ವಾಪ ಮಾಡ್ಕಬೇಡಿ 
ಆಂದ್ಬುಟ್ಟು! ಅದೇನು ಮಾತು ಅಂದ್ರೆ ಹೇಳ್ತೀನಿ ಕೇಳಿ ಸ್ಥಾಮಿ। ಯಾರು ಸುದ್ದಿ ಹೇಳಿದ್ರೂ! 
ಕೌದಳ್ಳಿ ಕಾಳಮ್ಮನ ಸುದ್ದಿ ಮಾತ್ರ ನನಗೆ ಹೇಳಬ್ಯಾಡಿ! ಅಂತವ್ನೋ ಕಾರಯ್ಯಾ। 
ಆಹಾ,... ನೋಡಿ ನಮ್ಮ ಸಿವನಾ। 
ಮಲೆಯೋ ಹುಲಿವಾಹನ ಬರುವ ಚಂದವಾ 
ನೋಡಿ ನಮ್ಮ ಸಿವನಾ! 
ಯಾಕಪ್ಪಾ ಅಂತ ಕೇಳಿದ್ರು! ಏಳ್ತೀನಿ ಕೇಳಿ ಗುರುವೇ। ಅವರು ನಮ್ಮಂತ ದಾಸ 
ಜೋಗಿ, ಗುಡ್ಡ ಜಂಗಮರ ಕಂಡ್ರೆ! ನೀಡಿದ್‌ ಕಾಲ ತೆಗೀನಿಲ್ಲ! ಬಗ್ಗಿದ ತಲೆ ಮೇಲಕ್ಕೆತ್ತಲಿಲ್ಲ, 
ನಮ್ಮನ್ನು ಯಾರು ಅಂತ ನೋಡಿ ದಮ್ಮಯ್ಯ! ಅದಕ್ಕಾಗಿ ಸ್ವಾಮಿ। ಅವರಟ್ಟೆ ಒಳಗೆ 
ಹೊಗಳಿಕೆಯ ತರಹ। ಯಾರಾದ್ರೂ ದಾಸ ಗುಡ್ಡ ಜೋಗಿ! ಯಾರಾದ್ರೂ ಬಂದುಬಿಡ್ತಾರೆ 
ಅಂತ॥ ಅಟ್ಟಿ ಒಳಕ್ಕೆ ಬರ್ತಾರೆ ಅನ್ನುಟ್ಟು! ಹಟ್ಟಿ ಮುಂದೆ ಏನು. ಪಾರ ಮಡಗು ಅಂತ! 
ಕಾಳಿಂಗ ಸರ್ಪಾನೇ ಕಾವಲು ಮಡಗವ್ರೆ! ಬಿಚ್ಚುಗತ್ತಿ ಪಾದ ಮಡ್ಗವ್ಳೇ ದಮ್ಮಯ್ಯ! 
ಅದಕ್ಕಾಗಿ ಅವಳ ಸುದ್ದಿ ನನಗೆ ಹೇಳಬ್ಯಾಡಿ ಅಂತವನೇ। ಕಾರಯ್ಯ। 


240 


ಹ್ಞಾಂ... ನೋಡಿ ನಮ್ಮ ಸಿವನಾ! 
ಆಗಲೀಗ ನಮ್ಮಪ್ಪಾಜಿ ಮಾಯಕಾರ ಮರಿದೇವರು! ಸಬಾಸ್‌ ನನ್ನ ಕಂದ! ಕಾರಯ್ಯ 
ಆಗಿದ್ದ ಪಕ್ಷದಲ್ಲಿ! ನೀನು ಇಲ್ಲೇ ಇರು! ನಾನು ಬಿಕ್ಷಕ್ಕೋಗಿ ಬತ್ತೀನಿ। ಇಲ್ಲದಿದ್ದರೆ ನಾನು 
ಅವಳ ಹಾಲು ಕೊಡಮಾಡಿ ಬರ್ತೀನಿ ಕಂದಯ್ಯ! ಆ ಚಂದ ಮಗನೇ। ನಾನು ಬರೋತನ್ಯ 
ಈ ಗುಡಿ ಗೋಪುರ! ಚೆನ್ನಾಗಿ ನೋಡಿಕೋಬೇಕು। ಬಂದೋರ ಕೈಲಿ ದೂಪ ತಕ್ಕೋಬೇಕು! 
ಬರದವರ ತಪ್ಪು ಕಾಣಿಕೆ ತಕ್ಕೋ ಬೇಕು ಅಂತೇಳ್ಪುಟ್ಟು। ಕಂದ ಕಾರಯ್ಯನಿಗೆ ಬುದ್ಧಿ 
ಹೇಳಿ! ಅಪ್ಪಾಜಿಯವರು ಏಳುಮಲೆ ಹೆತ್ತಯ್ಯನವರು। ಬೇವಿನ ಹಟ್ಟಿಗೆ ಬಿಕ್ಷಿಗೆ ಬತ್ತವ್ರೇ॥ 
ಮಾದಯ್ಯನವರು! 
ಆಹಾ.... ನೋಡಿ ನಮ್ಮ ಸಿವನಾ। 
ಮಲೆಯೋ ಕಿಡುಗಣ್ಣ ಬರುವ ಚಂದಾವಾ 
ಕಾಡಿ ಬೇಡಿ ಸಿವನಾ। 
ಬೇವಿನ ಪಟ್ಟಿಗೆ ಬಿಕ್ಸೆಗೆ ಬರುವುದರೊಳಗಾಗಿ ಇಲ್ಲಿ ಕಾಳಮ್ಮನಿಗೆ ಯಾವ 
ತರಹವಾಗಿ ಹೇಗೆ ಐಸ್ವರ್ಯ ಬಂದ್ಬುಟ್ಟಿದೆ ಅಂತ ಹೇಳಿದ್ರೆ! ನಲವತ್ತೇರು ಒಟ್ಟು 
ಒತ್ತುಟುಕೇ ಎಂಬತ್ತೇರು ಆರಂಬ ಮಾಡ್ತಾರಂತೆ ಹೊಲದಲ್ಲಿ! ಅದೂ ಅಲ್ಲದೇ 
ಕಾಳಮ್ಮನಿಗೆ! ಏಳು ಜನ ಜೀತದಾಳುಗಳು। ಏಳು ಜನ ಕಂಬಳಿಕಾರರು। ಏಳು ಜನ 
ತಮ್ಮ ಗಂಡು ಮಕ್ಕಳು! ಎಲ್ಲ ಇಪ್ಪತ್ತೊಂದು ಜನ ಕೆಲಸ ಮಾಡ್ತಾರೆ ಹೊಲದಲ್ಲಿ! ಆಗ 
ಕೆಲಸ ಮಾಡುವಂತ ಕಾಲದಲ್ಲಿ ಏಳು ನೂರೆಪ್ಪತ್ತು ಕಂಡುಗ ಎಳ್ಳು ಬೆಳೆದು! ಬಗಲು 
ರಾಸಿ ಆಕ್ಸುಟ್ಟವ್ರೆ! ಆದ್ರೆ ಕಾಳಮ್ಮ ಅಂತಕ್ಕವಳು। ಏಳು ನೂರೆಪ್ಪತ್ತು ಕಂಡುಗ ಎಳ್ಳು! 
ಮುಗಿಲ ರಾಸಿ ಮೇಲೆ! ಎಪ್ಪತ್ತೇಳು ಮೊಳಸೀರೆ ಒಂದೇ ಸುತ್ತು ಸುತ್ತುಕೊಂಡು 
ಕೂಡಿರುವಂತೆ ಐಸ್ವರ್ಯ ಬಂದುಬುಡ್ತು ಕಾಳಮ್ಮನಿಗೆ ಅಲ್ಲಿಗೆ! ಬೇವಿನಕಾಳಿ ಕಾಲು 
ತೊಳೆಯಲಿಕ್ಕೆ! ನಡಟ್ಟಿ ಒಳಗೆ ಪಚ್ಚದ ಕಲ್ಲು! ಮೂಡಲ ಬರೋ ಸೂರ್ಯನಿಗೆ! ಮೂಡಲ 
ಮುಕ ಹಾಕ್ಕಂಡು! ಎಡಬಲ ರಾಮ ಕಣಜ ಲಕ್ಷ್ಮಣ ಕಣಜ। ದನ ಕುರಿಗಳಿಗುಂಟು 
ಅಪರಂಜಿ ಗುಂಟು। ಗುರುವೇ ಚಿನ್ನದ ಕಲಗಚ್ಚಿನಲ್ಲಿ! ಗುಂಚಕ್ಕಿ ನೀರು ಕುಡೀತಾವೆ 
ಅಂತೇಳಿ! ಮಾಯದ ಬಲೇನ ಬುಟ್ಟಿದ್ದಂತೆ! ರಾಗಿ ಸುತ್ತ ಬೆಜ್ಜಲು ತರಿಗೆಂಡ ಬಿಟ್ಟಿದ್ದ 
ಕಾಳಮ್ಮ!* 
ಒಂದನೇ ಬಾಕಲಲ್ಲಿ ದನ ಕಟ್ಟವ್ರೆ! ಎರಡನೇ ಬಾಗಿಲಲ್ಲಿ ಕಡ್ಕೋ ನಾಯಿ ಕಟ್ಟಿವ್ರೆ! 
ಮೂರನೇ ಬಾಕಲಲ್ಲಿ ಬಂದೂಕದಲ್ಲಿ ಪಾರ ಮಡಗವುೆ! ನಾಕನೇ ಬಾಗಿಲಲ್ಲಿ ಬಿಚ್ಚುಗತ್ತಿ 
ಪಾರ ಮಡಗಪ್ರೇ" ೨ 11 
ರಾಗಿ ಬೀಸೋ ಕಲ್ಲೆಲ್ಲ ಚಿನ್ನ ಬೆರಳಿ ಅಪರಂಜಿ! 
ಕಲ್ಲು ಕಟ್ಟಿ ಮೇಯವು ಇಪ್ಪತ್ನಾಲ್ತು ಏರೆತ್ತು! 
ನಲವತ್ರೆಂಟ್‌ ಏರ್ಯಟ್ಟಿ ಆರಂಬ ಮಾಡಿಸ್ತಿರುವಳು! 
ನಲವತ್ತೆಂಟ್‌ ಜನ ಜೀತಗಾರ್ರ ತಡದವಳೆ! 


241 


ಕಾಳಮ್ಮುಂಗೆ ಏಳು ಸಲುಗೆ ಕುರಿಯಾದವಂತೆ! 
ಏಳು ಸಲುಗೆ ದನವಾದವಂತೆ! 


ಬೇವುನ್ನಟ್ಟಿ ಒಳಗೆ ಕಾಳಮ್ಮ! ಸಿರಿಸಂಪತ್ತಿನಲ್ಲಿ ವಾಲಾಡ್ತಾ ಇದ್ದಾಳೆ! ಆರು 
ಸಾವುಕೆ ಚುಜ್ಜಲಟ್ಟಿ ಕಟ್ಟವಳೆ! ಮೂರು ಸಾವ್ರಕೆ ಬೇವುನ ಹಟ್ಟಿ ಕಟ್ಟವಳೆ। ಬೇವಿನಟ್ಟಿಗೆ 
ಚುಜ್ಜಲಟ್ಟಿಗೆ! ಹಿಡುದ ಕತ್ತಿ ಪಾರ! ಮೊರ್ದು ಬರುವಂತ ಹಾವುನ ಪಾರ!” 


ಡೊಳ್ಳು ಮುರಿದು ಮುಂಗೈ ಮೇಲೆ ಮಡಿಕ್ಕಂಡು ಕೂತವಳಂತೆ। ಕಾಳಮ್ಮನಿಗೆ 
ಕಣ್ಣೇ ಕಾಣ ಬರೋಲ್ಲಂತೆ! ಆತರ ಕಾಳಮ್ಮ ಹೊಲದಲ್ಲಿ! ಎರಡು ಕಡೆ ಕೆಲಸ 
ಮಾಡಿಸ್ಕಂಡು ಕುಂತವೃಂತೆ! ಈ ನಮ್ಮಪ್ಪಾಜಿ ಮಾಯಕಾರ ಮಾದಪ್ಪನವರು! ಅಲ್ಲಿಗೆ 
ಬೇವಿನ ಹಟ್ಟಿಗೆ ಬಿಕ್ಸೆಗೆ ಬರುವಂತ ಕಾಲದಲ್ಲಿ! ಆಗ ಇನ್ನೊಂದು ಆಲೋಚನೆ ಮಾಡ್ತಾರೆ! 
ಇದ್ದಕ್ಕಿದ್ದಾಗೆ ನಾನು ಇವಳಟ್ಟಿಗೆ ಬಿಕ್ಷೆಗೆ ಹೋಗಬಾರದಲ್ಲ ಮೊದಲಾಗಿ ಎಲ್ಲಾದ್ರೂ 
ಒಂದು ಕಡೆ ಕೂತ್ಕಂಡು! ಇವಳ ಆಡಳಿತವನ್ನೆಲ್ಲಾ ನೋಡ್ಬುಟ್ಟು! ಆಮ್ಯಾಕೆ ತಣತಣ 
ಅಂತ ಹೋಗಬೇಕು! ಅಂತ ಅಪ್ಪಾಜಿಯವರು ಬೇವಿನ ಮರದ ಮೇಲೆ ನೋಡ್ತಾ 
ಕುಂತಪ್ರೇ! ಮಾದೇವಾ। 


ನೋಡಿ ನಮ್ಮ ಸಿವನಾ। 
ಮಲೆಯೋ ಮಾದೇವ ಬರುವ ಚಂದವಾ 
ಕಾಡಿ ಬೇಡಿ ಸಿವನಾ! 


ಬೇವಿನ ಮರದ ಮೇಲೆ ಆಡಳಿತ ನೋಡ್ತಾ ಕುಂತಿರುವಂತೆ! ಆಗ 
ಕಾಳಮ್ಮನಂತಕ್ಕಂತವಳು! ಏಳು ನೂರೆಪ್ಪತ್ತು ಕಂಡುಗ ಎಳ್ಳು ಬೆಳೆದು ಬಿಟ್ನಲ್ಲಾ। ಆಗಲೇ 
ಮದ್ಯಾನ ಆಗೋಯ್ತು! ಅಲ್ಲೇ ಆದ್ರೆ ಕಾಳಮ್ಮ ಏನ್‌ ಮಾಡ್ತಾಳೆ ಅಂತ ಹೇಳಿದ್ರೆ! 
ಏನಯ್ಯಾ ನಾನು ಹೋಗಿ ನಾನು ಉಡ್ಕಂಡು! ನಿಮಗೆಲ್ಲಾ ಹಿಟ್ಟೊತ್ಕೊಂಡು ಬರ್ತೀನಿ 
ಅನ್ಬುಟ್ಟು! ಅವರನ್ನೆಲ್ಲಾ ಕರೆದು ಬುದ್ದಿ ಹೇಳ್ಬುಟ್ಟು! ಕಾಳಮ್ಮನಂತವಳು ಹಿಟ್ಟು 
ಮಾಡಿಸ್ಕಂಬರಕ್ಕೆ ಅವಳು ಬೇವಿನ ಹಟ್ಟಿಗೆ ಬರ್ತಾಳೆ! ಅವಳು! 


ನೋಡಿ ನಮ್ಮ ಸಿವನಾ! 


ಅಲ್ಲಿಗೆ ಬೇವಿನ ಹಟ್ಟಿಗೆ ಬಂದು! ಸೊಸೇನ ಕೂಗಿದಂತಾ ಕಾಲದಲ್ಲಿ] ಏಳು ಜನ 
ಸೊಸೆಯರು! ಏನಪ್ಪಾ ಅಂತೇಳಿದ್ರೆ! ಆಲಾಜಿ ಬ್ಯಾಲಾಜಿ, ನಿಂಗಾಜಿ, ನೀಲಾಜಿ! ಸುವರ್ಣೆ 
ಪದ್ಮಾವತಿ! ತನ್ನ ಅಣ್ಣನ ಮಗ ಜುಂಜೇ ಗೌಡನ ಮಗಳು ದ್ಕಾವಾಜಮ್ಮ! ಹಾಲಿಬ್ಯಾ 
ದ್ಯಾವಾಜಮ್ಮ ಅನ್ನುಟ್ರಂತೆ! ಹಾಲಿದ್ಯಾ ಅತ್ತೆಮ್ಮಾ ಅಂತಾ ಓಡಿ ಬಂದ್ಲಂತೆ] ಕೈಕಾಲಿಗೆ 
ನೀರು ಕೊಟ್ಟಳಂತೆ ದೇವಾಜಮ್ಮ। ಆಗ ಹೋಗಿ ನಡು ಮಲೆಯಲ್ಲಿ ಕೂತುಕೊಂಡು 
ಬಿಟ್ಟ ಕಾಲದಲ್ಲಿ! ಏನ್ರಮ್ಮ ನಾನು ಏಳ್ನೂರ ಎಪ್ಪತ್ತು ಕಂಡುಗ ಎಳ್ಳು ಬೆಳೆದಾಕ್ಬುಟ್ಟು 
ಬಂದಿವ್ನಿ! ಏನಾದ್ರೂ ಮುಂಡೆ ಮಕ್ಕಳು! ತಲೆಗೊಂದಿಡಿ ಅಂತ ಎತ್ಯಂಬುಟ್ರೆ! ನನ್ನ 


242 


ಎಳ್ಳಿನ ರಾಸಿ ಕಮ್ಮಿ ಆಗೋಯ್ತದೆ ಅಂತೇಳ್ಸುಟ್ಟು। ಬಿರ್ರ ಬಿರ್ರನೆ ಅಡಿಗೆ ಮಾಡಿ ಅನ್ಸುಟ್ಟಂತೆ! 
ಆಗ ದ್ಯಾವಾಜಮ್ಮನೆಂಬವಳು। ಆರು ಜನ ವಾರ್ಗಶ್ವೀರ್ನ ಕರೆದ್ಬುಟ್ಟು! ಇಗೋ ನೀವು 
ಆ ಹಟ್ಟು BUR ಮಾಡಿ ಅನ್ಸುಟ್ಟು! ನಮ್ಮ ಅತ್ತೆಮ್ಮ ಎಳ್ಳು ಕಣಕ್ಕೆ ಹೋದ್ರೆ! 
ಬರೋ ಇ ದಿನವಾದ್ದೋ ಸಃ ಸ 
ನಾಗಿರತಕ್ಕಂತವಳು! ಅವರಣ್ಣನ ಮಗಳು ಹ | Rs ಮೂ 
ನ್ಗ | ು ಏನ್ಮಾಡ್ತಿದ್ದಪ್ಪಾ ಅಂತ 
ಹೇಳಿದ್ರೆ! ತಮ್ಮ ಅತ್ತೆಮ್ಮನಿಗೆ। ಬೇಗ ಅಡಿಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು! ಹಾಲು 
ಅನ್ನ ಪಾಲು ಪಂಚಾಮೃತ ಮಾಡಿಬಿಟ್ಟಳಂತೆ! ಮಾಡ್ಬುಟ್ಟು ಅತ್ರೆಮ್ಮಾ' ಅತ್ತೆಮ್ಮ ಕ್ಸಿ 
ನೀಡಿ ಅಂದ್ಲಂತೆ! ಕೈ ನೀಡಿ ಇಸ್ಕಂಬುಟ್ಲು ಕಾಲು ತೊಳ್ಳಂಬುಟ್ಟು! ಅವಳ ಮುಂದೆ 
ತೇವಟಗೆ 'ಮಡಗಿದ್ದಂತೆ! ಏನು ಕೂತ್ಕಂಬುಟ್ಟು! ಏನ್‌ ಕೇಳ್ತಾಳೆ ಅಂದ್ರೆ! ಏನಮ್ಮಾ 
ನನಗೆ ಅಡಿಗೆ ಮಾಡಿದ್ದೀಯೋ। ಹಿಟ್ಟು ಮಾಡಿದ್ದೀಯೋ ಅಂತ ಕೇಳಿದ್ದಂತೆ! ಆಗ 
ಹೇಳ್ತಾಳೆ ದ್ಯಾವಾಜಮ್ಮ! ಅತ್ತೆಮ್ಮ ಅತ್ರೆಮ್ಮ ನೀವು ಎಳ್ಳು ಕಣಕ್ಕೆ ಹೋದ್ರೆ ಬರೋದು 
ಎಷ್ಟು ದಿನವುದ್ದೋ ಅನ್ಬುಟ್ಟು। ಹಾಲು ಅನ್ನ ಪಾಲು ಪಂಚಾಮೃತ ಮಾಡ್ದೆ! ಆವಾಗ 
ಬೇವಿನ ಕಾಳಮ್ಮನಿಗೆ ಬಾಳ ಕೋಪ ಬನ್ಬುಟ್ಟು! ಏನಲೇ ನನ್ನ ಸವತಿ ಮಗಳೇ। ಹಾಲು 
ಅನ್ನ ಪಾಲು ಪಂಚಾಮೃತ ಮಾಡಿದ್ರೆ! ಇಷ್ಟು ಗಾತ್ರ ಬದುಕನ್ನು ನಾನು ಸಂಪಾಬ್ನೆ 
ಮಾಡ್ತಿದ್ದ! ನಿಮ್ಮಪ್ಪನ್ನ ತಿನ್ನೋವ್ನ ಮಗಳೇ। ಅಂದ್ಬುಟ್ಟು ಸತ್ಯವಂತೆ ದ್ಯಾವಾಜಮ್ಮನಿಗೆ 
ಅಲ್ಲೆ! ಕೀನ ಕಟ್ಟಾವಾಗಿ ಬಯ್ತಾ ಅವಳೇ! 
ನೋಡಿ ನಮ್ಮ ಸಿವನಾ! 
ಮಲೆಯೋ ಕಿಡುಗಣ್ಣ ಬರುವ ಚಂದವಾ। 
ಸರಿ ಅತ್ತೆಮ್ಮನವರೇ ನನಗೆ ತಿಳೀಲಿಲ್ಲ! ಏನ್‌ ಮಾಡಬೇಕು ಅಂತ ಹೇಳಿ ಅಂತ 
ಕೇಳಿದ್ದಂತೆ! ಆಗ ದ್ಯಾವಾಜಮ್ಮನು ಹೇಳ್ತೀನಿ ಕೇಳು! ಸವತಿ ಮಗಳೇ ಮೂರು ಹೊಲದಲಿ 
ಬೆಳೆದು ಮಾಡಿರತಕ್ಕಂತ ಮಗ್ಗುಲು ರಾಗಿ ಒಂದು ಮಾನ ಅಳ್ಳಂಬನ್ನುಟ್ಟು! ನೀನು 
ನನಗೆ ಅರೆದು ಅಂಬಲಿ ಕಾಯಿಸತಕ್ಕಂತವಳೇ। ಕಾಳವ್ಹಾ! 
ಆಹಾ.... ನೋಡಿ ನಮ್ಮ ಸಿವನಾ! 


ಯಾವಾಗ ಅರೆದು ಅಂಬಲಿ ಕಾಯಿಸು ಅಂತ ಹೇಳ್ಬುಟ್ಲೋ! ದ್ಯಾವಾಜಮ್ಮನಿಗೆ 
ಬಾಳ ದುಕ್ಕ ಕೋಪ ಬಂದ್ಬುಟ್ಟು! ಅಯ್ಯಯ್ಯೋ ಸಿವನೇ ಎಂತ ಬಡಸ್ತಾನದ ಮಾತು 
ಹೇಳಿಬುಟ್ಲು ನಮ್ಮ ಅತ್ತೆಮ್ಮಾ! ಹೆಜ್ಜೆಗೊಂದು ಗುಳಿ! ಗೇಣಿಗೊಂದು ಗುಳಿ! ದವಸವೇ 
ತಂದು ತುಂಚವಳೇ। ನಮ್ಮ ಅತ್ತೆಮ್ಮಾ! ಇಂತ ಬಡಸ್ತನದ ಮಾತು ಹೇಳಿದ್ದಲ್ಲಾ ಅನ್ಬುಟ್ಟು! 
ನನಗೇನು ಅತ್ತೆಮ್ಮಾ! ಹೇಳದಂತೆ ಮಾಡ್ಬೇಕು! ಅತ್ತೆ ಕೈಲಿ ಸೊಸೆ ಸರೆ ಅನ್ಸುಟ್ಟು। 
ಅಲ್ಲಿಂದ ದ್ಯಾವಾಜಮ್ಮನಾದಂತಕ್ಕವಳು! ಒಂದು ಮಾನ ರಾಗಿ ಅಳ್ಕಂಡು ಬಂದ್ದುಟ್ಟು 
ಸರಸ್ವತಿ ಒಳಗೆ ಸಣ್ಣಗೆ ಬೀಸಿ! ಹಿಟ್ಟು ಕೊಳೆದು ಎತ್ಸಂಬುಟ್ಟು! ಒಂದು ಅರುವಿ 
ನೀರ್ಬುಟ್ಟುಟ್ಟು! ಅತ್ತೆಮ್ಮಾ ಅಂಬಲಿ ತಯಾರಾಯಿತು ಅಂದ್ಲುಟ್ಲಿಂತೆ! ಅಲ್ಲಿಗೆ ತತ್ತಮ್ಮ 


243 


ಅಂತ Moe ಮೂರು ಫಟ ಮುರಿದು! ps ಮೇಲೆ ಸ 
[3 


ಆಹಾ.... ನೋಡಿ ನಮ್ಮ ಸಿವನಾ। '.* 


ಯಾವಾಗ ಅಂಬಲಿಗೆ ಬೆಟ್‌ ಹಾಕಿ ನೋಡ್ಬುಟ್ಲೋ! ಕಾಳಮ್ಮ ಅವಳ ಕಣ್‌ಗೆ। 
ಸ್ವಲ್ಪ ಗಟ್ಟಿಗೆ ಕಂಡ್ಬುಡ್ತು! ಅಲ್ಲಿಗೆ ಅಂತವಳೇ। ಏನಮ್ಮಾ ದ್ಯಾವಾಜಿ ದ್ಯಾವಾಜಿ ನಿಮ್ಮಪ್ಪನ್ನ 
ಬಾಯಿಲ್ಲಿ ಅಂತ ಕರದ್ದುಟ್ಲು! ಆಗ ಕೋಣೆಯಿಂದ ಬಂದು! ಏನತ್ತೆಮ್ಮ ಎಂದು 
ಗ್ಗಿಸಿ ನಿಂತಕೊಂಡು! ಅಲ್ಲ ಕಣೆ ಸವತಿ ಎತ್‌ ಮಗಳೇ। ಇನ್ನೂ ವಸಿ ತೆಳ್ಳಗೆ 
ಕಾಯಿಸಿದ್ರೆ | ನಿಮ್ಮಪ್ಪನ ಮನೆಯಿಂದ ತರ್ರಿದ್ಯಾ ನೀರಾಃ ನಿಮ್ಮಪ್ಪನ ಮನೆಯಿಂದ ತರ್ರಿದ್ಯಾ 
ಸೌದ್ಧಾ ಅಂದ್ಲಂತೆ! ಅತ್ತೆಮ್ಮ ನಾನು ಕಾಣೆ ಅನ್ಸುಟ್ಟು। ತಿರುಗಿ ಶಕ್ಕಂಡೋಗುಯ್ದು ಬುಟ್ಟು! 
ಇನ್ನೊಂದರವಿ ನೀರೂದುಬುಟ್ಟು! ಇನ್ನೊಂದು ಉರಿಹಾಕಿ! ಇನ್ನೊಂದು ಮರಳ 








ಗೆರೆ, me | ಅದರೊಳಗೆ ಕಂಡು ಬಂದುಬುಡ್ತು! ಆಗ ಸಂಶೋಸ ಬಂದ್ಬುಡ್ತು! 
ಕಾಳಮ್ಮನಿಗೆ! ಸಂತೋಸ ಬಂದ್ಬುಡ್ತು! ಈ ದ್ಯಾವಾಜಿ ನಮ್ಮ ಣ್ಣನ ಮಗಳು! ಹಿರಿ 
ಸೊಸೆ ನೀನು! ನಾನು ಎಳ್ಳು ಕಣಕ್ಕೆ ಬರೋದು ಎಷ್ಟು ದಿವಸವಾದ್ದೋ ಏನೋ! 
ಅದರೊಳಗೆ ನಿನಗೆ ಮೂರು ಬುದ್ಧಿ ಮಾತು ಹೇಳ್ಕೊಡ್ತೀನಿ! ಕೇಳು ಬಾ ಅಂತ ಕರೆದು! 
ತೊಡೆ ಮೇಲೆ ಕೂರಿಸಿಕೊಂಡು! ಸೊಸೆಗೆ ಬುದ್ಧಿ ಹೇಳ್ತಾ ಕುಂತವಳೇ ಕಾಳಮ್ಮ 


ಹಾ.... ನೋಡಿ ನಮ್ಮ ಸಿವನಾ1 


ಸೆಗೆ ಯಾವತರ ಬುದ್ಧಿ ಹೇಳ್ತಾವೈ ಅಂತ ಹೇಳಿದ್ರೆ! ಏನಮ್ಮಾ ದ್ಯಾವಾಜಿ 
ಗಳೇ ನನ್ನ ಹಿರೇಸೊಸೇನೇ ಮನೆಗೆ ದೊಡ್ಡವಳು! ಇದೋ ನಾನು ವೋದ 

ನು ಎಳ್ಳು ಕಣಕ್ಕೆ ವಮೊಂಟೋದ್ಮೆ ಲೆ! ಯಾರಾದ್ರೂ ಕಾಳಮ್ಮ ಬದುಕ್ತಾಳೆ, 
ei iD ತೇಳ್ಳಟ್ಟು! ಕೆಟ್ಟಾಗ ನೆಂಟರಿಲ್ಲ ಬ್ಲ ತಿರ್ಯಂಡು ತಿನ್ನುವಾಗ ದೇವರಿಲ್ಲ ಅಂದಾಗೆ) 
ಬಾಗ ಕಾಳಮ್ಮ ಬ! ದುಕ್ತಾಳೆ ಅನ್ನುಟ್ಟು। ಯಾರಾದ್ರೂ ಅಯ್ಯ ಗಳು ಅಪ್ಪಗಳು। ಗುಡ್ಡಗಳು 
ಜೋಗಿಗಳು! ಜಂಗಮರು ಬರಾ; ರೆ ಅವರಿಗೆಲ್ಲಾ RARE ರಾಗಿ ಕೊಡ್ತಾ ಬಂದ್ರೆ! 
ನನ್ನ ಮನೇಲಿ ಏಳು ಸೇರು ರಾಗಿ ಕಾಲಿ ಆಗ್ಬುಡ್ತದೆ। ಆ ಏಳುಸೇರು "ರಾಗಿ' 'ತಂದ್ಟಿಟ್ಟು 
ಕ ಸತಿ ಒಳಗೆ ಸಣ್ಣ ಬೀಜ ತೆಗೆದ್ದುಟ್ಟು। ಹಸಿಟ್ಟು ತೊಳೆದು ಎತ್ಕಂಬುಟ್ಟು! ಹಾಲಿಗ್‌ 
ಒಂದೊಂದ್‌ ಬ್ಯಾಲದ ದ ಕಾಯಿಗಾತ್ತ! ಒಂದೊಂದು ಏಳು ಮುದ್ದೆ ಹಟ್ಟು ಮಾಡಿಬಿಟ್ಟು! 


A 


ಆಣನ 


ನೆ 
(CE 


244 


ಏಳು ಜನ ಗಂಡು ಮಕ್ಕಳಿಗೆ ಕೊಟ್ಟದ್ದೆ ಆದ್ರೆ! ನನ್ನ ಕನ್ನಾಮಣಿಗಳೇ॥ ಅವರು ಇನ್ನೂ 
ಬದ್ರಾಗೆ ಬರ್ತಾರೆ ಕಣಮ್ಮಿ! ದ್ಯಾವಾಜೀ... 


ಆಹಾ.... ನೋಡಿ ನಮ್ಮ ಸಿವನಾ॥ 


ಅವರು ಇನ್ನೂ ಬದ್ರಾಗೆ ಉಳಿದಾವ್ರೆ ದ್ಯಾವಾಜಿ। ಇದರೊಳಗೆ ಇನ್ನೊಂದು ಮೂರು 
ಮಾತು ಹೇಳ್ತೀನಿ! ಕೇಳು ದ್ಯಾವಾಜಿ। ನನ್ನಟ್ಟಿವಳೆಗೆ ಎಲ್ಲಾ ಹೋಗ್ಯಕ್ಕಂತ! ನಡುದಾರಿ 
ಇದು! ಯಾರಾದರೂ ವೋಗ್ತೀರೋ ಅಂತ ಕಾಲದಲ್ಲಿ! ಇಗೋ ವಸಿ ಸುಣ್ಣ ಕೊಡಮ್ಮಿ 
ಅಂತ ಕೇಳ್ಬುಟ್ರೆ! ಏನಾದ್ರೂ ಒಂದು ಸಾಸುವೆ ಗಾತ್ರ ಸುಣ್ಣ ಈಸ್ಕಂಬುಟ್ರೆ।! ಯಾರಾದ್ರೂ 
ಪಟಪಟ ಒದ್ದಾಡ್ಬುಟ್ಟು! ಪ್ರಾಣ ವೋಗ್ತಿದೆ ಅನ್ಬುಟ್ರೆ। ಒಂದು ತೊಟ್ಟು ಬಾಯಿಗೆ ನೀರು 
ಬಿಟ್ಟು ಗಿಟ್ಟೇ! ಇಗೋ ಇನ್ನೊಂದು ಮಾತು ಹೇಳ್ತೀನಿ ಕೇಳಮ್ಮಿ! ನೀನು ಸರಸ್ವತಿ ಒಳಗೆ 
ಸಣ್ಣಗೆ ಬೀಸಿದ ರಾಗಿ! ಅದರೂಳೆಗೆ ಒಂದೊಂದು ಸಣ್ಣ ರಾಗಿ ಕಾಳು ಉಳ್ಳೊಂಡು 
ಬುಡ್ತವೆ! ನಿನಗೆ ಕಣ್ಣು ತಪ್ಪಿಸಿ ಉಳ್ಳಂಡು ಬುಡ್ತವೆ! ಅದ್‌ ಜ್ವಾಪಾನ ಬ್ಯಾವಾಜಿ। ಸರಿ 
ಅತ್ತೆಮ್ಮಾ! ನನ್ನ ಕಣ್‌ ತಪ್ಪಿಸಿ ಉಳ್ಳೊಂಡ ರಾಗಿಗೆ! ನಾನ್‌ ಏನ್‌ ಮಾಡ್ಲಿ ಆತ್ತೆಮ್ಮಾ 
ಅಂದ್ಲು! ಆ ರಾಗಿ ಕಲ್ಲಿನ ಸುತ್ತ ದ್ಯಾವಾಜಿ ನೀನು ಉಕ್ಕಿನ ಸೂಜಿಯಾಗೆ ಉಳಿಸವ್ವಾ! 


ಆಹಾ.... ನೋಡಿ ನಮ್ಮ ಸಿವನಾ! 


ಅದಾಯ್ತು ಇನ್ನೊಂದು ಮಾತೇಳ್ವೀನಿ ಕೇಳು ದ್ಯಾವಾಜಿ। ನನ್ನಟ್ಟಿ ಒಳಗೆ! ರಾತ್ರಿ 

ಹೊತ್ತು ಅವ್ವ ಮಾಡ್ಕಂತ। ಅಂಬಲಿ ಹಿಟ್ಟು ಉಳ್ಳಿ ಅದೂ ತಂಗಳು ಮಜ್ಜಿಗೆ ಅದಲ್ಲಾ! 
ಏನಾರ ಮಿಕ್ಕಂಡ್ರೆ ಅದನ್ನ ತಕ್ಕಂಡೋಗಿ! ಹಿಂದ್ಲಟ್ಟಿ ಕಲ್ಲಚ್ಚಿಗೆ ಸುರಿತಿದ್ದೆ! ಆ ಕಲ್ಲಚ್ಚಿನಲ್ಲಿ 
ನನ್ನ ಆ ಎತ್ನಳು ಕ್ಹಾಣಗಳು। ಕುಡಿದೇ ಇನ್ನೂ ಬದ್ರಾಗವೇ ಕಣ್‌ ದ್ಯಾವಾಜಿ। ಅದೆಲ್ಲಾ 
ಹಿಂದ್ಲಟ್ಟಿ ಒಳಗೆ ಹಾಕಿದ್ದೆ! ಕಾಗೆ ಎತ್ಯಂಡೋಗ್ರವೆ। ಹದ್ದು ಹಿಟ್ಟು ಹೊತ್ತಕಂಡೋಗ್ತವೆ! 
ಪಾರ್ದಾಳಗಳು ಬರ್ತಾವೆ! ಕಾಳ ತಿನ್ಕಂಡು ಹೊರಟೋಗ್ತಾವೆ ದೇವಾಜಿ। ಅಲ್ಲಾ ಅತ್ತಿಗೆಮ್ಮಾ 
ನಾನು ಮುಂದಟ್ಟಿ ಒಳಗೆ ಇರ್ತೀನಿ! ಹಿಂದ್ಲಟ್ಟಿ ಒಳಗೆ ಕಾಗೆ, ಗುಬ್ಬಚ್ಚಿ, ಹದ್ದು ನಾ 
ಕಂಡಿರ್ವೀನಾ ಅತ್ತೆಮ್ಮಾ! ಅವೆಲ್ಲಾ ಬದ್ದೆಯಿದ್ದಂಗೆ ಮಾಡ್ಬೇಕಾದ್ರೆ! ನಾ ಹೇಳ್ತೀನಿ ಕೇಳು 
ದೇವಾಜಿ! ನನ್ನ ಹಿಂದ್ಲಟ್ಟ ಒಳಗೇ। ನೀನು ಮಂಜಿನ ಬಲೆಯ ಬೀಸವ್ಹಾ! 

ಆಹಾ.... ನೋಡಿ ನಮ್ಮ ಸಿವನಾ। 

ಮಲೆಯೋ ಬೆಳ್ಳಿ ವಾಹನ ಬರುವ ಚಂದವಾ 

ಮಲೆಯೋ ಮಾದೇವ ಬರುವ ಚಂದವಾ 

ಕಾಡಿ ಬೇಡಿ ಸಿವನಾ 


ಕಾಳಮ್ಮ ಈ ತರ ಬುದ್ಧಿ ಯೇಳ್ಬುಟ್ಟು। ಅಮ್ಮಾ ಹೇಳ್ತೀನಿ ಕೇಳಮ್ಮಾ! ದ್ಯಾವಾಜಿ 
ಉಸಾರಾಗಿರ್ಬೇಕು ಅಂತ ಹೇಳ್ಳುಟ್ಲು ಆ ಬೇವುನ ಕಾಳಿ ಕಿರಿಸೊಸೆ ನಿಂಗಾಜಿ! ಇತ್ತಿದ್ದ 
ಕಡ್ಡಿಯ ಅತ್ಸಗಾಕೋ ಹಂಗಿಲ್ಲ! ಉಕ್ಕಂಡುಣಕೊಂಡ ಗುಣ್‌ ಕಲ್ಲಂಗೆ! ಮೂಲೇಲಾದರೂ 


245 


ಕುಂಶವಳೆ। ನೋಡಮ್ಮಾ ಶಿವನಾ! ನೋಡ್ದ ಬೇವುನ ಕಾಳಮ್ಮ! ಅಲ್‌ ನನ್ನ ಸವತಿ 
ಮಗಳೆ! ಉಣ್ಯಂಡುಂಣ್ಯಂಡು ಗುಣ್ಯಲ್ಲಂಗ ಮೂಲೇಲಿ! ಕುಂತಿದ್ದೀಯಾ ಅಂತ್ಸೇಳಿ! 
ಬೇವುನ್ಯಾಳಿ ಅವಳ ಮುಂದಲೆ ಹಿಡ್ಕಂಡು! ಬೆನ್ನುನ ಮ್ಯಾಲೆ ಒಂದ್‌ ಗುದ್ದು ಗುದ್ದುದ್ದಂತೆ! 
ಅಕ್ಕ ದ್ಯಾವಾಜಿ ಅಂತ ಕಿರಿಸೊಸೆ ಕೂಕ್ಯೋತಿದ್ರೆ! ದ್ಯಾವಾಜಮ್ಮ ಓಡ್ಬಂದು ತಂಗಿ ಬುಡುಸ್ತ! 
ಇವದ್ಲೆಲ್ಲ ತಕ್ಕಾದ ಕೆಲಸ ಕೊಡ್ಡಿದ್ರೆ ಕಳ್‌ ಬಿದ್ದೋಯ್ತವೆ! ನನ್ನ ಆಸ್ತಿ ಐಸ್ವರ್ಯವೆಲ್ಲಾ 
ಹಾಳಾಗೋಯ್ತದೆ! ಹೋದ್ರೆ ಇವರ ಅಪ್ಪಂದೋತೋ ಅಂತ್ಟೇಳಿ। ಬೇವಿನ ಕಾಳಮ್ಮ 
ಏಳು ಮಂದಿ ಸೊಸೆದ್ನ ಕರ್‌ದ್ಲು ಏನತ್ತಮ್ಮ ಏನತ್ತಮ್ಮ ಅಂತ್ಹೇಳಿ ದಂಡ್ಕಕ್ಕೆ ಬಂದ್ರಂತೆ! 
ಏನ್ಲಾ ಸೊಸೇರೆ ನಾನು ಕಣಕ್ಕೋಗ್ಬೇಕು। ಮುನ್ನೂರು ಮೂವತ್ತು ಪಲ್ಲ ಎಳ್‌ ಒಕ್ಸಿ 
ಆಯ್ತಾದೆ! ಜೀತಗಾರ್ರ ನಂಬಕೆ ಸಾಧ್ಯವಿಲ್ಲ! ಯಾನಾರ ದುಡುಗೆಟ್‌ ಮುಕ್ಕಿ ರಾಸ್ಯಕಿ 
ಕೈಹಾಕಿ! ಎಳ್ಳುಕ್ಕಿ! ಎಲ್ಲಿ ಎಂಜುಲ ಮಾಡ್ಬುಟ್ಟಾವೋ ಕಾಣೆ! ನಮ್ಮನೆ ದೇವರು 
ಕುಲದೇವರು ನೋಡಿದ್ರೆ! ಬೆಳ್‌ ತೋರ್ಸುದ್ರೆ ಹಸ್ತಾ ನುಂಗ್ತಾನೆ! ಇಂತೆ ಕುಲಗೆಟ್‌ 
ದೇವರ್ಗಳು ನಮ್ಮವು! ನಾನು ಬ್ಯಾಗನೆ ಕಣಕೋಯ್ದಿದ್ದೀನಿ! ನಾನತ್ಸಗೋದ್ದೆ! 
ನೀವಾತ್ಸಗೇನ್ಮಾಡ್ತೀರಿ! ನೀವೇಳಿದ ಕೆಲ್ಸ ಮಾಡ್ತೀವಿ ಅತ್ತೆಮ್ಮ! ಬೇವುನ ಕಾಳಮ್ಮ ಸುತ್ತ 
ಮುತ್ತಾ ಕಣ್ಣಾಡುಸ್ನ। ಬೀಸುವ ಕಲ್ಲುನ ಸುತ್ತಾ ಸಣ್ಣಿರವೆ ಸಾಲಿಟ್ಟಿದ್ದೋ! ಅವ್ವೆ ಅವ್ವೆ 
ಹಾಳು ಮುಂಡೇರೆ। ನೀವೆಲ್ಲ ಸೇರಿ ನಮ್ಮನೆ ಹಾಳ್ಮಾಡ್ಬುಡ್ತೀರಿ! ಎರಾಗಳ್‌ ಬಂದು 
ರಾಗೀನೆಲ್ಲಾ ಎಳಕಂಡೋಯ್ತಾ ಅವಲ್ಲಾ। ಏನ್ಲಾ ಸೊಸಯಂದಿರಾ ಯಾರು ರಾಗಿ 
ಬೀಸ್ಟೋರು। ಅಂತ! ಸೊಸೆರೆಲ್ಲಾ ಗಡಾಗಡ್ಡೆ ನಡೀಕಂಡು ನಿಂತಿದ್ರೆ! ಕಿರಿಸೊಸೆ ನಿಂಗಾಜಿ 
ಗರುಡ ಗಂಬದಾಗೆ ನಿಂತಿದ್ದು! ಯಾರ ಅವ್ಳ ಅಲ್ಲಿ ಮಾರಿ ನಿಂತರೊಂಗೆ ನಿಂತಿರೋಳು! 
ಬಾರ್ಲಾ ಇತ್ತಾಗಿ ಅಂತ ಕೂಗ್ಗ! ಕಿರಿಸೊಸೆ ಗರಬವೇ ನಡುಗೋಯ್ತು! ಈ ಕೆಟ್ಮುಂಡೆ 
ಮಾತ ಕೇಳಿದ್ರೆ! ಇನ್ನೇನು ಕೊಲೆ ಕೊಟ್ಟಾಳೋ ಅಂತೇಳಿ! ಅತ್ತಮ್ಮ ಸರಣು ಅಂತ್ಲೇಳಿ! 
ಸಿರು ಬಗ್ಗಿ ನಮಸ್ಕಾರ ಮಾಡಿದ್ದಾಳೆ! ಕೆಟ್ಟ ಮಗಳೆ ಹೇಳದ್ದು ತಿಳೀನಿಲ್ವ। ರಾಗಿ ತರೀವೆಲ್ಲಾ 


ಎರಾಗಳು ಎಳ್ಳೊಂಡೋಯ್ತವೆ! ರಾಗಿ ಕಲ್ಪತ್ರುಕೆ ಎರ ಬರದಂತೆ ತರಿಗೆಂಡವ! ಸುತ್ತ 
ಸುರಿ ಅಂದವಳು ಕಾಳಮ್ಮ! 


ನೋಡಿ ನಮ್ಮ ಸಿವನಾ! 


ಬೇವಿನಕಾಳಿ ಮಾತನ್ನು ಕೀಳಿ। ಕಿರಿ ಸೊಸೆ ನಿಂಗಾಜಿ ಹಂಗೆ ಮಾಡ್ತೀನಿ ಅತ್ಯಮ್ಮ 
ಅಂತ ಹೇಳ್ದ! ಉಳುದ ಸೊಸೆರೆಲ್ಲಾ ಹಂಗೆ ನಿಂತಿದ್ರಲ್ಲಾ! ಹಿರಿ ಸೊಸೆ ದ್ಯಾವಜಮ್ಮನಿಗೆ! 
ನನ ಕಂದ ದ್ಯಾವಾಜಿ ನನ್ಮನೆಗೆ ನೀನೇ ಹಿರೇಸೊಸೆ। ನಾನು ಎಳ್ಳುನ ಕಣದಿಂದ 
ಬರೋಗಂಟ! ಮನೆ ಒಗತನ ಎಲ್ಲಾ ನಿನ್ನದು ನನ ಕಂದ। ಏನಿಲ್ಲ ಏನೈತೆ ಅದ ನೋಡ್ಕಳದು 
ನಿನ್‌ ಭಾರ, ಏಳಟ್ಟಿ ಎಮ್ಮೆ ಕರೆಯದು ನಿನ್ನು! ಏಳಟ್ಟಿ ದನ ಕರೆಯುವುದು ನಿನ್ಹು! 
ನಾನು ಕಣದಿಂದ ಬಂದೇಟ್ಲೆ! ಬೆಣ್ಣೆಯನ್ನು ತೂಗ್ತಿದ್ದೇನೆ! ನಮ್ಮಪ್ಪನ ದೆಸೆಯವರೆ ಆಕಳ್ಳಿ! 
ನಿಮ್ಮಪ್ಪನ ದೆಸೆಯಪ್ರೆ ಆಕ್ಕಳ್ಳಿ! ಬಂದವರ ಕೈಗೆ ನೀರು ಕೊಡಬೇಡ! ನೀರ್ಕೊಟ್ಟು ಉಣ್ಣಕ್ಕಿಕ್ಕ 


246 


ಬ್ಯಾಡ। ಬಿಸಿಲ್ನಲ್ಲೋಯ್ತಿದ್ರೆ ನೆಳ್ಳಗೆ ಕರೀಬ್ಯಾಡ। ದಣ್ಣು ದಾಪತ್ತಿ ಬಂದವುರೆ! ಕುಡಿಯಾಕೆ 
[A 


ನೀರ್ಕೊಡಬ್ಯಾಡ ನನ ಕಂದ! ನನ್ನೇಳ್ಮಂದಿ ಗಂಡು ಮಕ್ಕಳಿಗೆ! ನಿನ್ನ ಮಾವುನಾದ 


ಕೇಂಡೇಗೌಡುಂಗೆ! ಸರೋಗ್ತಿ ಊಟಕ್ಕಿಕ್ಕಬೇಕು। ಊಟಕ್ಕಿಕ್ಟುಟ್ಟು ಮನೆಯ ಒಕ್ತಾನವನ್ನು! 


ಬಾಳ ಬುದ್ಧಿಯಿಂದ ನೋಡ್ಕೋ ಕೆಲಸ ನಿನ್ನದು! ಅದೂ ಅಲ್ವೆ ನನ ಕಂದ! ಏಳ್ಗನ 
Ens. ಗ ಸ್ಟ್‌ AS kd 
ಸೊಸೇರು ಒಂತಲಿದ್ದು ನೀಯುಸ್ಕೊಂಡೋಗ್ಬೇಕು! ಒಬ್ಬರೂ ಜಗಳ ಆಡಬ್ಕಾಡಿ ಕಲೆಯ 
ಆಡಬ್ಕಾಡಿ। ಯಾರೇ ಆದ್ರೂ ಜಗಳ ಕಲೆಯ ಆಡಿದ್ರೆ! ಕಿಡಿ ಕಿತ್ತು ಬೆಳ್ಗಉಂಗ್ರ ಮಾಡ್ತೀನಿ 
ಅಂದವಳೆ ಕಾಳಮ್ಮ! 


ನೋಡೆ ನಮ್ಮ ಸಿವನಾ। 
ಬೇವುನ ಕಾಳಮ್ಮ! ಒಬ್ಬ ಸೊಸೆಗೆ ರಾಗಿ ಬೀಸ ಕೆಲ್ಲ ಕೊಟ್ಟ! ಒಬ್ಬಳಿಗೆ ಹಟ್ಟಿ 
ಕೊಟ್ಟೆ ಕಸ ಎತ್ತೋ ಕೆಲಸ ಒಬ್ಬಳಿಗೆ ರಾಗಿ ಒಡೆಯೂದು! ಒಬ್ಬುಳ್ಳೆ ಕರ್ಗೊಳ್ಗೆ ಹುಲ್ಲಾಕಿ 
ಬಿಗ (31 
ನೀರು ಕುಡಿಸೋ ಕೆಲಸ। ಒಬ್ಬ ಸೊಸೆಗೆ ದನೀನ ಮೈ ತೊಳೆದು ಹುಲ 
ಕೊಟ್ಟಿದ್ದಾಳೆ! ಒಬ್ಬೊಬ್ಬಳಿಗೆ ಒಂದೊಂದು ಕೆಲಸ ಕೊಟ್ಕಂಬಂದು!* 


3a 
a 
ಲ 
೫ 


ನಾನು ಎಳ್ಳು ಕಣಕ್ಕೆ ಹೋಗ್ತೀನಿ ಹೊತ್ತಾಯ್ತು! ಅಕಸ್ಮಾತ್‌ ಏನಾದ್ರೂ ಅವರು! 
ಇನ್ನೂ ಹಿಟ್‌ ತರಲಿಲ್ವಲ್ಲಾ। ಅಂಬಲಿ ತರ್ನಿಲ್ವಲ್ಲ ಅಂತ ಹೇಳ್ಪುಟ್ಟು! ಒಬ್ಬೊ 
ಹೊಟ್ಟೆ ಹಸಿದ್ದುಟ್ಟು! ಒಂದೊಂದಿಡಿ ಮುಕ್ಚುಟ್ರೆ ಎಳ್ಳನ್ನು! ನನ್ನ ಎಳ್ಳಿನ ರಾ. 


ಲ್ಲ 
8 


2 
ಜಃ 
ಸು 


5 ಟ್ರ 
ಆಯ್ತದೆ ಕಣಮ್ಮಿ! ಇನ್ನು ನಾನು ಓಗಿದ್ದು ಬರ್ತೀನಿ! ಉಸಾರಾಗಿರಮ್ಮ ಅನ್ನುಟ್ಟು! ಅಂಬಲಿ 
ಕುಡಿಯಕ್ಕ ತಕ್ಕಂಡು! ಬಾಮ್ಮಿ ಈವತ್ತು! ಹಿಟ್ಟಿನ ಮುದ್ದೆ ಮಾಡಿ! ನಿನ್ನ ಕೈಗೆ ಕೊಡ್ತೀನಿ 


೯ 
Oo 
ky 
ಆ 


ಅಂತೇಳ್ಬುಟ್ಟು! ಮುದ್ರೆ ಮನೆ ಬೀಗ ಅವಳ ಕೈಗೆ ಕೊಟ್ಟುಟ್ಟು! ಕಾಳಮ್ಮ 
ಕುಡಿಯಕ್ಕೆ ಆ ಬಿಸಿ ಅಂಬಲಿ ತಂದು! ತಣಿಗೆಗುಯ್ದುಂತ ಕಾಲದಲ್ಲಿ] ಆಗ ಎಲ್ಲೆಲ್ಲೂ 
ಹಾರಾಡ್ಕಂಡು ಬಂದ ನೊಣ! ಆ ಅಂಬಲಿ ಮೇಲೆ ಕೂತ್ಕಂಬುಟ್ಟೋ! ಆ ಬಿಸಿ ಅಂಬಲಿ 
ಮೇಲೆ ಕೂತ್ಕೊಂಡು! ಮೇಲಕ್ಕೇಳಕ್ಕಾಗ್ದೆವೊಯ್ತು! ಆವಾಗ ಕಾಳಮ್ಮ ಅಂಬಲಿ ಕುಡ್ಕಕ್ಕಿ 
ಬಕ್ಕಂಡ್ಲಲ್ಲ ಆ ನೊಣ ಅವಳ ಕಣ್ಣಿಗೆ. ಕಂಡ್ಬುಡ್ತು! ಆ ನೊಣ ಕಂಡ ತಕ್ಷಣದಲ್ಲೆ! ಆ 
ಕಾಳಮ್ಮನಿಗೆ ಕೋಪ ಬಂದ್ಬುಡ್ತು! ಅಮ್ಮಿ ಅಮ್ಮಿ ದ್ಯಾವಾಜಿ ದ್ಯಾವಾಜಿ। ನಿಮ್ಮಪ್ಪನ್ನ 
ತಿನ್ನೋವ್ನ ಮಗಳೇ। ಓಡು ಬಾರೆ ಅಂತವಳೇ ಕಾಳಮ್ಮ! 


ಆಹಾ.... ನೋಡಿ ನಮ್ಮ ಸಿವನಾ! 


ಯಾವಾಗ ಕೂಗಿದಂತ ಕಾಲದಲ್ಲಿ] ವ್ಯಾವಾಜಮ್ಮ ಏನ್‌ ನಮ್ಮ ಅತ್ತೆಗೆ ಹುಚ್ಚೋ 
ಮೊಲ್ಲಾಗ್ರವೋ ಕಾಣ್ಗಲ್ಲಾ! ಆಗೊಂದು ಸತಿ ಕೂಕ್ಕೊಂಡ್ಲು! ಈಗೊಂದು ಸರ್ತಿ ಕೂಗ್ರವೈ! 
ಅನ್ಕಂಡು! ಕೋಣೆಯಿಂದ ಓಡ್ಬಂದು! ಏನತ್ತೆಮ್ಮಾ ಅಂತ ನಿಂತ್ಕಂಡ! ಅಲ್ಲಾ ಕಣಮ್ಮೆ 
ದ್ಯಾವಾಜಿ। ನನ್ನಟ್ಟಿವೊಳಗೆ! ಎರ ನುಗ್ಗಕ್ಕೆ ಸ್ಥಳವಿಲ್ಲ! ಅಷ್ಟರ ಮಟ್ಟಿಗೆ ವಜ್ರಗಾರ ಮೆತ್ತಿ 
ಸಿದ್ದಿ ಹೆಂಚಿನ ಸಂದಿಲೆಲ್ಲಾ। ಈ ಹಾಳ್‌ ನನ್ನ ಮಗನ್‌ ನೊಣಗಳು ಎಲ್ಲಿವಾಸ ಮಾಡ್ತಿದ್ದೊ 


247 


ಗೊತ್ತಿಲ್ವಲ್ಲಟ! ಎಲ್ಲೋ ಮನೆಕಟ್ಟಕ್‌ ಮುಂಚೆ ಗೂಡ್‌ ಮಾಡ್ಕಂಡು ಬಂದುಬಿಟ್ಟಿದ್ದೋ 
ನನ್ನಟ್ಟಿ ನನ್ನ ಆಂಬಲೀನೆಲ್ಲಾ। ಅಷ್ಟೊತ್ತಿಂದ ಗಟಕ ಗಟಕ ಗಟಕ ಅಂತ ಕುಡುದ್ದುಟ್ಟು। 
ಹಿಂಜಕ್ಕೂ ಆಗ್ಗೆ ಇರಲಿ ಅಂತ। ಮೈ ಕೈಗೆಲ್ಲಾ ಅಟ್ಲಂಬುಟ್ಟು ಬಂದವಲ್ಲಮ್ಮ! ಇವನ್‌ 
ಮಗನ್‌ ನೊಣಗಳ್‌ ಮಾಡ್ತಿದ್ದಿ ಅನ್ನುಟ್ಟು! ಕಾಳಮ್ಮ ನೊಣಿನ ಕಾಲು ತೆಗೆದು! ತರಿಗೆಂಡಕ್ಕೆ 
ಬೀಸಾಕ್ಟುಟ್ಟು! ಸ್ವಲ್ಪ ಅಂಬಲಿ ತರಿ ನೊಣಿನ ಕಾಲಿಗೆ ಅಂಟಕಂಬುಡ್ತು! ಆ ತರೀನ 
ಕಾಳಮ್ಮ ಚೇಪ್ತಾ ಕುಂತವೈ। ಕಾಳಮ್ಮ 


ಹ್ಞಾಂ ನೋಡಿ ನಮ್ಮ ಸಿವನಾ! 


ನೊಣಿನ ಕಾಲ್‌ ಚೀಪ್‌ಬಿಟ್ಟು! ಅದ್ನೆಲ್ಲಾ ತಣಿಗ್ಗೆ ಬಿಟ್ಕಂಡು। ಅಂಬ್ಲಿನೆಲ್ಲಾ ಒಂದೇ 
ಸರ್ತಿಗೆ ಬುಟ್ಗಂಬುಟ್ಟು। ಮೇಲಕ್ಕೇಳಕ್ಕೋಯ್ತಾಳ ಆಗಲಿಲ್ಲ! ಆಸೆಗೆ ಅಂಬಲಿ ಕುಡಿದು 
ಬಿಟ್ಟು! ಮೆಲಕ್ಕೇಳಕ್ಕೋದ್ರೆ ಮೂಡೆ ಗಾತ್ರ ಡೊಳ್ಳು! ಮುಂಗೈ ಮೇಲೆ ಮಡಿಕ್ಕಂಡು 
ಕೂತವ್ಧಲ್ಲ! ಆಗ್ಲೀಗ ಆ ಕಡೆ ಏನ್‌ ಹೇಳ್ತಾಳೆ! ಏನಮ್ಮಾ ಆಲಾಜಿ, ಬ್ಯಾಲಾಜಿ, ನಿಂಗಾಜಿ, 
ನೀಲಾಜಿ, ಸುವರ್ಣೆ, ಪದ್ಮಾವತಿ, ದ್ಯಾವಾಜಿ, ನಾನು ಆಸೆಗೆ ಅಂಬಲಿ ಕುಡಿದು ಬಿಟ್ಟೆ! 
ಆ ಮ್ಯಾಲಕ್ಕೆ ಏಳ್ನಾರಿ ಕಣಮ್ಮಿ! ಸಟೀಗ ಎತ್ತು ಬನ್ನಿ ಅಂತವಳೇ ಕಾಳಮ್ಮ! 


ಆಹಾ.... ನೋಡಿ ನಮ್ಮ ಸಿವನಾ। 


ಆಗಲೀಗ ವಾರ್ವಾರ್‌ಗಿತ್ತೀರು! ಏಳು ಜನ ಬಂದು ಬಿಟ್ಟು! ಆಚರಿ ರಟ್ಟೆ ಮೂರು 
ಜನ! ಈಚರಿ ರಟ್ಟೆ ಮೂರು ಜನ! ಮದ್ಯ ನಡ ತಬ್ಬಿ ಇಡ್ಕಂಬುಟ್ಟು। ಸತ್ಯವಂತೆ ಹಿರೇ 
ಸೊಸೆ ದ್ಯಾವಾಜಮ್ಮ! ಅಷ್ಟು ದೂರ ಎತ್ತಿದ್ದೇಲೆ ದೊಪ್ಪನೆ ಕೆಳಗೆ ಬಿದ್ದುಟ್ಟು। ಇದೇ 
ತರವಾಗಿ ಎರಡು ಮೂರು ಸಲ ಮಾಡ್ಬುಟ್ರು! ಆಗ ಕಾಳಮ್ಮನಿಗೆ ಕ್ಹಾಪ ಬಂದ್ಬುಡ್ತು! 
ಏನರೇ ನನ್ನ ಸವತಿ ಎತ್‌ ಮಕ್ಕಳೇ। ನನ್ನ ಅಟ್ಟಿ ಒಳಗೆ ಅಂಬಲಿ ಹಿಟ್ಟು ಹುಳ್ಳಿ ತಿಂದು 
ತಿಂದು! ನಿಮಗೆಲ್ಲಾ ಕೊಬ್ಬು ಬೆಳ್ಳಂಬುಟ್ಟಿದ್ದದಾ! ನೀವೆಲ್ಲಾ ಸೇರಿ ನನ್ನೊಬ್ಬನ್ನ 
ಎತ್ತಲಾರಿದೆಲ್ಲಾ। ಅಂತ ಕೀನ ಕಟ್ಟವಾಗಿ ಬೋದ್‌ಬುಟ್ಟುಂತೆ! ಆಗ ಕ್ವಾಪ ಬನ್ಬುಟ್ರು! 
ಎಲ್ಲರಿಗೂ ಕಣ್‌ಕಣ್‌ ಮೊಟ್ಕಂಡು। ಮುಕ್ಕರಿಕೊಂಡು ಎತ್ತಿ ನಿಲ್ಲಿ ಮೇಲಕ್ಕೆತ್ತಿದ್ರು! ಆಗ 
ಕಾಳಮ್ಮ ನಿಂತ್ಕಂಬುಟ್ಟು! ನಡಟ್ಟಿಗೆ ಬಂದು ಬುಟ್ಟು ಗುಟ್ರಾಕಿದ್ಲು! ಗುಟ್ರಾಕಿದ್ರೆ ಮುಂಗಾರು 
ಸಿಡ್ಲಾದಂಗಾಗೊಯ್ತು! ಆಲ್ಲಿಗೆ ಬಾಯಿ ಹುಳಿ ಬಂದುಬಿಡ್ತು! ಆಗ ಏನಂತವಳೆ! ದ್ಯಾವಾಜಿ 
ದ್ಯಾವಾಜಿ ಆಸೆಗೆ ಅಂಬಲಿ ಕುಡುದ್ಬುಟ್ಟು! ಬಾಯೆಲ್ಲಾ ಹುಳಿ ಹುಳಿ! ಮುದ್ರೆಮನೆ ಬೀಗ 
ತೆಗೆದ್ದುಟ್ಟು! ಒಂದು ಕೊನೆ ಅಡಿಕೆ ತಕ್ಕಂಬಾ ಅಂದ್ಲು! ಅಲ್ಲಿಗೆ ದ್ಯಾವಾಜಮ್ಮ ಮುದ್ರೆ 
ಮನೆ ಬೀಗ ತೆಗೆದು ಬಿಟ್ಟು! ಒಂದು ಕವಳಿಗೆ ಅಡಿಕೆ ಎಲೆ ತಂದು ಕೊಟ್ಟು! ಒಂದು 
ಬ್ಯಾಲದ ಕಾಯಿ ಗಾತ್ರ ಸುಣ್ಣ ತಂದುಕೊಟ್ಟು! ಆಗಲೀಗ ಈಸ್ಕಂಡು ತಿಂದುಬುಟ್ಟು! 
ಅಲ್ಲಕಮ್ಮಿ ದ್ಯಾವಾಜಿ! ಇನ್ನೊಂದಿಕ್ರ ಸುಣ್ಣ ತಂದಿದ್ರ! ನಿಮ್ಮಪ್ಪನ ಮನೆ ಗಂಟೋಯ್ತಿತ್ತಾ 
ಅಂತ ಕೀನ ಕಟ್ಟಾವಾಗಿ! ನೋಡುಬುಟ್ಟು। ಅತ್ರೆಮ್ಮಾ ನಿಮ್ಮ ಕೈಗೆ ಕೊಟ್ರೆ! ನಿಮಗೆ 


248 


ಸಾಲಲ್ಲ! ಬಾಯಿ ಆ ಅನ್ಕಳಿ ಅಂತನ್ನುಟ್ಟು! ದ್ಯಾವಾಜಮ್ಮ! ಎಳ್ಕೊಟ್ಟು! ಕೈಲಿ ತಕ್ಕಂಡು! 
ಕೆಸರ ಗದ್ದೇಲಿ ಯಾವ ಥರ ಆಳುಗಳು ಕಪ್ಪಡಿಪ್ತಾರೋ!। ಆತರವಾಗಿ ದ್ಯಾವಾಜಮ್ಮ 
ಸುಣ್ಣವನ್ನು ಕಪ್ಪಡಿಸಿ ಕಪ್ಪಡಿಸಿ ಆಕ್ತಾಳಲ್ಲಾ! ದ್ಯಾವಾಜಮ್ಮ। 


ಆಹಾ.... ನೋಡಿ ನಮ್ಮ ಸಿವನಾ! 


ಅಲ್ಲಿಗೆ ಎಲೆ ಅಡಿಕೆ ಹಾಕ್ಕಂಬುಟ್ಟು! ಕಾಳಮ್ಮ ಹಲಸಿನ ಕಾಯಿ ಗಾತ್ರ ತಾಂಬೂಲ 
ಒತ್ತರಿಸ್ಕಂಬುಟ್ಟು! ಎಪ್ಪತ್ತೇಳು ಮೊಳ ಸೀರೆ ಉಟ್ಕಂಬುಟ್ಟು! ಅವರಿಗೆಲ್ಲಾ ಅಂಬಲಿ 
ಹಿಟ್ಟು ಹುಳ್ಳಿ ಕಾಳು ಎತ್ಯಂಬುಟ್ಟು! ತೇಗಿನ ಗಾಡಿ ಮೇಲೆ ಮಡಗಿದ್ರಂತೆ! ಆ ತೇಗಿನ 
ಗಾಡಿಗೆ ಏಳು ಜೊತೆ ಕೋಣನ್ನ ಕಟ್ಟಿದ್ರಂತೆ! ಆಗ ಕಾಳಮ್ಮ ಅಂತಕ್ಕಂತವಳು! ವೋಗಿ 
ತೇಗಿನ ಗಾಡಿ ಮೇಲೆ! ಉರಸಂಗಿ ಕೊರಡನ್ನು ಬಲಗೈಲಿ ಹಿಡ್ಕಂಡುಬಿಟ್ಟು! ಹೋಗಿ 
ಒಂದು ಕಾಲೆತ್ತಿ! ಅದರ ಮೇಲಿ ಮಡಗದ್ಲು! ಈ ಚಕ್ರ ಅಂಡಕ್ಕದ್ದು! ನೆಲಕ್ಕೆ 


ಊತೋಯ್ತಲ್ಲಪ್ಪ। ಮಾದೇವಾ। 
ಹ್ಲಾನೋಡಿ ನಮ್ಮ ಸಿವನಾ। 


ಈ ಚಕ್ರ ಊತೋದ್ದು! ಎರಡು ಕಡೆಯೂ ಅವಳ ಕಣ್ಣಿಗೆ ಕಾಣ್‌ ಬರಲಿಲ್ಲ! 
ಎಲ್ಲಿ ಮುಂಗೈಗಾತ್ರ ಡೊಳ್ಳು ಮುರುದೋಗಿ! ಮುಂಗೈ ಮೇಲೆ ಬುಟ್ಕಂಡವೈ! ಕಣ್ಣೆಲ್ಲಾ 
ಫೊರೆ ಬಂದು ಬುಟ್ಟದೆ! ಆಗ ಕೊರಡ ಶಕ್ಕಂಡು! ಅವಳು ಜೊತೆ ಕೋಣ ಕಟ್ಟಿದ್ದಲ್ಲಾ। 
ಏರಿಗೆ ಆ ಕೋಣಗಳಿಗೂ ಒಂದು! ಕೊಲಬಾರದ ಕೊಲೆಯಾ ಕೊಡ್ತಾಳೆ! 


ಆಹಾ... ನೋಡಿ ನಮ್ಮ ಸಿವನಾ! 


ಕೊಲ್ಲಬಾರದ ಕೊಲೆ ಕೊಡ್ತಿದ್ದಂತೆ! ಈ ಊಶೋದ ಚಕ್ರ ಮಾತ್ರ ಕಣ್ಣಿಗೆ ಕಾಣಲಿಲ್ಲ! 
ಅಲ್ಲಿಗೆ ನಮ್ಮಪ್ಪಾಜಿ ಮಾಯಕ್ಕಾರ ಮಾದಪ್ಪನವರು! ತೇಗಿನ ಮಠದ ಬಳಿ ಜಗಲಿ 
ಮೇಲೆ! ಇದೆಲ್ಲಾ ನೋಡ್ತಾ ಕೂತಿರುವಂತೆ! ಸಬಾಸ್‌ ನನ ಕಂದ! ಕಾರಯ್ಯ ಹೇಳಿದ 
ಮಾತು ಸತ್ಯ! ಅದಕ್ಕಾಗಿ ಅದು ಮೊದ್ಲೆ ಗೊತ್ತಿತ್ತೇನೋ। ಪರವಾಗಿಲ್ಲ ಇನ್ನೂ ಇವಳ 
ಆಡಳಿತ ನೋಡ್ಬೇಕಲ್ಲಾ ಅಂತ 


ಇಳಿದಾರು ಇಳಿದಾರು ಮಾದೇವ 
ಗಿರಿಯಿಂದಿಳಿದರು ಮಾದೇವಾಟ 
ಕೊಂಗರು ಕೊಟ್ಟ ತೇಜಿಯ ಮ್ಯಾಲೆ 
ಗಿರಿಯಿಂದ ಇಳಿದಾರು ಮಾದೇವ! 
ಇಳಿದಾರು ಇಳಿದಾರು ಮಾದೇವ॥ 
ಗಿರಿಯಿಂದ ಇಳಿದಾರು ಮಾದೇವ 
ಬಣ್ಣದ ಹೆಬ್ಬುಲಿ ಏರವರೆ! 
ಗಿರಿಯಿಂದ ಇಳಿದಾರು ಮಾದೇವಾ 
ಇಳಿದಾರು ಇಳಿದಾರು ಮಾದೇವಾ। 


249 


ಗಿರಿಯಿಂದ ಇಳಿದಾರು ಮಾದೇವಾ। 
ಗಿರಿಯಿಂದ ಇಳಿದಾರು ಮಾದೇವಾ 
ಮೈಯೆಲ್ಲಾ ಸಿರಿಗಂಧವೋ 
ಗಿರಿಯಿಂದ ಇಳಿದಾರು ಮಾದೇವಾ॥ 
ಇಳಿದಾರು ಇಳಿದಾರು ಮಾಡೀವ 
ಗಿರಿಯಿಂದ ಇಳಿದಾರು ಮಾದೇವಾ!" 


ಏನ್ಪುಲಾ ನನ್‌ ಮಗನ ಮಕ್ಕಳ ಜೀತಗಾರರ್ರೆ ಅಂತ ಕೂಗುದ್ದು! ಜೀತಗಾರರು 
ಗುಡುಗುಡನೋಡ್ಬಂದು, ಕ್ವಾಣಗಳನ್ನೆಲ್ಲಾ ಬಿಚ್ಚಿ ಕಟ್ಟಾಕುದ್ರು! ಬೇವಿನ ಕಾಳಮ್ಮನ ಕೈ 
ಹಿಡ್ಕಂಡು! ಬಂಡಿಯಿಂದ ಕೆಳಗಿಳಿಸ್ಕಂಡ್ರು! ಕಂಚಾಲದ ಮರವಂತೆ! ಕಂಚಾಲದ ಮರದ 
ಕೆಳಗೆ ಮುತ್ತಿನ ಗುಡಾರಂತೆ! ಮುತ್ತಿನ ಗುಡಾರದಲ್ಲಿ ಮುಕ್ಕಾಲು ಮಂಚವಂಶೆ! ಮುಕ್ಕಾಲು 
ಮಂಚದ ಮ್ಯಾಲೆ ಕುಂಡ್ರಿಸಿದ್ದಾರೆ, ಬೇವಿನ ಕಾಳಮ್ಮ! ನಲವತ್ತೆಂಟು ಜನ ಜೀತಗಾರರ್ನುವೆ! 
ಬನ್ರುಲಾ ನನ್ನ ಮಗನ್‌ ಮಕ್ಕಾ ಅಂದ್ಲು! ಏನು ನನ್ನ ತಾಯಿ ಅಂತ ಅವ್ರ ದಂಡ್ಕಕೆ 
ಬಂದ್ರು! ಬಂದು ಎಲ್ಲ ಸಾಲಿಗೆ ನಿಂತ್ಕಂಡ್ರು! ಎಲಾ ನನ್ನ ಮಗನ ಮಕ್ಕಳ್ಯಾ। ಈವೊತ್ತು 
ಎಡೊತ್ತಲ್ಲಿ ಊಟ ತಂದಿವ್ನಿ! ಬೇವುನ ಕಾಳಮ್ಮ ಊಟ ತರದು ನಿಧಾನವಾಯ್ತು 
ಅಂತ। ಮುಂಡೇ ಮಕ್ಕಳ ನಾನಿಲ್ಲದ ವ್ಯಾಳದಲ್ಲಿ! ಯಾರ್ಯಾರು ಎಷ್ಟೆಷ್ಟು ಎಳ್‌ ತಿಂದು 
ಎಂಜಲು ಮಾಡಿದ್ದೀರಿ ಹೇಳಿ ಅಂದ್ಲು! ಒಬ್ಬೊಬ್ರ ಮುಕವ ಒಬ್ಬೊಬ್ರು ನೋಡ್ತಿದ್ದಾರೆ! 
ಯಾರು ಜೀತಗಾರರ್ರು! ಯಾಕ್ರಲಾ ಸುಮ್ನೆ ನಿಂತಿದ್ದೀರಿ! ನಿಜವಾದ ಮಾತಾಡ್ತೀರೋ! 
ಇಲ್ಲ ನಿಮಗೆ ಶಿಕ್ಷೆ ಮಾಡ್ಲ್ಯೊ! ಅಂತಾಳೆ ಕಾಳಮ್ಮ! ಆಳುಗಳೆಲ್ಲ ಒಬ್ಬೊಬ್ರು ಮೊಕ 
ಒಬ್ಬೊಬ್ರು ನೋಡ್ತಾ! ಗುಸುಗುಸ್ನೆ ಮಾತಾಡ್ಕೊತಾ ಇದ್ರಂತೆ! ಯಾಕ್ರುಲಾ ಗುಸುಗುಸನೆ 
ಮಾತಾಡ್ರೀರಿ! ನಿಜವಾದ ಮಾತಾಡಿ! ಅವ್ವಾ ನಾನು ಶಿಂದಿಲ್ಲ ಕನವ್ಪಾ! ಅಂದ್ರಂತೆ 
ಎಲ್ಲಾ ಜೀತಗಾರರು! ಒಬ್ರೂ ತಿಂದಿಲ್ಲ ಅಂತಿದ್ದೀರಲ್ಲ ಮತ್ತಿನ್ಯಾರು ತಿಂದೋರು॥ ಎಲಾ 
ನನ್ನ ಮಕ್ಕಳೇ। ಎಲ್ಲರೂ ಬಾಯ್ತುಂಬ ನೀರು ತುಂಬ್ಕೊಂಡು! ನೀರ್‌ ಮುಕ್ಕುಳಸಿ ಮಕ್ಕಳಿಸಿ! 
ಕೇಳೀಕುಗೀರಿ ಅಂತಾಳೆ ಕಾಳಮ್ಮ! 


ನೋಡಿ ನಮ್ಮ ಸಿವನಾ! 


ಅದೇ ಪ್ರಕಾರವಾಗಿ ನಲವತ್ತೆಂಟ್‌ ಜನ ಜೀತ್ಗಾರ್ರೂಟ ಬಾಯಿ ತುಂಬಾ 
ನೀರ್ರುಂಬ್ಬಂಡು ಮುಕ್ಕಳಿಸಿ ಉಗುದ್ರಂತೆ! ಒಬ್ಬರ ಬಾಯ್ನಲ್ಲೂ ಒಂದು ಸಿಪ್ಟೇನೂ ಬರ್ಲಿಲ್ಲ 
ಯಾವನೋ ದಾಹ ತಡೀನಾರದ ಮನಸ ಒಂದೆಳ್‌ ಕುರುಕ್ಬುಟ್ಟಿದ್ದ! ಅವ್ನು ನಿರ್ಮುಕ್ಕುಳ್ಳಿ 
ಕೆಳಕುಗುದ್ದಂತೆ! ಎಳ್ಳಿನ ಸಿದುರೆ! ಪಚ್ಚಿ ಕಲ್ಲ ಮ್ಯಾಲೆ ಬೀಳ್ತಪ್ಪ ಮಾದೇವ! ನೋಡಿ 
ನಮ್ಮ ಸಿವನಾ ಕಾಳಮ್ಮುಂಗೆ ಕ್ಷಾಪ ಬಂದುಬುಡ್ತು! ಹತ್‌ ಮುಂಡೇ ಮಗನೇ! ನಾನು 
ಕಂಡಂಗೆ ಇಷ್ಟು ಎಳ್ವಿಂದಿದ್ದೀಯಲಾ! ಕಾಣದಂಗೆಷ್ಟು ತಿಂದಿದ್ದೀಯಾ! ಎಲೋ ಕಂಬಳಗಾರ 
ಮಲ್ಲಣ್ಣ ಬಾಯಿಲ್ಲಿ! ಒಂದು ಗಾಡಿ ಹುಣಸೇ ಸೆಬ್ಬೆ ತಕ್ಕಂಬಾ ಅಂದ್ಲು! ಕಂಬಳ್ಗಾರ್‌ 


250 


ಲ್ಲಣ್ಣ ಆಗ್ಲಿ ತಾಯಿ ಅಂತ್ಹೇಳಿ! ಒಂದು ಗಾಡಿ ಹುಣಸೇ ಸೆಬ್ಬೆ ತರ್ಯಂಡೋಗ್ಬುಟ್ಟಂತೆ 
ಬ್ರ 


ಮ 
ಹುಣಸೆ ಸೆಬ್ಬೆ ತಕೊಂಡು ಬೇವಿನ ಕಾಳಿ! ಅವನಿಗೆ ಬಂದಾನ್ದ ಕೊಲೆಯ ಕೊಡುತಾಳೆ 


ನೋಡಿ ನಮ್ಮ ಸಿವನಾ। 


ಅವ್ನು ಏಟು ತಡಿಲಾದ್ದೇನೆ! ನಾ ತಡಿಲಾರಿ ಕಣ್‌ ತಾಯಿ ಏಟ್ನ!। ಹೊಡೀ ಜಾ 
ಕಣ್‌ ತಾಯಿ ಏಟ। ಅಂತ್ಹೇಳಿ ಅವಳ್‌ ಪಾದಕ್ಕೆ ಹಾಸ್ದಾಸಿ ಬೀಳೋನಂತೆ! ಎಲಾ ನ 
ಮಗುನ್‌ ಮಗ್ನೆ! ನಿನ್ನ ಜೀವಸೈತ ಉಳಿಸಲ್ಲ ಅಂತಿದ್ರೆ! ತಾಯಿ ಸತ್ಯವಾಗ್ಲೂ ಫಾ; 
ತಿಂದಿಲ್ಲ ಕನವ್ವಾ! ಗಾಳಿಗೊಂದು ಕಾಳು ತೂರ್ಯಂಡ್ಬಂದು! ನನ್ನಲ್ಲುಗೆ ಸಿಕ್ಚುಡ್ತು, ಕುರುಕ್ಬುಟ್ಟ 
ತಾಯಿ! ನಿಮ್ಮ ಎಳ್ಳು ತಿಂದುದಕ್ಕೆ ಸಾಯೋಗಂಟ ನಿಮ್ಮಟ್ಟಿ! ಜೀತಗಾರನಾಗಿ ಗೇಯ್ತೀ 


1 ee 
"ಅ 


ಗ 
pe 


FU 


೮ 


1 


೬ 


೪ 


ಅಂತಾನಲ್ಲೋ ಮಾದೇವ! ನೋಡಿ ನಮ್ಮ ಸಿವನಾ। ಹತ್‌ ಮುಂಡೇ ಮಗ್ಗೇ ಜೀತ 
ಸ್ನೇ ಜೀ 
ಗೇಯ್ತಿಯಾ। ಗೆಯ್ತೀನಿ ತಾಯಿ। ಹಂಗಾರೆ ಬರಿ ಅಗ್ಗುರಮೆಂಟ ಅಂದ್ಲು! ಅಗುರಮೆಂಟ್‌ 
ನೊ nN fg 
-ಬರಿಸ್ಕಂಡು! ಬನ್ನಿ ಕೂತ್ಕಳಿ ಈ ಸಲ ಊಟಕ್ಕೆ! ಅಂದ್ಲು! ನಲವತ್ತೆಂಟು ಜೀತಗಾರರೂ 
ಬಂದು! ಸಾಲಾಗಿ ಊಟುಕ್ಕೂತ್ರಂತೆ! ಅವರವುರ ಎಲೇಗೆ ಆರ್ಯದ ಹಟ್ಟ! 
ಆಹಾ..... ನೋಡಿ ನಮ್ಮ ಸಿವನಾ। 


ಅದೇ ಬೇವಿನ ಮರದ ಮೇಲೆ! ಕೂತ್ಕಂಡು ನೋಡ್ತಿದ್ರಂಶೆಐ! ಆಗ 
ಕಾಳಮ್ಮನಂತಕ್ಕವಳು। ಆ ಮೂಕ ಪ್ರಾಣಿಗೆ! ಕೊಲಬಾರದ ಕೊಲೆ ಕೊಡ್ತಿದ್ದಳಂತೆ! ಈ 
ನಮ್ಮಪ್ಪಾಜಿಯವರು। ಅರುವಾಗ್ಗುಟ್ಟು ನೋಡ್ಲಾ, ನೋಡ್ಲಾ ಈ ಮೂಕಪ್ರಾಣಿಗೆ! 
ಇಷ್ಟು ಕೊಲೆ ಕೊಡ್ತಾಳಲ್ಲ ಈ ಮುಂಡೆ ಮಗಳು ಅಂತೇಳಿ! ನಮ್ಮಪ್ಪಾಜಿಯವರು 
ಏನ್‌ ಮಾಡ್ತಿದ್ರಪ್ಪ ಅಂತ ಹೇಳಿದ್ರೆ! ವಾಸುದೇವನಿಗೆ ವಾಲೆ ಬರದವರೆ ಮಾದೇವಾ। 


ಎಲು 
ಆಹಾ..... ನೋಡಿ ನಮ್ಮ ಸಿವನಾ! 
ಯಾವಾಗ ವಾಸುದೇವನಿಗೆ ವಾಲೆ ಬರೆದ್ದುಟ್ರೋ। ಅವರು ಬಂದು! ಏನಪ್ಪಾಜಿ 
ಅಂತ ಕೇಳಿದ್ರಂತೆ! ಅಯ್ಯ ವಾಸಯ್ಯಾ ನಿನಗೆ ಬಂದ ಕಷ್ಟ ನನಗೆ! ನನಗೆ ಬಂದ ಕಷ್ಟ 
ನಿನಗೆ! ಇದೋ ಮೂಕ ಪ್ರಾಣಿಗೆ ಆ ಮುಂಡೆ ಕೊಲಬಾರದ ಕೊಲೆ ಕೊಡ್ತಾಳೆ! ಅದಕ್ಕೆ 
ಏನ್ಮಾಡ ಬೇಕು ಸ್ವಾಮಿ ಎಂದ! ನೀ ಸ್ವಲ್ಪ ಒತ್ತರಿಸಿ ನಿಲ್ಲಿಸ್ಬುಡಪ್ಪಾ ಅನ್ಬುಟ್ರು! ಆಗ 
ವಾಸುದೇವನಾಗಿರತಕ್ಕಂತವನು! ಆ ಸುಂಟರ ಗಾಳಿ ಅವತಾರದಲ್ಲಿ| ಅವನ್ನು ಒತ್ತರಿಸಿ 
ಬೀಸವನೇ ವಾಸುದೇವಾ 
ಆಹಾ...... ನೋಡಿ ನಮ್ಮ ಸಿವನಾ। 
ಯಾವಾಗ ವಾಸುದೇವ ಬೀಸಿಬುಟ್ನೋ! ಈ ಚಕ್ರ ಅಂತಕ್ಕಂತವು! ಮೇಲಕ್ಕೆ 
ಬಂದುಬಿಟ್ಟೋ। ಗಲಿಗಲಿ ಅಂತ ಆಡ್ತಾ ಇದ್ದೋ! ಅಲ್ಲಿಗೆ ಕಾಳಮ್ಮನಾಗಿರತಕ್ಕಂತವಳು 
ಹಿಟ್ಟು ಅಂಬಲಿ ಉಳ್ಳಿಕಾಳು ತುಂಬ್ಯಂಬುಟ್ಟು! ಆ ತೇಗಿನ ಗಾಡಿ ಮೇಲೆ ಕೂತ್ಕಂಡು! 
ಎಳ್‌ ಕಣಕ್ಕೆ ವೊಯ್ತವಳೇ ಕಾಳಮ್ಮಾ 


251 


ಯಾವಾಗ ಅವಳು ಎಳ್‌ ಕಣಕ್ಕೆ ವೊಂಟೋಗ್ದುಲ್ಲೋ! ಈ ಬೇವಿನ ಮರದ 
ದ್ಲಲ್ಲಾ। ಮಾಯಕಾರ ಮ ಮದಿದೇವರು! ಏಳು ಮಲೆ ಎತ್ತಯ್ಯ! ಬೂದಿ 


ಸ 


ಮೇಲೆ ಮರೆಸಿಕೊಂಡ ಭೂಲೋಕದ ಗಂಡ! ಅಲ್ಲಿಗೆ ಬೇವಿನ ಮರದಿಂದ ಕೆಳಗ 
ಅವಳ ಆಡಳಿತ ನೋಡಿದ್ದಾಯ್ತಲ್ಲ! ಈಗ ನನ್ನ ಒಕ್ಕಲ ಮಗಳು! ಆಲಂಬಾಡಿ 


ಆ 


tI 








ಅಂತಕ್ಕವನು! ಅವನ ಮಗಳು ದ್ಯಾವಾಜಮ್ಮ। ಅವರ ಮನೆಗೆ ಹಿರಿಸೊಸೆ। 
ಧೃಡ ಮನ ನೋಡ್ಬುಟ್ಟು ಅನಂತರ ನಾನು ಎಳ್ಳು ಕಣಕ್ಕೆ ಹೋಗೀ ಎಳ್ಳು 
ಟ್ಟು! ನಮ್ಮಪ್ಪಾ ಜಿ ಮಲೆ ಮಾದಪ್ಪನವರು! ಬೇವಿನ ಮದ ಇಳಿದು 


(CN 


ನೋಡಿ ನಮ್ಮ ಸಿವನಾ! 


ಬೇವಿನ ಹಟ್ಟಿಗೆ ಬಿಕ್ಸೆಗೆ ಬಂದು ನೋಡುವಂತ ಕಾಲದಲ್ಲಿ! ಈಚರಿ ರಸ್ತೇಲಿ 
ನಿಂತು! ನೋಡುವಂತ ಕಾಲದಲ್ಲಿ! ಅಲ್ಲಿ ಕಾರಯ್ಕ ಹೇಳಿದ ಪ್ರಕಾರವಾಗಿ! ಕಚ್ಚೋ 
ನಾಯಿ ಕಾಳಿಂಗ ಸರ್ಪ! ಬಿಚ್ಚುಗತ್ತಿ ಪಾರದವನೇ ಪಾರ ಮಡಗಿದ್ದ! ಇದರಲ್ಲಿ ನನ್ನ 
ಹಟ್ಟಿಗೆ! ಯಾರಾದರೂ ನುಗ್ಗು ಬುಡ್ತಾರೆ ಅಂತ ಹೇಳುಬುಟ್ಟು! ಆ ಬಸವನ ಬಾಯನ್ನೆ| 
ಪಾರಾ ಮಾಡ್‌ ಮಡಗಿದ್ದ! ಅದನ್ನೂ ನೋಡ್ಬುಟ್ಟು! ನಮ್ಮಪ್ಪಾಜಿಯವರು ಯಾವ 
ತರವಾಗಿ ನಾನು ಹಟ್ಟಿ ಒಳಗೆ ನುಗ್ಗಬೇಕು! ಏನಾದರೂ ಈ ಪಾರಿನೋಳಿಗೆ ನುಗ್ಗಿ 
ಒಂಟೋದ್ರೆ! ನಾನು ಎಂಜಲಾಗ್ಟಿಡ್ತೀನಿ ಅಂತ ಹೇಳ್ಪ್ಬುಟ್ಟು। ನಮ್ಮಪ್ರಾಜಿಯವರು ಈ 
ಸ್ಯ ಲ್ಲಿನ ತಕ್ಕಂತ ಕಸ್ಟ! ನನಗೇನು ಬಂದಿದೆ ಅನ್ಸುಟ್ಟು! ಅಲ್ಲಿಗೆ ತಮ್ಮ ಆಕ್ಸಾಸದಲ್ಲಿ! 
ಮಾದೇವ ಈಜಿ ನಿಂತ್ಕೊಂಡು ಬಂದು। ಕುಪ್ಪಕುಪ್ಪರಸವರಲ್ಲಪ್ಪಾ ಮಾದೇವಾ. 


ನೋಡಿ ನಮ್ಮ ಸಿವನಾ! 


ಆಸೊತಿ ಮಂಡೆ ಬಂ 
ಅಷ್ಟೊತ್ತಿಗೆ ಸತ್ಯವಂತೆ ದೇವಾಜಮ್ಮ! ಏನ್‌ ಮಾಡ್ತಾಳೆ ಅಂತೇಳದ್ರೆ! ಅವರತ್ತ 


ಮಳಿಗೆ ಒಪ್ಪಿಸಿಬಿಟು ಡ್‌ 
ಅವಳಿಗೆ ಒಪ್ಪಿಸಿಬಿಟ್ಟು ಹೋಗಿದ್ದಲ್ಲಾ! ಏಳು ಮಾನ ರಾಗಿ! ಆ ರಾಗಿನ ಒಣಗಾಕ್ಟುಟ್ಟು! 
ಶ್ಲಗೆಕ್ಟಿ 


[0 






ವಂತೆ! ಆವಾಗ ಮ ನಮ್ಮಪ್ಲಾಜಿಯವರುಃ। "ನೋಡ್ಲಾ ನ ನಾನು "ಬಕ 
ದ್ರೆ ಕೇಳಲಿಲ್ಲವಲ್ಲಾ। ಇರಲಿ ಅಂತ ಹೇಳ್ಳುಟ್ಟು! ನಮ್ಮಪ್ಪಾಜಿಯವರು! ಅವರ 
ಜು ಎತ್ತಿ ಮುಂದಕ್ಕೆ ಮಡಗಿ! ಮುಂದಿನ ಪಾದವನ್ನು ಹಿಂದಕ್ಕೆ 
ದರಂತೆ! ಆಗ ಜಂಗು ಜಲೀರ್‌ ಅಂತ ಸಬ್ಬವಾಗ್ಬುಡ್ತಂತೆ। ಆ ಜಂಗಿನ ಸಬ್ಬ 
ನಮ್ಮಟ್ಟಿ ಒಳಗೆ। ಜಂಗಿನ ಸದ್ದಾಯ್ತಲ್ಲಾ ಅನ್ಬುಟ್ಟು! 


ನಮ್ಮಪ್ಪಾಜಿ ಮಾಯಕಾರ ಮಾದಪ್ರನವರು ಮೂರು 








252 


ಚೋಟುದ್ದ ದಗ್ಗನೆ ಕತ್ತಿ ದಿಗ್ಗನೆ ಉರಿತಾಇದ್ರು। ಅವರನ್ನು ನೋಡ್ಬುಟ್ಟು ದ್ಯಾ 
ಬಾಳ ಭಕ್ತಿಯಿಂದ ತಲೆ ತುಂಬಾ ಸೆರಗಾಕ್ಕಂಡು। ಓಗ್ಗುಟ್ಟು ಏನಂತ ಕೇ 
ಇ 


ಹೇಳಿದ್ರೆ ಏನು ಸ್ವಾಮಿ ಜಂಗಮರೇ ಇದೇ ನಮ್ಮತ್ತೆ ಕಾಳಮ್ಮ; 


ಹ ದ್ದೆ | ಕ್ರ 
ಅಟ್ಟಿ ಕಟ್ಟವಳಲ್ಲ! ಇದೋ ಆಟ್ಟಿ ಒಳಗೆ ಯಾರಾದ್ರೂ ಬರ್ತಾರೆ ಅಂತ ಯೆಳ್ಬುಟ್ಟು! 





ನಂತಕ್ಕವಳು। ಷ್ಟುಮಟ್ಟಿಗೆ 


ಬಿಚ್ಚುಗತ್ತಿ ಪಾರಾ ಮಡ್ಲವೈ! ಗುರುವೇ ಇದ್ದೆಲ್ಲಾ ತಪ್ಪಿಸಿಬಿಡು ದಮ್ಮಯ್ಯ! ನಮ್ಮಟ್ಟಿಗೆ 
ಬಿಕ್ಸೆಗೆ ಬಂದಿದ್ರೆಲ್ಲಾ! ನೀವು ಯಾವ ನಾಡ್ನವರಾ ಗುರುರಾಯ। 


೬ಬಿ 


ಆಹಾ ನೋಡಿ ನಮ್ಮ ಸಿವನಾ। 


ಏನವ್ವಾ ನಾನು ಯಾವ ನಾಡ್ನವ ಅಂತ ಕೇಳ್ಬುಟ್ಕಲ್ಲಾ) ತಾಯಮ್ಮ ಹೇಳ್ತೀನಿ 


ಕೇಳು ಮಗಳೇ! ಕೊಕ್ಕರೆಗೊಂದು ಕೆರೆಯ! ನಮ್ಮಂತ ದಾಸ ಜೋಗಿ! ಗುಡ್ಡ ಜಂಗಮರು! 
ಸನ್ಯಾಸಿಗಳಿಗೆ ಯಾವ ಊರು, ಯಾವ ಕೇರಿ ಯಾವ ಮನೆ! ಹೇಳು ತಾಯಿ। ಮನೆ 
ಮನೆ ಬಿಕ್ಸ ಮಾಡಿಕೊಂಡು ಮಾರಿಗುಡೀಲಿ ನಿದ್ದೆ ಮಾಡ್ತಕ್ಕಂತ ಜಂಗಮರಿಗೆ! ಊರು 
ಯಾವುದು ಕೇರಿ ಯಾವುದು ಹೇಳಬೇಕು ಅನ್ನುಟ್ಟು! ನಾನು ನಿಮ್ಮಟ್ಟಿಗೆ ಬಿಕ್ಸೆಗೆ ಬಂದಿದ್ದೀನಿ 
ತಾಯವ್ವ! ನನಗೆ ಗುರುರಾಯ ಕ್ವಾರಣ್ಯ ನೀಡುವಂತವಳೇ ಮಾದೇವಾ 


ಆಹಾ ನೋಡಿ ನಮ್ಮ ಸಿವನಾ! 


ಯಾವಾಗ ಕ್ಷಾರಣ್ಯ ನೀಡು ಅಂತ ಹೇಳ್ಬುಟ್ರೋ! ದ್ಯಾವಾಜಮ್ಮನಿಗೆ! ಇಲ್ಲ ಸ್ವಾಮಿ 
ನಿಮ್ಮ ಊರು ನಿಮ್ಮ ಸ್ಥಳ! ಹಕ್ಕಿಗೆ ಗೂಡುಂಟು ಪಕ್ಷಿಗೆ ಗೂಡುಂಟು! ನೆಲದ ಮ್ಯಾಲೆ 
ಇರತಕ್ಕಂತ ಎರಗೂ ಗೂಡುಂಟು! ನೀವು ಈ ಮಾತು ಹೇಳಿದ್ರೆ ನಾ ಒಪ್ಪಲಾರೆ ದಮ್ಮಯ್ಯ 
ಅನ್ಸುಟ್ಟಂತೆ! ಆಗ ಹುಸಿ ನಗೆ ನಗುತ್ತಾ ನಮ್ಮಪ್ಪಾಜಿಯವರು! ಸಬಾಸ್‌ ನನ್ನ ಕಂದ ನನ್ನ 
ಮಗಳೇ। ಆಗಿದ್ದ ಮ್ಯಾಲೆ ನನ್ನ ಮನೆ ಮಟ ಊರು ಹೇಳ್ಕೊಡ್ಬೇಕಾ! ಹೇಳ್ತೀನಿ ಕೇಳು 
ಕಂದ ಮಗಳೇ ಅನ್ಬುಟ್ಟು! ನಾನು ನಿನ್ನ ಅಪ್ಪನ ಮನೆ ಆಲಂಬಾಡಿ ಜುಂಜೇಗೌಡನ 
ಮನೆಗೆ ಹಗಲು ಬಿನ್ನಕ್ಕೆ ಬರುತ್ತಿದ್ದಾಗ! ನಾಲಗೆ ಇಲ್ಲದ್‌ ಗಂಟೆ ಬೆಳ್ಳಿ ಗಂಟೆ ದಣೀರ್‌ 
ಅಂತಿತ್ತು! ನಾನು ಒಳಕ್ಕೆ ಓಗ್ಗುಟ್ಟು ಬಿನ್ನ ತೀರಿಸ್ಕೊಂಡು। ನಾನು ಊಟ ಮಾಡಿ ಈಚೆಗೆ 
ಬರುವಾಗ! ನಾಲಿಗೆ ಇಲ್ಲದ್ದು ಚಿನ್ನದ ಗಂಟೆ ದಣೀರ್‌ ಅಂತಿತ್ತು! ಆಗ ನೀನು ಇಷ್ಟುದ್ದಕ್ಕೆ 
ಕಿರು ಮುಚ್ಚಳ ತಕ್ಕಂಡು। ಈಚೆ ಐಕಳೊಂದಿಗೆ ಆಡ್ತಿರಲಿಲ್ಲವಾ?! ಆಗ ನಾನು ನಿಮ್ಮಪ್ಪನ 
ಮನೆ ಮಹದೇವ! ಬಂದ ಅಂತ ಹೇಳ್ಪ್ಬುಟ್ಟು! ನಿನಗೇನಾದರೂ ಒಂದು ಹಿಡಿ ರಾಗಿ 
ಕೊಟ್ಟುಟ್ಟು! ಇನ್ನೂ ಮಿಕ್ಕಾದ್ದು ಮಾಡ್ದೆ ಉಂಟಾದ್ರೆ! ನಮ್ಮತ್ತೆಮ್ಮಾ ಬಂದು ತೂಕ ಹಾಕಿ 
ನೋಡೋದ್ರೊಳಗಾಗಿ! ಏನಾದರೂ ಒಂದು ಗಜ್ಜುಗದ ಗಾತ್ರ! ಕಮ್ಮಿ ಬಂದುಬುಟ್ಟೆ! 
ನಮ್ಮ ಏಳು ಜನ ಸೊಸೆಯರನ್ನು ಕರೀತಾಳೆ! ಏನಮ್ಮೆ ನನ್ನ ಸವತಿ ಎತ್‌ ಮಕ್ಕಳೇ! 
ನನ್ನ ಗಂಡು ಮಕ್ಕಳು ಗೇಯ್ಕಂಡ್‌ ಬಂದ ಗಂಡು ಮಕ್ಕಳಿಗೆ ಇಲ್ಲಿದ್ದಂಗೆ! ನೀವೇ ಬಿರ್ರ 


253 


ಬಿರ್ರನೆ ಮಾಡ್ಕಂಡು! ಬಿಸಿ ಬಿಸಿ ಮುದ್ದೆ ಉಂಡ್ಕಂಡ್ರಾ ! ಅನ್ಸುಟ್ಟು ಅಲ್ಲಿಗೆ ಒಂದು 
ಮಲ್ಲು ಬಟ್ಟೆ ತಗೊಂಡು ಬಂದು! ಕೆಳಗೆ ಹಾಸುಬುಟ್ಟು! ಒಂದು ತಪ್ಪಲೆ ನೀರು ಕುಡಿಸ್ತಾಳ! 
ಎಲ್ರೂಗೂನೂ ನಮ್ಮತ್ತೆಮ್ಮಾ ಅಂತಕ್ಕಂತವಳು। ನಮ್ಮೆಲ್ಪ ಹೊಟ್ಟೇನೂ ಕರುಳನ್ನೆಲ್ಲಾ 
ಹಿಸುಕಿ ಹಿಸುಕಿ ದಮ್ಮಯ್ಯ! ಆ ಬಂಡೆ ಮ್ಯಾಲೆ ಉಗಿಸ್ತಾಳೆ! ಏನಾದರೂ ನಮ್ಮೆಲ್ಲರ 
ಬಾಯಲ್ಲಿ! ಒಂದು ರಾಗಿ ತರಿ ಅಂತಕ್ಕಂತಾದ್ದು ಆ ಬಟ್ಟೆ ಮೇಲೆ ಬಿದ್ದದ್ದೆ ಉಂಟಾದ್ರೆ! 
ನಮಗೆ ಕೊಲಬಾರದ ಕೊಲೆಯ ಕೊಡುತಾಳೆ! 


ಆಹಾ ನೋಡಿ ನಮ್ಮ ಸಿವನಾ॥ 


ಕೊಲಬಾರದ ಕೊಲೆ ಕೊಡ್ತಾಳೆ ಅನ್ಬುಟ್ರಂತೆ! ಆಗ ನಮ್ಮಪ್ಪಾಜಿಯವರಿಗೆ! ಬಾಳ 
ಹುಸಿನಗೆ ಬನ್ನುಟ್ಟು! ಸಬಾಸ್‌ ಕಂದ ನನ್ನ ಹೆಣ್ಣು ಮಗಳೇ। ಅತ್ತೆ ಕೆಳಗೆ ಸೊಸೆ ಸರಿ! 
ತಾಯಿ ಕೆಳಗೆ ಮಗಳೇ ಸರಿ! ನೀನು ಆಗಲಿ ಹೇಳ್ತೀನಿ ಕೇಳವ್ವಾ! ಬಿಕ್ಷೆ ಕೊಡಕ್ಕೆ ನನಗೆ 
ಅಷ್ಟೂ ಆಗದಿದ್ರೆ! ನಾನು ಬಂದು ಬಾಳ ಹೊತ್ತಾಯ್ತು ತಾಯವ್ವ! ಬಾಳ ಬಾಯಾದ್ರದೆ 
ತಾಯಮ್ಮ! ನನ್ನಟ್ಟಿ ಒಳಗೆ ಏಳು ಹಟ್ಟಿ ಹಸುಗಳು ಉಂಟಲ್ಲಾ ಅದರಲ್ಲಿ ಒಂದು 
ಹಸುವಿನ ಹಾಲು! ಒಂದು ಅರೆ ಪಾವು! ಕೊಟ್ಟದ್ದೇ ಉಂಟಾದ್ರೆ! ನನಗೆ ಬಾಳ ದಾವ 
ಇಂಗ್ರೈಜೆ ಅಂದ್ಲಂತೆ! ಆಗ ಅದಕ್ಕೊಂದು ಮಾತು ಹೇಳ್ತಾಳೆ ದ್ಯಾವಾಜಮ್ಮ! ಅಯ್ಯೋ 
ನಮ್ಮಪ್ಪನ ಮನೆ ಮಾಯಕಾರ ಮಾದಪ್ಪನವರೇ। ನಿಮ್ಸ್ಯಾಕೆ ಇಂತ ಕಸ್ಟ! ನಮ್ಮಪ್ಪನ 
ಮನೆಗೆ ದಯ ಮಾಡಿ ಸ್ವಾಮಿ ಅನ್ನುಟ್ಟು। ನಿಮ್ಮಪ್ಪನ ಮನೆಗೆ ಹೋಗೋಕೆ ನೀನಲ್ಲ 
ಕಣವ್ವ! ನನಗೂ ಹೋಗೋದು ಗೊತ್ತು! ವೋಯ್ತೀವಿ ಕಣಮ್ಮಾ! ಇಗೋ ನಿಮ್ಮಟ್ಟಿಗೆ 
ಬಂದಿದ್ದಕ್ಕೆ! ನಿನ್ನ ಭಕ್ತಿ ಯೇಳವ್ವಾ ಅಂದ್ರು! ಆಗ ಹೇಳ್ತೀನಿ ಕೇಳು ದಮ್ಮಯ್ಯ! ನಮ್ಮ 
ಅತ್ತೆಮ್ಮ ಎಳ್ಳು ಕಣಕ್ಕೆ ಓಗ್ಗುಟ್ಟವಳೆ! ಅಲ್ಲಿಂದ ಬಂದು ಹಾಲ್ಕರೆಯಕ್ಕೆ ಕುಂತ್ಕತಳೆ ಏನಾದರೂ 
ನಮ್ಮಪ್ಪನ ಮನೆ ದೇವರು ಬಂದಿದ್ದ ಅಂತ ಹೇಳ್ಬುಟ್ರಿ! ಒಂದು ಅರ್ದ ಚಟಾಕು ನಾ 
ಕೊಟ್ಟುಟ್ಟು! ಅರ್ದ ಜಟಾಕು ನೀರು ಬೆರಸಿದ್ದೇ ಉಂಟಾದ್ರೆ! ಗೊತ್ತಾಗ್ಳುಡುತ್ತೆ ದಮ್ಮಯ್ಯ! 
ಏನಮ್ಮೆ ನನ್ನ ಹಾಲ್ನೆಲ್ಲ ಕುಡ್ಕಂಡ್ಯಾ ಅನ್ನುಟ್ಟು! ನಮಗೆ ಕೊಲಬಾರದ ಕೊಲೆ ಕೊಡ್ತಾಳೆ! 


ಆಹಾ ನೋಡಿ ನಮ್ಮ ಸಿವನಾ। 


ತ್ತೆಮ್ಮ . 
ನಿನಗ್ಯಾಕೆ ಇಂತ ಕಷ್ಟ ತಾಯವ್ವ ಅದೂ ಬ್ಯಾಡ ತಾಯವ್ಹಾ! ನಾನು ಬಂದು ಬಾಳ 
ಹೊತ್ತಾಯ್ತು! ಈ ಕಂಚಿನ ಬಟ್ಟಲ ಕೈಲಿಡ್ಕಂಡು ಬಂದು ಬುಟ್ಟಿದ್ದಿ! ಈ ಕಂಜಿನ ಬಟ್ಟಲಿಗೆ! 
ನಿನ್ನ ಮನೆಯೊಳಗೆ ನೆನೆವಾರ್ತೆ ಮಾಡ್ಬೇನಾದ್ರೂ! ಕಂಚಿನ ಬಟ್ಟಲಿಗೆ ಹಾಕಿದ್ದೆ ಉಂಟಾದ್ರೆ! 
ನಿನ್ನ ಹಟ್ಟಿ ಒಳಗೆ! ಬೆಲ್ಲದಾರ್ತಿ ಮಾಡಿದ್ದೆ ಉಂಟಾದ್ರೆ! ನನ್ನ ಹಟ್ಟಿಗೆ ಹರಸಿ ಆಶೀರ್ವಾದ 
ಮಾಡ್ಬುಟ್ಟು! ನಿನ್ನ ಮನೆ ಮುಟ್ಟಿ ಕುಡಿತೀನಿ ಅನ್ನುಟ್ರಂತೆ। ಅಲ್ಲಿಗೆ ದ್ಯಾವಾಜಮ್ಮ 
ಏನಂತಾಳಂದ್ರೆ! ಆಯ್ಯೋ ಸ್ಥಾಮಿ ಗುರುವೆ ಹೇಳ್ತೀನಿ ಕೇಳಿ ದಮ್ಮಯ್ಯ! ನಮ್ಮತ್ತೆಮ್ಮ 


ವಾ್‌ 


ಅಯ್ಯೋ ನನ್ನ ಕಂದಮ್ಮ! ನಿಮ್ಮತ್ತೆಮ್ಮ .ಅಷ್ಟೊಂದು ಕೊಲೆ ಕೊಟ್ಟಿ ಮ್ಯಾಲೆ! 


254 


ನಂಗೊಂದು ಕಾಸ್ನೂ ಕೊಟ್ಟಿಲ್ಲ ಇದರೂಳಗ ನೀವು ಬಂದು! ಪುಡಿಗಾಸು ಹಾಕು ಅಂತಿದ್ದೀರಿ! 
ನಾನು ಈ ಪುಡಿಗಾಸು ಕಂಡಂತ ದಾರಿ। ಯಾವಾಗ ಅಂತ ಹೇಳಿದ್ರ! ನಾನು ಏಳು 
ವರ್ಸದ! ಹೊಸಲು ಮೆಟ್ಟುವಾಗ ದಾರೆ ಉಯ್ತಿರುವಾಗ! ಚಪ್ಪರದಟ್ಟಿ ಒಳಗೆ ಎಲ್ಲಾ 
ಕುಲಸ್ತರು ಪಲಸ್ವರು ಸೇರ್ಕಂಡು ಬಂದಿದ್ರಲ್ಲಾ! ನನ್ನ ಮದುವೆಗೆ ಬಂದಿದ್ರಲ್ಲಾ ದಮ್ಮಯ್ಯ! 
ಅವರೆಲ್ಲಾ ಒಂದೊಂದು ಕಾಸು ಎರಡೆರಡು ಕಾಸಾಕಿದ್ರಲ್ಲಾ ದಮ್ಮಯ್ಯ! ಆಗ ನಾನು 
ತಾಮ್ರದ ಕಾಸಿನ ಮುಖ ನೋಡಿದ್ದು! ಆಗ ನಾ ಒಂದು ಹಣ ಬೆಳ್ಳಿ ಪಾವಲಿ ಮೊಕ 
ನೋಡಿದ್ದು! ಮುಯ್ಯಿಗೆ ಕುಂಡಿಸ್ಟಾಗ ಅವರು ಇವರು! ನಂಟರು ಕುಲಸ್ತರು ಸೇರ್ಕಂಡು! 
ಮರ್ಯಾದೆ ಮಾಡಿದ್ರು ದಮ್ಮಯ್ಯ ಬೆಳ್ಳಿ ರೂಪಾಯಿನ ಮುಖ ನೋಡಿದ್ದು ನೀವು 
ನಮ್ಮಪ್ಪನ ಮನೆಗೆ ದಯಮಾಡಿಸಿ ಅಂತವಳೇ ದ್ಯಾವಾಜಮ್ಮ! 


ಆಹಾ ನೋಡಿ ನಮ್ಮ ಸಿವನಾ! 


ಯಾವಾಗ ನಮ್ಮಪ್ಪನ ಮನೆಗೆ ದಯಮಾಡ್ಲಿ ಅಂತ ಹೇಳ್ಳಿಟ್ಟೋ। ಸಬಾಸ್‌ ನನ್ನ 
ಕಂದಮ್ಮ ತಾಯಮ್ಮ! ನಿಮ್ಮಪ್ಪನ ಮನೆಗೆ ಹೋಗು ಅನ್ನೋಕ್ಕೆ! ನೀನಲ್ಲ ಕಣ್‌ ತಾಯವ್ವ! 
ವೋಗ್ಲಿ ಒಂದು ಎಲೆ ಅಡಿಕೆನಾದ್ರೂ ಕೊಡವ್ಪಾ। ಹಾಕ್ಕಂಡು ಬಾಯ್‌ದಾವ್‌ ಇಂಗಿಸ್ಕಶೀನಿ 
ಅಂತ ಹೇಳಿದ್ರಂತೆ! ಅಯ್ಯೋ ದಮ್ಮಯ್ಯ! ನಿಮಗ್ಯಾಕೆ ಇಂತ ಬಡಸ್ತಾನ! ಒಂದು ಎಲೆ 
ಒಂದು ಅಡಿಕೆ ಕೇಳ್ಪಿದ್ದೀರಲ್ಲಾ! ನೀವೊಂದೇಳಿದ್ರೆ ನಾವೊಂದೇಳ್ಸೀನಿ। ಕ್ವಾಪ ಮಾಡಬ್ಯಾಡಿ 
ದಮ್ಮಯ್ಯ! ಸಂಜೆ ಹೊತ್ತಿಗೆ ನಮ್ಮತ್ತಮ್ಮ। ಎಳ್ಳು ಕಣದಿಂದ ಬಂದುಬುಟ್ಟು! ಅವರೆಲ್ಲಾ 
ಉಂಡು, ಮಲಗುವಾಗ! ಎಲ್ಲರಿಗೂ ಅವರವರ ಗಂಡ `ೆಂಡ್ತೀಕ್ಗೆಲ್ಲಾ! ಒಂದೆ ಎಲೆ 
ಅಡಿಕೆ ಕೊಟ್ಟು ಕಳಿಸ್ತಾಳೆ! ಅವರೆಲ್ಲಾ ತಕ್ಕಂಡೊಯ್ತಾರೆ। ನಾನೂ ಒಂದೆ ಎಲೆ ಅಡಿಕೆ 
ತಕ್ಕಂಡು ಬತ್ತೀನಕದಮ್ಮಯ್ಯ! ಅಷ್ಟರಲ್ಲಿ ನನ್ನ ಯಜಮಾನ ಉಂಡ್ಬುಟ್ಟು ಮಲಗಿರ್ವಾನೆ1 
ನಾನು ಬಂದುಬುಟ್ಟು ಆ ಎಲೆ ಅಡಿಕೆ ಹಾಕ್ಕಳ್ಳಕಿಲ್ಲ। ನನ್ನ ಗಂಡನ ತಲೆದೆಸಲಿ ಕೂತ್ಯಂಡು। 
ಕಸ್ಟ ಸುಕದ ಮಾತಾಡ್ಬೇಕು ಅಂತ ಕುಂತ್ಕಳದ್ರೊಳಗಾಗಿ। ನಮ್ಮ ಅತ್ತೆ ಕಾಳಮ್ಮ! ನನ್ನ 
ಇಂದುಗುಂಟನೇ ಬಂದ್ದಿಟ್ಟು! ಬಾಗಿಲ ಕಿಂಡೀಲೆ ಬಗ್ಗಿ ನೋಡ್ಬುಟ್ಟು। ಏನಲೇ ನನ್ನ 
ಸವಶಿ ಮಗಳೇ। ಗೇಯ್ಕಂಡು ಬಂದಿರತಕ್ಕಂತ ನನ್ನ ಮಗನಿಗೆ! ನಿದ್ದೆ ಕೆಡ್ಸಕ್ಕೆ ಕುಂತಿದ್ದೀಯಾ। 
ಮುಂದಕ್ಕೆ ಮನೆ ಕಟ್ಟಿ! ಇಂದಕ್ಕೆ ಮುರಿತೀನಿ ಅನ್ಬುಟ್ಟು! ಬಾಳ್ತೀವಿ ಬದಕ್ತೀನಿ ಅಂತ 
ಹೇಳ್ಬುಟ್ಟು! ನಿದ್ದೆ ಕೆಡ್ಗಕ್ಕೆ ಕುಂತಿದ್ದೀಯಾ ಅನ್ಸುಟ್ಟು ಕೀನಾ ಕಟ್ಟಾಗಿ ಬೈಯ್ತಾಳೆ ದಮ್ಮಯ್ಯ! 
: ಆಗ ನನಗೆ ಎಲೆ ಅಢಿಕೆ ಹಾಕ್ಕಳ್ಳದಕ್ಕೆ ಮನ್ಸು ಬರದಿಲ್ಲ! ಕ್ವಾಪ ಬನ್ಸುಟ್ಟು ಮಲಿಕಂಬುಡ್ತೀನಿ! 
ವೊತ್ನುಂಟೆ ಎದ್ದು ನೋಡೋದ್ರೊಳಗೆ ಆ ಎಲೆ ಒಣಗೋಗಿರುತ್ತೆ ದಮ್ಮಯ್ಯ! ಅದ್‌ 
ತಕ್ಕಂಡೋಗಿ ಹುಲ್ಲು ಹಿತ್ಸಗೆ ಬೀಸಾಕ್ಟುಡ್ತೀನಿ। ನೀವು ಈ ಮಾತು ಕೇಳಿದ್ರೆ ದಮ್ಮಯ್ಯ! 
ಇದು ನನ್ನ ಸೊತ್ತು ದಮ್ಮಯ್ಯ! ನನಗೆ ಈವೊತ್ತು ಸಂಜೆ ಕೊಟ್ಟಂತ ಎಲೆ ಅಡಿಕೇನ! 
ನಮ್ಮಪ್ಪನ ಮನೆ ದೇವ್ರ ಬಂದಿದ್ರು ಕೇಳಿದ್ರು ಅಂತ ಹೇಳ್ಬುಟ್ಟು! ಎಂಜಲು ಮೂಸಲು 
ಮಾಡದೆ ಕಟ್ಟಿ ಮಡಗ್ರೀನಿ! ನೀವು ನಾಳೆ ಇಷ್ಟೊತ್ತಿಗೆ 'ಬನ್ನಿ ಹೋಗ್ಯಪ್ಪಾ! ಮಾದೇವ! 


255 


ನೋಡಿ ನಮ್ಮ ಸಿವನಾ॥ 


ಸಭಾಸ್‌ ನನ್ನ ಕಂದವ್ಹಾ! ನಿನ್ನ ಸಕ್ತಿಗೆ ನಾನು ಮೆಚ್ಚಿದೆ! ಕಂದಮ್ಮ ನನ್ನ ಒಕ್ಕಲ 
ಮಗಳೇ ಸರಿ! ಆಲಂಬಾಡಿ ಜುಂಜೇಗೌಡನ ಮಗಳೇ ಸರಿ ನೀನು ಅಂತೇಳ್ವುಟ್ಟು! ಅತ್ತೆ 
ಕೆಳಗಿನ ಸೊಸೇನೇ ಸರಿ ನೀನು ಬಾಳ ಬಾಯಾರತ್ತೆ ತಾಯಪ್ಪ ಹೋಗ್ಲಿ ಒಂದು 
ಲೋಟ ನೀರನ್ನಾದ್ರೂ ಕೊಡು ತಾಯವ್ವ! ಅಂತ ಕೇಳಿದ್ರಂತೆ! ಆಗ ನೀರು ಕೊಡೋ 
ಕಾಲದಲ್ಲಿ ಸ್ಹಾಮಿ ನೀರು ಕೊಡಕ್ಕೇನು ಅಂದುಬುಟ್ರೆ। ನನ್ನ ವಾರಗಿತ್ತೀರು ನೋಡ್ಬುಟ್ಟು! 
ಅದ್ಯಾರೋ ಕಾವಿ ಬಟ್ಟೆ ಜಂಗಮ ಬಂದಿದ್ದ! ತಕ್ಕಂಡೋಗಿ ನೀರು ಕೊಟ್ಟು ಅಂತ ಜಾಡಿ 
ಹೇಳ್ಪುಡ್ತಾರೆ! ನಮ್ಮತ್ತೆಮ್ಮನಿಗೆ ಇದೇ ಪ್ರಕಾರವಾಗಿ ನೀರು ಕುಡೀಬೇಕಾದ್ರೆ! ಜಾಲದಟ್ಟ 
ಕೊಳ ಅಂತೈತೆ। ಅಲ್ಲಿ ನೀರು ತೋರಿಸ್ತೀನಿ ಹೋಗಿ ದಮ್ಮಯ್ಯ ಅಂದ್ಲಂತೆ! ಅದೋಗದಿಲ್ಲಿ 
ತಾಯಮ್ಮ! ಆಗಿದ್ದ ಮೇಲೆ ನಿಮ್ಮತ್ತೆ! ಎಳ್ಳು ಕಣಕ್ಕೆ ಓದ್ದಲ್ಲವ್ವಾ! ಆ ಏಳ್‌ ಕಣಕ್ಕೆ ಸ್ವಲ್ಪ 
ದಾರಿ ತೋರು ಅಂತವರೇ। 


ಆಹಾ.... ನೋಡಿ ನಮ್ಮ ಸಿವನಾ! 


ಹಾಗಿದ್ದ ಮೇಲೆ ಒಂದು ಕೆಲಸ ಮಾಡಿ ದಮ್ಮಯ್ಯ! ನಾನು ಎಳ್ಳು ಕಣಕ್ಕೆ ದಾರಿ 
ತೋರಿಸಿಕೊಡಬೇಕಾದ್ರೆ ನಾನು ನಿಮ್ಮ ಹಿಂದುಗುಂಟ ಬಂತು ಅಂದ್ರೆ! ನಮ್ಮತ್ತೆಮ್ಮ 
ಚಾಡಿ ಹೇಳ್ಪುಡ್ತಾರೆ! ನೀವು ನೀರ್‌ ಕೇಳಿದ್ರೆ ದಮ್ಮಯ್ಯ ಇದೇ ಮಾರ್ಗವಾಗಿ ಹೋಗ್ಬುಟ್ಟು! 
ಅಲ್ಲಿ ಜಾಲದಟ್ಟಿ ಕೊಳ ಅಂತ ಇದೆ! ಆ ಜಾಲದಕಟ್ಟೆ ಕೊಳದತ್ರವೇ ನೀರನ್ನು ಕುಡ್ಕಂಬುಟ್ಟು! 
ನೀವು ಕುಂತದ್ದೆ ಉಂಟಾದ್ರೆ! ನಾನು ನನ್ನ ವಾರಗಿತ್ತೀರಿಗೆ ನೀರ್‌ ತಕ್ಕಂಬತ್ತೀನಿ ಅಂತ 
ಹೇಳ್ಬುಟ್ಟು। ಬಿಂದಿಗಿ ತಕ್ಕಂಡು ಕಂಕಳಗೆ ಇರಿಕ್ಕಂಡು! ನಾನು ನೀರಿಗೆ ಬರೋಳ ಹಾಗೆ 
ಬನ್ಬುಟ್ಟು! ನಮ್ಮತ್ತಮ್ಮನ ಎಳ್ಳು ಕಣಕ್ಕೆ ದಾರಿ ತೋರ್ಕೊಡ್ತೀನಿ ದಮ್ಮಯ್ಯ! ನೀವು 
ಜಾಲದಟ್ಟಿ ಕೊಳಕ್ಕೆ ದಯ ಮಾಡಿ ಅಂತವಳೇ। ದ್ಯಾವಾಜಮ್ಮಾ! 
ಆಹಾ.... ನೋಡಿ ನಮ್ಮ ಸಿವನಾ। 


ಅಂಗೇ ಆಗ್ಲಿ ಕಪ್ಪಾ ಅಂತ! ಅಪ್ಪಾಜಿಯವರು ಜಾಲದಟ್ಟಿ ಹತ್ತಿರ ವೊಂಟೋದ್ರು! 
ದ್ಯಾವಾಜಮ್ಮನಾಗಿರತಕ್ಕಂತವಳು। ಅಲ್ಲಿ ವಾಡ್ಲಿತ್ರಿರೆಲ್ಲಾ ಕರೆದ್ದುಟ್ಟು। ನೀವೆಲ್ಲಾ ರಾಗಿ 
ಮಾಡ್ಕಂಡು! ಬೀಸ್ಕಂಡಿರಿ ನಾನು ಹೋಗಿ ನೀರು ತಕ್ಕಂಬರ್ರೀನಿ ಅನ್ನುಟ್ಟು। ಅಲ್ಲಿಗೆ 
ಬಿಂದಿಗೆಗಳನ್ನು ಕೈನಲ್ಲೊಂದು ಕಂಕಳಲ್ಲೊಂದು ಇರಿಕ್ಕಂಡು। ಸತ್ಯವಂತೆ ದ್ಯಾವಾಜಮ್ಮ- 
ನಾಗಿರತಕ್ಕಂತವಳು। ಜಾಲದಟ್ಟಿ ಕೊಳಕ್ಕೆ ನೀರಿಗೆ ಬರ್ರವಳೇ ದ್ಯಾವಾಜಮ್ಮ! 


ಆಹಾ.... ನೋಡಿ ನಮ್ಮ ಸಿವನಾ। 
ಆವಾಗ ನೀರಿಗೆ ಬರ್ತಾ ಇರತಕ್ಕಂತ ಕಾಲದಲ್ಲಿ! ನಮ್ಮಪ್ಪಾಜಿಯವರು ಏರಿ ಮೇಲೆ 
ಕೂತ್ಯಂಡು ನೋಡ್ಬುಟ್ಟು। ಈಗ ಇನ್ನೊಂದು ಸಾರಿ ಅವಳ ಸತ್ಯ ನೋಡ್ಬೇಕಲ್ಲಾ ಅನ್ಸುಟ್ಟು! 


256 


ನಮ್ಮಪ್ಪಾಜಿ ಮಾದಪ್ಪನವರು ಅವಳು ಬತ್ತ್‌ ಬತ್ತಾ ಇದ್ದಾಗ! ಒಂದು ಮರ ಮರೆಯಾಗಿ 
ನಿಂತ್ಸಂಬುಟ್ರಂತೆ। ದ್ಯಾವಾಜಮ್ಮ ಬಂದುಬುಟ್ಟು! ಏರಿ ಮ್ಯಾಲೆ ನೋಡಿದ್ದು! ಎಲ್ಲೂ 
ಇಲ್ಲ! ಅಲ್ಲಿ ಇಲ್ಲಿ ನೋಡುದ್ಲು! ಎಲ್ಲೂ ಕಂಡಂಗಾಗ್ನಿಲ್ಲ! ಅಲ್ಲಿಗೆ ಬಿಂದಿಗೆ ಹಂತದ 
ಮೇಲೆ ಮಡಗ್ಬುಟ್ಟು! ದ್ಯಾಪಾಜಮ್ಮನವರು ಅಯ್ಯೋ ನಮ್ಮಪ್ಪಾಜಿಯವರು ಬಂದು! 
ನನ್ನಟ್ಟಿದೆಲ್ಲಾ ಕೇಳಿದ್ರು! ನಾನೇನೂ ಕೊಡಲಿಲ್ಲವಲ್ಲ! ಇಲ್ಲಿ ನೀರು ಕಂಡ್ಬುಟ್ಟು! ಬಾಳ 
ಬಾಯಾರಿಕೆ ಆಗಿರಬೇಕು! ನೀರು ಕುಡ್ಯಕ್ಕೆಲ್ಲೋ ಅಂತ ಇಳಿದಿರಬೇಕು। ಕಾಲು ಜಾರಿ 
ನೀರಿನ ಕೊಳಕ್ಕೆ ಬಿದ್ದೋಗಿರಬೇಕು ಅನ್ಸುಟ್ಟು! ಸತ್ಯವಂತೆ ದ್ಯಾವಾಜಮ್ಮನಾಗಿರತಕ್ಕಂತವಳು॥ 
ಆ ಹಂತದ ಮ್ಯಾಲೆ ಕೂತ್ಕಂಡು! ಅವಳು ದುಕ್ಕ ಮಾಡ್ತಾ ಕುಂತವಳೇ। ದ್ಯಾವಾಜಮ್ಮ! 
ಆಹಾ.... ನೋಡಿ ನಮ್ಮ ಸಿವನಾ। 

ಅಷ್ಟರಲ್ಲಿ ನಮ್ಮಪ್ಪಾಜಿ ಮಾಯಕಾರ ಮಾದಪ್ಪನವರು! ಸಬಾಸ್‌ ನನ್ನ ಕಂದ 
ಹೆಣ್ಣು ಮಗಳೇ। ನನ್ನೊಕ್ಕಲ ಮಗಳೇ ಸರಿ! ಸತ್ವಂತೆ ಅಂತ ಹೇಳ್ಳ್ಬುಟ್ಟು! ದುಕ್ಕ ಮಾಡಬೇಡ 
ಕಣವ್ವಾ ಅನ್ಬುಟ್ರಂತೆ। ಆಗ ಬಲು ಸಂತೋಸದಲ್ಲಿ ಕುಂತಕಂಡು ಬುಟ್ಟು! ಅಲ್ಲಿಗೆ ಏನಮ್ಮಾ 
ದ್ಯಾವಾಜಮ್ಮ! ನಿಮ್ಮತ್ತೆ ಎಳ್ಳು ಕಣಕ್ಕೆ ದಾರಿ ಯಾವುದು ಅಂತ ಕೇಳಿದ್ರು! ಅಲ್ಲಿಗೆ ಬನ್ನಿ 
ಸ್ವಾಮಿ ಅಂತೇಳ್ಬುಟ್ಟು। ಏರಿ ಮೇಲೆ ನಿಲಿಸ್ಕಂಬುಟ್ಟು! ಇದೋ ದಮ್ಮಯ್ಯ ಈ ದಾರಿ 
ಅಂತಕ್ಕಂತಾದ್ದು! ನಮ್ಮ ಮಾವ ಕೆಂಡೇಗೌಡ ತಂಗಳು ಉಪ್ಪೇಸ್ರು ಕಾಳ್ನಲ್ಲಿ! ಮೂರು 
ಮುದ್ದೆ ಉಂಡ್ಬುಟ್ಟು! ಏಳುಂಡಿ ಕುರಿ ಹೊಡಕೊಂಡು! ಕರಿ ಕಂಬಳಿ ತೆಗೆದು ಹೆಗಲ 
ಮೇಲಾಕ್ಕಂಡು! ಜೋಳಗೆ ಬಲಗೈಲಿ ಹಿಡ್ಕಂಡು! ನಿನ್ನ ಏಳು ಮಲೆ ಕೈಲಾಸಕ್ಕೆ ಮೇಯಿಸಕ್ಕೆ 
`ಹೋಗಿರತಕ್ಕಂತ ದಾರಿ! ಆ ದಾರಿ ಅಂತಕ್ಕದ್ದು! ನನ್ನ ಗಂಡಂದಿರು ಮೈದಂದಿರೆಲ್ಲಾ 
ಸೇರ್ಕಂಡು! ಹೊಲಕ್ಕೆ ಉಳಕ್ಕೆ ಹೋಗಿರತಕ್ಕಂತ ದಾರಿ ಇದು! ಈ ಮಧ್ಯೆ ವೊಯ್ತದಲ್ಲಾ 
ಅದು ಸಣ್ಣ ದಾರಿ! ಇದು ನಮ್ಮತ್ತೆ ಕಣಕ್ಕೆ ಹೋಗುವಂತಾದ್ದು! ಈ ಸಣ್ಣ ದಾರಿ ಒಳಗೆ 
ದಯಮಾಡಿ ಅಂತವಳೇ। ದ್ಯಾವಾಜಮ್ಮ! 

ಹ್ಲಾಂ.... ನೋಡಿ ನಮ್ಮ ಸಿವನಾ! 

ಹೋಗಿದ್ದು ಬತ್ತೀನಿ ಓಗವ್ವಾ ಅನ್ಬುಟ್ಟು ಅಪ್ಪಾಜಿಯವರು। ಆ ಸಣ್ಣ ದಾರಿ ಒಳಗೆ 
ಒಯ್ತಾ ಒಯ್ತಾ! ಒಂದು ಆಲೋಚನೆ ಮಾಡ್ತಾರೆ! ನಾನು ಇದೇ ರೂಪದಲ್ಲಿ ಕಾವಿ 
ಧರಿಸಿಕೊಂಡು! ಜಂಗು ಧರಿಸಿಕೊಂಡು! ನಾನು ಹೋದ್ದೆ ಉಂಟಾದ್ರೆ! ಕಾಳಮ್ಮ ಇವರೇ 
ಮಾದಪ್ಪ! ಬಾಗ್ಯ ಕೊಟ್ಟವ ಅಂತ ಹೇಳ್ಪುಟ್ಟು! ಆಗ ಮುಕ್ಕರಂಡು ಏಳ್ತಾಳೆ। ಮೂರು 
ಹಿಡಿ ಕ್ವಾರಣ್ಯ ಕೊಡ್ತಾಳೆ! ಅವಳ ಮುಕ್ಕರಕೊಂಡ! ಕ್ಹಾರಣ್ಯ ತಗಂಡೋಗಕ್ಕೆ ನಾನು 
ಬಂದಿಲ್ಲವಲ್ಲಟ! ನಾನು ದಮ್ಮಯ್ಯ ಬಿಕ್ಷದವನಲ್ಲ! ನಮ್ಮಪ್ಪಾಜಿಯವರು! ಅವಳ ನಿಜ 
ಮನ ಸೋಸಬೇಕಲ್ಲಾ ಅನ್ಸುಟ್ಟು! ಪಿನು ಮಾಡ್ತಾರಪ್ಪಾ ಅಂತ ಹೇಳಿದ್ರೆ! ಹಳ್ಳ ಕಂಡ್ರೆ 
ಬೀಳ್ತಾ! ತಿಟ್‌ ಕಂಡ್ರೆ ಏಳ್ತಾ! ಮುದುಕಯ್ಯನ ಯಾಸ ತಾಳ್ಕಂಡು! ಅಜ್ಜಿ ಗುಜ್ಜಿ ಜಂಗಮನಾಗಿ 
ಕೊಳಕು ಜಂಗಮನಾಗಿ! ಅವನು ವೊಯ್ತಾ ಅವನೇ ಬೇವಿನಟ್ಟಿ ಬಿಕ್ಸಕ್ಕೋಯ್ತಾವ್ನೆ! 
ಮಾದೇವ! 


257 


ಆಹಾ.... ನೋಡಿ ನಮ್ಮ ಸಿವನಾ। 


ಬೇವಿನ ಹಟ್ಟಿ ಕಾಳಮ್ಮನ ಆ ಕಣಕ್ಕೆ! ಬಿಕ್ಷಕ್ಕೆ ಹೋಗ್ಬುಟ್ಟು! ಕಣದ ಮುಂದೆ 
ನಿಂತ್ಕಂಡು! ಕಾಳಮ್ಮನಿಗೆ ನಮ್ಮಪ್ಪಾಜಿ ಮಾಯಕಾರ ಮಾದಪ್ಪನವರು! ಏನಂತ ಕೂಗ್ತಾರೆ 
ಅಂತ ಹೇಳಿದ್ರೆ! ಹರಹರಾ ಹರನ ಬಿಕ್ಸ! ಗುರುವಿನ ಬಿಕ್ಷ! ಗುರುವಿನ ಕ್ವಾರಣ್ಯ ಬಿಕ್ಕ 
ನಾಲ್ಕು ಪಾದ ಜೋಳಿಗೆ ಬಿಕ್ಷ ಅಂತೇಳ್ಬುಟ್ಟು। ಬಿಕ್ಷವೋ ಬಿಕ್ಸವೋ ಅಂತ ಹೇಳ್ಳುಟ್ಟು! 
ಅಲ್ಲಿಗೆ ಪಂಚ್ಛದು ಕ್ಹಾರಣ್ಯ ಸಾರವರೇ। ಮಾದೇವಾ। 


ಆಹಾ... ನೋಡಿ ನಮ್ಮ ಸಿವನಾ। 


ಇವರು ಕ್ಷಾರಣ್ಯ ಸಾರ್ತ ಇದ್ರೆ! ಅವಳು ಬಗ್ಗಿದ ತಲೆ ಮೇಲಕ್ಕೆ ಅನಲಿಲ್ಲ! ನೀಡಿದ 
ಕಾಲು ಶೆಗೀಲಿಲ್ಲ! ಅಲ್ಲಿಗೆ ಆಗ। ನಮ್ಮಪ್ಪಾಜಿಯವರು ತಿಳ್ಕಂಬುಟ್ರು! ಸಬಾಸ್‌ ನನ್ನ 
ಕಂದ ಕಂದಯ್ಯಾ ಹೇಳಿದ ಮಾತು ಸತ್ಯವಾಯಿತು ಇದು ಅಂತ ಹೇಳ್ಪುಟ್ಟು। ಏನ್ಮಾಡ್ತಾರೆ 
ಅಂತೇಳ್ಬುಟ್ರೆ! ಈಗ ನಾನು ಇನ್ನೊಂದು ಅವತಾರ ತಾಳ್ಫೇಕು ಅಂತ ಹೇಳ್ಬುಟ್ಟು ಅಲ್ಲೇ 
ನಿಂತಿದ್ದ ಜಾಗದಲ್ಲೇ। ನಮ್ಮಪ್ಪಾಜಿಯವರು। ಎಗ್ಗಜ್ಜಿ ತುರುಗಜ್ಜಿ! ಮೇಲೆ 'ಕೀವುರಕ್ತ 
ಗಬ್‌ ನಾತ ಬರಸ್ಕಂಡು! ನಮ್ಮಪ್ಪಾಜಿ ಮಾದಪ್ರನವರು! ಅಲ್ಲಿ ಕೀಳು ಅವತಾರ ತಾಳವರೇ॥ 


ಆಹಾ.... ನೋಡಿ ನಮ್ಮ ಸಿವನಾ। 


ವಾಸುದೇವನಿಗೆ ವಾಲೆ ಬಡ್ಜವ್ರೆ! ವಾಸುದೇವನಿಗೆ ವಾಲೆ ಬದ್ದಂತ ಕಾಲದಲ್ಲಿ! 
ಬಂದು ಕೇಳಿದ್ದಂತೆ! ವಾಸುದೇವ ಏನಪ್ಪಾ! ನೋಡು ನಾನು ಈ ತರವಾಗಿ ಬಿಕ್ಸೆಗೆ 
ಬರುವಂತಾ ಕಾಲ್ದಲ್ಲಿ! ಈ ಕಾಳಮ್ಮ ಬಗ್ಗಿದ ತಲೆ ಎತ್ತಲಿಲ್ಲ! ನೀಡಿದ ಕಾಲು ತೆಗೀಲಿಲ್ಲ! 
ಲಕ್ಷ್ಮವಿಲ್ಲದೆ। ಕುಂತವ್ಳೇ ಕಣಯ್ಯ! ಈಗ ನನ್ನ ಮೈ ಮೇಲಿರತಕ್ಕಂತ ಗಬ್ಬುನಾತ 
ತಕ್ಕಂಡೋಗ್ಬುಟ್ಟು! ಅವಳ ಮೂಗಿನ ಗುಡಾರಕ್ಕೆ ಬುಡಯ್ಯ ಅಂತ ಹೇಳ್ಬುಟ್ಟಂತೆ। ಆಗ 
ವಾಸುದೇವನಾಗಿರತಕ್ಕವನು। ಅಲ್ಲಿಗೆ ಒತ್ತರಿಸಿ ಬೀಸವರೇ ವಾಸುದೇವಾ- 


ಆಹಾ.... ನೋಡಿ ನಮ್ಮ ಸಿವನಾ। 


ಯಾವಾಗ ಅಲ್ಲಿ ಒತ್ತರಿಸಿ ಬೀಸಿದಂತ ಕಾಲದಲ್ಲಿ! ಇವರ ಮೈ ಮೇಲಿರತಕ್ಕಂತ 
ಗಬ್ಬುನಾತ ಅಂತದ್ದು! ಹೋಗಿ ಅವಳ ಮೂಗಿನ ಗುಡಾರಕ್ಕೆ ಬಿದ್ದು ಬುಡ್ತಂತೆ! ಅಲ್ಲಿಗೆ 
ಕಾಳಮ್ಮನಾಗಿರತಕ್ಕಂತವಳು। ಅಂತ್ಯಂಬುಟ್ಟು ದುರುದುರನೆ ನಮ್ಮಪ್ಪಾಜಿಯವರ! 
ದುರುಗುಟ್‌ಗಂಡು ನೋಡ್ತವಳೇ। ಕಾಳಮ್ಮ! 


ಆಹಾ.... ನೋಡಿ ನಮ್ಮ ಸಿವನಾ। 
ಏನು. ಹೇಳ್ತಾಳೆ ಅಂತ ಹೇಳಿದ್ರೆ! ಇವನು ಯಾವನಲಾ। ಇದೆಲ್ಲಿಯೋ ಇಲಿಯೋ 
ಹೆಗ್ಗಣವೋ ಸತ್ರೋಗೈತೆ ಅಂತ ಹೇಳ್ಬುಟ್ಟು! ನೋಡ್ಬಂತ ಕಾಲದಲ್ಲಿ ಇವರಿದ್ರಂತೆ! ಇವರ 


258 


ಮೈ ಮೇಲಿರತಕ್ಕಂತ ನಾತ ನೋಡ್ಬುಟ್ಟುಃ ಇವನಾರವಾ ಕೊಳಕು ಜಂಗಮ! ಪದ್ದ 
ಜಂಗಮ ಪ್ಯಾದೆ ಜಂಗಮ, ಕೊಳಕ ಜಂಗಮ! ನನ್ನ ಕಣದಲ್ಲಿ ಬಂದು ನಿಂತುಕೊಂಡು 
ಕೇಳ್ತಿದ್ದಿಯಲ್ಲಾ। ನೀನು ಕಾಡಬ್ಯಾಡ ಹೋಗ್ಲಾ। ಕಾಡು ಪರದೇಸೀ। 


ಆಹಾ.... ನೋಡಿ ನಮ್ಮ ಸಿವನಾ। 


ನೀನು ನಾಮಕರಣ ಮಾಡಿದ್ದು ಆಯ್ತು! ಇನ್ನು ಮೇಲೆ ನಾನು ಪರದೇಸಿ ಆದ್ರೂ 
ಅದೆ! ನಾನು ಬೆಟ್ಟ ಹತ್ತಿ ಬೆಟ್ಟ ಇಳಿದು! ತಾಯಮ್ಮ ಎತ್ತಿ ಜೋಳಿಗೆಯನ್ನು ಹಡಿದು! 
ನೀನು ಬೆಳದಿರತಕ್ಕಂತ। ಏಳು ನೂರ ಎಪ್ಪತ್ತು ಕಂಡುಗ ಈ ರಾಸಿನ ಕೊಡು ಅಂತ ನಾ 
ಕೇಳ್ಳಿಲ್ಲ! ಹೇಳ್ತೀನಿ ಕೇಳು ಕಂದಮ್ಮ! ಅಚ್ಚ ಹನ್ನೆರಡು ಬಳ್ಳಿ ಎತ್ತಿ! ನನ್ನ ಮುತ್ತಿನ ಜೋಳಿಗೆಗೆ 
ಹಾಕಿ! ಪಟ್ಟಾಭಿಸೇಕ ಮಾಡಿ! ನನ್ನ ಏಳು ಮಲೆ ಕೈಲಾಸಕ್ಕೆ! ನನ್ನ ಎಣ್ಣೆ ಮಜ್ಜನಕ್ಕೆ 
ಕಳಸವ್ಹಾ! 


ಆಹಾ.... ನೋಡಿ ನಮ್ಮ ಸಿವನಾ। 


ಯಾವಾಗ ಎಣ್ಣೆ ಮಜ್ಜನಕ್ಕೆ! ಹನ್ನೆರಡು ಬಳ್ಳ ಎಳ್ಳು ಕೊಡು ಅಂತ ಕೇಳ್ಬುಟ್ನೋ! 


ಜ 
ಈ ಕಾಳಮ್ಮನಿಗೆ ಬಾಳ ಕ್ಹಾಪ ಬಂದ್ದುಡ್ತು! ಹೋಗೋ ಮೂದೇವಿ। ಯಾವ ಮುಂಡೇ 


ವ ಬ 
ಮಗನೋ! ಇವ ಅಷ್ಟಲ್ಲ ಇಸ್ಟಲ್ಲ ಅಚ್ಚ ಹನ್ನೆರಡು ಬಳ್ಳ ಕೇಳ್ತಾ ನಿಂತವನೆ! ಏನಲಾ 


ಬ್ಲ ಅ 
ಮುಂಡೆ ಮಗನೇ। ಅಸ್ಪಲ್ಲ ಇನ್ನೆಲ್ಲ ಆ ನಿನ್ನ ಬೆಳ್ಳಿ ಮೂಡಿ ಬೆಳಕವಿಲ್ಲವಲ್ಲ। ಇನ್ನೂ ನನ್ನ 
ಎಳ್ಳು ಕಣಕ್ಕೆ ಪೂಜೆ ಮಾಡಲಿಲ್ಲವಲ್ಲಾ| ನಮ್ಮಪ್ಪನ ಮನೆ ದೇವರಿಗೆ ಎತ್ತಿ ಮಡಗಲಿಲ್ಲವಲ್ಲಾ। 
ನನ್ನ ಗಂಡನ ಮನೆ ದೇವರಿಗೆ ಎತ್ತಿ ಮಡಗಲಿಲ್ಲವಲ್ಲಾ। ಅಷ್ಟರಲ್ಲೇ ಬಂದು ನೀನು 
ಹನ್ನೆರಡು ಬಳ್ಳ ಕೇಳ್ತಿದಲ್ಲಾ! ಮುಂಡೆ ಮಗನೇ। ಹನ್ನೆರಡು ಬಳ್ಳ ಎಳ್ಳು ಕೊಡಬೇಕಾದ್ರೆ! 
ನೀವು ನನ್ನ ಹೊಲದಲ್ಲಿ ನೇಗ್ಲಿಡ್ಕಂಡು ಬಾ! ನನ್ನ ಮೂಡ್ಲ ಕೆಟ್ಟ ಹೊಲವನ್ನು ಉತ್ತು! 
ನಿನ್ನ ಇಂಬಡಿ ಸಮ್ಹೋಗಿತ್ತಾ! ನಿನ್ನ ಹೆಂಡತಿ ನನ್ನ ಸವತಿ ಇಲ್ಲ! ನನ್ನ ಕಂಬಳದ ಆಳುಗಳು! 
ಜೀತದಾಳಿಗೆ ಇಟ್ಟು ವೊತ್ಸ ಬಂದು! ಉಳ್ಳಿ ಕಾಳು ವೊತ್ಸ ಬಂದು ನೆತ್ತಿ ಕೂದಲು 
ಉದುರೋಗಿತ್ತ ಮುಂಡೆ ಮಗನೇ! ಅಷ್ಟಲ್ಲ ಇಷ್ಟಲ್ಲ! ಅಚ್ಚ ಹನ್ನೆರಡು ಬಳ್ಳ ಶೇಳ್ತೀಯಲ್ಲಾ! 
ನಿನ್ನ ಎದೆ ಕೆಚ್ಚು ಎಷ್ಟಿರಬೇಕು ಮುಂಡೇ ಮಗನೇ। ಹೇಳ್ತೀನಿ ಕೇಳ್ಲಾ| ಹನ್ನೆರಡು ಬಳ್ಳವಲ್ಲ! 
ಹನ್ನೆರಡು ಕಾಳನ್ನೂ ನಿನ್ನ ಮುತ್ತಿನ ಜೋಳಿಗೆಗೆ ನೀಡಬೇಕಾಬ್ರೆ! ಹೇಳ್ತೀನಿ ಕೇಳು ಮೂದೇವಿ! 
ಮಳೆ ಅನ್ನೋದು ಉಯ್ದುಬಟ್ಟು! ಈ ಕಣದಲ್ಲಿರತಕ್ಕಂಥ! ನಾ ಬೆಳೆದಿರತಕ್ಕಂಥ! ಎಳ್ಳೆಲ್ಲಾ 
ಕೊಚ್ಚಿಕೊಂಡು ಹೋಗಿ! ನನ್ನ ಊರು ಮುಂದೆ ಇರೋ ಕೆರೆಗೆ ತಳ್ಳುಟ್ರೂ ಸರಿಯೇ॥ 
ನಾನು ಬರೀ ಕಣದಲ್ಲಿ ಕೂತ್ಕಂಡ್ರು ಸರಿ! ಜಂಗಮಯ್ಯ ನಿನಗೆ ಒಂದು ಎಳ್ಳಿನ ಕಾಳು 
ಕೊಡುವಂತಾ ಮಗಳಲ್ಲಾ। 


ಆಹಾ.... ನೋಡಿ ನಮ್ಮ ಸಿವನಾ! 


259 


ಆಹಾ ಸಬಾಸ್‌ ನನ್ನ ಕಂದಮ್ಮ! ಹೇಳ್ತಾ ಹೇಳ್ತಾ ಒಳ್ಳೇ ಮಾತು ಹೇಳ್ಬುಟ್ಕಲ್ಲಾ! 
ನನಗೆ ಒಂದು ಹನ್ನೆರಡು ಬಳ್ಳ ಎಣ್ಣೆ ಮಜ್ಜನಕ್ಕೆ ಕೊಂಡೋಗದಕ್ಕೆ! ನೀನು ಬೆಳೆದಿರತಕ್ಕಂತ 
ಎಳ್ಳೆಲ್ಲಾ ಕೊಚ್ಕಂಡೊಟೋಗ್ಟೇಕಾ। ನೀ ಬರೀ ಕಣದಲ್ಲಿ ಕುಂತ್ಕಬೇಕಾ? ಸಭಾಸ್‌ ನನ್ನ 
ಕಂದ ಕಾಳಮ್ಮ! ನೀನು ಹೇಳಿದಂತ ಮಾತು ಸತ್ಯವೇ ಸರಿ। ನಿನ್ನ ಬಾಯಲ್ಲಿ ಕಡೆದಾಗೇ 
ಮಾಡ್ತೀನಿ! ಕಂದಮ್ಮಾ ನೀನು ಹೆದರಬೇಡ ಕಂದಮ್ಮಾ! ಅದರಲ್ಲೂ ಒಂದು ಬಳ್ಳ 
ತೆಗೆದು ಹಾಕ್ಟಿಡು। ಇನ್ನು ಹನ್ನೊಂದು ಬಳ್ಳ ಎಳ್ಳು ಎತ್ತಿ! ನನ್ನ ಮುತ್ತಿನ ಜೋಳಿಗೆಗೆ 


ಹಾಕಿ! ಪಾದ ಮುಟ್ಟಿ ಪಟ್ಟಾಬಿಸೇಕವ ಮಾಡು! ನನ್ನ ಏಳು ಮಲೆಗೆ ಕೊಡೋಕೆ) ನನ್ನ 


ಎಣ್ಣೆ ಮಜ್ಜನಕ್ಕೆ ಕಳಿಸವ್ವಾ! 
ಣ ಜ ವ 
ಆಹಾ.... ನೋಡಿ ನಮ್ಮ ಸಿವನಾ! 


ಅಲ್ಲಿಗೆ ಕೇಳಿದಂತ ಕಾಲದಲ್ಲಿ! ಕಾಳಮ್ಮನಾಗಿರತಕ್ಕಂತವಳು। ಏನಲೇ ಮುಂಡೇ 
ಮಗನೇ! ಹನ್ನೆರಡು ಬಳ್ಳದಿಂದ ಹನ್ನೊಂದು ಬಳ್ಳವಲ್ಲ ಕಣೋ। ಹನ್ನೊಂದು ಬಳ್ಳಕ್ಕೆ 
ಬಂದು ನಿಂತ್ಕಂಡ್ಯಾ! ಬಾ ಹನ್ನೊಂದು ಬಳ್ಳವಲ್ಲ ಕಣೋ! ಹನ್ನೊಂದು ಎಳ್ಳೆತ್ತಿ ನಿನ್ನ 
ಮುತ್ತಿನ ಜೋಳಿಗೆಗೆ ನೀಡುಬೇಕಾದ್ರೆ! ನನಗೆ ಏಳು ಜನ ಸೊಸೆಯರು! ಆ ಏಳು ಜನ 
ಸೊಸೆಯರೆಲ್ಲಾ! ಒಬ್ಬರಿಗೊಬ್ಬರಿಗೆ ವಾರ್‌ಗಿತ್ತೀರ್ಸೆ ಜಗಳ ಉಟ್ಟುಟ್ಟು ಆ ಮನೇಲಿ 
ಇರತಕ್ಕಂತವು! ಹಿಟ್ಟಿನ ದೊಣ್ಣೆ ಕಡಗೋಲು ತಕ್ಕಂಡು। ಒಬ್ಬರಿಗೊಬ್ಬರು ಹೊಡೆದಾಡಿ 
ಬಡಿದಾಡಿ! ಕಣ್‌ ಕಣ್‌ ತಿವಿದಾಡ್ಬುಟ್ಟುಟ್ಟು! ಎಲ್ಲಾ ಮೂಲೇಲಿ ತಡಕಾಡ್ತ ಕೂತ್ಕಂಡ್ರೂ! 
ಜಂಗಮಯ್ಯ! ನಾನು ಒಂದು ಎಳ್ಳಿನ ಸ್ವಾಲೆ ಕೊಡುವಂತಾ ಮಗಳಲ್ಲ] 


ಆಹಾ.... ನೋಡಿ ನಮ್ಮ ಸಿವನಾ। 


ಅಯ್ಯೋ ನನ್ನ ಕಂದ ಹೆಣ್ಣು ಮಗಳೇ। ನನಗೆ ಹನ್ನೊಂದು ಬಳ್ಳ ಎಳ್ಳು ಕೊಡೋಕೆ! 
ಎಣ್ಣೆ ಮಜ್ಜನಕ್ಕೆ! ನಿನ್ನ ಏಳು ಜನ ಸೊಸೆಯರು! ಕಣ್‌ ಕಾಣದೆ ತಡಕಾಡ್ತಾ ಕುಂತಿರಬೇಕಾ॥ 
ಸಬಾಸ್‌ ನನ್ನ ಕಂದಮ್ಮ! ನಿನ್ನ ಬಾಯಲ್ಲಿ ಕಡೆದ ಹಾಗೇ ಮಾಡ್ಕೋತೀನಿ। ಹೆದರಬೇಡ 
ಕಂದಮ್ಮ! ಅದರಲ್ಲೂ ಒಂದು ಬಳ್ಳ ಬೇಡ ಕಣಮ್ಮಾ! ಹತ್ತು ಬಳ್ಳ ಎತ್ತಿ! ನನ್ನ ಮುತ್ತಿನ 
ಜೋಳಿಗೆಗೆ ಹಾಕಿ! ಪಾದ ಹಿಡಿದು ಪಟ್ಟಾಭಿಷೇಕ ಮಾಡಿ! ನನ್ನ ಏಳು ಮಲೆ ಕೈಲಾಸಕ್ಕೆ 
ಮಜ್ಜನಕ್ಕೆ ಕೊಟ್ಟದ್ದೆ ಅದ್ರೆ! ನಿನ್ನ ಏಳು ಜನ ಗಂಡು ಮಕ್ಕಳನೇ। 


ಆಹಾ.... ನೋಡಿ ನಮ್ಮ ಸಿವನಾ। 


ಏನು ಮುಂಡೆ ಮಗನೇ। ಹತ್ತು ಬಳ್ಳಕ್ಕೆ ಬಂದು ನಿಂತ್ಕಡ್ಕಲ್ಲಾ! ಹತ್ತು ಬಳ್ಳ ಎಳ್ಳ 
ಎತ್ಯಂಡೋಗ್ಬೇಕಾದ್ರೆ! ನನಗೆ ಏಳು ಜನ ಗಂಡು ಮಕ್ಕಳು ಉಂಟು! ಅವ್ರೆಲ್ಲಾ ಹೊಲದಲ್ಲಿ 
ಉಳ್ತಾವ್ರೆ! ಒಬ್ಬೊಬ್ಬರಿಗೆ ಜಗಳ ಉಟ್ಟುಟ್ಟು! ದಾಯಾದಿ ಮತ್ಸರ ಉಟ್ಟುಟ್ಟು! 
ಒಬ್ಬೊಬ್ಬರೂ ಹೊಡೆದಾಡಿ! ಅವರೆಲ್ಲಾ ಉಣಸೇ ಮರದ, ಗೊಬ್ಬಳಿ ಮರದ 


260 


ಗೋಟಾಗ್ಬುಟ್ರೂ! ಸರಿ ಕಣ್‌ ಜಂಗಮಯ್ಯಾ! ನಾನು ಎಳ್ಳಿನ ಮೊನೆ ಆಂಶಕ್ಕಂತದೊಂದನ್ನು 
ಕೊಡುವಂತಾ ಮಗಳಲ್ಲಾ। 


ಆಹಾ.... ನೋಡಿ ನಮ್ಮ ಸಿವನಾ! 


ಅಯ್ಯೋ ನನ್ನ ಕಂದ ಕಾಳಮ್ಮ! ನಾ ಹೇಳ್ತೀನಿ ಕೇಳಮ್ಮ! ಕ್ವಾಪ ಮಾಡಬೇಡ! 
ನೀನು ಕಷ್ಟ ಮಾಡಿ ಬೆಳೆದಿರೋಳು! ನಾನು ಅಂಗೇ ಬಿಟ್ಟಿ ಕೇಳಕ್ಕೆ ಬಂದಿರೋನು। 
ಕೊನೆ ಪಕ್ಷ ಎಂಟು ಬಳ್ಳ ಎತ್ತಿ! ನನ್ನ ಮುತ್ತಿನ ಜೋಳಿಗೆಗೆ ನೀಡಿ! ನನ್ನ ಪಾದ ಹಿಡಿದು 
ಪಟ್ಟಾಬಿಷೇಕ ಮಾಡ್ಬುಟ್ಟು! ನನ್ನ ಏಳು ಮಲೆಗೆ ಕಳಿಸಬೇಕು ಅಂತವರೇ, ನಿನಗೆ ಇನ್ನಷ್ಟು 
ಬಾಗ್ಯ ಕೋಡ್ತೀನಿ ಕನವ್ವಾ 


ಆಹಾ.... ನೋಡಿ ನಮ್ಮ ಸಿವನಾ। 


ಅಲ್ಲಾ ಕಣೋ ಮುಂಡೆ ಮಗನೇ! ಆರು ಬಳ್ಳವಲ್ಲ ಆರು ಎಳ್ಳು ಎತ್ತಿ ನಿನ್ನ 
ಮುತ್ತಿನ ಜೋಳಿಗೆಗೆ ನೀಡಬೇಕಾದ್ರೆ! ಹೇಳ್ತೀನಿ ಕೇಳು ಮೂದೇವಿ! ಇದೇ ಕೌದಳ್ಳಿ 
ಬೀದಿ ಒಳಗೆ! ಅಟ್ಟರ್‌ ದಾರಿ ನಿಟ್ಟರ್‌ ದಾರಿ! ಏಳು ಏಳು ಹದಿನಾಲ್ಕು ಲೋಕದ 
ತೊಟ್ಟಿ ಅಟ್ಟೀನೇ ಕಟ್ಟಿವ್ನಿ! ಆ ತೊಟ್ಟಿ ಅಟ್ಟಿಮ್ಕಾಲೆ। ಮಟಮಟ ಮಂಗಳವಾರದ ದಿನ। 
ಗೂಗೆ ಕೂತ್ಕಂಬುಟ್ಟು! ಹಟ್ಟಿ ಮೇಲೆ ಕೂಗ್ದುಟ್ಟು! ನನ್ನಟ್ಟಿ ದಗ್ಗನೆ ಕತ್ತಿ ದಿಗ್ಗನೆ 
ಉರಿದೋಗ್ಬುಟ್ಟು! ನನ್ನಟ್ಟಿ ಹಾಳ್‌ಪಟ ದೂಳ್‌ಪಟವಾದ್ರೂ ಸರಿ! ಜಂಗಮಯ್ಯ ನಿನಗೆ 
ಒಂದು ಎಳ್ಳಿನ ಸ್ಟಾಲೆ ಕೊಡುವಂತಾ ಮಗಳಲ್ಲಾ। 


ಅಯ್ಯೋ ನನ್ನ ಕಂದಮ್ಮ! ನನಗೆ ಆರು ಬಳ್ಳ ಎಳ್ಳು ಕೊಡೋತ್ಯೆ ಮಜ್ಜನಕ್ಕೆ! 
ನಿನ್ನಟ್ಟಿ ದಗ್ಗನೆ ಕತ್ತಿ ದಿಗ್ಗನೆ ಉರಿದೋಗ್ಬೇಕಾ। ಪರವಾಗಿಲ್ಲ ಕಂದಮ್ಮ ನೀನು! ನಿನ್ನ 
ಬಾಯ್ಲಿ ಕಡೆದ ಹಾಗೆ ಮಾಡ್ತೀನಿ | ಹೆದರಬೇಡ ಕಂದವ್ಹಾ! ಹೋಗಲಿ ಅಷ್ಟು ಬೇಡ! 
ಕೊನೇಪಕ್ಷ! ಮೂರು ಬಳ್ಳ ಎಳ್ಳೆತ್ತಿ! ನನ್ನ ಮುತ್ತಿನ ಜೋಳಿಗೆಗೆ ನೀಡಿ! ನನ್ನ ಪಾದವ 
ಪಟ್ಟಾಭಿಷೇಕವ ಮಾಡಿ! ನನ್ನ ಏಳು ಮಲೆ ಕೈಲಾಸಕ್ಕೆ ಕೊಟ್ಟಿದ್ದೇ ಉಂಟಾದ್ರೆ! ನಿನಗೆ 
ಇನ್ನಷ್ಟು ಭಾಗ್ಯ ಕೊಡುವೆ! 
ಆಹಾ.... ನೋಡಿ ನಮ್ಮ ಸಿವನಾ। 


ನೋಡ್ಬ್ಯಾ ಈ ಮೂದೇವಿಗೆ ಎಷ್ಟು ಹೇಳಿದ್ರೂ ಕೇಳದಿಲ್ವಲ್ಲ ಎಲ್ಲಾ! ನನ್ನ ಬಾಯಲ್ಲಿ 
ಕೊಡೋದಿಲ್ಲ, ಅನ್ನೋದು ತಪ್ಪೋದಿಲ್ಲ! ನಾನು ಎಷ್ಟು ಹೇಳಿದರೂ ಕೇಳಲಿಲ್ಲವಲ್ಲಾ। 
ಅಚ್ಚ ಹನ್ನೆರಡು ಬಳ್ಳದಿಂದ ಬಂದು! ಈಗ ಮೂರು ಬಳ್ಳಕ್ಕೆ ಬಂದು ನಿಂತವ್ನೇ ಲೇ 
ಜಂಗಮ ಮೂರು ಬಳ್ಳವಲ್ಲ ಕಣಲಾ। ಮೂರು ಬಳ್ಳ ಎತ್ತಿ ನಿನ್ನ ಮುತ್ತಿನ ಜೋಳಿಗೆಗೆ 
ನೀಡಿ! ನಿನಗೆ ನಾನು ಎಣ್ಣೆ ಮಜ್ಜನಕ್ಕೆ ಕೊಟ್ಟಿದ್ದೆ! ಉಂಟಾದ್ರೆ! ನನಗೆ ಏಳಟ್ಟಿ ದನ ಏಳಟ್ಟಿ 
ಕುರಿ ಏಳಟ್ಟಿ ಹಸ। ಇವೆಲ್ಲಾ ದೊಡ್ಡ ಚಪ್ಪೆರೋಗ ದೊಡ್ಡ ರೋಗ ಒಂದು ಸತ್ರೂ 


261 


ಸರಿಯೇ। ಹೇಳ್ತೀನಿ ಕೇಳು ಮೂರು ಮಲೆಯ! ನಿನಗೆ ಒಂದೆಳ್ಳು ಕಾಳನ್ನೂ ಕೊಡುವಂತ 


ಮಗಳಲ್ಲ 
ಲ್ಲ 
ಆಹಾ.... ನೋಡಿ ನಮ್ಮ ಸಿವನಾ। 


ಅಲ್ಲಾ ಕಣ್‌ ಕಾಳಮ್ಮ! ನಾನು ಎಷ್ಟು ಕೇಳಿದ್ರೂ ನೀನು ಆಣೆ ಇಕ್ಕಂತಿದ್ದೆಯಲ್ಲಾ। 


ನಿನ್ನ ಅಣೇಲಿ ಬದ್ದಿದ್ದೇ ಆಗಿದ್ದರೆ! ಹೇಳ್ತೀನಿ ಕೇಳು ನೀ ಕಂದ ಕಾಳಮ್ಮ! ಪರ್ವಾಯಿಲ್ಲ 
ನಿನ್ನ ಬಾಯಲ್ಲಿ ಕಡದದ್ದು ಯಾವುದೂ ತಪ್ಪಲ್ಲ! ಕಂದವ್ವಾ! ಮಾಡಿದ್ದುಣ್ಣೋ ಮಾರಾಯ 
ಅಂದಾಗೆ! ನಿನ್ನ ಬಾಯಲ್ಲಿ ಕಡದಾಗೆ ಮಾಡ್ಬುಡ್ತೀನಿ ಕಂದವ್ವಾ! « ಅದ್ರಲ್ಲೂ. ಒಂದು ಬಳ್ಳ 
ಬುಡು ತಾಯವ್ವ! ಕೊನೆಗೆ ಎರಡು ಬಳ್ಳ ಎಳ್ಳೆತ್ತಿ! ನ ನನ್ನ ಮುತ್ತಿನ ಜೋಳಿಗೆಗೆ ನೀಡಿ! 


ನನ್ನ ಪಾದ ಹಿಡಿದು ಪಟ್ಟಾಬಿಸೇಕ ಮಾಡಿ! ನನ್ನ ಎಣ್ಣೆ ಮಜ್ಜನಕ್ಕೆ ಕಳಿಸವ್ಹಾ! 
ಹ್ತ (ಟ್‌ ಕ್ಕ ಣ ಜ 


ಆಹಾ.... ನೋಡಿ ನಮ್ಮ ಸಿವನಾ। 


ನೋಡ್ದಾ ನೋಡ್ದ್ಯಾ ಈ ಮೂದೇವಿಗೆ ಎಷ್ಟು ಹೇಳಿದರೂ ಗ. 
ಎಲ್ಲೋ ಬಂಡ ಮೂದೇವಿ! ನೋಡ್ದಾ 8 ಏನ್‌ಲಾ ಜಂಗಮ! ನೀನು ಬೆಳ್ಳಿ ಮೂಡಲಿಲ್ಲ 
ಬೆಳಕು ಹರೀಲಿಲ್ಲ! ಅಷ್ಟೊತ್ತಿನಲಿ ಬಂದವನು! ನೀನು ಈ ಹೊತ್ತು ಮೂಡಿ ಬಂದು! 
ಅಚ್ಚ ಹನ್ನೆರಡು ಬಳ್ಳದಿಂದ ಬಂದು ಏಡು ಬಳ್ಳಕ್ಕೆ ಬಂದಿದ್ದೀಯ! ಎಳ್ಳು ಬಳ್ಳವಲ್ಲ 
ದಮ್ಮಯ್ಯ! ಏಡು ಎಳ್ಳೆತ್ತಿ ನಿನ್ನ ಮುತ್ತಿನ ಜೋಳಿಗೆಗೆ ನೀಡಬೇಕಾದ್ರೆ! ನಾನು 'ಇಕ್ಕಬಾರದ 
ಆಣೆ ಇಕ್ತೀನಿ। ನೋಡ್ಲಾ ನಾನು ಇಕ್ಕಿರತಕ್ಕಂತ ಸೀರೆ! ದಗ್ನತ್ತಿ ದಿಗ್ಗನುರುದೋಗ್ಬುಟ್ರೂ! 
ನಾನು ಹಿಂದಿನ ಕಾಲದಲ್ಲಿ ಯಾವ ಥರವಾಗಿ ಇದ್ದೋ ಹಾಗೆ ತೇಪೆ ಹಾಕ್ಕಂಡು! ಬಟ್ಟೆ 
ಉಟ್ಕಂಡ್ರೂ ಸರಿಯೇ। ಈ ಎಳ್ಳಿನ ಮೇಲಿರತಕ್ಕಂತ। ದುಂಬು ಕೊಡುವಂತ ಮಗಳಲ್ಲಾ| 


ತ 
ಆಹಾ.... ನೋಡಿ ನಮ್ಮ ಸಿವನಾ! 

ಸಬಾಸ್‌ ನನ್ನ ಕಂದ ಕಾಳವ್ವ! ಹಿಂದೆ ಬಹಳ ಬಡಸ್ತನ ಬಂದ್ಬುಟ್ಟು! ಅಂಗಿತ್ತಲ್ಲಾ] 
ಚಿದ ಬಡಸ್ಪನ ಬರಬೇಕಾ ಕಾಳವ್ಹ! ಸಬಾಸ್‌ ನಿನ್ನ ಬಾಯಲ್ಲೇ ಕಡ್ಡಾಗ ಮಾಡ್ತೀನಿ! 
ದರಬ್ಯಾಡ ಕಂದ ಕಾಳವ್ವ! ಅದರಲ್ಲೂ ಒಂದು ಬಳ್ಳ ಬುಡು! ಕೊನೆ ಪಕ್ಷ ಓಂದು 
ಬ ನೀಡಿ! ಮುತ್ತಿನ ಜೋಳಿಗೆಗೆ ನೀಡಿ! ಪಾದವ ಹಿಡಿದು ಪಟ್ಟಾಬಿಸೇಕವ ಮಾಡಿ! 
ನನ್ನ ಏಳು ಮಲೆ ಕೈಲಾಸಕ್ಕೆ ಕಳಿಸದ್ದೇ ಉಂಟಾದ್ರೆ ನಿನಗೆ ಮತ್ತಷ್ಟು ಭಾಗ್ಯವನ್ನು 

ಕೊಡುವೇನು। 


ಆಹಾ.... ನೋಡಿ ನಮ್ಮ ಸಿವನಾ। 


ನೋಡ್ದಾ ನೋಡ್ಚ್ಯಾ ಎಷ್ಟು ಹೆ ಹೇಳಿದ್ರೂ ಕೇಳಲ್ಲ! ಈ ಚಂಡಿಮುಂಡೆ ಮಗ। 
೦ ಹೇಳ್ಳುಟ್ಟು! ಏನಲಾ ಮೂದೇವಿ। ನಾನು ಎಷ್ಟು ಹೇಳಿದ್ರೂ! 
ನೀನು ಕೊಡೋದಿಲ್ಲ! ಈಗ ಅಚ್ಚ ಹನ್ನೆರಡು ಬಳ್ಳದಿಂದ ಬಂದು! ಈಗ ಒಂದು ಬಳ್ಳಕ್ಕೆ 


262 


ಬಂದಿದ್ದೀಯಾ! ಒಂದು ಬಳ್ಳವಲ್ಲ ಕಣೋ! ಒಂದು ಎಳ್ಳೆತ್ತಿ ನಿನ್ನ ಮುತ್ತಿನ ಜೋಳಿಗೆಗೆ 
ನೀಡಬೇಕಾದ್ರೆ! ಇನ್ನೊಂದಾಣೆ ಇಕ್ಕೊಂತೀನಿ ಕೇಳಲಾ। ಹೇಳು ಕಾಳವ್ವ ಹೇಳ್ತೀನಿ ಕೇಳು 
ಮೂದೇವಿ। ಇದೋ ನನ್ನಟ್ಟಿ ಒಳಗೆ ಮಲ್ಲಣ್ಣ ಮಲ್ಲಣ್ಣ ಅಂಶ! ನಾನು ಐಸ್ವರ್ಯದಲ್ಲಿ 
ಬಾಳುವಾಗ! ಜೀತಕ್ಕಿಂಟ್ಕಂಡಿದ್ದೆ ಮಲ್ಲಣ್ಣನ। ಈಗ ಆ ಮಲ್ಲಣ್ಣನಿಗೆ ಬಾಳ ಐಸ್ಪರ್ಯ 
ಬಂದುಬುಟ್ಟು। ತಾನೇ ಹೋಗಿ ಈಗ ಚೆನ್ನಾಗಿ ಬಾಳ್ತಾ ಅವ್ನೆ! ಅವನಟ್ಟಿಗೆ ನಾನು ಎಲ್ಲಾ 
ಹಾಳಾಗ್ಸುಟ್ಟು! ದೂಳೀಪಟ್ಟವಾಗ್ಗುಟ್ಟು! ಉಣ್ಣಕ್ಕೆ ಹಿಟ್ಟಿಲ್ಲೆ ಬಟ್ಟೆ ಇಲ್ಲೆ ವೋಗ್ಬುಟ್ಟು! ನಾನು 
ಮೂರು ಮುದ್ದೆ ಹಿಟ್ಟಿಗೋದ್ರೂ ಸರಿ! ಜಂಗಮಯ್ಯ ನಿನಗೆ ಎಳ್ಳಿನ ಮೇಲಿರತಕ್ಕಂತ। 
ಓಂದು ದುಂಬು ಕೊಡುವಂತ ಮಗಳಲ್ಲ! 


ಆಹಾ.... ನೋಡಿ ನಮ್ಮ ಸಿವನಾ। 


ಸಬಾಸ್‌ ನನ್ನ ಕಂದ ಕಾಳಮ್ಮ ಏಳೇಳು ಕೈಲೂ ಹಡ್ಕಂಡೆಲ್ಲಾ! ನಿನಗೆ ಹಿಂದಿನ 
ಕಾಲದಲ್ಲಿ ಕೊಟ್ಟೋಗಿದ್ದಲ್ಲಾ। ಆಗ ನಿನ್ನ ಅಟ್ಟಿ ಒಳಗಿದ್ದ ಮಲ್ಲಣ್ಣ ಅಂತಕ್ಕವನು। ಈಗ 
ಐಸ್ವರ್ಯದಲ್ಲಿ ಬಾಳ್ತಾ ಅವ್ನೆ! ಅವನ ಹಟ್ಟಿಗೆ ನೀನು ಹಟ್ಟಿಗೋಗಬೇಕಾ। ಸಬಾಸ್‌ ನನ್ನ 
ಕಂದ ಕಾಳಮ್ಮ! ಬಾಯಲ್ಲಿ ಕಡ್ಡಾಗೆ ಮಾಡ್ಕೊಡ್ತೀನಿ। ಹೆದರ ಬ್ಯಾಡ ಕಾಳಮ್ಮ ಅಂತ 
ಹೇಳ್ಳುಟ್ಟು! ಅದರಲ್ಲೂ ಒಂದು ಬ್ಯಾಡ ತಾಯವ್ವ, ಚೆನ್ನಾಗಿ ಗ್ಯಾನವಾಗಿ ಕೇಳು! ನನ್ನ 
ಕಂದ ಕಾಳಮ್ಮ। ಅದೇನು ಬೊಗಳ್ತೀಯೋ ಬೊಗಳು! ಮೂದೇವಿ ಎಷ್ಟಾರ ಬೊಗಳಿಕೋ1 
ನನ್ನಷ್ಟಕ್ಕೆ ನಾನು ಕುಂತಿವ್ನಿ। ಅನ್ನುಟ್ಟು ಆಗ ನಮ್ಮಪ್ಪಾಜಿ ಮಾಯಕ್ಕಾರ। ಮಾದಪ್ಪನವರು। 
ಇರೋ ಕೊನೆ ಪಕ್ಷದಲ್ಲಿ ನೀನು ಬೆಳದಿರತಕ್ಕಂತ ಏಳು ನೂರು ಎಪ್ಪತ್ತು ಕಂಡುಗ ಎಳ್ಳು 
ರಾಸಿಮ್ಯಾಲೆ ಕುಂತಿದ್ದೀಯಲ್ಲಾ! ನೀನು ನಿನ್ನ ಅಂಗೈನಲ್ಲಿ ತ್ಕಾವ ಮಾಡ್ಕಂಡು! ಆ ಅಂಗೈ 
ರಾಸಿನ ಮೇಲೆ ಒತ್ತು ಬುಟ್ರಿ! ಆಗ ಎಷ್ಟು ಎಳ್ಳು ಒತ್ಕಂತವೋ! ಅಷ್ಟು ಎಳ್ಳು ಶಕ್ಕಂಬಂದು! 
ನನ್ನ ಮುತ್ತಿನ ಜೋಳಿಗೆಗೆ ಉದುರುಸ್ಬುಟ್ಟು ನನ್ನ ಏಳು ಮಲೆ ಕೈಲಾಸಕ್ಕೆ! ನನ್ನ ಎಣ್ಣೆ 


ಸಿ 


ಆಹಾ.... ನೋಡಿ ನಮ್ಮ ಸಿವನಾ! 


ಯಾವಾಗ ಈ ಮಾತು ಹೇಳ್ಬುಟ್ನೋ! ಆವಾಗ ಹುಚ್ಚು ಕ್ವಾಪ ಬಂದುಬುಡ್ತು 
ಕಾಳಮ್ಮನಿಗೆ! ನೋಡ್ದಾ ಈ ಮುಂಡೆ ಮಗ ಎಷ್ಟೊತ್ತಿನಲ್ಲಿ ಬಂದವ್ನ! ಅಚ್ಚ ಹನ್ನೇಡು 
ಬಳ್ಳದಿಂದ ಬಂದು! ಈಗ ಅಂಗೈ ತೇವ ಮಾಡಿಕೊಡಬೇಕು ಅಂತ ಕೇಳ್ತವ್ನಲ್ಲಾ, ಈ 
ಮೂದೇವಿ ಬಾಯಿ ಮಾತಿನಲ್ಲಿ ಹೇಳಿದ್ರೆ! ಹೋಗೋವಂತ ಜಂಗಮನೇ ಅಲ್ಲ] ಇವನಿಗೆ 
ಈ ಮೆದೆಕೋಲು ತಕ್ಕಂಡೋಗಿ! ನಾಲ್ಕು ಬುಟ್ಟು ಓಡಿಸಬೇಕು! ಮುಕ್ಕರಂಡು ಮೇಲಕ್ಕೆ 
ಎದ್ದು ಬುಟ್ಟು ಯಾವಾಗ ಬಂದುಬುಟ್ಟೋ। ಈ ನಮ್ಮಪ್ಪಾಜಿ ಮಾದಪ್ಪನವರಿಗೆ! ಓ 
ಬಂದ್ಬುಟ್ಲು ಏನಾರ ಕಾಣದಾಗ ಮರೆ ಕೋಲು ತಕ್ಕಂಡು। ಏನಾದ್ರೂ ಬಂದು ಮುಟ್ಟಿದ್ದೇ 
ಉಂಟಾದ್ರೆ! ಈ ಪ್ರಪಂಚದಲ್ಲಿ ನರಲೋಕದಲ್ಲಿ ಗುಡ್ಡಗಳು! ದಾಸಗಳು' ಜೋಗಿಗಳು 


263 


ಜಂಗಮರು ಇವರೆಲ್ಲಾ ಇರ್ದಾರಲ್ಲಾ ಅವರಿಗೂ! ಇದೇ ರೀತಿ ಆಗೋಗಿ ಬಿಡಬಹುದು। 
ಏನಾದ್ರೂ ಬಿಕ್ಷೆಗೆ ವೋದಂತ ಕಾಲದಲ್ಲಿ! ಎಂಗಸ್ಗೆ ಕ್ವಾಪ ಬಂದ್ಬುಟ್ಟು। ತಿವಿದು 
ಬಿಡಬಹುದು! ನಮ್ಮಾಪ್ಟಾಜಿಯವರು ಇವಳಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಅನ್ಸುಟ್ಟು! 
ಅವಳು ಇಳಿದು ಮೆರೆ ಕೋಲ ತಕ್ಕಂಡು! ಬರೋದ್ರೋಳ್ಗಾಗಿ।! ಈ ನಮ್ಮಪ್ಪಾಜಿ ಏಳು 
ಮಲೆ ಹೆತ್ತಯ್ಯ। ಏನು ಮಾಡ್ತಾರೆ ಅಂತ ಹೇಳಿದ್ರೆ! ಹಿಂದಿನ ಸೂಲ ಹಿಂದಕ್ಕೆ] ಮುಂದಿನ 
ಸೂಲ ಮುಂದಕ್ಕೆ ಹಿಡ್ಕಂಡು ಆ ಎಳ್ಳು ಕಣಕ್ಕೆ ಮೊಕ ಹಾಕ್ಕಂಡು! ಅವರು ಸತ್ತೋದಂಗೆ 
ಮಲಗವರೇ। ಮಾದೇವಾ॥ 


ಆಹಾ.... ನೋಡಿ ನಮ್ಮ ಸಿವನಾ। 


ಯಾವಾಗ ಸತ್ತೋದಾಗೆ ಎಳ್ಳು ಕಣಕ್ಕೆ ಮೊಕ ಹಾಕ್ಕಂಡು ಮಲಗ್ಸುಟ್ರೋ। ಕಾಳಮ್ಮ 
ಮೆದೆ ಕೋಲನ್ನು ಬಿಟ್ಟು! ಓಡಿ ಬನ್ಸುಟ್ಟು! ಮೂದೇವಿ ಕೇಳಿ ಕೇಳಿ ಸಾಕಾಯ್ತು! ಹೊಟ್ಟೆ 
ಹಸಿದುಬಿಡ್ರೇನೋ! ನಾನು ಹೇಳಿದ್ದೆಲ್ಲಾ ಬೇಡ ಅನ್ಸುಟ್ಟು। ಇದಕ್ಕೆ ಕಾಲಿಡ್ಡು ಆಚೆಗೆ 
ಬೀಸಾಕ್ಟೇಕು ಅನ್ಬುಟ್ಟು! ಆಗ ಕಾಳಮ್ಮ ಓಡಿ ಬಂದು! ನಮ್ಮಪ್ಪಾಜಿಯವರ ಕಾಲನ್ನು 
ಹಿಡಿದು! ಈಚೆಗೆ ಎಳೆಯೋಕೆ ಬಂದ್ಗಂತೆ! ಆ ಕಾಲು ಕಾಲಾಗೆ! ಕೈ ಕೈಯಾಗೆ ಬಂತು। 
ಇದೇನ ಈಗ ಬಂದಲ್ಲ ಅನ್ಸುಟ್ಟು! ಕೈ ಹಿಡಿದು ಎಳೆದಂತೆ! ಕೈ ಕೈಯಾಗೆ ಅವಳ ಕೈಗೆ 
ಬಂದು ಬಿಡ್ತು! ಒಂದು ಕೈ ಒಂದು ಕಾಲು ಕೈನಲ್ಲಿ ಹಿಡ್ಕಂಡು! ಬಾಳ ದುಃಖ ಬನ್ನುಡ್ತು। 
ಬಾಳ ಯೋಚನೆ ಬನ್ಬುಡ್ತು ಕಾಳಮ್ಮನಿಗೆ! ಇದೇನು ಹೀಗಾಯ್ತಲ್ಲಾ ಅಂತ ಹೇಳ್ಬುಟ್ಟು। 
ಆಕಸ್ಮಾತ್‌ ಇದೇನಾದ್ರೂ ಕೊಳ್ಳೇಗಾಲದ ಕಚೇರಿಗೆ ತಿಳಿದ್ರೆ! ನನ್ನ ಬುಟ್ಟಾರ ಅಂತೇಳ್ಬುಟ್ಟು! 
ಏಳು ಜನ ಸೊಸೆರ್ಗೆಲ್ಲಾ।| ಅಟ್ಟೀಲಿ ಇರತಕ್ಕಂತವರೇ ಏನಂತ ಕೂಗಕೊಂತಾರೆ ಅಂತ 
` ಹೇಳಿದ್ರೆ! ಅಯ್ಯೋ ಅಮ್ಮಿ ನನ್ನ ನವ ತೆತ್ತ ಮಕ್ಕಳೇ। ಆಲಾಜಿ ಬ್ಯಾಲಾಜಿ ನಿಂಗಾಜಿ 
ನೀಲಾಜಿ, ಸುವರ್ಣೆ ಪದ್ಮಾವತಿ। ಎಲ್ಲಿಕೆ ಹಿರಿಯೋಳು ದ್ಯಾವಾಜಿ। ನಿಮ್ಮ ಅಪ್ಪನ 
ತಿನ್ನೋನ ಮಗಳೇ! ಓಡಿ ಬನ್ನಿ ಅಂತವಳೇ। ಕಾಳವ್ಹಾ! 


ಆಹಾ.... ನೋಡಿ ನಮ್ಮ ಸಿವನಾ। 


ಯಾವಾಗ ಎಳ್ಳು ಕಣದಲ್ಲಿ ಕುಂತ್ಕಂಡು ಕೂಕ್ಕಂಡ್ಲೋ ಕಾಳಮ್ಮ! ಸೊಸೆ 
ದ್ಯಾವಾಜಮ್ಮ /ಹಿರೇಸೊಸೆ ಆಗಿರತಕ್ಕಂತವಳು। ನಮ್ಮ ಅತ್ತೆಮ್ಮನಿಗೆ .ಏನ್‌ ಕಷ್ಟ 
ಬಂದಿದ್ಯೋ। ಬರ್ರೀ ಅಂತ ಕರಂಬುಟ್ಟು! ಆಗಲೇ ಎಳ್‌ ಕಣಕ್ಕೆ ಬನ್ಸುಟ್ಟಂತೆ। ಅತ್ತೆಮ್ಮ 
ಅತ್ತೆಮ್ಮ ಅಂತ ಕೇಳ್ಬುಟ್ರು! ಆಗ ದ್ಯಾವಾಜಮ್ಮನ ಕರದ್ಬುಟ್ಟು। ಏನಮ್ಮೆ ನನ್ನ ಹಿರಿಯಣ್ಣನ 
ಮಗಳೇ। ಹಿರೀಸೊಸೆ ದ್ಯಾವಾಜಿ ಹೇಳ್ತೀನಿ ಕೇಳಮ್ಮ! ಈ ಜಂಗಮಯ್ಯ ಆ ಹೊತ್ತು 
ಬೆಳ್ಳಿ ಮಾಡಲಿಲ್ಲ! ಬೆಳಕರೀಲಿಲ್ಲ ಅಷ್ಟೊತ್ತಿನಲ್ಲಿ ಬಂದವನು! ನನ್ನ ಎಳ್ಳು ಕಣದಲ್ಲಿ 
ಕೂತ್ಕಂಡು! ಅಚ್ಚ ಹನ್ನೆರಡು ಬಳ್ಳದಿಂದ! ಕೊನೆಗೆ ಅಂಗೈ ತೇಂವ ಮಾಡ್ಬುಟ್ಟ! ಎಳ್ಳು 
ಕೇಳ್ದ! ನನ್ನ ಬಾಯಲ್ಲಿ ಕೊಡೋಲ್ಲ ಅನ್ನೋದು ತಪ್ಪಲಿಲ್ಲ! ಅವನು ಬಾಯಲ್ಲಿ ಕೊಡು 


264 


ಅನ್ನೋದು ತಪ್ಪಲಿಲ್ಲ! ಇಷ್ಟಂದೆನೇ ಹೊರತಾಗಿ! ನಾನು ಕೈಯೆತ್ತಿ ಒಡೀಲಿಲ್ಲ ಬಾಯೆತ್ತಿ 


ಬಯ್ಯಲಿಲ್ಲ! ಇಂಗಾಗೊಯ್ತಲ್ಲಮ್ಮ ಇರು! ಈಗ ಏನ್ಮಾಡದು. ಅತ್ತೆಮ್ಮ ಅಂದಳು! 
ಇದೇನಾದ್ರೂ ಕೊಳ್ಳೇಗಾಲದ ಕಚೇರಿಗೆ ತಿಳಿದುಬಿಟ್ಟು ನಮ್ಮ ಮನೆ ಬದುಕನ್ನು 
ಮಟ್ಟಗೋಲು ಹಾಕ್ಬುಟ್ಟು! ನಮ್ಮ ಕೋಳ ಹಾಕ್ಕಂಡು ತಕ್ಕಂಡೊಟೊಯ್ತದೆ। ಒಬ್ಬರಿಗೂ 
ಕಾಣಬಾರದ ಹಾಗೆ ಈ ಎಳ್ಳು ಕಣದಲ್ಲಿ ಇವನನ್ನು ಮುದುರ್ಕಂಬುಟ್ಟು ಕಟ್ಕಂಬುಟ್ಟ! 
ನೀವೇಳು. ಜನ ವೊತ್ಯಂಡು ವೋಗ್ದುಟ್ಟು! ನಿಮ್ಮ . ಮಾವ ಕೆಂಡೇಗೌಡ ಕುರಿ 
ಮೇಯ್ಯಕ್ಕೋಗವ್ನಲ್ಲ ಅಲ್ಲಿಗೆ ತಕ್ಕವೋಗ್ಬುಟ್ಟು! ಹಳ್ಳ ತೆಗೆದ್ದುಟ್ಟು! ಹಳ್ಳದೊಳಕ್ಕೆ ಹಾಕ್ಬುಟ್ಟು! 
ಮೇಲೆ ಕಂಲ್ಗುಂಡು ಏರ್ಬುಟ್ಟು! ಅದರ ಮ್ಯಾಲೆ ಸಣ್ಣ ಮರುಳು ಚಲ್ಲುಟ್ಟು ಹಾಕ್ಬುಟ್ಟು 
ಬನ್ಬುಡ್ರಮ್ಮಿ! ಅಲ್ಲಿಗೆ ದ್ಯಾವಾಜಮ್ಮನಿಗೆ ದುಃಖ ಉಕ್ಕಿ ಉಕ್ಕಿ ಬರ್ತದೆ! ಈ ನಮ್ಮಪ್ಪನ 


ಬಲ್‌ 
ಮನೆ ದೇವರಿಗೆ ನಾನು ಎಷ್ಟು ಹೇಳಿದ್ರೂ ಕೇಳಲಿಲ್ವಲ್ಲಾ! ನಮ್ಮಪ್ಪನ ಮನೆಗೆ ಹೋಗಿದ್ರೆ 
ನಿನ್ನ ಪಾದ ಹಿಡಿದು ಪಟ್ಟಾಬಿಸೇಕ ಮಾಡ್ತಿದ್ರು! ಹಾಲಿನಲ್ಲಿ ಅಬಿಷೇಕ ಮಾಡ್ತಿದ್ರು 
ದಮ್ಮಯ್ಯ! ಈ ಹಾಳು ಮುಂಡೆ ಕೈಯಲ್ಲಿ! ಹೀಗೆ ಮಾಡಿಸ್ಕಂಡೆಯಾ ಅನ್ಬುಟ್ಟು! ಬಾಳ 
ದುಃಖ ಹೊರ ಚಾಚಿಕೊಂಡು! ಆಗಲಿ ಅತ್ತೆಮ್ಮಾ ಅಂತ ಒಪ್ಕಂಬುಟ್ಟು। ಮುಂದೆ ಮೂರು 
ಜನ ವಾರಗಿತ್ತೀರು ಹಿಂದೆ ಮೂರು ಜನ ವಾರಗಿತ್ತೀರು! ಮಧ್ಯೆ ನಡು ಹಿಡ್ಕಂಬುಟ್ಟು 
ದ್ಯಾವಾಜಮ್ಮ! ಎತ್ಕಳಿ ಅಂದ ಕಾಲದಲ್ಲಿ ನಮ್ಮಪ್ಪಾಜಿಯವರು ಏಳು ಮಲ್ಲಿಗೆ ಹೂವಿನ 
ತೂಕ ಬಂದ್ರು! ಮುಂದೆ ಒತ್ತಿದ್ದವರಿಗೆ! ಹಿಂದೆ ಒತ್ತಿದ್ದ ಮೂರು ಜನೆ ಒಬ್ಬೊಬ್ಬರಿಗೆ 
ಒಂದೊಂದು ಪಲ್ಲದ ಭಾರವಾಗ್ಬುಡ್ತಾರೆ! ಮಾದೇವಾ! 
ಆಹಾ.... ನೋಡಿ ನಮ್ಮ ಸಿವನಾ॥ 


ದ್ಯಾವಾಜಮ್ಮನಿಗೆ ಒಂದು ಮಲ್ಲಿಗೆ ಹೂವಿನ ತೂಕ ಕಾಣುವುದು! ಹಿಂದೊತ್ತಿದೌರು 
ಮುಂದೊತ್ತಿದೌರು! ಅಕ್ಕಯ್ಯ ಅಕ್ಕಯ್ಯ ಎತ್ಕಳುವಾಗ ನಮಗೆ ತೂಕವೇ ಇದ್ದಿಲ್ಲ ಈಗ 
ನೋಡಿದ್ರೆ ಒಂದು ಪಲ್ಲದ ಬಾರ ಕಾಣ್ರೈತಲ್ಲಾ ಅಕ್ಕಯ್ಯಾ ಅಂದ್ರು। ಆಗ ಸತ್ಯವಂತೆ 
ದ್ಯಾವಾಜಮ್ಮ . ಹೇಳ್ತಾಳೆ! ಹೆಣ ಸತ್ತರೂ ಬಾರ ಇದ್ರೂಬಾರ। ಪರ್ವಾಗಿಲ್ಲ ಒತ್ಕಂಡು 
ಬನ್ರಮ್ಮಿ ಅನ್ನುಟ್ಟು! ಬೇವಿನ ಮರದ ಬೇಲಿ ಹತ್ರ ತನ್ನುಟ್ಟು! ನಾನು ಹಳ್ಳ ತೆಗೆದು 
ಬುಟ್ಟು! ಮಾವ ಕೆಂಡೇಗೌಡನ ಕರೆದ್ದುಟ್ಟು! ಎಲ್ಲಾ ನಾ ಒಪ್ಪ ಮಾಡಿ ಬರ್ತೀನಿ! ಓಗಿ 
ರಾಗಿ ಗೀಗಿ ಮಾಡ್ಬುಟ್ಟು! ಬೀಸ್ರಮ್ಮೆ ಅನ್ನುಟ್ಟು! ವಾರ್ಲಿಶ್ತಿರೆಲ್ಲಾ ಕಳಿಸ್ಬುಟ್ಟುಏ ಈ 
ನಮ್ಮಾಪಾಜಿಯವರನ್ನು! ಸತ್ಯವಂತೆ ದ್ಯಾವಾಜಮ್ಮನಾಗಿರತಕ್ಕಂತಳು! ತನ್ನ ತೊಡೆಮ್ಕಾಲೆ 
ತಲೆ ಹಾಕ್ಕಂಡು! ನಮ್ಮಪ್ಪನ ಮನೆಗೆ ದಯಮಾಡಿ ಅಂತ ಹೇಳ್ದೆ! ನನ್ನ ಮಾತು 
ಕೇಳ್ನಿಲ್ವಲ್ಪಪ್ಪಾ! ಇಲ್ಲಿ ಬಂದು ನೀವು ಸತ್ತೋದ್ರ್ಯಲ್ಲಾ ಅಂದ್ಲುಟ್ಟು! ಬೇವಿನ ಸೊಪ್ಪಿನ ಸೆಕೆ 
ಬೀಸ್ತಾ ಕುಂತವಳೋ ದ್ಯಾವಾಜಮ್ಮ! 

ಆಹಾ.... ನೋಡಿ ನಮ್ಮ ಸಿವನಾ! 

ಯಾವಾಗ ಸೆಕೆ ಬೀಸಕೆ ಸುರುಮಾಡುಬುಟ್ಟೋ! ನಮ್ಮಪ್ಪಾಜಿ ಉಸ್‌ ಅಂತ 

ಎದ್ದು ಕೂತ್ಕಂಬುಟ್ಟು! ಹುಸಿನಗೆ ನಗ್ತಾ! ಸಬಾಸ್‌ ನನ್ನ ಕಂದ ಹೆಣ್ಣು ಮಗಳೇ ನೀನು 


265 


ಹೇಳ್ದಂಗೆ ಆಯ್ತು ನನ್ನ ಒಕ್ಕಲು ಮಗಳೇ। ಸತ್ಯವಂತೆ ಹೆಣ್ಣು ಮಗಳೇ ನೀನು ಓಗವ್ಹಾ। 
ಎಂದು ಹರಸಿ ಆಸೀರ್ವಾದ ಮಾಡ್ಬುಟ್ಟು! ಆ ನಮ್ಮಪ್ಪಾಜಿ ಮಾದಪ್ಪನವರು! ಅದೇ 
ಬೇವಿನ ಮರದ ಮೇಲೆ ಕೂತ್ಕಂಡು। ಕಾಳಿ ಕಂಕಾಳಿ, ಉರಸಿಂಗಿ ಯಮದೂತಿ ಅಂತ 
ಬನ್ನುಟ್ಟು! ನನ್ನ ಈ ಕಣಕ್ಕೆ ಉಯ್ದುಬುಟ್ಟು ಈ ಎಳ್ಳಿನ ರಾಸಿನೆಲ್ಲಾ ಕೊಚ್ಕಂಡು 
ತಕ್ಕಂಡೋಗ್ಬುಟ್ಟು! ನನ್ನ ಊರು ಮುಂದಿನ ಕೆರೆಗೆ ತಳ್ಳುಟ್ರೂ ಸರಿಯೇ। ನಮ್ಮಪ್ಪಾಜಿಯವು 
ದೇವೇಂದ್ರನಿಗೆ ಓಲೆ ಬರೆದವ್ರೇ ಮಾದೇವಾ। 


ಆಹಾ.... ನೋಡಿ ನಮ್ಮ ಸಿವನಾ! 


ಭೂಲೋಕದಲ್ಲಿ ಇಲ್ಲೇ ಇರತಕ್ಕಂತ ಮಳೆಯಾಗಿ! ಕೊಚ್ಚಿಕೊಂಡು ಹೋಗಿ ಕೆರೆಗೆ 
ತಳ್ಳಿಡ್ತು! ಆಗ ಕಾಳಮ್ಮ ಕಣದಲ್ಲಿ ಕೂತುಕೊಂಡು! ಕಣ್ಣುಬಿಟ್ಟು ನೋಡ್ಬುಟ್ಟು! ಏನು 
ಮಾಡ್ತಾಳೆ ಅಂತ ಹೇಳಿದ್ರೆ! ವೊಟ್ಟೊಟ್ಟೆ ಬಡ್ಕಂಡು। ಲಬಲಬನೆ ಬಾಯಿ ಬಡಿತಾವಳೆ! 


ಆಹಾ.... ನೋಡಿ ನಮ್ಮ ಸಿವನಾ! 


ಏನಮ್ಮಾ ಆಲಾಜಿ ಬ್ಯಾಲಾಜಿ! ನಿಂಗಾಜಿ ನೀಲಾಜಿ। ಸುವರ್ಣೆ ಪದ್ಮಾವತಿ! 
ಎಲ್ಲಕ್ಕೂ ಹಿರಿಯವಳು ದ್ಯಾವಾಜಿ। ನಮ್ಮಪ್ಪನ ತಿನ್ನೋನ ಮಗಳೇ! ಓಡಿಬನ್ನಿ ಅಂತವಳೇ 
ಕಾಳಮ್ಮ! 

ಆಹಾ.... ನೋಡಿ ನಮ್ಮ ಸಿವನಾ! 

ಅಷ್ಟರಲ್ಲಿ ವಾರ್ಗಿಶ್ರೀರ್ಗೆ ಜಗಳ ಬಂದ್ಬುಟ್ಟು! ಒಬ್ಬರ ಕಣ್ಣ ಒಬ್ಬರು ಕಿತ್ಪುಟ್ಟು! ಒಬ್ಬರ 
ಮುಂದೆಲೆ ಚಚ್ಕಂಡು ಮೂಲೇಲಿ ಕೂತ್ಕಂಡಿದ್ರಂತೆ! ಆ ಸೊಸೇರು ಕೂಗಿದಂತ ಸಮಯಕ್ಕೆ 
ಬರ್ನಿಲ್ಲವಲ್ಲಾ ಅಂತ! ಕಾಳಮ್ಮನೇ ಬಂದು ನೋಡುವಂತ ಕಾಲದಲ್ಲಿ! ಒಬ್ಬರಿಗೊಬ್ಬರು 
ಕಣ್ಣ ಕಾಣ್ದೆ ತಡ್ಕಾಡ್ವಿದ್ದರಂತೆ। ದ್ಯಾವಾಜಿ ಮಾತ್ರ! ಒಬ್ಬಳು ಇದ್ದಳಂತೆ! ಏನಮ್ಮೂ ದ್ಯಾವಾಜಿ 
ಅಂತ ಕೇಳಿದ್ರು! ನನಗೆ ಗೊತ್ತಿಲ್ಲ ಅತ್ತೆಮ್ಮ! ನಾನು ನೀರು ತರಕ್ಕೋಗಿದ್ದೆ ಅಷ್ಟರೊಳಗೆ 
ಅವರು ಹೀಗ್‌ ಮಾಡ್ಕಂಡು ಕೂತ್ಕಂಡ್ರು ಅನ್ಸುಟ್ಟಂತೆ! ಆಗ ದುಃಖ ಮಾಡ್ಕಂಡು ಕಾಳಮ್ಮ! 
ಇದೋ ನನ್ನ ಗಂಡು ಮಕ್ಕಳಿಗೆ ಹೇಳಣ ಅನ್ಬುಟ್ಟು! ಹೊಲಕ್ಕೆ ಬಂದು ನೋಡುವಂಥ 
ಕಾಲದಲ್ಲಿ ಹೊಲಗಳು ಏಳು ಜನ ಗಂಡು ಮಕ್ಕಳು! ದಾಯಾದಿ ಮತ್ಸರ ಉಟ್ಟುಟ್ಟಿ! 
ಒಬ್ಬರಿಗೊಬ್ಬರು ಕೊಳ್ಳಿ ಮಚ್ಚು ತೆಗೆದುಕೊಂಡು ಹೊಡದಾಡ್ಬುಟ್ಟು! ಹುಣಸೇ ಗೋಟು 
ಗೊಬ್ಬಳಿ ಮೋಟಾಗಿ ಮಲಗಿದ್ರಂತೆ। ಅವನ್ನು ನೋಡ್ಬುಟ್ಟು ಕಾಳಮ್ಮ ಅಲ್ಲಿ ದುಕ್ಕ ಮಾಡ್ತಾ 
'ಬರ್ರವಳೇ ಕಾಳಮ್ಮಾ! 


ಆಹಾ.... ನೋಡಿ ನಮ್ಮ ಸಿವನಾ। 


ದುಕ್ಕ ಮಾಡಿಕೊಂಡು ಅಟ್ಟಿಗೆ ಬರೋದ್ರೊಳಗಾಗಿ! ಕೊಳ್ಳೇಗಾಲದ ಪಳ್ಳಿ ಮನೆಗೆ 
ಹೋಗಿದ್ದಲ್ಲಾ! ಏಳು ಜನ ಮೊಮ್ಮಕ್ಕಳು! ಸತ್ತು ಮಲಿಕಂಬುಟ್ಟಿದ್ದಂತೆ! ಅವರ ಜೊತೇಲಿದ್ದ 


- 266 


ಮಕ್ಕಳು ಬಂದು ಹೇಳಿಬಿಟ್ರಂತೆ। ಅಲ್ಲಿಗೆ ಆ ಮಾತು ಕೇಳಬಿಟ್ಟು! ಕಾಳಮ್ಮ ಆಯ್ಯೋ 
ನನ್ನ ಮೊಮ್ಮಕ್ಕಳು ಸತ್ತೋದ್ವಂತಲ್ಲಾ ಅನ್ನುಟ್ಟು ಅವಳು ಹೊಟ್ಟೊಟ್ಟೆ ಬಡಕಂಡು ಓಡ್ಡಾಳೆ 
ಕಾಳಮ್ಮ! 
ಆಹಾ.... ನೋಡಿ ನಮ್ಮ ಸಿವನಾ। 
ತಾನು ಉಟ್ಟಿದ್ದ ಸೀರೆ ಹರದ್ಬುಟ್ಟು ಏಳು ಜನ ಮೊಮ್ಮಕ್ಕಳನ್ನು ಕುರುಬಗೌಡ 
ಹುರುಳಿ ಮೂಟೆ ಕಟ್ಟಂಗೆ ಕಟ್ಕಂಡು ತಗಂಡು ಬಂದುಬುಟ್ಟು! ಮುಂಡ್ಗಳ್ಳಿ ತಾರುಕಿದಾಗ 
ತುರುಕ್ಸುಟ್ಟು ಅವಳು ದುಕ್ಕ ಮಾಡ್ತ ಬರುತವಳೇ। ಕಾಳಮ್ಮಾ! 


ಆಹಾ.... ನೋಡಿ ನಮ್ಮ ಸಿವನಾ। 


ದುಕ್ಕ ಮಾಡ್ತಾ ಬರುವಂತ ಕಾಲದಲ್ಲಿ 1 ದನ ಕುರಿ ಕಾಯುವಂತ ಮಕ್ಕಳು 
ಓಡ್ಬಂದು। ಕಾಳಮ್ಮನ ಗಂಡನ್ನ ಹುಲಿ ಕುಕ್ಕಾಬುಡ್ತು ಅಂತ ಹೇಳ್ಬುಟ್ರಂತೆ।! ಅಯ್ಯೋ 
ಇದೊಂದು ಸುದ್ದಿ ಕೇಳ್ದೆ ಅನ್ಬುಟ್ಟು! ಅಲ್ಲಿ ಗಂಡನ್ನ ನೋಡೋದುಕ್ಕೆ! ಅಲ್ಲಿ ಲಬಲಬನೆ 
ಬಾಯಿ ಬಡ್ಕಂಡು ಓಡ್ಡಾಳಪ್ಪಾ। ಕಾಳವ್ಹಾ! 

ಆಹಾ.... ನೋಡಿ ನಮ್ಮ ಸಿವನಾ। 

ಹುಲಿ ತಿಂದ್ಬುಟ್ಟು ಮೂಳೆ ಮುಸುರೆ ತಿಂದ್ಬುಟ್ಟು ಹೋಗಿತ್ತಲ್ಲಾ। ಅದ್ನೆಲ್ಲಾ ಅದು 
ಒಂದು ತಾವು ಗುಡಿಸಿ ಗುಡ್ಡೆ ಹಾಕ್ಬುಟ್ಟು! ಅಲ್ಲಿಗೆ ಕಾಳಮ್ಮ ಅಂತಕ್ಕಂತವಳು! ಸಮಾಧಿ 
ಮಾಡ್ಬುಟ್ಟು! ಬಳೇನೆಲ್ಲಾ ಎದೆಮೇಲೆ ಚೆಚ್ಕಂಡು। ಈವೊತ್ತಿಗೆ ಈವತ್ತು ನಾನು ಅಚ್ಚ 
ಮುಂಡೆ ನಿಚ್ಚ ಮುಂಡೆ ಆದ್ದೆಲ್ಲಾ ಅನ್ಬುಟ್ಟು! ಅವಳು ತಾಳಿಕಿತ್ತು ಬೇಲಿ ಮ್ಯಾಲೆ ಬೀಸಾಕ್ಟಟ್ಟು! 
ಆಗ ಕಾಳಮ್ಮ ದುಕ್ಕ ಮಾಡ್ತಾ ಊರಿಗೆ ಬತ್ತವಳೇ ಕಾಳಮ್ಮ! 


ಆಹಾ.... ನೋಡಿ ನಮ್ಮ ಸಿವನಾ। 


ಅಷ್ಟೊತ್ತಿಗೆ ಕಾಳಮ್ಮ ಅನ್ನ ಉಂಡು ಆಡ್ದಿನವಾಗಿತ್ತಂತೆ। ಅನ್ನಕ್ಕುಟ್ಟಿದ ಪರಮಾತ್ಮ 
ಹಸಿದು ಸುಸ್ತಾಗ್ಟಿಟ್ಟಿತ್ತು! ಆ ಊರಿಗೆ ಬರುವಂತ ಕಾಲದಲ್ಲಿ ಯಾರೋ ಒಬ್ಬರು ಮದುವೆ 
ಮಾಡ್ತಿದ್ರು! ಓಗಿ ಒಂದು ತುತ್ತ ಅನ್ನ ಈಸ್ಕಂಡೋಗ್ಬೇಕು ಅನ್ಬುಟ್ಟು! ಆ ಮದ್ವೆ ಅಟ್ಟಿಗೆ 
ನುಗ್ಗಿದಂತ ಕಾಲದಲ್ಲಿ] ಆ ಮುತ್ರೈದೇರಲ್ಲಾ ಸೇರ್ಯಂಡು। ನಾವು ಮೊದಮೊದಲು ನಾವು 
ಶಾಸ್ತ್ರಮಾಡದ್ಕೆ ಮುಂದಾಗಿ! ಮುಂಡೆ ಅಟ್ಟಿಗೆ ನುಗ್ಗಿ ಬಿಟ್ಟಲ್ಲಾ ಅನ್ಬುಟ್ಟು! ಆ ಮುತ್ತೆದೇರೆಲ್ಲಾ 
ಅ ಗ ಹ್‌ 3 KS 
ಸೇರೃಂಡು। ಕಾಳಮ್ಮನ ಕತ್ತಿನ ಮೇಲೆ ಕೈಹಾಕಿ ತಳ್ಳುಟ್ರಂತೆ! ಅಯ್ಯೋ ಪರಮಾತ್ಮ ಏನು 
ಗತಿ ಅನ್ಬುಟ್ಟು! ಅವಳು ದುಕ್ಕ ಮಾಡ್ತಾ ಬತ್ತವಳೇ ಕಾಳವ್ಪಾ। 


ಆಹಾ.... ನೋಡಿ ನಮ್ಮ ಸಿವನಾ! 


ದುಕ್ಕ ಮಾಡ್ತಾ ಮಾಡ್ತಾ ಹಟ್ಟಿಗೆ ಬರುವಂತ ಕಾಲದಲ್ಲಿ! ಅವಳ ಹಟ್ಟಿ ಏನಾಗದಪ್ಪಾ 
ಅಂದ್ರೆ! ಅವಳ ಬಾಯಲ್ಲಿ ಕಡದಂಗೆ ಮಾಡವ್ರೆ! ಮಟಮಟ ಮಂಗಳವಾರ ಮಧ್ಯಾಹ್ನದ 


267 


ಹೊತ್ತಿನಲ್ಲಿ ಅಟ್ಟಿ ದಗ್ಗನೆ ಹತ್ತಿ ದಿಗ್ಗನೆ ಉರುದೋಗಿದ್ವಂತೆ। ಆ ಉರಿ ಹಟ್ಟಿ ನೋಡ್ಬುಟ್ಟು 


೧ 


ಕಾಳಮ್ಮ! ಅಲ್ಲೇ ನಿಂತ್ಕಂಡು ಲಬಲಬನೆ ಬಾಯಿ ಬಡ್ಡವಳೇ। 


ದು 


ಆಹಾ.... ನೋಡಿ ನಮ್ಮ ಸಿವನಾ। 


ದ್ಯಾವಾಜಮ್ಮ ಮಾತ್ರ ಒಬ್ಳು ಉಳಿದವಳಂತೆ! ಆ ದ್ಯಾವಾಜಮ್ಮನ ಗಂಡ! 
ಕಾಳಮ್ಮನ ಹಿರಿ ಮಗನಾಗಿರತಕ್ಕಂತವನ। ಹೊಲದಲ್ಲೇ ಕುಂತಿದ್ದಂತೆ? ಸಿವ ಸಿವಾ ಕಾಳಮ್ಮ! 
ಉಗನಿ ಸೊಪ್ಪನ್ನು ಉಡುಗೆ ಉಟ್ಟುಕೊಂಡವಳಲ್ಲಾ ಕಾಳಮ್ಮ! ಏನೋ ಸಂಕಟದಲ್ಲಿ 
ಒಯ್ತಾವಳೆ ಕಾಳಮ್ಮ! ಜುಂಜೇಗೌಡನ ಹಟ್ಟಿಗೆ ಓಗಿ ಕಸಬರಲು ಶಕ್ಕಂಡು ಅವಳು। 
ನಡಟ್ಟಿ ಗುಡಿಸಿ ಬಿಟ್ಟು! ಆ ಮನೇಲಿ ಏನಾರೂ ಈಸಕಂಡು! ಹೊತ್ತು ಕಳೀಬೇಕು 
ಅಂತೇಳಿ! ಆ ಜುಂಜೇಗೌಡನ ಹಟ್ಟಿಗೆ ಒಯ್ತವಳೇ ಕಾಳಮ್ಮ! 


ಆಹಾ.... ನೋಡಿ ನಮ್ಮ ಸಿವನಾ। 


ಜುಂಜೇಗೌಡನ ಸೊಸೆರು ಕಂಡು ಕೊಂಡ್ರು! 'ಆವಾಗಲೀಗ ಇಷ್ಟಗಲ ಬಟ್ಟೆ 
ಕೊಡುವಂತವರಾದರು! ಅದು ತಕ್ಕಂಡು ಹಿಂದಕಷ್ಟು ಮುಂದಕ್ಕಷ್ಟು ಅಂಟಿಸ್ಕಂಡು! ಎದೆ 
ಮಟ್ಟದ ಪುಠ್ಲ ತಕ್ಕಂಡು! ನಡಟ್ಟಿ ಗುಡುಸ್ಟುಟ್ಟು! ಆ ಜುಂಜೇಗೌಡನ ಸೊಸೆ! ಒಂದು 
ಮುದ್ದೆ ಹಿಟ್ಟು ಕೊಟ್ಟಪ್ಪ ಗುರುವೇ। ಅದ ಮಾತ್ರ ಪಾವಡದಲ್ಲಿ ಮಡಿಕೊಂಡು ನೆತ್ತಿಮೇಲೆ 
ಮಡಿಕಂಡು! ಅವಳು ದುಕ್ಕ ಮಾಡ್ತಾ ಒಯ್ತಾ ಅವಳೇ ಕಾಳಮ್ಮ! 


ಆಹಾ.... ನೋಡಿ ನಮ್ಮ ಸಿವನಾ। 


ಕಾಳಮ್ಮ ಎಲ್ಲಾದ್ರೂ ರವಷ್ಟು ನೀರಿಲ್ವಲ್ಲಾ! ಕುಡಿದು ಸಂಕಟ ಪರಿಹಾರ ಮಾಡ್ಕಳವ 
ಅಂತೇಳಿ! ಅವಳು ದುಕ್ಕ ಮಾಡಿಕೊಂಡು ವೋಗುವಂತ ಕಾಲದಲ್ಲಿ! ಮಾಯಕ್ಕಾರ 
ಒಂದು ಕಟ್ಟೇಲಿ ನೀರ್ನ ಜಲ್ಲಾಡಿಸ್ತವ್ರಲ್ಲಾ। ನೀರು ಕುಡಿಬೇಕು ಅಂತೇಳಿ। ಕಾಳಮ್ಮ ಕ್ಷಟ್ಟೆ 


ತಾನೆತ್ತಿ ಕಾಲು ಮಡಗುವಂತ ಕಾಲದಲ್ಲಿ! ಆ ಕಟ್ಟೆ ಜಲವೆಲ್ಲಾ ಬಯಲಾಯಿತು! 
ಆಹಾ... ನೋಡಿ ನಮ್ಮ ಸಿವನಾ। 


ಸಿವ ಸಿವಾ ನಮ್ಮಪ್ಪಾಜಿ ಮಾಯಕ್ಕಾರ। ಯಾವಾಗ ಕರಿಗೂಳಿಯಾಗಿ ಓಡಿಕೊಂಡು 
ಓಗುವಂತ ಕಾಲದಲ್ಲಿ! ಹಿಂದಕ್ಕೆ ತಿರುಗಿ ನೋಡಿದ ಕಾಳಮ್ಮ) ಅಯ್ಯೋ ಸಿವನೆ ನನಗೆ 
ಹೊಟ್ಟೇಲಿ ನೋಡಿದ್ರೆ ನೀರಿಲ್ಲ! ಕಾಲು ಬರದಲ್ಲ ಸ್ವಾಮಿ! ಈ ಗೂಳಿ ಎಲ್ಲಿ ಕೂತಿತ್ತೋ! 
ಒಡಿಕೊಂಡು ಬತ್ತದಲ್ಲಾ ಸ್ವಾಮಿ। ಆಂತ ಬಿದ್ದು ವಾಟ ಓಡುತವಳೆ ಕಾಳಮ್ಮ! 


ಆಹಾ.... ನೋಡಿ ನಮ್ಮ ಸಿವನಾ!* 


ದ್ಯಾವಾಜಿ ದ್ಯಾವಾಜಿ ಅನ್ನ ಉಂಡು ಒಂಬತ್ತು ದಿನವಾಯ್ತು! ಅದಕ್ಕೇನು 
ಮಾಡಬೇಕು ಅತ್ತೆಮ್ಮ! ನನ್ನಟ್ಟಿ ಒಳಕೆ ಜೀತಕ್ಕಿದ್ದನಲ್ಲಾ” ಮಲ್ಲಣ್ಣ ಅವನಟ್ಟಿಗಾದ್ರೂ 
ವೋಗ್ಟುಟ್ಟು! ಒಂದು ಮೂರು ಮುದ್ದೆ ಹಿಟ್ನಾದ್ರೂ ಇಸ್ಕಂ ಬಾ ನಡೆಯಮ್ಮಿ ಅಂದಳು! 


268 


ಆಗ್ಲಿ ಅತ್ತೆಮ್ಮ ಅನ್ಬುಟ್ಟು! ಒಂದು ಕುಕ್ಕೆ ತಕ್ಕಂಡ್ಲು! ದ್ಯಾವಾಜಮ್ಮ ಕಂಕಳಲ್ಲಿ ಸಿಕ್ಕಿಸಿಕೊಂಡು! 
ಒಂದು ಬಿದ್ರಹಂಡೆ ಕೆಳಗೆ ಇಟ್ಕಂಡು। ಸತ್ಯವಂತೆ ದ್ಯಾವಾಜಮ್ಮನ ಕರ್ಕಂಡು! ಮಲ್ಲಣ್ಣನ 
ಹಟ್ಟಿಗೆ ಅವಳು ತಿರುಪೆಗೆ ಹೋಯ್ತುವಳೇ। ಕಾಳಮ್ಮ! 


ಆಹಾ.... ನೋಡಿ ನಮ್ಮ ಸಿವನಾ। 


ಯಾವಾಗ ಮಲ್ಲಣ್ಣನ ಹಟ್ಟಿಗೆ ಹೋಗಿ ನಿಂತ್ಕಂಡು ಬಿಟ್ಟೋ ಅಮ್ಮಾ ಅಮ್ಮಾ 
ದ್ಯಾವಾಜಿ! ನೀ ಕಾಣಿಸ್ಕಬ್ಯಾಡ। ನೀನು ಮರೇಲಿ ನಿಂತ್ಯಮ್ಮ। ನಾನು ವೋಗಿ ಈಸ್ಕಂಬತ್ತೀನಿ 
ಅಂತ ಹೇಳ್ಬುಟ್ಟು! ಮಲ್ಲಣ್ಣಾ ಮಲ್ಲಣ್ಣಾ ಅಂತ ಕೂಗಿದ್ದಂತೆ! ಇವಳ ಸದ್ದ ಯಾವಾಗ 
ಕೇಳ್ಬುಟ್ನೋ! ಮಲ್ಲಣ್ಣ ಅಟ್ಟಿಯಿಂದ ಈಚೆಗೆ ಓಡಿ ಬಂದು! ಯಾರವ್ವಾ ಅಂದ। ಇದೇನು 
ಮಲ್ಲಯ್ಯ ಇಂತ ಮಾತೇಳ್ವಿದ್ದೆಯಲ್ಲಾ| ನಾನಲ್ವಾ ಕಾಳಮ್ಮ ಅನ್ನುಟ್ಟು! ಆಗ ಮಲ್ಲಣ್ಣನಿಗೆ 
ಬಾಳ ದುಕ್ಕ ಬನ್ನುಟ್ಟು! ಇದೇನು ಕಾಳವ್ವಾ ಅಂತ ಅಟ್ಟಿ ಒಳಗೆ ಕರ್ಯಂಡೋಗಿ! ಏನ್‌ 
ಕಾಳಮ್ಮ ಅಂದ! ನನ್ನಪ್ಪನ ಮನೆ ದೇವರು। ನಾನು ಕೆಟ್ಟದಾಗಿ ಆಡ್ಬುಟ್ಟು! ಇದೋ ನಂಗೆ 
ಇಂತ ಸ್ಥಿತಿ ಬಂದುಬುಡ್ತು! ಅನ್ನ ಉಂಡು ಎಷ್ಟು ದಿನವಾಯ್ತು! ಒಂದು ಮೂರು 
ಮುದ್ದೆ ಹಿಟ್ಟು ಕೊಡ್ಸೋ ಅಂತವಳೇ ಕಾಳಮ್ಮ! 


ಆಹಾ ನೋಡಿ ನಮ್ಮ ಸಿವನಾ। 


ಯಾವಾಗ ಮೂರು ಮುದ್ದೆ ಹಿಟ್ಟು ಕೊಡಿಸು ಅಂತ ಕೇಳ್ಕಲ್ಲೋ।! ಮಲ್ಲಣ್ಣನಿಗೆ 
ಎಲ್ಲೂ ಇಲ್ಲದ ದುಕ್ಕ ಬನ್ನುಡ್ತುಃ ಅಲ್ಲೇ ಇರವ್ಹಾ ಎಂದು ಒಳಗೋಗ್ಬುಟ್ಟು! ಅವನ 
ಹೆಂಡ್ತೀನಾ ಕರೆದ್ದುಟ್ಟು! ಏನೆಣ್ಣೆ ನನ್ನೊಡತಿ ಕಾಳಮ್ಮ! ಇವಳಟ್ಟಿ ಒಳಗೆ! ನಾನು ಜೀತ 
ಇದ್ದಾಗ] ನಾನು ಕಂಡಾಗ ಸಿರಿವಂತ್ಸು] ಈಗ ಮೂರು ಮುದ್ದೆ ಹಿಟ್ಟು ಕೇಳ್ತಾಳೆ! ನಾವು 
ಹಿಟ್ಟು 'ಕೊಡತಕ್ಕಂತ ಕುಕ್ಕೇಗೆ ಹಾಕಿ ಕಳಿಸತಕ್ಕಂತದ್ದು ನಮಗೆ ನ್ಯಾಯವಲ್ಲ ಅವಳ 
ಕರೆದು ನಡು ಮನೆಯಲ್ಲಿ ಕೂರಿಸಿಬಿಟ್ಟು! ಹೊಟ್ಟೆ ತುಂಬಾ ಹಿಟ್ಟಿಕ್ಕಿ ಕಳುಸ್ಟುಡು ಅಂತ 
ಹೇಳ್ಬುಟ್ಟಂತೆ1 ಅಲ್ಲಿಗೆ ಮಲ್ಲಣ್ಣನ ಹೆಂಡ್ತಿ ಆಗಿರತಕ್ಕವಳು। ನನ್ನ ಗಂಡನಿಗೆ ಒಡತಿ ಆದ 
ಮ್ಯಾಲೆ, ನನಗೂ ಒಡತಿ ಅಲ್ವಾ ಅನ್ಬುಟ್ಟು! ಅಲ್ಲಿಗೆ ಬರಬರನೆ ಜೋಳದ ಕಡ್ಡಿ ಒಟ್ಟಿ! 
ಮೂರು ಮುದ್ದೆ ಹಿಟ್ಟು ಮಾಡ್ಬಿಟ್ಟು! ಎಸರು ಮಾಡಿಬಿಟ್ಟು! ಬಾ ಕಾಳವ್ವ ಅಂತ ಕೈ 
ಕಾಲಿಗೆ ನೀರು ಕೊಟ್ಲು! ಕಾಳಮ್ಮ ನಡುಮನೆಗೆ ಬಂದು ಕುಂತ್ಕಬುಟ್ಲು! ತೆವಟಿಗೆ 
ಮಡಗ್ಬುಟ್ಟು! ತೇವಟಿಗೆ ಮೇಲೆ ತಣಿಗೆ ಮಡಗ್ಬುಟ್ಟು! ಆ ಮಲ್ಲಣ್ಣನ ಹೆಂಡ್ತಿ ಹಿಟ್‌ 
ತರಕ್ಕೆ ಕೋಣೆಗೋದ್ದು। ಆ ಕೋಣೆಗೆ ಹೋದಂತ ಕಾಲದಲ್ಲಿ] ನಮ್ಮಪ್ಪಾಜಿ ಮಾಯಕಾರ 
ಮಾದಪ್ಪನವರು! ಈ ಹಿಟ್ಟು ಹೊಟ್ಟೆಗೆ ಹೋದದ್ದೇ ಉಂಟಾದ್ರೆ! ಅವಳನ್ನು ಬಗ್ಗಿಸಕ್ಕೆ 
ಅಗೋಲ್ಲ ಅನ್ನುಟ್ಟು! ಆ ಮಲ್ಲಣ್ಣನ ಹೆಂಡ್ತಿ ನಡುಮನೆಯಿಂದ ಕೋಣೆಗೆ 
ಹೋಗೋದ್ರೊಳಗಾಗಿ! ಆ ಮಾಡಿದ್ದಲ್ಲ ಬಿಸಿ ಹಿಟ್ಟು! ಅವಳು ಕೈಹಾಕಿ ನೋಡುವಂತ 
ಕಾಲದಲ್ಲಿ ಬರಿ ಮಡ್ಕೆ ಅದಲ್ಲಪ್ಪಾ! ಮಹದೇವಾಟ 


ಆಹಾ...... ನೋಡಿ ನಮ್ಮ ಸಿವನಾ! 


269 


ಯಾವಾಗ ಮಲ್ಲಣ್ಣನ ಹೆಂಡ್ತಿ ನೋಡ್ಬುಟ್ಲೋ! ಓ ಇವಳ್ಳಾವಳೋ ದಟ್ಟ ದರಿದ್ರದ 
ಮುಂಡೆ ಇರಬೇಕು! ಅದಕ್ಕಾಗಿ ಇವಳ ಹಟ್ಟಿ ಹಾಳಾಯ್ತು ಅನ್ಬುಟ್ಟು! ಆಗಲೇ ಮೂರು 
ಮುದ್ದೆ ಹಿಟ್ಟು ಬರಬರನೆ ಮಾಡ್ಬುಟ್ಲು! ಕಾಳಮ್ಮಾ ಕಾಳಮ್ಮಾ ಹೇಳ್ತೀನಿ ಕೇಳವ್ವಾ! 
ಇಗೋ ಇಲ್ಲಿ ನಿನಗೆ ಇಕ್ತ ನಾ ಕೂತ್ಯಂಡ್ರೆ! ನಾವು ಹುಳ್ಳಿ ಹೊಲದಲ್ಲಿ ಹೋಗಿ ಹುಳ್ಳಿ 
ಕೀಳ್ಬೇಕು। ಅದಕ್ಕೇನು ಮಾಡ್ಬೇಕವ್ವಾ ಅಂದ್ಲು! ಏನಾದ್ರೂ ಕುಕ್ಕೆ ಗಿಕ್ಕೆ ತಂದಿದ್ದರವ್ಪಾ 
ಹಾಕ್ಬುಡ್ತೀನಿ ಅಂದ್ಲಂತೆ! ಇದೋ ತಂದೆ ಕಣವ್ವಾ ಅಂದ್ಲಂತೆ! ಆ ಕುಕ್ಕೇಗೆ ಮೂರು 
ಮುದ್ದೆ ಹಿಟ್‌ ಹಾಕ್ಬುಟ್ಲು! ಅದನ್ನು ಈಸ್ಕಂಡು ನಾ ಒಯ್ತೀನಿ ಕಣವ್ವಾ ಅಂತ ಮಲ್ಲಣ್ಣನಿಗೆ 
ಹೇಳ್ಬುಟ್ಟು! ಅಲ್ಲಿಗೆ ಬಂದು ದ್ಯಾವಾಜಮ್ಮನ ಕರೆದ್ದಂತೆ! ನಡೆಯವ್ವಾ ದ್ಯಾವಾಜಿ।! ಒಯ್ತಾ 
ಒಯ್ತಾ ಕಾಳಮ್ಮ ಏನು ಯೋಚನೆ ಮಾಡವಳೆ। ದ್ಯಾವಾಜಿ ಈ ಮೂರು ಮುದ್ದೆ 
ಹಿಟ್ಟು! ನನ್ನ ಹೊಟ್ಟೆ ಕರಳಿಗೆ ಬಿದ್ದದ್ದೇ ಆದರೆ! ಆ ಮೂಡಲ ಮಲೆ ಬಡ ಮಾದಯ್ಯ 
ಇದ್ದಾನಲ್ಲಾ! ಆ ಮಾದಯನಿಗೆ ಇನ್ನು ಮೂರು ವರ್ಸ ಬಗ್ಗೀನಾ ಅಂತವಳೇ! 


ಆಹಾ...... ನೋಡಿ ನಮ್ಮ ಸಿವನಾ। 


ನಮ್ಮಪ್ಪಾಜಿ ಮಾಯಕ್ಕಾರ ಮಾದಪ್ಪನವರು! ಬೆನ್ನ ಹಂದೆ ನಿಂತಿದ್ರಲ್ಲಾ। ಸಬಾಸ್‌ 
ನನ್ನ ಕಂದ! ಇಲ್ಲೂ ನಿನ್ನ ಅಹಂಕಾರ ಬುಡ್ಲಿಲ್ದಲ್ಲಾ! ಈ ಮೂರು ಮುದ್ದೆ ನಿನ್ನ ಹೊಟ್ಟೆ 
ಒಳಗೆ ಹ್ಯಾಗ್‌ ಬಿದ್ದದು। ನನಗೆ ಎಂಗೆ ಬಗ್ಗಲ್ವೋ ನೋಡ್ತೀನಿ ಅನ್ಸುಟ್ಟು। ನಮ್ಮಪ್ಪಾಜಿ 
ಮಾದಪ್ಪನವರು! ಕಾರಯ್ಯ ಬಿಲ್ಲಯ್ಯ ಅನ್ನವರ ಕರ್ದುಬಟ್ಟು! ಏನಪ್ಪಾ ಮಕ್ಕಳಿರಾ। ಇದೋ 
ಇಲ್ಲೊಂದು ಪವಾಡ ಮಾಡಬೇಕು! ನೀವು ಏನಂತ ಹೇಳಿದ್ರೆ! ನೀವು ಕಾರಯ್ಯ ಕರಿನಾಯಿ 
ಆಗಬೇಕು! ಬಿಲ್ಲಯ್ಯ ಬಿಳಿನಾಯಿ ಆಗಬೇಕು! ಇಬ್ಬರೂ ಕಾಯ್ಕಂಡು ಕುಂತಿರಬೇಕು! 
ಬೇಡರ ಕನ್ನಯ್ಯನ್ನ ಕರೆದ್ದುಟ್ಟು ಇಲಿಸುಂಡ ಮಾಡಿ ಕುಕ್ಕರಿಸಿಬಿಟ್ಟು ಮಾಡಿಬಿಟ್ಟು! ಬೇಡರ 
ಕನ್ನಯ್ಯ ನೀನು ಕುಕ್ಕೆ ತೂತ ಮಾಡಬೇಕು! ಹಿಟ್ಟು ಬಿದ್ದೋದ ತಕ್ಷಣದಲ್ಲಿ ನೀವು ನಾಯಿ 
ಅವತಾರದಲ್ಲಿ ಬಂದು ಆ ಹಿಟ್ಟ ಹೊತ್ತುಕೊಂಡು ಓಗ್ಬೇಕು! ಕುಕ್ಕೆ ಒಳಗೆ ಇಲಿಸುಂಡ 
ತೂತು ಕೊರೆದ್ದುಡ್ತು ಆ ತೂತಿನೊಳಗೆ ಹಿಟ್ಟು ತುಪ ತುಪನೆ ಕೆಳಗೆ ಬಿದ್ದೋ! ಆ 
ಬಿದ್ದೋದಂತ ಹಿಟ್ಟನ್ನು! ನಾಯಿಗಳು ಎತ್ತಿಕೊಂಡು ಓಡೋಯ್ತವೇ। ಅದನ್ನು ನೋಡ್ಬುಟ್ಟು 
ಕಾಳಮ್ಮ! ಅಮ್ಮೆ ಅಮ್ಮೆ ದ್ಯಾವಾಜಿ। ನಿಮ್ಮಪ್ಪನ ತಿನ್ನೋನ ಮಗಳೇ। ಈ ತೂತು ಕುಕ್ಕೆ 
. ತಂದ್ಬುಟ್ಟಿದ್ದೀಯಲ್ಲಾ! ಹಿಟ್ಟು ಬಿದ್ದೋಗ್ಬುಟ್ಟೋ! ಈ ಹಾಳ್‌ ನಾಯಿಗಳು ಎಷ್ಟು ದಿನಗಳಿಂದ 
ಕಾಯ್ಕಂಡು ಕೂತಿದ್ದೋ। ಎತ್ಯಂಡೋದೋಗ್ಬುಡ್ಡ್ತಲ್ಲಮ್ಮಿ! ಅಂತ ಬೈಕಂಡು ಹೋಗಿ! 
ಓಗ್ಲಿನನಗೆ ಅದೃಷ್ಟ ಇಲ್ಲ! ಇದೊಂದು ಹಂಡೆ ಉದಕನಾದ್ರೂ ಕುಡುದ್ದುಟ್ರೆ! ಆ ಮೂಡಲ 
ಮಲೆ ಬೂದಿ ಬಡಕನಿಗೆ। ಇನ್ನೊಂದು ವರ್ಸ ಬಗ್ಗೀನಾ ಅಂತವಳೇ ಕಾಳವ್ಹಾ। 


ಆಹಾ..... ನೋಡಿ ನಮ್ಮ ಸಿವನಾ। 


ಎಲಾ ಮುಂಡೆತ್ತದೇ ಅದೊಂದು ಹಂಡೆ ಉದಕ ಹೆಂಗೆ ಕುಡ್ಡೀಯೆ ಅನ್ಬುಟ್ಟು! 
ನಮ್ಮಪ್ಪಾಜಿ ಮಾದಪ್ಪನವರು! ಅವಳು ಬರಾ ದಾರಿ ಒಳಗೆ ಎದುರು ಬದ್ರಾಗಿ ಒಂದು 


270 


ಕಲ್ಲು ಮಾಡ್ಬುಟ್ಟು! ಆ ಕಲ್ಲು ಎಡವಿಬಿಟ್ಟು! ಆ ಕಾಳಮ್ಮನಾಗಿರತಕ್ಕಂತವಳು ಅವಳು 
ದುಪ್ಪನೆ ಕೆಳಗೆ ಬಿದ್ದವಳೇ। ಕಾಳಮ್ಮಾ! 


ಶ್ರ ನೋಡಿ ನಮ 
ಆಹಾ...... ನೋಡಿ ನಮ್ಮ ಪಿವನಾ! 


ಯಾವಾಗ ಕೆಳಗೆ ಬಿದ್ದೋ ಉದಕವೆಲ್ಲಾ ಕೆಳಗೆ ಚೆಲ್ಲೋಯ್ತು! ಅದನ್ನು ನೋಡ್ಬುಟ್ಟು 
ಕಾಳಮ್ಮ! ಅಯ್ಯಾ ನನ್ನ ಅದೃಷ್ಟ ಹಿಂಗಾಯ್ತಲ್ಲಾ ಅನ್ನುಟ್ಟು। ಅನ್ನಕ್ಕುಟ್ಟಿದ ಪರಮಾತ್ಮ 
ಅನ್ನ ಉಂಡ್ಭುಟ್ಟು ಒಂಬತ್ತು ಹತ್ತು ದಿನವಾಯ್ತಲ್ಲಾ! ಇನ್ನೆಂಗಿರಬೇಕು ಅನ್ಬುಟ್ಟು! ಅವಳು 
ದುಕ್ಕ ಮಾಡ್ತಾ ಬತ್ತವಳೇ ಕಾಳಮ್ಮಾ 


ಆಹಾ....... ನೋಡಿ ನಮ್ಮ ಸಿವನಾ। 


ದುಕ್ಕ ಮಾಡಿ ಬರುವಂತಾ ಆ ಕಾಲದಲ್ಲಿ] ನಮ್ಮಪ್ಪಾಜಿ Bid ಮರಿದೇವರು!। 
ಏಳು ಮಲೆ ಹೆತ್ತಯ್ಯನವರು! ಇಂಥ ಮುಂಡೆ ಮಕ್ಕಳನ್ನು ಪ್ರಪಂಚದಲ್ಲಿ ಮಡಗಬಾರ್ದು। 
ಇಂಥ ಮುಂಡೆ ಮಕ್ಕಳು ಬದುಕಿದ್ದೇ ಉಂಟಾದ್ರೆ! ಗುಡ್ಡಗಳು ದಾಸಗಳು ಜೋಗಿಗಳು! 
ಅಯ್ಯಗಳು ಗುರುಗಳು ಅಂತ। ಕೋಟಾನುಕೋಟಿ ಉಂಟು! ಪ್ರಪಂಚದಲ್ಲಿ ಅವರಿಗೆ 
ಇಂಗೆ ಆಯ್ತದಲ್ಲಾ ಅನ್ಭುಟ್ಟು! ಇವಳಿಗೆ ಸರಿಯಾಗಿ ಬುದ್ದಿ ಕಲಿಸಬೇಕು ಅನ್ಬುಟ್ಟು! 
ನಮ್ಮಪ್ಪಾಜಿ ಮಾಯಕ್ಕಾರ ಮಾದಪ್ಪನವರು! ಬೇವಿನ ಸೊಪ್ಪು ಉಟ್ಕಂಬುಟ್ಟು! ಕಣಿ 
ಕುಕ್ಕೆ ಹಿಡ್ಕಂಬುಟ್ಟು! ಸಿಲ್ಲಿ ಪಂಚಾಂಗ ಬಲಗೈಲಿ ಹಿಡ್ಕಂಬುಟ್ಟು! ಕುಕ್ಕೇ ಕೊರಮಗಿತ್ತಿ 
ಅವತಾರ ತಾಳ್ಕಂಡು ನಮ್ಮಪ್ಪಾಜಿ ಮಾದಪ್ಪನವರು! ಅವರು ಎದುರುಗಡೆ ಬತ್ತವ್ರೇ 
ಮಾದೇವಾ। 


ಆಹಾ...... ನೋಡಿ ನಮ್ಮ ಸಿವನಾ! 


ಯಾವಾಗ ಅವರು ಎದುರುಗಡೆ ಬತ್ತಿದ್ರೋ! ಅದನ್ನು ನೋಡ್ಬುಟ್ಟು ಕಾಳಮ್ಮ! 
ಯಾರಮ್ಮೆ ದ್ಯಾವಾಜಿ ಈ ಕಡೆ ಬರ್ರಾವೈೆ ಹೆಂಗಸು ಅಂದ್ಲು! ಅದ್ಕಾರೋ ಕೊರಮಗಿತ್ತಿ 
ಬಂದಾಗೆ ಬರ್ತಾರೆ ಅತ್ತೆ ಅಂದ್ಲು! ಅಂಗಿದ್ದ ಮ್ಯಾಲೆ ನೀ ಸ್ವಲ್ಪ ಅರಗಾಗಮ್ಮಿ! ನಾನು ಸ್ವಲ್ಪ 
ಶಾಸ್ತ್ರ ಕೇಳ್ತೀನಿ ಅಂದ್ಲಂತೆ! ಅಲ್ಲಿಗೆ ಪಕ್ಕಕ್ಕೆ. ಅರ್ಲಾದ್ದಂತೆ ದ್ಯಾವಾಜಮ್ಮ 1 ಏನಮ್ಮಾ ಅಂತ 
ಹತ್ತಿರಕ್ಕೆ ಹೋದ್ರು! ಅವ್ವಾ ನೀನ್ಶಾರು ಅಂದ! ಅದಕ್ಕೆ ಅವಳು ಕಣಿ ಹೇಳುವಳು! 
ಅಂದ! ಆಗ ಶಾಸ್ತ್ರ ನೋಡು ಅಂದ್ಲು ಕಾಳಮ್ಮ! ಒಂದು ಆತನ ಬೆಳ್ಳಿ ಪಾವಲಿ ಮಡಗವ್ಹಾ! 
ನಾನು ನೋಡ್ತಿನಿ ಅಂದ್ಲು! ಆಗ ಅವಳು ಎಲ್ಲಿತ್ತು ಮಡಗವಳಿಗೆ! ತಿನ್ನಕ್ಕೆ ಅನ್ನದಿಲ್ಲ] 
ಅನ್ನ ಉಂಡು ಆಗ್ಲೆ ಹನ್ನೆರಡು ದಿನವಾಗದೆ। ಆಗ ಏನು ಹೇಳ್ತಾಳೆ ಕಾಳಮ್ಮ! ಹೇಳ್ತೀನಿ 
ಕೇಳು ಕುಕ್ಕೆ ಕೊರಮಿತ್ತವ್ವ! ನನ್ನ ತಾತ ಈಗ ಮೂಗಿನ ಹೊಳ್ಳೆಯುರಿಸಿದರೂ! ಒಂದು 
ಬುಡಗಾಸಿಲ್ಲ ಕಣವ್ಹಾ! ಅನ್ನ ಉಂಡು ಹನ್ನೇಡು ದಿನವಾಯ್ತು! ನಾನು ಹಿಂದಿನ ಕಾಲದಲ್ಲಿ 
ಈ ತರ ಬಾಳ್ತಾ ಇದ್ದೆ! ಈಗ ನನಗೆ ಮನೆದೇವರಿಂದಲೋ! ಕುಲದೇವರಿಂದಲೋ 
ಯಾವ ದೇವರಿಂದಲೋ! ನನಗೆ ಬಡಸ್ತನ ಬಂದ್ಬುಡ್ತು ಕಣವ್ವಾ! ನಾನು ಹಿಂದಿನ 


271 


ಕಾಲದಲ್ಲಿ ಯಾವ ತರ ಇದ್ನೋ! ಅದೇ ತರ ಬಾಗ್ಯ ಬನ್ನುಟ್ರೆ! ಒಂದು ಹಣ ಕೇಳ್ತೀಯಲ್ಲಾ 
ಆಗ ನಿನಗೆ ಒಂದು ರೂಪಾಯ್ಲೇ ಮಡಗ್ತೀನಿ! ಕುಕ್ಕೆ ಕೊರಮಿತ್ತಿ ಅವತಾರದಲ್ಲಿರುವವಳು। 
ನೆಲ ತಾರಿಸಿಬಿಟ್ಟು! ಗೊಂಬ ದೇವರ ಪೂಜೆ ಮಾಡಿಬಿಟ್ಟು ನಿಮ್ಮ ಮನೆ ದೇವರು 
ಕುಲದೇವರು ಇಬೂತಿ ಒಳಗೆ ಇದ್ದಾರ ಆಂದಳು। ಹುಂ ಕಣವ್ಹಾ ಇದ್ದ! ಅದರಿಂದಲೇ 
ಇಷ್ಟಾಗಿರೋದು। ಅವನು ಬಂದು ಎಳ್ಳುವುಜ್ಜನಕ್ಕೆ ಎಳ್ಳು ಕೇಳ್ದಾಗ ಎಷ್ಟು ಎಳ್ಳು ಕೊಟಿವ್ವಾ 
ಅಂದಳಂತೆ! ಅವ್ಜಾ ಕುಕ್ಕೆ ಕೊರಮಿತ್ತವ್ಹಾ! ಅವರು ಈ ತರವಾಗಿ ಬಂದು ಕೇಳಲಿಲ್ಲ! 
ಅವರು ಯಾವುದೋ ತರವಾಗಿ ಬಂದು ಕೇಳಿಬುಟ್ರು ನಾನು ಕೊಡಲಿಲ್ಲ! ಅವನನ್ನೇ 
ಹೋಗಿ ಪಾದ ಹಿಡಿದದ್ದೇ। ಉಂಟಾದ್ರೆ! ನಿನಗೆ ಹಿಂದಿನ ಕಾಲದಲ್ಲಿ ಯಾವ ತರವಾಗಿ 
ಕೊಟ್ರೋ! ಆ ತರವಾಗಿ ಕೊಡ್ತಾರೆ ಅನ್ಸುಟ್ರು। ಅವರು ಎಲ್ಲಿ ಸಿಕ್ತಾರೋ ಅನ್ಸುಟ್ಟು। 
ತಿರಗ ಕವಡೆ ಮಾಡಿ ಬುಟ್ಟು ಬುಟ್ಟು! ಪಂಚಾಂಗ ನೋಡ್ಬುಟ್ಟು! ಇದೇ ಮಾರ್ಗವಾಗಿ 
ಹೋದದ್ದೇ ಉಂಟಾದ್ರೆ! ನಿಮ್ಮ ಎದುರು ಬದುರಾಗಿ ಸಿಕ್ತಾರೆ! ಹೋಗವ್ವಾ ಅಂತ 
ಹೇಳ್ಳುಟ್ಟು। ಅಲ್ಲಿಗೆ ಹುಡಿಕೊಂಡು ವೊಯ್ತಾವ್ರೆ। ತಿರುಗಿ ನಮ್ಮಪ್ಪ ಮಾದಪ್ಪನ ಅವತಾರ 
ತಾಳ್ಕಂಡು। ಕಾವಿ ಕಮಂಡಲ ಧರಿಸಿಕೊಂಡು! ಹಿಂದಿನ ಪಾದಕ್ಕೆ ಹಿಂದಿನ ಜಂಗು! 
ಮುಂದಿನ ಪಾದಕ್ಕೆ ಮುಂದಿನ ಜಂಗು ಧರಿಸಿಕೊಂಡು! ನಮ್ಮಪ್ಪಾಜಿ ಮಾದಪ್ಪನವರು! 
ದಂಡ ಕೋಲ್ಡಾಗ ಬೆತ್ತ ಹಿಡ್ಕಂಡು! ಅವರು ಎದುರು ಬದರಾಗಿ ಬತ್ತವರೇ ಮಾದೇವಾ। 


ಆಹಾ....... ನೋಡಿ ನಮ್ಮ ಸಿವನಾ! 


ಆ ಎದುರು ಬದುರಾಗಿ ಬರ್ತ ಇರ್ತಕ್ಕಂತವರನ್ನು ನೋಡ್ಬುಟ್ಟು! ಆ ಕಾಳಮ್ಮ 
ನಾಗಿರತಕ್ಕಂತವಳಿಗೆ! ಬಾಳ ಸಂತೋಸ ಬನ್ನುಡ್ತು! ಅಮ್ಮಿ ಅಮ್ಮಿ ದ್ಯಾವಾಜಿ। ಸ್ವಲ್ಪ 
ಮರೆಯಾಗು! ಆ ಸತ್ಯವಂತೆ ಹೇಳಿದ ಮಾತು! ಕಣಿ ಅವಳು ಹೇಳಿದ್ದು ಬಾಳ ಸತ್ಯವಾದದ್ದು! 
ಇದೋ ಎದುರು ಬದರಾಗಿ ಬತ್ತಾ ಅವ್ರೆ! ಇವರೇ `ನನಗೆ ಹಿಂದಿನ ಕಾಲದಲ್ಲಿ ಭಾಗ್ಯ 
ಕೊಟ್ಟಂತ ಗುರುಗಳು! ಗುಡು ಗುಡನೆ ಹೋಗಿ ಕಾಳಮ್ಮ ಅವರ ಪಾದ ಹಿಡಿದವಳೆ! 


ಆಹಾ....... ನೋಡಿ ನಮ್ಮ ಸಿವನಾ! 


ಯಾವಾಗ ಪಾದ ಹಿಡಿದ್ದುಟ್ಟೋ। ಆಗ ನಮ್ಮಾಪ್ಟಾಜಿಯವರು ನೋಡ್ಬುಟ್ಟು! 
ಯಾರವ್ಹಾ ಹೆಣ್ಣು ಮಗಳೇ ಯಾಕಿಸ್ಬು! ಅಯ್ಕೋ ಇದೇನು ಸ್ವಾಮಿ ಮರೆತು ಬುಟ್ಟಿದ್ದೀರಲ್ಲಾ 
ನನ್ನ! ಯಾರವ್ಹಾ ನನಗೆ ಕೋಟಾನುಕೋಟಿ ಭಕ್ತರು! ನೀನ್ಕಾರವ್ವಾ ಅಂತ ಕೇಳಿದ್ರಂತೆ! 
ಆಗ ನಾನಲ್ಲವಾ ಸ್ವಾಮಿ! ಕೌದಳ್ಳಿ ಒಳಗಿದ್ದ ಕಾಳವ್ಹನಲ್ಹಾ! ಸರಿ ಈಗ ಏನಾಗಬೇಕು 
ಕಂದಮ್ಮ! ಸ್ವಾಮಿ ನೀನು ಕೊಟ್ಟಂತ ಭಾಗ್ಯವದು! ಮರೆತುಬುಟ್ಟೆ ದಮ್ಮಯ್ಯ! ನೀವು 
ಕಣದಲ್ಲಿ ಬಂದು। ನೀವು ಯಾವುದೋ ಅವತಾರದಲ್ಲಿ ಬಂದು ಕೇಳ್ಬುಟ್ಟು! ಈ ತರವಾಗಿ 
ನನಗೆ ಬಡಸ್ತನ ಬಂದು ಬುಡ್ತು! ಉಣ್ಣ ಅನ್ನ ಹಿಟ್ಟು ಬೆಲ್ಲವಾಗಿದೆ! ಕುಡಿಯ ಅಂಬಲಿ 
ಪಾಯಸವಾಗಿದೆ। ಅನ್ನಕ್ಕುಟ್ಟಿದ ಪರಮಾತ್ಮ ಉಂಡು ಹನ್ನೆರಡು ದಿನವಾಯಿತು! ಸರಿ 


272 


ಏನು ಮಾಡಬೇಕು ಕಂದವ್ವಾ। ಹಿಂದಿನ ಕಾಲದಲ್ಲಿ ಕೊಟ್ರಲ್ಲಾ। ಅದೇ ಬಾಗ್ಯವನ್ನು ಎತ್ತಿ 
ಕೊಟ್ಟಿದ್ದೇ ಉಂಟಾದ್ರೆ! ಮೊದಲಾಗಿ ಬೆಳದಿದ್ದನ್ನು! ನಿಮಗೆ ಮೊಸಲಾಗಿ ಮಡಗ್ವೀನಿ। 
ತಿರುಗಿ ಮಕ್ಕಳೇ ಉಂಟಾದ್ರೆ! ನಿನ್ನೆಸರು ಕರೀತೀನಿ ದಮ್ಮಯ್ಯ! ನೀವು ಕ್ವಾಪವೆಲ್ಲಾ 
ನುಂಗಿಕೊಂಡು ಈ ಬಡಪಾಯಿ ಮೇಲೆ! ಕರುಣೆ ಇಟ್ಟು! ನನಗೆ ಏಳು ಲಕ್ಷದ ಭಾಗ್ಯ 
ಎತ್ಕೊಡಬೇಕು. ಅಂತವಳೇ ಕಾಳಮ್ಮ। 


ಆಹಾ...... ನೋಡಿ ನಮ್ಮ ಸಿವನಾ। 


ಯಾವಾಗ ಇವಳು ಹೇಳಿದ ಮಾತನ್ನು ಕೇಳಿದ ನಮ್ಮಪ್ಪಾಜಿ ಹುಸಿನಗುತ್ತಾ! ನನ್ನ 
ಕಂದ ಕಾಳಮ್ಮ ಅಟ್ಟ ಮೇಲೆ ಒಲಿ ಉರೀತು! ಕೆಟ್ಟಮ್ಯಾಲೆ ಬುದ್ಧಿ ಬಂತು ಅಂದಾಗೆ! 
ಈಗ ಬುದ್ಧಿ ಬಂತಾ ಕಾಳಮ್ಮ! ಹಾಗಿದ್ದ ಮೇಲೆ ನಿನಗೆ ಕೊಡಬೇಕಾದ್ದೆ ಕಾಳಮ್ಮ! 
ಇದೋ ಈ ಜಾಲದಟ್ಟಿ ಕೊಳದಲ್ಲಿ ಸ್ನಾನ ಮಾಡಿಕೊಂಡು ಬಾ ಅಂದ್ರಂತೆ! ಕಾಳಮ್ಮನಿಗೆ 
ಎಲ್ಲಿಲ್ಲದ ಸಂತೋಸವಾಯ್ತು!: ಜಾಲದಟ್ಟಿ ಕೊಳದೊಳಗೆ ಸ್ನಾನ ಮಾಡಿಕೊಂಡು ಕೈ 
ಮುಗಿದುಕೊಂಡು ನಿಂತ್ಕಂಡಳಂತೆ। ಹಿಂದು ಮುಂದಾಗಿ ನಿಲ್ಲಿಸಿಬುಟ್ರು! ಇಂತ ಮುಂಡೆ 
ಮಕ್ಕಳಿಗೆ ಬಾಗ್ಯ ಕೊಡಬಾರದಲ್ಲಾ! ಧರೆ ಮ್ಯಾಲೆ ಇವರಿಗೆ ಕೊಟ್ಟಿದ್ದೇ ಉಂಟಾದ್ರೆ! 
ಧರೆ ಹಾಳು ಮಾಡಿ ಬಿಡ್ತಾರೆ! ನಮ್ಮಪ್ಪಾಜಿ ಮಾಯಕ್ಕಾರ ಮಾದಪ್ಪನವರು! `ತಮ್ಮ 
ದಂಡ ಕೋಲನ್ನು ಬೆತ್ತವನ್ನು ಎತ್ತಿ! ನೆತ್ತ ಮ್ಯಾಲೆ ಮಡಗಿದಂತ ಕಾಲದಲ್ಲಿ! ಆ ಕಾಳಮ್ಮ 
ಅಂತಕ್ಕಂತವಳು। ಅಲ್ಲಿ ಗೋವುಗಲ್ಲಿನಲ್ಲಿ ನಿಂತವಳೇ ಕಾಳಮ್ಮ! 


ಆಹಾ...... ನೋಡಿ ನಮ್ಮ ಸಿವನಾ। 


ಆ ನಮ್ಮಪ್ಪಾಜಿ ಮಾಯಕಾರ ಮಾದಪ್ಪನವರೂ ಏಳು ಮಲೆ' ಹೆತ್ತಯ್ಯ। 
ಭೂಲೋಕದ ಗಂಡ! ಬೂದಿ ಮೆರೆಸಿದ ಕೆಂಡ! ಅಲ್ಲಿ ಕೌದಳ್ಳಿಗೆ ಬಂದ್ಬುಟ್ಟು! ಈ 
ಸತ್ಯವಂತೆ ದ್ಯಾವಾಜಮ್ಮ ಜುಂಜೇಗೌಡನ। ತನ್ನ ಒಕ್ಕಲು ಮಗಳು! ಇದ್ದಾಳಲ್ಲಾ ಆ 
ದ್ಯಾವಾಜಮ್ಮನೂ ಅವಳ ಗಂಡನನ್ನೂ 'ಕರದ್ಬುಟ್ಟು! ನಂಗೆ ವರ್ಸಕ್ಕೆ ಒಂದು ತುಂಬಿದ 
ಅಮಾವಾಸ್ಯೆ ದಿನ! ಸಿವರಾತ್ರೀಲಿ ನನ್ನ ಎಣ್ಣೆ ಮಜ್ಜನಕ್ಕೆ ಎಳ್ಳಿನ ಕಾಳು ತರಬೇಕು ಅನ್ಸುಟ್ಟು! 
ಅವರನ್ನು ಒಕ್ಕಲು ಮಾಡಿಕೊಂಡುಬಿಟ್ಟು ಆ ನಮ್ಮಪ್ಪಾಜಿಯವರು. 

ನೋಡಿ ನಮ್ಮ ಸಿವನಾ 

ಮುದ್ದು ಮಾಯ ಬಲ್ಲವರೇ ಮುದ್ದು ಮಾದೇವಾ 

ಮನವ ನೆಚ್ಚಿ ದುಡವಾ ನೋಡೋ ಮಲೆಯ ಮಾದೇವಾ 

ಮುದ್ದು ಮಾಯ ಬಲ್ಲವರಾರು ಮುದ್ದು ಮಾದೇವಾ 

ಮನವ ಒತ್ತಿ ದುಡವ ನೋಡೋ ಮಲೆಯ ಮಾದೇವಾ! 

ಮಾಕಾಳಿಯ ಮನೆಯ ಮುರಿದವನೇ! 

ಮಾದೇವ ಗಂಡುಗಲಿಯ ಮೇಲೆ ಮೆರೆದವನೇ _ 

ಮನವ ಒತ್ತಿ ದುಡವ ನೋಡೋ ಮಲೆಯ ಮಾದೇವಾ* 


273 


ಮುದ್ದು ಮಾಯ ಬಲ್ಲವರ್ಕಾರು ಮುದ್ದು ಮಾದೇವಾ 
ಮನವಾ ಒತ್ತಿ ದುಡವ ನೋಡೋ ಮಲೆಯ ಮಾದೇವ" 


ಅಯ್ಯೋ ನನ್ನ ಕಂದ ಸತ್ಯವಂತೆ ದ್ಯಾವಾಜಿ! ನೀನು ಭಕ್ತಿವಂತೆ ಮಗಳಮ್ಮ! ನಿನ್ನ 
ಕೈ ಬುಡ್ಲಾರೆ ನನ ಕಂದ! ಮೂಡ್ಲು ಮಲೆ ದಿಕ್ಕೆ ಮೊಕ ಮಾಡ್ಕಂಡು! ಮಾದೇವ ನನ್ನ 
ಪಾದವೇ ಗತಿ ಅಂತ್ಹೇಳಿ! ಕಣ್ಮುಚ್ಕಂಡು ನನ್ನ ಗ್ಯಾನುಸ್ತ! ನಿನ್ನ ಗಂಡನ್ನ ಕರೆಯವ್ವ ಅಂದ್ರು! 
ಸತ್ಯವಂತ ದ್ಯಾವಾಜಮ್ಮ! ಜಾಲದ ಕೊಳದಲ್ಲಿ ಕೈ ಕಾಲು ಮೊಕ ತೊಳ್ಳಂಡು!। ಎನ್ನಪ್ಪಾಜಿ 
ಪಾದ ಪೂಜೆ ಮಾಡಿ! ಭಕ್ತಿಯಿಂದ ಕೈ ಮುಗಿದುಕೊಂಡು! ಮೂಡ್ಲದಿಕ್ಕಿಗೆ ಮೊಕ ಹಾಕ್ಕಂಡು! 
ಮಾದೇವ ನಿನ್ನ ಪಾದವೇ ಗಶಿ ಕಣಪ್ಪಾ ಅಂತ್ಹೇಳಿ ಒಂದೇ ದುಡದಲ್ಲಿ। ತನ್ನ ಗಂಡನನ್ನು 
ಕರೆದವಳೆ ದ್ಯಾವಾಜಮ್ಮ। 


ನೋಡಿ ನಮ್ಮ ಸಿವನಾ! 


ದ್ಯಾವಾಜಮ್ಮನ ಗಂಡ ಮೊಲ್ಸಾಗ್ರ ಬಂದು ಸತ್ತು ಬಿದ್ದೋನು ಮ್ಯಾಲುಕ್ಕೆದ್ದು 
ಜಾಲುದ ಕೊಳುದತ್ರುಕೆ ಬಂದು! ನಮ್ಮ ಸ್ವಾಮಿಯವರ ಪಾದುಕ್ಕೆ ಸರಣ್ಮಾಡುದ್ದಂಶೆ! 
ಆಗ ನಮ್ಮಪ್ಪಾಜಿ। ಕೇಳೊ ನನ ಕಂದ ದ್ಯಾವಾಜಿ! ನೀನು ನಿನ್ನ ಗಂಡುನ ಜೊತೇಲಿ। 
ಹಿಂದಿದ್ದೊಡ್ಡೀಲಿ ಜೀವ್ನ ಮಾಡವ್ವಾ ಆದ್ರೆ ನನ ಕಂದ! ದೀವಳಿಗೆ ದಿವಸ ನಿನ್ಮನೆಯಿಂದ 
ಒಂದ್ದಿಡಿ ಎಳ್ಳ್‌ ನನ್ನ ಎಣ್ಣೆ ಮಜ್ಜನಕ್ಕೆ ಬರ್ಬೇಕು! ನಿನ್ನೊಂಸ ಪರ್ಯಂತ ಎಲ್ಲಿದ್ರೂ 
ಕೊಟ್ಟು ಕಳುಸಮ್ಮಾ! ಎಲ್ಲಿದ್ರೂ ನನ್ನ ಮರೀಬ್ಕಾಡ ಕಂದಮ್ಮ! ನಿನ್ನ ಮುತ್ತೈದೆ ಸ್ತಾನ 
ಸ್ಥಿರಂಜುನವಾಗ್ಲಿ ಅಂತ ಆಸೀರ್ವಾದವನ್ನು ಕೊಟ್ಟು! ಅವ್ರು ಏಳ್ಮಲೆ ಕೈಲಾಸಕ್ಕೆ ಹೊಯ್ತಾರೆ 
ಮಾದೇವ! 


ಡಿ ನಮ್ಮ ಸಿವನಾ!* 
ಅಯ್ಯೋ ನನ ಕಂದ ದ್ಯಾವಾಜಮ್ಮ! ನೀನು ನನ್ನ ತಂದೆ ಮನೆಗೋಗಿ! ಸುಖವಾಗಿ 
ಬದುಕಮ್ಮ ಅಂತ್ಲೇಳುದ್ರು! ಮಾದೇವನ ಮಾತು ಕೇಳಿ ದ್ಯಾವಾಜಮ್ಮ! ಮಾದೇವನ 


ಪಾದುದ ಮೇಲೆ ರಪ್ಪಂತ ಬಿದ್ದಿ! ಮಾದೇವನ ಪಾದವನ್ನು ಹಿಡ್ಕೊಂಡು! ಅವಳು 
ಕಣ್ಣಲ್ಲಿ ನೀರು ಕೆಡುಗವಳೆ। 


ಆಹಾ ನೋಡಿ ನಮ್ಮ ಸಿವನಾ। 
ಹೆತ್ತಯ್ಯ ನಮ್ಮ ತಂದೆ ಮನೆಗೋಗಿ ಸುಖವಾಗಿ ಬದುಕು ಅಂತೀರಲ್ಲಾ ಅಪ್ಪಾಜಿ! 
ನನ್ನಣ್ಣ ತಮ್ಮದೀರು ಬಾಳ ದುಷ್ಟರಲ್ಲ ಗುರುವೆ! ಅಡೋಗ ಉಡೋಗ ಅಟ್ಟಿಯೆಲ್ಲಾ 
ನೆಂಟ್ರು! ಕೆಟ್ಟಾಗ ಹೆತ್ತೋರ ಹಟ್ಟಿಗೋಗಿ ಹೊರೆಯಾಗ್ಲಾರೆ ಬುದ್ಧಿ] ನನ್ನತ್ತೆಗೆ ಕಾಣಿಸಿದ 
ಗತೀನೇ ಕಾಣ್ಣಿ ನನ್ನಪ್ಪಾಜಿ! ಐಸ್ವರ್ಯವಂತರ ಮನೆಗೆ ಲಗ್ನವಾಗಿದ್ದಿ! ಬಡುಸ್ತಾನ ಬಂದಾಗ 
ಬ್ಯಾರೆವರಟ್ಟಿ ಬಾಗ್ಲು ತುಳೀನಾರಿ! ಪರಪಂಚದಲ್ಲಿ ಅಪಕೀರ್ತಿ ಹೊತ್ತು ತೆಗೊಂಡು! 


274 


ನಮ್ಮಪ್ಪನ ಮನೆಗೋಗ್ಲಾರಿ ಸ್ವಾಮಿ। ಏಳೊರ್ಸದಲ್ಲಿ ಎತ್ತಿ ಮಾಲೆ ಹಾಕ್ಚಾಗಿಂದ! ನನ್ನ ' 
ಗಂಡನ ಮನೆಯಿಂದ ತವುರ್ಲೋದವಳಲ್ಲ| ಈಗ್ಮಾತ್ರ! ನಾನು ಹೋಗ್ಲಾರಿ ಗುರುವೆ! ನನ್ನ 
ನಿಮ್ಮ ಪಾದಕ್ಕೆ ಕರ್ಕೊಳ್ಳಿ!* 


ನೋಡಿ ನಮ್ಮ ಸಿವನಾ। 


ಸರಣು ಸರಣು ಗುರುದೇವರಿಗೆ। 
ಮಂಗಳಾರತಿ ಮಾದೇವರಿಗೆ! 

ಸರಣು ಸರಣು ಗುರುದೇವರಿಗೆ 
ಸರಣಾರ್ತಿ ಉತ್ತುರ ದೇಶದ ಆಯ್ಕನಿಗೆ! 
ಅಯ್ಯಾ ದೂಪದೀಪ ವದ್ಯಾವರಿಗೆ 
ಮಂಗಳಾರತಿ ಮಾದೇವುರಿಗೆ। 

ಸರಣು ಸರಣು ಕತ್ತಲು ರಾಜ್ಯದ ದ್ಯಾವುರಿಗೆ। 
ಸರಣು ಸರಣು ಗುರು ವ್ಯಾವರಿಗೆ! 
ಅಯ್ಯಾ ದೂಪ ದೀಪ ದ್ಯಾವರಿಗೆ! 
ಮಂಗಳಾರತಿ ಮಾದೇವುರಿಗೆ! 

ಸರಣು ಸರಣು ಆಲಂಬಾಡಿ ಬಸಪ್ಪನಿಗೆ 
ದೂಪದೀಪ ದ್ಯಾವುರಿಗೆ 

ಕಾರಯ್ಯ ಬಿಲ್ಲಯ್ಯ ದೇವರಿಗೆ! 

ಸರಣು ಸರಣು ಗುರು ದ್ಮಾವುರಿಗೆ! 
ಮಂಗಳಾರತಿ ಮಾದೇವರಿಗೆ!" 


ಟಿಪ್ಪಣಿಗಳು 


೧. ಕಂಸಾಳೆ ಸಾಹಿತ್ಯ ೧ನ್ನು ಪ್ರಮುಖವಾಗಿಟ್ಟುಕೊಂಡು ಈ ಸಾಲನ್ನು ಸಂಪಾದಿಸಲಾಗಿದೆ. 


೨. ಕಂಸಾಳೆ ೫ರಲ್ಲಿ ಮಾದೇಶ್ವರರು ಎಳ್ಳಿನ ಭಿಕ್ಷೆಗೆ ಬ್ಯಾಡರ ಕನ್ನಯ್ಯನಿಗೆ ಹೇಳ್ತಾರೆ, ಕಂಸಾಳೆ 
೧ರಲ್ಲಿ ಕಾರಯ್ಯನಿಗೆ ಹೇಳ್ತಾರೆ. ಬೇವಿನ ಕಾಳಿ ಕೊಟಾರಕ್ಕೆ ಮಾಯದ ಬೂದಿ ಹಾಕಿ ಹಾಳು 
ಗೆಡವಿದ ಮಾದೇಶ್ವರ. 


೩. ಕಂಸಾಳೆ ೩ರಲ್ಲಿ ಬೇವಿನ ಕಾಳಿಯನ್ನು ಮಾಯ ಮಾಡಿಬಿಡ್ತಾರೆ ಮಾದೇಶ್ವರರು. 
೪. ಕಂಸಾಳೆ ೬ರಲ್ಲಿ ಎಲ್ಲಾ ಹಾಳಾಗಲಿ ಎಂದು ಶಾಪ ಕೊಡುತ್ತಾರೆ. 


೫. ಬೇವಿನ ಕಾಳಿ ಕೊಳ್ಳೇಗಾಲದ ದೇವಾಂಗ ಶೆಟ್ಟರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಳೆಂದು 
ಕಂಸಾಳೆ ೪ರಲ್ಲಿ ಬರುತ್ತದೆ. ಕಂ.ಸಾ.೯ರಲ್ಲಿಯ ಕೌದಳ್ಳಿ ಪೇಟೆಯ ಕೋಮಟ ಶೆಟ್ಟರ ಮನೆಯಲ್ಲಿ 
ಕೆಲಸ ಮಾಡಿ ಕೊಂಡಿರುತ್ತಾಳೆ, 


೬. ಕರಿಕಲ್ಲು ಬಂಡೆ ಅದಿಕಂಡು ಬೇವಿನಕಾಳಿ ಸಾಯುತ್ತಾಳೆ ಕಂಸಾಳೆ ೪ರಲ್ಲಿ 


p> 


ಬೀರೇಗೌಡನ ಮಗಳು ಬೇವಿನಕಾಳಿ (ಕಂ.ಸಾ. ೯ರಲ್ಲಿ, 
ಆ, (ಕಂ.ಸಾ. ೯ರಲ್ಲಿ ಬೇವಿನಕಾಳಿ ಮನೆ ಆಳು ಮಲ್ಲಣ್ಣನ ಹೆಂಡತಿ ನಿಂಗಮ್ಮ ಎಂದು ಬರುತ್ತದೆ. 


275 


೧೦. 


೧೧. 


೧೨. 


ಕಂಸಾಳೆ ೨ರಲ್ಲಿ ಮಾದೇಶ್ವರರು ಮಾಯದ ವಿಭೂತಿಯಿಂದ ಬೇವಿನಹಟ್ಟಿ ಎಲ್ಲೆಕ! ಶೈನೆಲ್ಲಾ 
ದಗದಗನೆ ಉರಿವಂತೆ ಮಾಡಿ ಬೂದಿ ಮಾಡುತ್ತಾರೆ. 


ಕಂಸಾಳೆ ೨ರಲ್ಲಿ ಕೊಳಗ, ಕಂಸಾಳೆ ೩ರಲ್ಲಿ ಮಾನ ಎಳ್ಳನ್ನು ಮಾದೇಶ್ವರರು ದಾನ ಕೇಳ್ತಾರೆ. 


ಕಂಸಾಳೆ ಸಾಹಿತ್ಯ ೪ರಲ್ಲಿ ಬೇವಿನ ಕಾಳಿ ಮೇಲೆ ಕರಿಕಲ್ಲು ಬಂಡೆ ಸಿಕ್ಕಿ ಪ್ರಾಣ ಹೋಗುತ್ತೆ. 
ಇಲ್ಲಿ ಹನ್ನೆರಡ್ಕು ಸೇರಿನಿಂದ ಎಳ್ಳಿನ ಭಿಕ್ಷೆ ಆರಂಭವಾಗುತ್ತದೆ. 


ಕಂಸಾಳೆ' ೩ ಹನ್ನೆರಡು ಮಾನದಿಂದ ಆರಂಭ ಎಳ್ಳಿನ ಭಿಕ್ಷೆ. ಮಾದೇಶ್ವರ ಬೇಳ್ಮೆ ಬೂದಿ 


- ಎರಚಿ ಬೇವಿನ ಕಾಳಿಯನ್ನು ಮಾಯ ಮಾಡಿ ಬಿಡುತ್ತಾರೆ. 


೧೩, 


೧೪, 


ಕಂಸಾಳೆ ೬-೩ ಕೊಳಗದಿಂದ ಭಿಕ್ಷೆ ಆರಂಭವಾಗುತ್ತದೆ. ಹತ್ತು ಬಳ್ಳ, ಮೂರು ಪಡಿ...... 
ಹೀಗೆ ಎಲ್ಲಾ ಹಾಳಾಗಿ ಹೋಗಲಿ ಅಂತ ಶಾಪ ಕೊಡುತ್ತಾನೆ ಮಾದೇವ. 


ಆನೇ ಕಂಸಾಳೆ, ಮಾನ ಎಳ್ಳುದಾನ ಕೇಳ್ತಾರೆ ಬೇವಿನ ಕಾಳಿಯನ್ನು ಗೋಗಲ್ಲುಮಾಡಿ ನಿಲ್ಲಿಸುತ್ತಾನೆ. 
ಮಾದೇಶ್ವರ. 


276 


೫. ಇಕ್ಕೇರಿ ದೇವಮ್ಮ 


ಅಯ್ಯ ಬಾ ಮಾದೇವ ಬಾ 

ಗಿರಿಯೊಳು ಮಾದೇವ ಲಿಂಗ ಬಾ 

ಮೂಡಲು ಮಲೆಯ ಮಾದೇವೋ!॥ 

ಅಯ್ಯ ಬಾ ಮಾದಯ್ಯ ಬಾ 

'ಗಿರಿಯೊಳು ಮಾದೇವ ಲಿಂಗ ಬಾ॥ 
ಮೈಯೆಲ್ಲಾ ಸಿರಿ ಗಂದಾವೋ।॥ 

ಕಾಡು ಮಲ್ಲಿಗೆ ತಂದೀಯೋ ॥ ಗಿರಿಯೊಳು ॥ 


ಇಕ್ಕೇರಿ ದೇವಿ ಎಲ್ಲಿ ಉಳಿದಿರುವೆ 
ಜಾತಿಯಲ್ಲಿ ಕೀಳು ಭಕ್ತರೆಲ್ಲರು 
ಎತ್ತು ಕಟ್ಟಿದ ಗೂಟ! 

"ಎಮ್ಮೆ ಕಟ್ಟಿದ್ದು ಬೆಳ್ಳಿ ಗೂಟ! 
ಏಳು ಕೊಪ್ಪರಿಕೆ ದ್ರವ್ಯವಂತೆ। 
ದಾಸೋಹ ದಾನ ಮಾಡೋರೆಲ್ಲಾ] 
ಜೋಗಿ ಬಿಕ್ಸ ನೀಡುವಳಲ್ಲಾ। 
ಇಕ್ಕೇರಿ ದೇವಿ ಎಲ್ಲುಳಿದಿರುವೆ। 
ಗಿರಿಯಲ್ಲಿ ಸಂಪತ್ತೆಲ್ಲವು! 
ಬದುಕಿದಂತೆ ಇಕ್ಕೇರಿ ದೇವಿ। 
ಏಳು ಜನ ಗಂಡು ಮಕ್ಕಳು! 

ಅಲ್ಲಿ ನಿಜಾಂಸವ ನೋಡಬೇಕೆಂದು 
ಮುಂಗಾಲಲ್ಲಿ ಮುನ್ನೂರು ಜಂಗು! 
ಹಿಂಗಾಲಲ್ಲಿ ಇನ್ನೂರು ಜಂಗು! 
ಮತ್ತೇನುಗ್ಯಾನ ಮಾಡವನೇ। 
ಹಸವನ್ನೇ ಹಿಡಿದವನೇ! 
ನೆಲವೊಂದು ತಾನು ಮಾಡವನೇ। 
ಬಿಕ್ಸಾದ ಸುದ್ದಿ ಕೇಳವಳಲ್ಲಾ! 


ಅಂದ ಚಂದವ ನೋಡಾವಳಲ್ಲ! 
ಕೇಳು ಕೇಳಯ್ಯ ಜಂಗಮಯ್ಯ!। 
ಬಿಕ್ಕಸದ ಸುದ್ದಿ ಆಗಿರಲಿ ಲಿಂಗ ಬಾ। 
ಪಗಡೆಯೊಂದನಿ ಆಡವು! 

ಕೇಳು ಕೇಳಮ್ಮ ಇಕ್ಕೇರಿ ದೇವಿ। 

ನೀ ಪಾಪಕ್ಕೆ ಒಳಗಾಗಮ್ಮ! 

ನಾ ಹೆಣ್ಣು ಮಣ್ಣನ್ನು ತೊರಿದೆನಮ್ಮಾ। 
ನಾ ನೀರು ನಿದ್ರೆ ತೊದ್ದೀವಿನಮ್ಮಾ? 
ಅನ್ನ ಉಂಡು ಆರೇ ದಿವಸ। 
ಶಿವಪೂಜೆ ಮಾಡಿ ಮೂರೇದಿವ್ಲ! 
ನೀ ಏನ್ನಾರ ದಾನ ನೀಡಮ್ಮಾ ತಾಯಿ! 
ಕೇಳು ಕೇಳಯ್ಯ ಜಂಗಮಯ್ಯ। 
ಅಟ್ಟುಂಡ ಮಡಿಕೆ ಅಸ್ಟಾದ ಮ್ಕಾಲೆ। 
ತಿರಗ ಬೆಂಕಿ ಹಚ್ಚುವಳಲ್ಲ! 

ತಿರಗ ಅಕ್ಕಿ ಹಾಕವಳಲ್ಲ! 

ನಂಜಯ್ಯನ ಒಕ್ಕಲು ನಾನು! 

ಚಿನ್ನ ಕೊಟ್ಟರು ಜಂಗಮರಿಲ್ಲ! 
ತುಂಬಿದ ಸೋಮವಾರ ಗುರುವೆ! 
ಚಿನ್ನ ನಾನು ಮಾಡಿನೋ! 

ತುಂಬಿದ ಸೋಮವಾರ ಬಂದ್ರೆ! 
ನಿಂಗೆ ಅನ್ನದ ಧರ್ಮ ನೀಡುವೆ ತಾಯಿ! 
ತುಂಬಿದ ಸೋಮವಾರ ದಿನ ಗುರುವೇ। 
ಬತ್ತೀನೆಂದು. ಒಪ್ಪಾವನಲ್ಲಾ। 
ಬತ್ತೀನಂದು ಹೇಳಿಬಿಟ್ಟವನು। 

ಅಯ್ಯ ಇಕ್ಕೇರಿ ಚಂದ್ರಪಟ್ಟಣಕಿನ್ನು! 
ಹಾವಾಡಿಗ ಬಂದವನಲ್ಲಾ! 

ಕೇಳು ಕೇಳಯ್ಯ ಹಾವಾಡಿಗ! 

ಒಪ್ಪತ್ತಿಗೆ ಕೂಲಿ ಕನಯ್ಯಾ! 

ಓಕ್ಕಳ ರಾಗಿ ಕಣಮ್ಮ! 

ಒಂದು ರೂಪಾಯಿ ಕೂಲಿ ಕಣಮ್ಮಾ! 
ಅಯ್ಯಾ ಒಕ್ಕಳ ರಾಗಿ ಕೊಟ್ಟವಳಲ್ಲ। 
ಕೇಳು ಕೇಳಯ್ಯ ಹಾವಾಡಿಗ। 


278 


ಅಟ್ಟಕ್ಕೇಣಿ ಹಾಕವಳಲ್ಲ। 

ಚಿನ್ನಾದ ಚೊಂಬ ತೆಗೆದಾವಳಲ್ಲ! 
ಬೆಳ್ಳಿ ಬಟ್ಟಲ ತೆಗೆದಾವಳಲ್ಲ! 
ಏಳು ಬಟ್ಟಲು ಇಸವನ್ನೇ। 
ತೆಗೆದವಳಲ್ಲಾ ಇಕ್ಕೇರಿ ದೇವಿ! 

ಕೇಳು ಕೇಳಯ್ಯ ಹಾವಾಡಿಗ! 

ಉರಿಂದಾಚೆ ಹೋಗಯ್ಯ! 

ಒಕ್ಕಳಕ್ಕಿ ಹಾಕವಳೆ। 

ಬಳ್ಗಕ್ಕಿಯ ಬೆಲ್ಲ ಹಾಕವಳೆ। 

ಏಳು ಕಜ್ಜಾಯ ಸುಟ್ಟವಳೆ ॥ 

ಕೋಲು ಮಂಡೆಯ ಜಂಗಮ ದೇವರು! 

ಕ್ವಾರಣ್ಯಕೆ ದಯ ಮಾಡವರೇ। 

ಆಹಾ.... ಕ್ಹಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ£* 


ಹರಹರಾ ಏಕಾಂಗಿ ವಸ್ತು! ಏಳುಮಲೆಯ ಹೆತ್ತಯ್ಯ। ನೀತಿಗೆ ನಿಂಗಪ್ಪ! ದುಡುಕು 
ದುಂಡುಳ್ಳ ಮಾದೇವ! ಕಲಿಕಾಲದ ಮರಿದೇವರು! ಗುಟ್ಟು ಮಲೆಗೆ ನುಗ್ಗದರಂತೆ! ಮೆಟ್ಟಿದ 
ಕಾಳಿಲತಗಲ ತಕ್ಕಂತ! ಮಲೆಯಮಾದೇಶ್ವರ! ಇದೇ ಬೇವಿನಹಟ್ಟಿ ರಾಜ್ಯವನ್ನು ಸುಟ್ಟು! 
ಭೂಗಂತರ ಮಾಡ್ಬುಟ್ಟು? 


ನಮ್ಮಪ್ಪಾಜಿ ಮಾದೇಶ್ವರ ಸಂದೆ। ಹಳೇ ಕಂಬಳಿ ಜೋಳಿಗೆ ಮಾಡಿಕೊಂಡು 
ಅಳ್ಳಿ ಕಡ್ಡಿ ನಾಗ ಬೆತ್ತ ಮಾಡಿಕೊಂಡು! ನಮ್ಮಪ್ಪಾಜಿ ಎಕ್ಕದ ಕಾಯನ್ನು ಲಿಂಗ 
ಮಾಡಿಕೊಂಡು! ರುದ್ರಾಕ್ಷಿ ಮಣಿ ತೆಗೆದು ತನ್ನ ಜೋಳಿಗೆ ತುಂಬಾ ಹಾಕ್ಕೊಂಡು! 


ನಮ್ಮಪ್ಪಾಜಿ ಮಾದೇಶ್ವರ! ಅವರು ಮೂಡಲ ಮಲೆಗೆ ದೃಷ್ಟಿ ಮಡಗವರೇ। 
ಮಾದೇವಾ॥" 


ಆಹಾ ನೋಡಿ ನಮ್ಮ ಸಿವನಾ! 
ಮಲೆಯೋ ಮಾದೇವ ಬರುವ ಚಂದಾವಾ। 
ನೋಡಿ ನಮ್ಮ ಸಿವನಾ!* 


ಮಲೆ ಮಾದಪ್ಪ ಮೂಡಲ ಮಲೆ ಕೈಲಾಸಕ್ಕೆ ಬಂದು ನಿಂತುಕೊಂಡು! ಕೇಳು 
ಕೇಳಪ್ಪಾ ನನ್ನ ಕಂದ! ಬೇಡರ ಕನ್ನಯ್ಯ ದಿನ ಮಧ್ಯಾಹ್ನ! ಕ್ಹಾರಣ್ಯ ಸಾರಿದೆ! ಹೊನ್ನುಣುಸೆ 


ಬೇವಿನ ಕಾಳಮ್ಮ ದಾನವನ್ನು ಕೊಡಲಿಲ್ಲ] ಸುಟ್ಟು ಭೂಗಂತ ಮಾಡಿ ಬಂದಿದ್ದೇನೆ! 
ಎಂಬುದಾಗಿ ಕಂದನಾದಂತ ಬೇಡರ ಕನ್ನಪ್ಪನ ಜೊತೆಯಲ್ಲಿ ಹೇಳಿದರು. 


279 


ನಮ್ಮಪ್ಪಾಜಿ ಮಾದೇಶ್ವರ ಕಾರ್ಮಡಿ ರಂಗನ ಜಾತ್ರೆ ತೀರಿಸಿಕೊಂಡು ಕೈಲಾಸ 
ಬುಟ್ಟುಬುಟ್ಟು! ಇಕ್ಕೇರಿ ದೇವಮ್ಮನ ನ ಮನೆಗೆ ದೃಷ್ಟಿ ಮಡುಗವರೇ ಮಾದೇವಾ! 


ಸರಣೆ ಸತ್ಯವಂತೆ ಸಂಕಮ್ಮನವರು! ಏನು ಗುರುವೇ ನಮ್ಮಪ್ಪನ ಮನೆ ಮಾಯಕ್ಕಾರ 
ಮಂದೇವರೇ। ನಿಮ್ಮ ಸಿಸ್ಮರಾಗಿ ಮಾಡಿಕೊಂಡು! ಕರಕೊಂಡು ಹೋಗ್ತಾ ಇದ್ದೀರಲ್ಲಾ! 
ಗುರುವೇ ನನ್ನ ಮಕ್ಕಳಿಗೆ ಆದಾರ ತೋರಿಸಿ ಅಂತವಳೇ ಸಂಕಮ್ಮಾ! 


ಆಹಾ ನೋಡಿ ನಮ್ಮ ಸಿವನಾ। 
ಮಲೆಯೋ ಮಾಯಕ್ಕಾರ ಬರುವ ಚಂದಾವಾ। 
ನೋಡಿ ನಮ್ಮ ಸಿವನಾ॥ 


ಸಬಾಸ್‌ ನನ್ನ ಕಂದ! ಆದರೆ ಹೇಳ್ತೀನಿ ಸಾಮಾನ್ಯವಾಗಿ ಕೇಳು ಮಗಳೇ। ನಿನ್ನ 
ಮಕ್ಕಳಿಗೇ ನಾನು ಸಿಸ್ಕರನ್ನು ಮಾಡಿ ಕೊಂಡೆ ಅಂತೇಳಿದೆ! ನಾನೇನು ನಿನ್ನ ಮಕ್ಕಳಿಗೆ 
ಮೋಸ ಮಾಡೋದಿಲ್ಲ ಕಣಮ್ಮ! ಇದೇ ಪಶ್ಚಿಮ ದಿಕ್ಕಿನಲ್ಲಿ ಇಕ್ಕೇರಿ ದೇವಮ್ಮ ಅಂತೇಳಿ। 
ಹ್ಞಾಂ ಆದರೆ ಅವಳು ಬಾಳ ಐಸ್ಟರ್ಯದಿಂದ ಏಳು ಕೊಪ್ಪರಿಕೆ ದ್ರವ್ಯ ಸಂಪಾದಿಸಿ 
ಮಡಗವೈ ಬಹಳ ಅಕ್ರಮವಾಗಿ ಮೋಸದಿಂದ! ಅನ್ಯಾಯದಿಂದ ಸಂಘಾಡಿಸವರೆ! ಆ 
ಏಳು ಕೊಪ್ಪರಿಕೆ ದ್ರವ್ಯವನ್ನೂ। ನನ್ನ ಕಂದ ನಿನ್ನ ಸೃಷಿಗೆ ಆಹಾರ ಮಾಡ್ತೀನಿ ಅಂತವರೆ॥ 
ಮಾದೇವ॥। 


ಮಾದೇವ ಬಂದನು ಆನಂದ ತಂದನು 
ತಾವರೆ ಹೂವ ಹಿಡಿದು ಸ್ವಾಮಿ ಬಂದನು! 


ತಂದಾನೊ ತಾ$ನ ತಾನಂದನೊ ತಾತನ! 


ಮದ್ದಿಕ್ಕುವರ ಮನೆಯಲ್ಲಿ ಅವ್ರ! ಮದ್ದಾನೆ ಮುರುದು ಬರಬೇಕು! ಇಸ ಇಕ್ಕಿದವರ 
ಮನೆಯಲ್ಲಿ ಅವರ ಸಿಸುಗಳ ಕೊಂದು ಬರಬೇಕು! ಹೊಟ್ಟೆ ಕಟ್ಟೋರ ಮನೆಯಲ್ಲಿ 
ಅವು! ಚಟ್ಟಕಟ್ಟೆ ಬರಬೇಕು! ಆಂಕಾರ ಪಟ್ಟೋರ ಮನೆಯಲ್ಲಿ ಅವು! ಬೆಂಕೀಲಿ ಸುಟ್ಟು 
ಬರಬೇಕು! ಅನ್ನಾಯ ಮಾಡೋ ಮುಂಡೆ ಮಕ್ಳ! ಇನ್ನಿಲ್ಲಂಗೆ ಮಾಡಬೇಕು। ಹಂಗಂತ 
ಯೋಚನೆ ಮಾಡುತ್ತಾನೆ! ನನ್ಮಾಯಿಕಾರ ಮಾದೇವ್‌ 


ಇಕ್ಕೇರಿ ಪಟ್ಟಣದಲ್ಲಿ ಇಕ್ಕೇರಿ ದೇವಮ್ಮ ಅಂದರೆ ಪರಮಾತ್ಮ! ಜಾತಿಯಲ್ಲಿ 
ಜಂಗಮರು! ನೀತಿಯಲ್ಲಿ ಲಿಂಗವಂತರ ಮಗಳು। ಇಕ್ಕೇರಿ ದೇವಮ್ಮ ಅಂದ್ರೆ ಅಷ್ಟ 
ಮದ ಅಹಂಕಾರದಲಿ। ಆ ಇಕ್ಕೇರಿ ದೇವಮ್ಮನವರು ಏನು ಕೆಲಸವನ್ನು ಮಾಡ್ರಾರಪ್ಪಾ 
ಅಂದ್ರೆ! ಗುರುವೇ ಗುರು ತಂದೆಯೆ। ಇಕ್ಕೇರಿ ಪಟ್ಟಣಕ್ಕೆ! ಯಾವ ದಾಸ, ಜೋಗಿ, 
ಜಂಗಮ। ನೀಲಗಾರರು ಮಂಟೇದಯ್ಯ। ಪಕೀರನೇ ಆಗಲಿ! ಗರುಡ ಗಂದರ್ವರೇ 
ಆಗಲಿ! ಮಾಟದ ಮಾನವರೇ ಆಗಲಿ। ಇಕ್ಕೇರಿ ಪಟ್ಟಣಕ್ಕೆ ದಾನಕ್ಕೆ ಹೋದುದೇ ಆದ್ರೆ! 


280 


ಆ ಇಕ್ಕೇರಿ ದೇವಮ್ಮನವರು। ದಾನಕ್ಕೆ ಪೋದಂತ ಜಂಗಮರ ಕರೆದು ಯಾವ ರೀತಿಯಾಗಿ 
ಹೇಳ್ತಾ ಇದ್ದಪ್ಪಾ ಅಂದ್ರೆ! ಕೇಳು ಕೇಳಪ್ಪಾ ಜಂಗಮಯ್ಯ। ಯಾವ ದಾಸಪ್ಪ ಜೋಗಪ್ಪ 
ನೀಲಗಾರರು! ಮಂಟದಯ್ಯ ಪಕೀರನೇ ಆಗಲೀ। ನನ್ನ ಇಕ್ಕೇರಿ ಪಟ್ಟಣಕ್ಕೆ ದಾನಕ್ಕೆ 
ಬಂದ್ರೆ! ನನ್ನ ಮನೆಗೆ ಬಂದು ಹಗಲು ಬಿನ್ನವನ್ನು ತೀರಿಸಿ ಓಗ್ತಾ ಇತ್ತು ಕಣಪ್ಪಾ! ಜಂಗಮಯ್ಯ 
ಎಂದು ಹೇಳಿಬಿಟ್ಟು ಇಕ್ಕೇರಿ ದೇವಮ್ಮನವರು ಅನ್ನದಲಿ ವಿಸ ಬೆರಸಿ ಬಿಟ್ಟು! ಆ 
ಜಂಗಮರನ್ನೆಲ್ಲಾ ಕೊಂದುಬಿಟ್ಟು ಇಕ್ಕೇರಿ ದೇವಮ್ಮನವರು! ಏಳು ಕೊಪ್ಪರಿಕೆ ದ್ರವ್ಯವನ್ನು 
ಅರಮನೆಯಲ್ಲಿ ತೂಗಾಕಿದ್ರಂತೆ! ತೂಗಾಕಿರುವಂತ ಕಾಲದಲ್ಲಿ ನಮ್ಮಪ್ಪಾಜಿ ಮಲೆ ಮಾದಪ್ಪ 
ನೋಡಿಕೊಂಡು! ಅವರು ಬೇಡರ ಕನ್ನಯ್ಯನನ್ನು ಕರೆದವರೆ! ಮೂಡಲ ಮಲೆಯ 
ಮಾದೇವಾ!! 
ಆಹಾ ಕ್ವಾರಣ್ಯ ನೀಡಮ್ಮ ಮಾದೇವ ಲಿಂಗಂಗೆ! 
ಯಾರು ಬಲ್ಲರು ಮೈಮೆಗಳ ಮಾದಪ್ಪ ತೋರಿಸಯ್ಯ) 
ನಿಜರೂಪಗಳ ನಿನ್ನ ಪಾದ ನಂಬಿದ ಜನಕೆ ಹೊನ್ನ ಮಳೆ ಕರೆದು 
ಕ್ಹಾರಣ್ಯ ನೀಡಮ್ಮ ಮಾದೇವಲಿಂಗನಿಗೆ॥” 
ಇಕ್ಕೇರಿ ದೇವಮ್ಮನ ಅಟ್ಟಿ ಅಂದರೆ ಸಾಮಾನ್ಯವಲ್ಲ! ಭಗವಂತ ಏಳು ಸುತ್ತಿನ 
ಕಳ್ಳಿ ಬೇಲಿ। ಏಳು ಸುತ್ತು ಮುಳ್ಳಿನ ಬೇಲಿ! ಬಾಗಿಲು ಬಾಗಿಲಿಗೆ ಬಿಲ್ಲರ ಪಾರ! 
ಮಾದೇಶ್ವರ ತಂದೆ ಉಕ್ಕಿನ ಕಾಸ ಹೆಗಲ ಮ್ಯಾಲೆ ಹೊತ್ತು ಕೊಂಡು! ಬಲದ 
ಕಾಲಿಗೆ ಗಗ್ಗರ ಕಟ್ಟಿದ್ದಾನೆ! ಮಂಡಿ ತುಂಬಾ ಜಂಗು ಕಟ್ಟಿದ್ದಾನೆ. ಎಳಗಾವಿ ಎಳೆದಿದ್ದಾನೆ! 
ಸುಳಿಗಾವಿ ಮುಸುಕಿಟ್ಟುಕೊಂಡು। ನಮ್ಮಪ್ಪಾಜಿ ಮಾದೇಶ್ವರ ತಂದೆ ಇಕ್ಕೇರಿ ದೇವಮ್ಮನ 
ಮನೆಗೆ ಭಿಕ್ಷಕು ಬರುತವರೇ ಮಾದೇವಾ॥ 


ಆಹಾ...... ನೋಡಿ ನಮ್ಮ ಸಿವನಾ! 


ಹರಹರಾ ಸಿವ ಸಿವಾ! ಇಕ್ಕೇರಿ ದೇವಮ್ಮನ ಮನೆಯ ಹಿಂಬಾಗಿಲಲ್ಲಿ 
ನಿಂತುಕೊಂಡು! ಪಾದ ತೊಳೆವಂತ ಪಚ್ಚಿಕಲ್ಲಿನ ಮ್ಯಾಲೆ ಮೂರ್ತ ಮಾಡಿಕೊಂಡು! 
ಮಾದೇಸ್ವರ ತಂದೆ ತುಂಬಿದ ಸೋಮವಾರ! ಸೂರ್ಯ ಹುಟ್ಟುವ ಹೊತ್ತಿನಲ್ಲಿ ಸಿವಸಿವಾ 
ಎಂಬುದಾಗಿ ಹೇಳಿಬಿಟ್ಟ! ನಮ್ಮಪ್ಪಾಜಿ ಮಾದೇಶ್ವರ ತಂದೆ! ಕಂಚಿನ ಕಂಸಾಳೆ ನಾದ 
ಮಾಡಿಬಿಟ್ಟು! ಅವರು ಭಿಕ್ಷೆ ಸಾರವರೇ ಮಾದೇವಾ। ಹರಹರಾ ಹರನ ಭಿಕ್ಷ! ಗುರುದೇವರ 
ಕ್ಹಾರಣ್ಯ ಬಿಕ್ಷಾ! ತಾಯಿ ಉತ್ತರಾಜಮ್ಮನ ಬಿಕ್ಷಾ! ತಂದೆ ಸಿವದಾಸಪ್ಪನ ಬಿಕ್ಷಾ! ಕುಂತೂರು 
ಮಠದ ಪ್ರಭುಲಿಂಗಯ್ಯನವರ ಬಿಕ್ಷಾ। ಅವರು ಪಂಚೇಳು ಅಕ್ಷರ ಸಾರವರೇ ಮಾದೇವಾ!" 


ಆದರೆ ಕೆಟ್ಟ ಮುಂಡೆ ಇಕ್ಕೇರಿ ದೇವಮ್ಮ! ಅರಮನೆಯಿಂದ ಈಚೆ ಓಡಿ ಬಂದು 
ಬಗ್ಗಿ ನೋಡವಳೆ! ಇಕ್ಕೇರಿಯಾ ದೇವಮ್ಮಾ। 


281 


ಆಹಾ..... ಎಲ್ಲಿದ್ದೀಯಪ್ಪಾ ಮಾದೇವ। ಎಲ್ಲರ ಮನವ ನೋಡೀಯಾ 
ಆಹಾ.... ಮನವ ನೋಡಿ ದೃಡವ ಚೆಲ್ಲೋ! ದುಂಡುಳ್ಳ ಮಾದೇವರೇ 
ಕ್ಹಾರಣ್ಯ ನೀಡಮ್ಮಾ ಮಾದೇವ ಲಿಂಗನಿಗೆ!* 
ಕ್ಹಾರಣ್ಯ ಸಾರಿದ ಕ್ಷಣವೇ ಸಬ್ಬ ಕೇಳ್ಬುಟ್ಟು! ದೇವಮ್ಮ ಓಹೋ ಯಾವನೋ 
ಈವತ್ತು ಬನ್ಸುಟ್ಟವ್ನೆ! ಆ ಇಕ್ಕೇರಿ ದೇವಮ್ಮನವರು! ಏನು ಸ್ವಾಮಿ ಜಂಗಮರೇ। ಈವತ್ತು 
ನಮ್ಮ ಮನೆಯಲ್ಲಿ! ಬಿನ್ನ ಮಾಡಿಕೊಂಡೋಗಬೇಕು ಅಂತೇಳಿ। ಆವಾಗಲೀಗ ಆ 
ಜಂಗಮರನ್ನು! ಅಲ್ಲಿ ನೀವು ಚಾವಡಿ ಒಳಗೆ ಇರಬೇಕು! ನಾನು ಊಟದ ವ್ಯಾಳೆಗೆ 
ಸರಿಯಾಗಿ! ಮಕ್ಕಳನ್ನ ಕಳಿಸ್ತಾ ಇದ್ದೀನಿ! ಬಂದು ನೀವು ಬಿನ್ನ ಮಾಡಿಕೊಂಡು ಹೋಗಬೇಕು 
ಸ್ವಾಮಿ ಅಂತೇಳಿ! ಆವಾಗಲೀಗ ಯಾರೀತಿ ಅಡಿಗೆ ದುಡುಕುತ್ತಾಳೆ ಅಂದ್ರೆ! ಏಳು ಜನ 
ಗಂಡು ಮಕ್ಕಳು। ಏಳು ಜನ ಹೆಣ್ಣು ಮಕ್ಕಳು ಅಂತೆ। ಆ ಗಂಡು ಮಕ್ಕಳಿಗೆ ಒಂದು 
ಗೋಣಿ ಚೀಲಕೊಟ್ಟು! ಕೈನಲ್ಲಿ ಒಂದು ದೊಣ್ಣೆ ಕೊಟ್ಟು! ನಾಗರ ಹಾವು ಬಡಿಕೊಂಡು 
ಬರಬೇಕು ಅಂತೇಳಿ। ಆವಾಗಲೀಗ ದೇವಮ್ಮ ಆ ಗಂಡು ಮಕ್ಕಳ ಕಳುಗವಳೇ। ದೇವರಾ! 
ಆಹಾ ನೋಡಿ ನಮ್ಮ ಸಿವನಾ। 
'ಮಲೆಯೋ ಮಹದೇವ ಬರುವಾ ಚಂದಾವ। 
ನೋಡಿ ನಮ್ಮ ಸಿವನಾ॥। 
ಗಂಡು ಮಕ್ಕಳನ್ನ ಹಾವು ಬಡಿದುಕೊಂಡು ಬನ್ನಿ ಅಂತ ಅವರ ಅಲ್ಲಿಗೆ ಕಳಿಸಿಬಿಟ್ಟು! 
ಹೆಣ್ಣು ಮಕ್ಕಳಿಗೆಲ್ಲಾ ಕೋಡಗಳ್ಳಿ ಹಾಲು.ಕರಕೊಂಡು ಬರಬೇಕು ಅಂತ! ಹೆಣ್ಣು ಮಕ್ಕಳನ್ನ 
ಆ ಕಡೆ ಕಳಿಸವಳೆ! ನಾಗರ ಹಾವು ತರಿಸಿ! ಆಗಲೇ ಅವುಗಳ ಇಸಾನೆಲ್ಲಾ ತೆಗೆದು 
ಕೋಲಗಳ್ಳಿ ಹಾಲು ಕರೆಸಿಕೊಂಡು ಬಂದು। ಆವಾಗಲೀಗ ಮೂರು ಮಾನ ಅಕ್ಕಿ ಹಾಕಿ! 
ಆ ಇಸವನ್ನು ಅದಕ್ಕೆ ಬೆರಸಿ! ಅಲ್ಲಿ ಇಸದ ಕಜ್ಜಾಯ ತಯಾರು ಮಾಡವಳೇ ॥/ದೇವಮ್ಮಾ!! 
ಆಹಾ..... ನೋಡಿ ನಮ್ಮ ಸಿವನಾ। 
ಮಲೆಯೋ ಹುಲಿವಾಹನ ಬರುವ ಚಂದಾವಾ। 
ಆಹಾ ನೋಡಿ ನಮ್ಮ ಸಿವನ॥ 


ಹನ್ನೆರಡು ಗಂಟೆ ಆಯಿತು! ಮುಂಡೆ ಮಗಳ ಕೊಬ್ಬು ಕರಗಿಸಬೇಕು ಅಂತೇಳಿ 

ನಮ್ಮಾಜಿ ಏಕಾಂಗಿ ವಸ್ತು ಮನೆ ಬಾಗಿಲಿಗೆ ಬಂದು ನಿಂತು! ಕ್ವಾರಣ್ಯ ಸಾರವರೆ! ದೇವಮ್ಮ 
ತಕ್ಷಣ ಗುಡುಗುಡನೆ ಓಡಿ ಬಂದಂತೆ! ಅಯ್ಕಯ್ಯೋ ನಿಮ್ಮನ್ನೇ ಕಾಯ್ಯಂದಿದ್ದಿ! ಬನ್ನಿ 
ಸ್ವಾಮಿ। ಪಾದ ತೊಳೆದು! ನಡುಮನೆ ಒಳಗೆ ಮಂದಲಿಗೆ ಹಾಕಿ ಮಂದಲಿಗೆ ಮೇಲೆ 
ಕೂಡಿಸಿದಳಂತೆ! ಆವಾಗಲೀಗ ಬಾಳೆ ಎಲೆ ತಕ್ಕಂಡು ಬಂದು ಮುಂದಿಟ್ಟು ಬುಟ್ಟು 
ಅಲ್ಲೇ ವಿಸದ ಕಜ್ಜಾಯ ಬಡಿಸವಳೆ। ದೇವಮ್ಮ॥ 

ಆಹಾ..... ನೋಡಿ ನಮ್ಮ ಸಿವನಾ! 

ಮಲೆಯೋ ಮಹದೇವ ಬರುವ ಚಂದಾವಾ। 

ಕಾಡಿ ಬೇಡಿ ಸಿವನಾಃ” 


282 


ಕಜ್ಜಾಯ ಬಡಿಸಿಬಿಟ್ಟು ಇದು ಮೊಸರು ಸ್ವಾಮಿ ಅಂತೇಳಿ! ಕೋಲುಗಳ್ಳಿ ಹಾಲು 

ತ್ರೆ 
ತಂದು ಮುಂದ ಮಡಗಿದ್ದಂತೆ! ನಮ್ಮಪ್ಪಾಜಿ ಹುಸಿ ನಗುತ್ತಾ! ಇರಲಿ ಮುಂಡೆ ನಿನ್ನ 
ಅಹಂಕಾರ ಹಾಳು ಮಾಡಿ! ನಿನ್ನ ಮೋಸಕ್ಕೆ ತಕ್ಕಂತೆ ನಾನೂ ಆಡತೀನಿ। ನೀನು ಯಾವ 
ರೀತಿ ಮಾಡ್ತಾ ಇದ್ದೀಯ। ಅದೇ ರೀತಿ ನಿನ್ನ ಹಾಳುಪಟ ದೂಳಪಟ ಮಾಡ್ತೀನಿ ೬ 


ಅಂತೆ: 
ಅಲ್ಲೇ ಇಸದ ಕಜ್ಜಾಯ ತಿಂತ ಕೂತವರೇ॥ ಮಾದೇವ 1 


ಕ 


ಆಹಾ ಜಾಲಾರಗುಡ್ಡೆ ಜಾಣ ಮಾದಪ್ಪ ಬ್ಯಾನಿಸುತ್ತಾನೆ 

ಆಹಾ ಎಚ್ಚಾರದೊಳಗೆ ಒಳಗೆ ಕಿರೀಟ ಗೆಜ್ಜುಮಲೆ! ಕೋಡುಗಲ್ಲೊಳಗೇ! 
ಆಹಾ ಒಕ್ಕಲ ಗಂಟೆ ಉಲಿಯ ಚರ್ಮ ದೊಡ್ಡ ಮಲೆ ಮಾದೇವಗೇ! 
ಕ್ವಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ!॥” 


ಆದರೆ ಗುರುವೆ ಗುರು ತಂದೆ! ಅವರು ಯಾವ ರೀತಿಯಾಗಿ ಕೇಳ್ತಾವರೆ ಅಂದರೆ! 
ಕೇಳು ಕೇಳಮ್ಮ ನನ್ನ ಕಂದ! ಹೆಣ್ಣು ಮಗಳೆ ಏನಮ್ಮಾ! ನಾನು ಆರು ಅರವಿ ಪಾನ 
ಮಾಡಿದ್ರೂ! ಹೊಟ್ಟೆ ಉರಿ ನಿಲ್ಲಲಿಲ್ಲವಲ್ಲಾ! ಮಜ್ಜಿಗೇನಾದ್ರೂ ೨ ಇದ್ರೆ ಕೊಡು ಅಂದು। 
ಆದರೆ ಪರಮಾತ್ಮ ಸುಣ್ಣದ ತಿಳಿ, ಇದೇ ಕಡೆದ ಮಜ್ಜಿಗೆ ಎಂಬುದಾಗಿ! ಮಲೆ ಮಾದೇಸ್ವರನ 
ಮುಂದಕ್ಕೆ ತಂದು ಮಡಗವಳೆ! ನಮ್ಮಪ್ಪಾಜಿ ಮಲೆ ಮಾದಪ್ಪನವರು) ಮೂರು ಅರವಿ 
ಸುಣ್ಣದ ತಿಳಿ ನೀರನ್ನು ಕುಡಿದು ಬಿಟ್ಟು! ಪರಂಜ್ಯೋತಿಯಾಗಿ ಕುಳಿತುಕೊಂಡ್ರು! 
ಪರಂಜ್ಯೋತಿಯಾಗಿ ಕುಳಿತುಕೊಂಡು! ನಮ್ಮಪ್ಪಾಜಿ ಮಲೆ ಮಾದಪ್ಪ । ಯಾವ ರೀತಿಯಾಗಿ 
ಯೋಜ್ನೆ ಮಾಡ್ತಾವ್ನೆ ಅಂದ್ರೆ! ಕೇಳು ಕೇಳು ಮುಂಡೆ ಮಗಳೇ! ಇಕ್ಕೇರಿ ದೇವಮ್ಮ ನಿನ್ನ 
ನಾಲಿಗೆ ಕೆಚ್ಚು ಮುರಿದು ಒಕ್ಕಲು ಮಾಡಿಕೊಂಡು! ವೋಗದೇ ಇದ್ದಮೇಲೆ ನನ್ನ ಕಟ್ಟಿದ 
ಲಿಂಗಕ್ಕೆ ಚಲವಿಲ್ಲಯ ಆಂದನಲ್ಲಾ ಮೂಡಲ ಮಲೆಯಾ। ಮಾದೇವಾ॥! 


ಆಹಾ ಕ್ವಾರಣ್ಯ ನೀಡಮ್ಮಾ ಮಾದೇವ ಲಿಂಗನಿಗೇ। 
ಕೋಲು ಮಂಡೆ ಜಂಗಮರು ಕ್ಷಾರಣ್ಯಕೆ ದಯಮಾಡವರೇ 
ಆಹಾ ಕ್ಷಾರಣ್ಯ ನೀಡಮ್ಮಾ ಮಾದೇವ ಲಿಂಗನಿಗೆ॥ 


ಕಾಡುಕೋಳಿ ಕೂಗುವಾಗ! 
ಕನ್ನಯ ರಾಗ ಪಾಡುವಾಗ! 
ನವಿಲು ಕುಣಿದಾವು! 


ಮಾದಪ್ಪ ನಿನ್ನ ಚಜ್ಜೆ ಮೆರೆದಾವು! 
ಆಹಾ ಕಾಡಲ್ಲಿದ್ದ ಮಾದಪ್ಪನಿಗೆ ಕಾಡುಜೇನು ಕರೆದಾವು 
ಕ್ಹಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 


ನಮ್ಮ ಪ್ಲಾಜಿ ಮಲೆ ಮಾದಪ್ಪ! ಮುತ್ತಿನ ಜೋಳಿಗೆಗೆ ಕೈ ೈ ಹಾಕಿ! ಏಳು ಮೊಕದ 
ಈಬೂತಿ "ಎತ್ತಿಕೊಂಡು! ಈಬೂತಿಗೆ ಯಾವ ರೀತಿಯಾಗಿ ಪದ್ಯವನ್ನು ಹಾಡುತಾವರೆ 
ಅಂದ್ರೆ! ಮಾಯಕ ಈಬೂತಿ। ಮಂತ್ರಕ ಈಬೂತಿ! ದುಷ್ಟ ಸಂಹಾರ ಮಾಡುವಂತ 


283 


ಈಬೂತಿ। ಉಪ್ಪರಿಕೆ ತಿಪ್ಪೆ ಮಾಡುವಂತ ಈಟೂತಿ। ಹಿಂಡಗಳಿಗೆ ಗುಂಡಿಗೆ 
ಮುರಿಯುವಂತ ಈಬೂತಿ। ಆಡ್ಕಂಡವರ ' ಮನೆ ಹಾಳು ಮಾಡುವ ಈಬೂತಿ। 
ನಿಂದಿಸಿದದರ ಮನೆ ನಿರ್ಬಯಲು ಮಾಡುವ ಈಬೂತಿ! ಏಳು ಮುಕದ ಈಬೂತಿ 
ಎತ್ಕಂಡು! ನಮ್ಮಪ್ಪಾಜಿ ಮಲೆಮಾದಪ್ಪನವರು! ಇಕ್ಕೇರಿ ದೇವಮ್ಮನ ಅಡಿಗೆ ಮನೆಗೆ 
ಬಿಟ್ಟಂತೆ! ಇಕ್ಕೇರಿ ದೇವಮ್ಮನವರು ಅರಮನೆ ಒಳಗೆ ಚಿನ್ನದ ಬಿಂದಿಗೆ! ರನ್ನದ ಬಿಂದಿಗೆ 
ಒಳಗೆ! ಯಾವಾಗ ಮಾಯದ ಈಭೂತಿ ಬೇಳ್ಮೆಯನ್ನ ಅಡಿಗೆ ಮನೆಗೆ ಒಡೆದಾರೋ! 
ಆದರೆ ಗುರುವೇ ಗುರು ತಂದೆಯೇ! ಇದ್ದಕ್ಕಿದ್ದಾಗೆ ಅವೆಲ್ಲಾ ಮಾಯವಾಗ್ತಿತ್ತು! 
ಮಾಯವಾಗುವಂತ ವೇಳೆ ನೋಡ್ಕಂಡು। ನಮ್ಮಪ್ಪಾಜಿ ಮಲೆ ಮಾದಪ್ಪನವರು। ಕೇಳು 
ಕೇಳಮ್ಮ ನನ್ನ ಕಂದ! ಇಕ್ಕೇರಿ ದೇವಮ್ಮ। ಯಾಕೋ ಕಜ್ಜಾಯವನ್ನು ತಿಂದ ಮೇಲೆ! 
ನನ್ನ ಕತ್ನಲ್ಲೆ ತಗಲ್ಕಂಬುಟ್ಟದೆ, ಸ್ವಲ್ಪ ಕುಡಿಯಕ್ಕೆ ನೀರು ಕೊಡಮ್ಮ! ಎಂಬುದಾಗಿ ಕೇಳವರೆ। 
ನನ್ನ ಉತ್ತರ ದೇಸದ। ಮಾದೇವಾ॥ 

ಆಹಾ ಕ್ಹಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 

ಕೆಂಗಾವಿಯ ವೊದ್ದವರೆ ಕೆಂಡಗಣ್ಣ ದಯ ಮಾಡವರೇ! 

ಆಹಾ ದಂಡಿಗೇ ತಕ್ಕಾದ ಗಂಡುಗಲಿ ಮ್ಯಾಲೆ ಜಗ್ಗಿಸಿ 

ನಾಂಟ್ಯವಾಡವರೇ। 

ಕ್ವಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೇ। 


ಆಗ ನಮ್ಮಪ್ಪಾಜಿ ಮಲೆ ಮಾದಪ್ಪ! ಕುಡಿಯಕ್ಕೆ ನೀರು ಕೇಳುವಾಗ! ಇಕ್ಕೇರಿ 
ದೇವಮ್ಮನವರು! ಅಂಡೆ. ಬಿಂದಿಗೆನೆಲ್ಲಾ ಕೈಯಿಕ್ಕಿ ನೋಡಿದ್ದಾರೆ! ಆದರೆ ಪರಮಾತ್ಮ! 
ಕುಡಿಯೋಕೆ ಒಂದು ತೊಟ್ಟು ನೀರಿಲ್ಲದೆ ಮಾಯವಾಗಿ ಬಿಟ್ಟಿದೆ! ಓಡೋಡಿ ಬಂದು 
ಬುಟ್ಟು! ಇಕ್ಕೇರಿ ದೇವಮ್ಮನವರು। ಕೇಳು ಕೇಳಪ್ಪಾ ಜಂಗಮಯ್ಯನೋರೆ! ನನ್ನ ಅರಮನೆ 
ಒಳಗೆ! ನೀರು ಇಲ್ಲೇ ಇದ್ದ ಕಾಲವೇ ಇರಲಿಲ್ಲ ಏನಪ್ಪಾ ಇವತ್ತೇನೋ ನನ್ನ ಅರಮನೆ 
ಒಳಗಡೆ! ಒಂದು ತೊಟ್ಟು ಬೇಳ್ಮೆ ಎತ್ತಿ ಆ ಬೀಗದ ಮೇಲೆ ಮಡಗಿದರಂತೆ॥ 


ಆವಾಗ ಲಿಂಗ ಆ ಕೋಲುಗಳ್ಳಿ ಹಾಲನ್ನು ಕುಡಿದು ಬಿಟ್ಟಂತೆ! ಏಳು ಜನ ಗಂಡು 

ಮಕ್ಕಳನ್ನು ಕೂಗಿದ್ದಂತೆ! ಇನ್ನೊಂದು ಐದು ನಿಮಿಸವೋ ಹತ್ತು ನಿಮಿಸವೋ ಸತ್ರೋಗ್ಬುಡ್ತಾನೆ 

ಆದ್ರೆ ಇವನ್ನ ನ್ನ ತಕ್ಕಂಡೋಗಿ! ನಮ್ಮ ಹಿಂದಟ್ಟಿ ಹಿತ್ನಲ್ಲಿ ಹಳ್ಳ ತೋಡಿ ಸಿದ್ಧ ಮಾಡಕಂಡಿರಿ! 

ಮೈ ಮೇಲಿರೋ ಆಭರಣನೆಲ್ಲಾ ಕಳ್ಕೋಬೇಕು! ಹೆಣ ಮಾತ್ರ ಹಳ್ಳಕ್ಕೆ ಹಾಕ್ಬುಟ್ಟು 

ಮುಚ್ಚುಬುಡಿ ಅಂತೇಳಿ! ಅವಳು ಮಕ್ಕಳಿಗೆ ಬುದ್ದಿ ಹೇಳ್ತಾ ಕುಂತವಳೇ। ದೇವಮ್ಮಾ! 
ಆಹಾ...... ನೋಡಿ ನಮ್ಮ ಸಿವನಾ। 


ಮಲೆಯೋ ಮಾಯಕಾರ ಬರುವ ಚಿಂದಾವಾ। 
ಕಾಡಿ ಬೇಡಿ ಸಿವನಾ॥॥ 


284 


ಇಕ್ಕೇರಿ ದೇವಮ್ಮ ಕೊಟ್ಟಿರುವಂತ ಕಜ್ಜಾಯಗಳನ್ನೆಲ್ಲಾ ತನ್ನ ಮುತ್ತಿನ ಜೋಳಿಗೆಯಲ್ಲಿ 
ಇಟ್ಟುಕೊಂಡಿದ್ದಾರೆ! ತಾಯಿ ಉತ್ತರಾದೇವಿ ಪಾದ ನೆನೆದು! ತಂದೆ ಪಾದ ನೆನೆದು) 
ಮಲೆ ಮಾದೇಶ್ವರ ತನ್ನ ಹೊಟ್ಟೆಗೆ ಸಲ್ಲಿಸಿ ಕೊಂಡಿದ್ದಾರೆ! ಕೇಳೆ ಕೇಳೆ ಹೆಣ್ಣು ಮಗಳೇ 
ನಾನಿನ್ನು ಹೋಗಿ ಬರ್ರೀನಮ್ಮ! ಅಂತ ಹೇಳಿ ನಮ್ಮಪ್ಪಾಜಿ ಮಲೆಮಾದಪ್ಪ” 
ಯಾವ ಎಂತ ಜೋಗಿ ಜಂಗಮ ಬಂದ್ರೂ ಕೂಡ! ಗುಡ್ಡಗಳು ಗುರುಗಳು ಬಂದ್ರೂ 
ಕೂಡ। ಆ ಇಸದ ಕಜ್ಜಾಯ ತಿಂದ ತಕ್ಷಣ ಪ್ರಾಣ ಬಿಡ್ತಾ ಇದ್ದರು! ಇವನ್ಯಾರು ಈ 
ಜಂಗಮಯ್ಯ ಸಾಯಲೇ ಇಲ್ಲಷಲ್ಲಾ ಅಂತೇಳಿ! ಕೈನಟ್ಟಿ ನರುಕೋತಾ ಕುಂತವಳೇ 
ದೇವಮ್ಮಾ!! 
ನೋಡಿ ನಮ್ಮ ಸಿವನಾ। 
ಮಲೆಯೋ ಮಹಂತಪ್ಪ ಬರುವ ಚಂದಾವಾ। 
ನೋಡಿ ನಮ್ಮ ಸಿವನಾ ॥1 
ಬಿಕ್ಷ ಈಸಿಕೊಂಡು ಮಟ ಮಂಗಳವಾರ! ಮಧ್ಯಾಹ್ನ ದಿವಸದಲ್ಲಿ ಹೊಸಲು 
ಬಿಟ್ಟು! ದಾಟುವಂತ ಕಾಲದಲ್ಲಿ! ಕೇಳು ಕೇಳು ಕೆಟ್ಟ ಮುಂಡೆ ಮಗಳೇ॥ ಐಸ್ವರ್ಯ 
ನಿನಗೆ ಹಾಳಾಗಲಿ! ನೀನು ಗಂಡ ಕೆಂಡೇಗೌಡನ ಮಾಡಿಕೊಂಡು ಹೊನ್ನುಣಸೆ ಬೇವಿನ 
ಕಾಳಿಯಾಗಿ ಹುಟ್ಟಿ! ಕಾಡಿಂದ ಸೌದೆ ಒತ್ತಿ ತರಬೇಕು! ಬಯಲಿನಲ್ಲಿ ಸೊಪ್ಪು ಕುಯ್ಕಂಡು! 
ಕೌದಳ್ಳಿ ಕೋಮಟಗೇರಿ ಬೀದಿಲಿ ಬಿಕ್ಷೆ ಮಾಡು ಎಂದವರೇ! ಮಾದೇವಾ॥ 
ಆಹಾ ನೋಡಿ ನಮ್ಮ ಸಿವನಾ! 
ಮಲೆಯೋ. ಮಾದೇಷ ಬರುವಾ ಚಂದಾವ। 
ನೋಡಿ ನಮ್ಮ ಸಿವನಾ॥ 
ಏಕಾಂಗಿ ವಸ್ತು ಏಳುಮಲೆ ಜಂಗಮ ಮೂರ್ತಿ! ನೀತಿ ಒಳಗೆ ಲಿಂಗವಂತರು॥ 
ಚಂದಕ್ಕೆ ಚಂದ್ರಸೇಕರಮೂರ್ತಿ! ಮಡಕಿಗೆ ದುಂಡುಳ್ಳ ಮಾದೇಶ್ವರ! ಇಕ್ಕೇರಿ ದೇವಮ್ಮನಿಗೆ 
ಸಾಪ ಕೊಟ್ಟುಬುಟ್ಟು! ಗುರುವೇ ಗುರುಪಾದವೇ ನಿಮ್ಮ ಸಿರಪಾದ ಒತ್ಸಲ್ಲಪ್ಪಾ! ಮಾದೇಸ್ವರ 
ಓದಾರೆಯೋ ಗುರುವೇ!" 
ಏಳು ಜನ ಮಕ್ಕಳ ಮೇಲೂ! ಬಾಳ ರುದ್ರಗೋಪ ತಾಳಿದ್ದಂತೆ! ಎಂತ ಹಾಲು 
ಕರ್ಕೊಂಡು ಬಂದ್ರಿ! ಅಂತ ಹೆಣ್ಣು ಮಕ್ಕಳ ಮೇಲೆ! ಎಂತ ಹಾವು ಬಡಿಕೊಂಡು ಬಂದ್ರಿ 
ಅಂತ ಗಂಡು ಮಕ್ಕಳ ಮ್ಯಾಲೆ! ಹದಿನಾಲ್ಕು ಮಕ್ಕಳ ಮ್ಯಾಲೆ ಕೀನ ಕಟ್ಟವಾಗಿ ಬೈತಾ 
ಕುಂತವಳೇ। ದೇವಮ್ಮಾ॥। 
ಆಹಾ ನೋಡಿ ನಮ್ಮ ಸಿವನಾ 
ಮಲೆಯೋ ಮಹದೇವ ಬರುವ ಚಂದವಾ 
ನೋಡಿ ನಮ್ಮ ಸಿವನಾ!? 


285 


} 


್ರ ಮಲೆ ಮಾದಪ್ಪ ಮುಂದಕ್ಕೆ ಮೂರು ಹೆಜ್ಜೆ ಹಾಕಿ ಬರುವ ಕಾಲದಲ್ಲಿ] 
ಪಟ್ಟಣಕ್ಕೆ ದೃ ದೃಷ್ಟಿ ಮಡಗಿದ್ದಾರೆ! ಹೇಳ್ತೀನಿ ಕೇಭಪ್ಪ ದೇವೇಂದ್ರ 
ಎಲ್ಲೂ ಮಳೆ ಬರಬಾರದು! ನಾನು ಹೇಳಿದ ಮಾತು ಕೇಳಬೇಕು। 
ುಲೆ ಮಾದಪ್ಪ! ಮಾಯದ ಮಳ ಬಲ್ಲಿದ್ದಾರೆ! ಇಕ್ಕೇರಿ ದೇವಮ್ಮನ 
ನ್ನು ಕರೆಸಿದ್ದಾರೆ! ನಾಲ್ಕು ಮೂಲೆ ಚದರದೂಳಗೆ ಸೌದ ಕಡಕಂಡು 

ವಸ್ಟಾ ನಕ್ಕೆ ಬರುವಂತ ಕಾಲದಲ್ಲಿ! ಆಗ ನಮ್ಮಪ್ಪ ಆದಿ ಮಲೆ 
ಮಾದಪ್ಪ! ಅವರು ಮತಾ ವ ಗ್ಯಾನ ಮಾಡವರಲ್ಲೊ॥" 


ಸಃ 
ಆಹಾ.... ನೋಡಿ ನಮ್ಮ ಸಿವನಾ! 
ಮಲೆಯೋ ಮಹದೇವ ಬರುವ ಚಂದಾವಾ। 
ನೋಡಿ ನಮ್ಮ ಸಿವನಾ॥ 


[ 
ಕ್ತ 


[3 


[3 

ತ್ರ 
ft 
1 
ಲ 
ಗ 


& 
pa 
<H 
{ 


ಲ 
[14 
ಸ 
ತ 


( 

© 

[OR 
fl 
{& ಐ 
| 
te 


t 

& 

& 

[x4 
i 
ತ 

a 


] 
£ 
೬5 


ಆವಾಗಲೀಗ ನಮ್ಮಪ್ಪಾಜಿ ಹೊರ ಹೊಗ್ಬುಟ್ಟು! ಸಿವ ಸಿವಾ ಈ ಕೆಟ್ಟ ಮುಂಡೆ 
ಮಗಳಿಗೆ! ಏನು ಮಾಡಬೇಕು ಅಂತ! ಮೂರು ಮುಕ್ಕಾಲುಗಳಿಗೆ ಯೋಚನೆ ಮಾಡಿದ್ರಂತೆ। 
ಇಕ್ಕೇರಿ ದೇವಮ್ಮನ ತಂಗಿ ನಿಂಗಮ್ಮ ಅಂಶಕ್ಕಂತವಳು! ನಮ್ಮ ಒಕ್ಕನ ಮಗಳನ್ನು 
ನೋಡಿಕೊಂಡು ಬರಬೇಕೆಂತ। ಬಾಳ ದಿನವಾಯಿತು ಅಂತೇಳಿ! ಅವಳು ಮನೆ ಒಳಗೆ 
ಕಜ್ಜಾಯ ಸುಡ್ತಾ ಕುಂತಿರುವಳಂತೆ! ನಮ್ಮಕ್ಕನ ಮನೆಗೆ ಹೋಗಬೇಕು ಅಂತೇಳಿ। 
ನಮ್ಮಪ್ಪಾಜಿ ದಿವ್ಯದೃಷ್ಟಿಯಿಂದ ನೋಡಿದ್ರಂತೆ! ಓಹೋ ಕಜ್ಜಾಯ ಸುಟ್ಟುಕೊಂಡು 
ಬತ್ತಾವಳಿ! ಇವಳು ಬರೋದ್ರೊಳಗಾಗಿ। ನಾನೊಂದು ಚಾತುರ್ಯ ಮಾಡಬೇಕೆಂತೇಳಿ! 
ದಮ್ಮಯ್ಯ ಮುಡುಕುತೊರೆ ಮಲ್ಲಿಕಾರ್ಜುನನನ್ನು ಕರೆದ್ರಂತೆ। ಪಟ್ಟದ ರಂಗಸ್ವಾಮಿ ಕರೆದ್ರು! 
ಮಿ ಅಂತ ಬಂದ್ರು! ಅವರು ಏನಪ್ಪಾ ಕೇಳು ಬಾವಯ್ಯ ರಂಗಸ್ವಾಮಿ! ನಿನಗೆ 
ಬಂದ ಕಸ್ಟ ನನಗೆ! ನನಗೆ ಬಂದ ಕಸ್ಟ ನಿನಗೆ! ಇನ್ನು ನಿಮಗಾದ್ರೂ ಕೇಳ ಸ್ವಾಮಿ। 
ಮುಡುಕುತೊರೆ ವ ಮಲ್ಲಣ್ಣ! ಈವಾಗ ನಾನು ಹೇಳಿದಂತೆ! ನೀವು ಮಾಡಬೇಕು. ಅಂದ್ರಂತೆ 


ಲಿ ಸ್ವಾಮಿ ಏನು ಮಾಡಬೇಕು?! ಇಲ್ಲಿ ಕಳ್ಳರ ಯಾಸ ತಾಳಬೇಕು ಅಂದವರೇ 


py 


ಲ 
ಹ 
೧ 


ಆಹಾ..... ನೋಡಿ ನಮ್ಮ ಸಿವನಾ 
ಮಲೆಯೋ ಮಾಯಕಾರ. ಬರುವ ಚಂದವಾ 
ಕಾಡಿ ಬೇಡಿ ಸಿವನಾ। 


ಯಾಕೆ ಸ್ಡಾಮಿ ಅಂದ್ರಂತೆ! ನಾವು ಆಗಿಲ್ಲ ಈಗಿಲ್ಲ ಈವಾಗ ಕಳ್ಳರಾಗವಾ ಸ್ವಾಮಿ 
ಅಂದ್ರಂತೆ! ಕೊಳ್ತಪ್ಪಾ ನಿಮ್ಮನ್ನ ಕಳ್ಳರಾಗಿ ಅಂತ ನಾನೇಳ್ಳಿಲ್ಲ! ನಮ್ಮ ಹಟ ಸಾಧನೆ 
ಗೆಲ್ಲಬೇಕಾದರೆ ಆಗಬೇಕು! ಅವತಾರ ಎತ್ತಬೇಕು ಅಂದ್ರಂತೆ! ಯಾತಕ್ಕೆ ಸ್ವಾಮಿ ನೋಡ್ರಪ್ಪಾ 
ಕ್ಕೇರಿ ದೇವಮ್ಮ RNS ಈ ಪ್ರಕಾರವಾಗಿ ಗುಡ್ಡ, ಗುರು, ದಾಸ, ಜೋಗಿ, 


286 


ಆಹಾ.... ನೋಡಿ ನಮ್ಮ ಸಿವನಾ। 
ಮಲೆಯೋ ಮಾದಪ್ಪ ಬರುವ ಚಂದವಾ! 
ಕಾಡಿ ಬೇಡಿ ಸಿವನಾ॥॥ 
ಯಾತಕ್ಕಾಗಿ ಅವಳು ಪ್ರಾಣ ಕೊಲ್ತಾ ಅವಳೆ ಸಾಮಿ ಕೇಳ್ರಪ್ಪಾ! ಆದರೆ ಅವರ 
ಪ್ರಾಣ ಕೊಂದ್ಬುಟ್ಟು! ಅವರ ಮೈಮೇಲೆ ಏನು ಆಭರಣ ಇದ್ರೂ ಕೂಡ! ಅವನ್ನ 
ಕಳಕೊಂಡು! ಹಿಂದ್ಲಟ್ಟಿ ಹಿತ್ತಲೊಳಗೆ॥ ಗಂಡು ಮಕ್ಕಳ ಕೈ! ಕೆಲಿ ಹಳ್ಳ ತೋಡಿಸಿರ್ರವೈೆ! ಆದರೆ 
ಪ್ರಾಣ ಬಿಟ್ಟ ತಕ್ಷಣವೇ! ಅವರ ಮೈ ಮೇಲಿದ್ದ ಆಭರಣವನ್ನೆಲ್ಲಾ ಕಳ್ಳಂಬುಟ್ಟು! ಆ ಹೆಣ 
ತಕ್ಕಂಡೋಗಿ ದಪನ್‌ ಇ ಬರ್ವಾಳ। ಈ ಪ್ರಕಾರವಾಗಿ ಬಾಳ ಐಸ್ವರ್ಯ 
ಸಂಪಾದಿಸ್ಟುಟ್ಟವಳೇ। ಈಗ ಅವಳ ಅಹಂಕಾರ ಹಾಳು ಮಾಡಿ॥ ಹಾಳುಪಟ ಧೂಳುಪಟ 
ಮಾಡಿ! ಅವಳ ಮನೆ ಗುಡಿಸಬೇಕು ಅಂತೇಳಿ! ಆವಾಗಲೀಗ ಇಬ್ಬರಿಗೂ ಹೇಳಿದಂತ 
ಕಾಲದಲ್ಲಿ! ಮೂರು ಜನ ಮೂರ್ತಿಗಳೂ ಸೇರಿಕೊಂಡು! ತಲೆಗೊಂದು ದೊಣ್ಣೆ ಕೈಲಂತೆ। 
ಅರಕುಂಡಿ ಚಡ್ಡಿ! ಆದರೆ ಆವಾಗಲೀಗ ಬರೀ ಮೈಲೇ ನಿತ್ಕಂಡು॥ ತಲೆಗೊಂದು ರುಮಾಲು 
ಸುತ್ಕೊಂಡು! ಅವರು ದೊಣ್ಣೆ ಹಿಡ್ಕಂಡು ದಾರೀಲಿ ನಿಂತವರೇ॥ ಮುನಿಗಳು! 
ಆಹಾ.... ನೋಡಿ ನಮ್ಮ ಸಿವನಾ॥ 
ಹಿಂದಾರಿ ಒಳಗೆ! ಆಕಡೆ ಇಬ್ಬರೂ! ಈ ಕಡೆ ಇಬ್ಬರೂ! ಈ ಕಡೆ ನಮ್ಮಪ್ಪಾಜಿ 
ನಿಂತ್ರಂತೆ! ಇಕ್ಕೇರಿ ದೇವಮ್ಮನ ತಂಗಿ ನಿಂಗಮ್ಮ! ಆವಾಗಲೀಗ ಅಕ್ಕನಿಗೆ ಕಜ್ಜಾಯ 
ಬುತ್ತಿ ಕಟ್ಕೊಂಡು। ತಲೆಮ್ಯಾಲೆ ಮಡಿಕೊಂಡು! ಆವಾಗಲೀಗ ಹಣವೂ ಅಡ್ಡ ಚೀಲಕ್ಕೆ 
ಹಾಕ್ಕಂಡು। ಅಕ್ಕನ ಮನೆಗೆ ಸಾಗಿ ಬರ್ತಾ ಅವಳೆ ನಿಂಗಮ್ಮ! 
ಆಹಾ.... ನೋಡಿ ನಮ್ಮ ಸಿವಸಾ। 
ಆವಾಗಲೀಗ ಹತ್ತಿರ ಬರೋವರೆಗೂ ಸುಮ್ಮನಿದ್ದು: ಈ ಮೂರು ಜನ 
ಮೂರ್ತಗಳೂ ಸೇರಿಕೊಂಡು! ಹತ್ತಿರಕ್ಕೆ ಬಂದ ತಕ್ಷಣವೇ। ದೊಣ್ಣೆ ್ಲೆ ಕೈಲಿಡ್ಕಂಡು ಅಲ್ಲೇ 
ಅಡ್ಡಗಟ್ಟವರೇ ಮುನಿಗಳು! 
ಆತಾ..... ನೋಡಿ ನಮ್ಮ ಸಿವನಾ। 
ಆವಾಗಲೀಗ, ಲಬಲಬನೆ ಬಾಯಿ ಬಡ್ಕಂಡು! ಏನಪ್ಪಾ ನನ್ನ ತಾವ ಏನಿದ್ದದು 
ಸ್ವಾಮಿ। ಯಾತಕ್ಕೆ ಹೀಗೆ ಮಾಡ್ತಾ ಇದ್ದರಿ। ನಾನು ನಿಮ್ಮ ಪಾದ ಅಂತೀನಿ ದಮ್ಮಯ್ಯ] 
ನನ್ನ ಬುಟ್ಟುಡಿ ಅಂತವಳೇ ನಿಂಗಮ್ಮ! 


'ಇದೇನು ತಲೆಮ್ಯಾಲೆ। ಅಯ್ಯೋ ನಮ್ಮಕ್ಕನ ಮಗಳ ನೋಡಿ ಬಾಳ ದಿವಸ- 
ವಾಗೋಯ್ತು ಸ್ವಾಮಿ! ಅದಕ್ಕೆ ಕಣ್ರಪ್ಪಾ ಈ ಕಜ್ಜಾಯ ಸುಟ್ಟಿಕೊಂಡು ಹೋಯ್ತಾ ಇವ್ನಿ! 


287 


ಎಲ್ಲಿ ಚೀಲ ತೆಗಿ ಅಂದ್ರಂತೆ! ಚೀಲ ತೆಗೆದ್ರೆ ಅಲ್ಲಿ ಏನಪ್ಪಾ ಹಣವೂ ಅಡ್ಡ! ಆರಾಣಿ 

ಮಾತ್ರ ಇತ್ತಂತೆ! ಕಜ್ಜಾಯದ ಬುತ್ತಿ ಕಿತ್ಕಂಡ್ರು! ತಿರುಗ ನೋಡಬ್ಯಾಡ ಹೋಗು ಅಂದ್ರಂತೆ | 

ಸಿವ ಸಿವಾ ಗೊಳೊ! ಅಂತ ದುಕ್ಕ ಮಾಡಿಕೊಂಡು! ನಿಂಗಮ್ಮ ಅದು ಹಣ ಅಡ್ಡಾದರೂ 

ಚೇಲದಲ್ಲಿದ್ದರೆ ಸಿವನೇ। ಮಕ್ಕಳಿಗೆ ಕಡ್ಲೆ ಪುರಿನಾದ್ರೂ ತಕ್ಕಂಡು ಹೋಯ್ತಾ ಇದ್ದಲ್ಲಾ। 

ಅದ್ದೂ ಕಿತ್ಕಂಬುಟ್ರು ಅಂತೇಳಿ! ಅವಳು ದುಕ್ಕ ಮಾಡ್ತಾ ಒಯ್ತವಳೇ। ನಿಂಗಮ್ಮಾ॥ 
ಆಹಾ..... ನೋಡಿ ನಮ್ಮ ಸಿವನಾಃ 


ಸಮ್ಮಾಪ್ಪಾಜಿ ಮುತ್ತಿನ ಜೋಳಿಗೆಗೆ ಕಜ್ಜಾಯದ ಬುತ್ತಿ ಮಡಿಕಂಡ್ರಂತೆ! ಆವಾಗಲೀಗ 
ನಮ್ಮಪ್ಪಾಜಿ। ಆದರೆ ಮೂರು ಜನ ಮೂರ್ತಿಗಳೂ ಸೇರಿಕೊಂಡು! ಆವಾಗಲೀಗ 
ನಮ್ಮಪ್ಪಾಜಿ ಏನು ಮಾಡವರೇ! ಮುಂಗಾಲಿಗೆ ಮೂವತ್ತು ಮುನ್ನೂರು ಜಂಗಂತೆ। 
ಸಿವ ಸಿವಾ ಕನಕಾಂಗಿ। ಆವಾಗಲೀಗ ಮುತ್ತಿನ ಕಿರೀಟ! ಕುಲಾವಿ ಆಭರಣ ಕರಡಿಗೆಯನ್ನು 
ದರಿಸ್ಕೊಂಡು। ಸಿವಸಿವಾ ರತ್ನದಲ್ಲಿ ವಜ್ರದಲ್ಲಿ, ವೈಢೂರ್ಯದಲ್ಲಿ ರುದ್ರಾಕ್ಷಿ ಸರವನ್ನು 
ಮಾಡಿಕೊಂಡು! ಕತ್ತಿಗೆ ಹಾಕಿಕೊಂಡು! ಪಟ್ಟದ ರಂಗಸ್ವಾಮಿಗೆ ಏನು ಹೇಳಿದರೆ ಅಂದ್ರೆ! 
ನಿನ್ನ ಬಿರಿದು ದರಿಸಪ್ಪಾ ಅಂದ್ರಂತೆ! ಆವಾಗಲೀಗ ಪಟ್ಟದ ರಂಗಸ್ವಾಮಿ। ಅವರ ಬಿರುದು 
ಧರಿಸಿಕೊಂಡು! ಚಿನ್ನದ ಜಾಗಟಿ। ಚಿನ್ನದ ಸಂಕು, ಚಿನ್ನದ ಬೊಗನಾಸಿ।! ಅವರು 
ಬೇಕಾದಂತ ಬಿರುದು ಧರಿಸಿಕೊಂಡು! ಮುಡುಕು ತೊರೆ ಮಲ್ಲಣ್ಣ ಜಗದೀಶ್ವರ ಅವರ 
ಬಿರುದು ದರಿಸಿಕೊಂಡು।! ಮೂರು ಜನ ಮೂರ್ತಿಗಳೂ ಸೇರಿಕೊಂಡು! ದೇವಮ್ಮನ 
ಮನೆಗೆ ಕ್ವಾರಣ್ಯಕ್ಕೆ ವೊಯ್ತವ್ರೇ। ಮುನಿಗಳು! 


ಆಹಾ..... ನೋಡಿ ನಮ್ಮ ಸಿವನಾ। 


ಮೂರು ಜನ ಮೂರ್ತಿಗಳೂ ಹೋಗಿ ಮನೆ ಬಾಗಿಲಲ್ಲಿ ನಿಂತುಕೊಂಡು! 
ಯಾರವ್ವಾ ನನ್ನ ಕಂದ ಮನೆ ಒಳಗೆ! ಆವಾಗಲೀಗ ಆದಿಲಿಂಗಯ್ಯನ ಬಿಕ್ಷ| ಜ್ಯೋತಿ 
ಸಂಕಯ್ಯನ ಬಿಕ್ಸ! ಗುರುದರ್ಮ ಕ್ಹಾರಣ್ಯದ ಬಿಕ್ಕ ನಮ್ಮ ಗುರುವಿನ ಬಿಕ್ಸ। ನೀಡು 
ಅಂತವರೇ। ಮಾದೇವಾ॥। 

ಆಹಾ..... ನೋಡಿ ನಮ್ಮ ಸಿವನಾ। 

ಯಾವಾಗ ಕ್ವಾರಣ್ಯ ಸಾರಿಬುಟ್ರೋ ಇಕ್ಕೇರಿ ದೇವಮ್ಮ ಈಚೆಗೆ ಬಂದು ಬಗ್ಗಿ 
ನೋಡಿಬಿಟ್ಟು! ಯಾವಾಗ ಮೂರು ಜನ ಮೂರ್ತಿಗಳೂ ಇದ್ದ ಅವತಾರ ನೋಡ್ಬುಟ್ಫೋ। 
ಗುಡುಗುಡನೆ ಒಳಕ್ಕೋಗಿ! ಅಲ್ಲಿ ಮೂರ್ಚಾಗಿ ಬಿದ್ದವಳೇ। ದೇವಮ್ಮಾ॥॥ 


ಅಹಾ..... ನೋಡಿ ನಮ್ಮ ಸಿವನಾ! 


ಆವಾಗ್ಲೀಗ ಮೂರ್ಚೆ ಹೋಗಿ! ತನ್ನ ಮೂರ್ಛೆ ತಾನೇ ತಿಳಿದ ಮ್ಯಾಲೆ ಮೇಲಕ್ಕೆದ್ದು! 
ಆದರೆ ತಂಗಿ ಹೋಗಿದ್ದಲ್ಲಾ। ಯಾಕಕ್ಕಯ್ಯ। ಆದರೆ ಈ ರೀತಿ ಮೂರ್ಜಾಗಿ ಬಿದ್ದೋಗ್ದುಟ್ಟೆ! 


288 


ಏನಮ್ಮ ಅವರು ಮೂರು ಜನ ನೋಡ್ಬುಟ್ಟು ನನಗೆ ಬಾಳ ಐಸ್ವರ್ಯ ಸಂತೋಸ 
ಬನ್ಪುಡ್ತುಃ ನನ್ನ ಕಣ್ಣೇ ಕಾಣದಂಗೆ ಆಗೋಗ್ಬುಡ್ತು ಅಂದ್ಲಂತೆ! ಇದುವರೆಗೂ 
ಸಂಪಾದಿಸಿರೋದೆಲ್ಲಾ! ಇವರ ಮೂರು ಜನದ ಮೈಮೇಲೆ! ಇರೋ ಅಂತ ಆಭರಣ 
ವಸ ಪಡಿಸಿಕೊಂಡುಬಿಟ್ರೆ! ನನ್ನ ಏಳೇಳು ಹದಿನಾಲ್ಕು ಜನ ಮಕ್ಕಳು! ಅವರ ಮಕ್ಕಳೂ 
ಅವರ ಮಕ್ಕಳ ತಲೆಗೂ ಕೂಡ! ತೀರದಂಗೆ ಆಯ್ತದೇ ದೇವಮ್ಮಾ। 
ಆಹಾ..... ನೋಡಿ ನಮ್ಮ ಸಿವನಾ! 

ಯಾವ ಯಾವ ಕಾಲಕ್ಕೂ ತೀರದಂತ ಆಸ್ತಿ ಆಗೋಗ್ಬುಡ್ತದೆ। ಅಷ್ಟೇ ಈವಾಗ 
ಸಂಪಾದಿಸಿರುವುದಕ್ಕಿಂತ ಹೆಚ್ಚಾಗಿ ಐಸ್ವರ್ಯ ಸಂಪಾದಿಸಬಹುದು ಅಂತೇಳಿ! ಇವರು 
ಮೂರು ಜನಾನೂ ಕೊಲ್ಲೋ ದಾರಿ ಮಾಡಬೇಕು ಅಂತೇಳಿ! ದೇವಮ್ಮ ಏನು ಮಾಡ್ತಾಳೆ! 
ಮೂರು ಜನರ ಪಾದ ತೊಳೆದು ಪಟ್ಟಾಭಿಷೇಕ ಮಾಡಿ ಏನು ಸ್ಡಾಮಿ! ಆದರೆ ನಾನೊಂದು 
ಸಣ್ಣ ಮಾತು ಹೇಳ್ತೀನಿ! ನನ್ನ ಹರಕೆ ಒಂದದೆ ಸ್ವಾಮಿ! ಅದಕ್ಕೆ ದಯವಿಟ್ಟು ನೀವು 
ಒಪ್ಪಿಕೊಳ್ಳಬೇಕು ಅಂದ್ಲಂತೆ! ಏನಮ್ಮಾ ನನ್ನ ಕಂದ! ಕೇಳಿ ಸ್ವಾಮಿ! ನನ್ನ ಪದ್ಧತಿ ಏನೆಂದರೆ 
ಯಾರೇ ಗುಡ್ಡ, ಗುರು, ದಾಸ, ಜೋಗಿ! ಜಂಗಮ ದೇವರು ಬಂದರೂ ಸ ಸರಿಯೇ। 
ನನ್ನ ಮನೆ ಒಳಗೆ ಬಿನ್ನಹ ಮಾಡದೆ, ನಾನು ಕಳುಹಿಸ ತಕ್ಕವಳೇ ಅಲ್ಲ! ಆದರೆ ಇದುವರೆಗೂ 
ಈವಾಗ! ನಾನು ಯಾವುದೋ ಕಷ್ಟಕ್ಕೆ ಹರಕೆ ಮಾಡಿಕೊಂಡಿದ್ದೆ. ಅದಕ್ಕೆ ನೀವು ಸರಿಯಾಗಿ 
ಬನ್ಬುಟ್ಟಿ ಸ್ವಾಮಿ! ನೀವೀವತ್ತು ತುಂಬಿದ ಸೋಮವಾರ ಬಂದಿದ್ದೀರಿ! ಈ ಹೊತ್ತು ನನ್ನ 
ಹರಕೆ ತೀರಿಸಿಬಿಡ್ತೀನಿ! ನೀವು ಬಿನ್ನಹಕ್ಕೆ ಬಂದಿದ್ದು ಹೋಗಬೇಕು ಅಂತವಳೇ। ದೇವಮ್ಮಾ! 

ಆಹಾ..... ನೋಡಿ ನಮ್ಮ ಸಿವನಾ। 

ಸಭಾಸ್‌ ನನ್ನ ಕಂದ ದೇವಮ್ಮ! ಬರ್ತೀವಿ ಕಣಮ್ಮಾ ಎಷ್ಟು ಗಂಟೆಗೆ ಬರಬೇಕಮ್ಮಾ! 
ಹನ್ನೆರಡು ಗಂಟೆಗೆ ಸರಿಯಾಗಿ ಬನ್ಬುಡಿ ಸ್ವಾಮಿ! ಅಷ್ಟೊತ್ತಿಗೆಲ್ಲಾ ಸಿದ್ಧಮಾಡಿಸಿ ಬುಡ್ತೀನಿ 
ಅಂದ್ಲಂತೆ! ಆಗಲೀ ಅಂತೇಳಿ! ಮೂರು ಜನ ಮೂರ್ತಿಗಳೂ ಅಲ್ಲೇ ಮಾಯವಾಗವರೇ!। 


ಆಹಾ..... ನೋಡಿ ನಮ್ಮ ಸಿವನಾ। 

ಮೂರು ಜನ ಮೂರ್ತಿಗಳೂ! ಮಾಯವಾದಂತ ಕಾಲದಲ್ಲಿ] ದೇವಮ್ಮ ಏನು 
ಮಾಡ್ತವಳೇ। ಏಳು ಜನ ಗಂಡು ಮಕ್ಕಳ ಕೈಲಿ! ಏಳು ಗೋಣಿ ಚೀಲ ಕೊಟ್ಟಂತೆ! ಏಳು 
ದೊಣ್ಣೆ ಕೊಟ್ಟಂತೆ! ನಿಮಗೆ ಯಾವ ಹವ, ಸಿಕ್ಷದೋ। ಎಲ್ಲಾ ಹಾವಿಗಿಂತ ಎಳ ನಾಗರ 
ಹಾವು. ಮಾತ್ರ! ಕಂಡಿತವಾಗ್ಲೂ ಜಾಸ್ತಿ ತೆಗೊಂಡು ಬರಬೇಕು! ತಲಗೊಂದೊಂದು 
ಅರಿವಿ ಕೊಟ್ಟಂತೆ! ಏನ್ರಮ್ಮೋ ನೀವು ಮಂಡಗಳ್ಳಿ ಹಾಲು ಯಾವೊತ್ಲೂ ತರಬೇಡಿ! 
ಕೋಲುಗಳ್ಳಿ ಹಾಲು ಕರೆಕೊಂಡು ತುಂಬ ತುಂಬ ತಕ್ಕಂಡು ಬರಬೇಕು ಅಂತೇಳಿ! 
ಹೆಣ್ಣು ಮಕ್ಕಳಿಗೆ ಹೇಳ್ಬಿಟ್ಟು! ಅವಳು ಬಾಗಲಿಲ್ಲ ಕಾದು ಕೂತವಳೇ। ದೇಪಮ್ಮಾ!! 


289 


ಆಹಾ..... ನೋಡಿ ನಮ್ಮ ಸಿವನಾ। 


ಆವಾಗಲೀಗ ವೇವಮ್ಮ! ಮಕ್ಕಳು ಎಷ್ಟೊತ್ತಿಗೆ ಬಂದಾದೋ ಮಕ್ಕಳು ಅಂತೇಳಿ। 
ಕಾದು ಕೂತಿದವೃಂತೆ! ಅಷ್ಟೊತ್ತಿಗೆ ನಮ್ಮಪ್ಪಾಜಿ ಇವರಿಗೆ! ಏನು ಮಾಡವ್ದೆ! ಗಂಡು 
ಮಕ್ಕ ಸಿಗೆ ಒಂದು ಹಾವು ಕಂಡ್ರೆ, ಒಂಬತ್ತು ಹಾವು ಕಾಣಬೇಕು! ಆ ರೀತಿ ಮಾಡ್ಬುಟ್ರಂತೆ। 
ಆದರೆ ಇವರು ಬಡಿದು ಬಡಿದು! ಬರೀ ಹಾವಿನ ಮುದ್ದೇನೇ ಹೊತ್ತಂಡು ಬನ್ಸುಟ್ರಂತೆ। 
ಆವಾಗಲೀಗ ಹೆಣ್ಣು ಮಕ್ಕಳು ಏಳು ಅರಿವೆ ಕೋಲುಗಳ್ಳಿ ಹಾಲು ತಕ್ಕಂಡು ಬನ್ಬುಟ್ರಂತೆ। 
ತಕ್ಕಂಡು ಬಂದ ತಕ್ಷಣ! ದೇವಮ್ಮ ಏನ್ಮಾಡ್ತವಳೇ। ಏಳು ಜನ ಗಂಡು ಮಕ್ಕಳಿಗೂ 
ದೇ ಕೆಲಸ ಕೊಟ್ಟು ಬುಟ್ಟು! ಆ ನಾಗರ ಹಾವಿನಲ್ಲಿ ಇಸ ತೆಗೆದು ತುಂಬಬೇಕು 
ಅಂತೇಳಿ। ಎಲ್ಲಾ ಇಸ ತೆಗೆದು ತುಂಬುಟ್ರು! ಸಿವ ಸಿವಾ ಮೂರು ಮಾನ ಅಕ್ಕಿ ಹಾಕ್ತಾ 
ಇದ್ದವಳು! ಆರ ಮಾನ ಅಕ್ಕಿ ಹಾಕಿದ್ದು! ಆವತ್ತಿನ ದಿನ ಯಾಕೆ ಮೂರು ಜನ ಬಂದವ್ರೆ 
ಅಂತೇಳಿ! ಮೂರು ಜನಕ್ಕೂ ಜಾಸ್ತಿ ಜಾಸ್ತಿ ಕಜ್ಜಾಯ .ಕೊಟ್ಟು! ತಿನ್ನಿಸಿ ಸಾಯಿಸಬೇಕು 
ಅಂತೇಳಿ! ಆವಾಗಲೀಗ ಆರು ಮಾನ ಅಕ್ಕಿ ಹಾಕ್ಬುಟ್ಟು। ಇಷ್ಟು ಇಸ ತುಂಬುಟ್ಟು! ಅಲ್ಲಿ 
ಇಸದ ಕಜ್ಜಾಯ ತಯಾರು ಮಾಡ್ತಾ ಕೂತವಳೇ। ದೇವಮ್ಮಾ | 


[3 


ಆಹಾ..... ನೋಡಿ ನಮ್ಮ ಸಿವನಾ। 


ಆವಾಗಲೀಗ ಕಜ್ಜಾಯ ತಯಾರು ಮಾಡಿಬಿಟ್ಟು! ಹನ್ನೆರಡು ಗಂಟೆ ಸಮಯಕ್ಕೆ 
ಸರಿಯಾಗಿ! ಕಾದು ನಿಂತಿರುವಳಂತೆ! ಎಷ್ಟು ಹೊತ್ತಿಗೆ ಬಂದಾದೋ ಇವರು! ಮೂರು 
ಜನ ಅಂತೇಳಿ! ಆ ವ್ಯಾಳೆಗೆ ಸರಿಯಾಗಿ! ಮೂರು ಜನ ಮೂರ್ತಿಗಳೂ ಅಲ್ಲಿ ಪ್ರತ್ಯಕ್ಷವಾಗಿ 
ನಿಂತವರೇ। ಮುನಿಗಳೂ! 


ಆಹಾ..... ನೋಡಿ ನಮ್ಮ ಸಿವನಾ। 


ಪ್ರತ್ಯಕ್ಷವಾಗಿ ನಿಂತುಕೊಂಡು! ಸ್ರೀಮನ್ನಾರಾಯಣ ಡ್ಹ೯ಹಾರ್‌ ಅಂತ ಜಾಗಟೆ 
ಒಡೆದ್ರಂತೆ! ಆವಾಗಲೀಗ ನಮ್ಮಪ್ಪಾಜಿ ಚಿನ್ನದ ಕಂಸಾಳೆ ತಕ್ಕೊಂಡು! ಮೂರು ಸಲ 
ಸಬ್ಬ ಮಾಡಿದ್ರಂತೆ! ಅಯ್ಯಯ್ಯೋ ಬನ್ನಿ ಸ್ವಾಮಿ ನಿಮ್ಮನ್ನೆ ಕಾಯ್ಯಂಡಿದ್ದೆ ಅಂತೇಳಿ 
ಮೂರು ಜನ ಮೂರ್ತಿಗಳನ್ನು ಒಳಕ್ಕ ಕರ್ಯಂಡೋಗಿ! ಪಾದ ತೊಳದು ಪಟ್ಟಾಭಿಸೇಕ 
ಮಾಡಿ ಅಲ್ಲೇ ಊಟಕ್ಕೆ ಬಡ್ಸವಳೇ ದೇವಮ್ಮಾ! 
ಆಹಾ..... ನೋಡಿ ನಮ್ಮ ಸಿವನಾ॥ 


ಆವಾಗಲೀಗ ನಮ್ಮಪ್ಪಾಜಿ ಏಕಾಂಗಿವಸ್ತು! ಏಳು ಮಲೆ ಕರತು। ಮದ್ಯದಲ್ಲಿ 
ಕೂತ್ಕಂಡ್ರಂತೆ! ಆ ಕಡೆ ಜಗದೀಶ್ವರ ಈ ಕಡೆ ಶ್ರೀಮನ್ನಾರಾಯಣ! ಎಡದಲ್ಲಿ ಇವರನ್ನ! 
ಬಲದಲ್ಲಿ ಅವರನ್ನ ಕೂಡಿಸ್ಕಂಡು! ನಡುಮದ್ಯದಲ್ಲಿ ಮೂರು ಚೋಟುದ್ದ ಮೂರ್ತವಾಗಿ 
ಕೂತ್ಯಂಬುಟ್ರಂತೆ! ಸಿವ ಸಿವಾ ದೇವಮ್ಮ ಇಸದ ಕಜ್ಜಾಯ ತಂದು ಬಡಿಸಿದ್ದಂತೆ! 


290 


ಒಂದೊಂದು ಮಣ್ಣಿನ ಗಡಿಗೆ ಒಳಗೆ! ಆ ಕೋಲುಗಳ್ಳಿ ಹಾಲು ತುಂಬಿ ಮಡಗಿದ್ರಂತೆ। 
ಏನಪ್ಪಾ ಆವಾಗಲೀಗ ಪರಮಾತ್ಮ! ಕಜ್ಜಾಯ ನೋಡ್ಬುಟ್ಟು! ಸ್ತ್ರೀಮನ್‌ ನಾರಾಯಣ 
ತಿಳ್ಳಂಬುಟ್ರಂತೆ! ಏನು ಸ್ವಾಮಿ ಮಾದೇವ। ಏನು ಬಾವಯ್ಯ! ಇದು ತಿಂದುಬುಟ್ರೇ॥ 
ನಾವು ವಮ್ಮ ಹೆಂಡ್ರೀರನ್ನ! ಮುಂಡೆ ಮಾಡ್ಕಳ್ಬೇಕಾಯ್ತದಲ್ಲ! ಈ ಕಜ್ಜಾಯ ನನಗೆ ಬೇಡ 
ಅಂತವದೇ। ನಾರಾಯಣ॥। 


ಆಹಾ..... ನೋಡಿ ನಮ್ಮ ಸಿವನಾ। 


F] 


ಹೇಳ್ತೀನಿ। ಕೇಳಪ್ಪ ಬಾವಯ್ಯ! ನೀವೇಆ ಕಜ್ಜಾಯ ದೈರ್ಯ ಇದ್ದರೆ ತಿನ್ನು! ಇಲ್ಲೇವೋದ್ರೆ 
ಬ್ಯಾಡ ಅಂತೇಳಿ। ಆ ಇಸದ ಕಜ್ಜಾಯ ತೆಗೆದು ಜೋಳಿಗೆಗೆ ತುಂಬಿಕೊಂಡು! ಆ ದೇವಮ್ಮನ 
ತಂಗಿ ಹತ್ತಿರ ಕಿತ್ಕಂಡಿದ್ರಲ್ಲಾ। ಕಳ್ಳ ಯಾಸದಲ್ಲಿ ಆ ಕಜ್ಜಾಯ ಇತ್ತವರೇ ಮಾದೇವಾ॥॥ 


ಆವಾಗಲೀಗ ನಮ್ಮಪ್ಪಾಜಿ। ಕಿಡುಗಣ್ಣ ಮೂರ್ತಿ ಅವರು! ಸಬಾಸ್‌ ಬಾವಯ್ಯ 


(( 


ಅಹಾ...., ನೋಡಿ ನಮ್ಮ ಸಿವನಾ। 


ಅದೇ ಪ್ರಕಾರವಾಗಿ ಜಗದೀಶ್ವರರು। ಆದರೆ ಕಜ್ಜಾಯ ನೋಡ್ಪಿಟ್ಟು! ಏನು ಸ್ವಾಮಿ 
ಮಾದೇಶ್ವರ! ಈವಾಗ ಈ ಕಜ್ಜಾಯ ಏನಪ್ಪಾ! ನೀವು ತಿಂತಿರೋ ಇಲ್ವೋ ಅಂದ್ರಂತೆ! 
ಏನು ಸ್ವಾಮಿ ನನಗೂ ಬೇಡ ಅಂದ್ರಂತೆ। ಅವರ ಇಸದ ಕಜ್ಜಾಯನೂ ಇವರ ಜೋಳಿಗೆ 
ತಕ್ಕಂಡು। ಆ ತಂಗಿ ತಕ್ಕಂಡು ಬತ್ತಿದ್ದಲ್ಲ ಕಳ್ಳ ಯಾಸದಲ್ಲಿ ಕಿತ್ಯಂಡ್ರಲ್ಲಾ। ಅದೇ ಒಳ್ಳೆ 
ಕಜ್ಜಾಯನ. ಜಗದೀಶ್ವರನಿಗೂ ಇಕ್ಕಿದ್ರಂತೆ! ಅವರಿಬ್ರೂ ಒಳ್ಳೆ ಕಜ್ಜಾಯ ಬಡಿಸ್ಟಿಟ್ಟು! ಈ 
ಇಸದ ಕಜ್ಜಾಯ ಇಬ್ಬರೂ ತೆಗೆದು! ಜೋಳಿಗೆಗೆ ತುಂಬಿಕೊಂಡು! ಆ ಇಸದ ಕಜ್ಜಾಯ! 
ಕೋಲಗಳ್ಳಿ ಹಾಲು ತಾವು ಮಾಡಿದ್ದ! ಜಗದೀಸ್ವರ ನಮ್ಮಪ್ಪಾಜಿ ಮುಕ್ಕಣ್ಣ ಮಾರ್ತಿಗಳೂ! 
ಸಿವ ಸಿವಾ ನಟ್ಟ ನಡು ಮಧ್ಯೆ ಕೂತುಕೊಂಡು! ಮೂರು ಜನ ಮೂರ್ತಿಗಳೂ ಅಲ್ಲಿ 
ಊಟ ಮಾಡ್ತಾ ಕೂತವರೇ। ಮುನಿಗಳೂ! 


ಆಹಾ..... ನೋಡಿ ನಮ್ಮ ಸಿವನಾ॥ 


ಆವಾಗಲೀಗ ಮೂರು ಜನ ಮೂರ್ತಿಗಳೂ! ಊಟ ಮಾಡಿಕೊಂಡು ಮೇಲೆದ್ರಂತೆ! 
ಆಗ ಕೋಲಗಳ್ಳಿ ಹಾಲು ಕುಡಿದುಬುಟ್ಟು! ಒಂದು ಸಲ ಗುಟ್ಟ ಹಾಕ್ಕಂಡು ಮೇಲಕ್ಕೆ 
ಎದ್ರಂತೆ! ಅಯ್ಯಯ್ಯೋ ಸಿವಸಿವಾ ಆವಾಗಲೀಗ! ಐದು ನಿಮಿಷ ನೋಡಿದ್ರಂತೆ। ಹತ್ತು 
ನಿಮಿಸ ನೋಡಿದ್ರಂತೆ! ಇನ್ನೊಂದು ಗಳಿಗೆ ನೋಡಬೇಕು! ಇನ್ನೊಂದು ಗಳಿಗೆ ನೋಡಬೇಕು 
ಅಂತೇಳಿ ಕಾಯ್ಯಂಡು ನಿಂತಿರೋಳಂತೆ! ಕೈ ನಟ್ಟಿ ಬಾಯಿ ನಟ್ಟಿ ನರಕುತ್ತಾ ನಿಂತಿರುವಳಂತೆ! 
ಅವರು ಈಚೆಗೆ ಬತ್ತವರೇ। ಮುನಿಗಳೂ! 


ಆಹಾ..... ನೋಡಿ ನಮ್ಮ ಸಿವನಾ! 


291 


ಮನೆ ಒಳಗಿಂದ ಈಚೆಗೆ ಬಂದು! ಹಜಾರದಲ್ಲಿ ಮಂದಲಿಗೆ ಹಾಸಿದಳಂತೆ। 
ಳ್ಳಿ ಸ್ವಾಮಿ ತಾಂಬೂಲ ಹಾಕ್ಕೊಳ್ಳಿ! ಅಂತೇಳಿ ತಟ್ಟೆ ಒಳಗೆ ಎಲೆ ಅಡಿಕೆ ತುಂಬಿ 
ಡಗಿದ್ದ: ದೂತ ಇವರು ಎಷ್ಟೋತ್ತಾದ್ರೂ ಸಾಯ್ತಾರೆ ಅಂತೇಳಿ ಮೂರು ಜನ ಮುನಿಗಳೂ 
ಕೂತುಕೊಂಡು! ಸಿವಸಿವಾ ಏನವ್ವಾ ಮಾಯಕ್ಕಾರ ಮರಿದೇವವರು॥ ದೇವಮ್ಮನ ಕರೆದು। 
ಏನವ್ವಾ ನನ್ನ ಕಂದ! ನಿನಗೆ ಮಕ್ಕಳು ಎಷ್ಟು ಜನವವ್ಹಾ! ಅಯ್ಯಯ್ಯೋ ಸ್ವಾಮಿ ನಮ್ಮ 
ಬಡಸ್ತನ ಕೇಳಿದ್ರೆ ನೀವೇನಂತಿರೋ। ಏಳು ಜನ ಗಂಡು ಮಕ್ಕಳು ಏಳು ಜನ ಹೆಣ್ಣು 
ಮಕ್ಕಳು! ನಾನೇನೆಂದರೆ ಗುಡ್ಡ, ಗುರುಗಳು, ಜಂಗಮ, ದಾಸ, ಜೋಗಿ! ಇಂತವರಿಗೆ 
ಮಾತ್ರ ನಾನು ವಾರಕ್ಕೊಂದು ಸಲವಾದ್ರೂ ಕೂಡ! ಮನೆ ಕೋಣೆ ಸಾರಿಸಿ ಸುದ್ದ 
ಮಾಡ್ಕೊಂಡು! ಮಿಂದು ಮಡಿ ಉಟ್ಕಂಡು। ಅವರಿಗೆ ಕಜ್ಜಾಯ ತುಪ್ಪ ಮಾಡಿ! ನಾನು 
ಬಡಿಸೋ ಪದ್ಧತಿ ಉಂಟು ಅಂತವಳೇ। ದೇವಮ್ಮ! 


ye 


ಐ 


ಆಹಾ...., ನೋಡಿ ನಮ್ಮ ಸಿವನಾ। 


ಆವಾಗಲೀಗ ನಮ್ಮಪ್ಪಾಜಿ| ಮಾಯಕ್ಕಾರ ಮಾದೇಸ್ವರಾ ಕೇಳು ನನ್ನ ಕಂದ! ನಿನ್ನ 
ಮಕ್ಕಳನ್ನ ಕರೆಯಮ್ಮಾ! ಏಳು ಜನ ಗಂಡು ಮಕ್ಕಳು! ಏಳು ಜನ ಹೆಣ್ಣು ಮಕ್ಕಳು 
ಅಂತೀಯಲ್ಲಾ! ಆ ಮಕ್ಕಳ ನೋಡ ಬಾರದೆ ಕಂದ। ಆಗ ಏಳೇಳು ಹದಿನಾಲ್ಕು ಜನ 
ಮಕ್ಕಳನ್ನು ಕೂಗಿದ್ದಂತೆ! ಹದಿನಾಲ್ಕು ಜನ ಬಂದು ನಿಂತ್ಕಂಡ್ರು! ಆದ್ರೆ ದೇವಮ್ಮನ ತಂಗಿ 
ಬಂದಿದ್ದಲ್ಲಾ! ಅವಳೂ ಬಂದು ನಿಂತ್ಕಂಡ್ಲಂತೆ! ಆವಾಗಲೀಗ ನಮ್ಮಪ್ಪಾಜಿ ಮಾಯಕ್ಕಾರ 
ಮರಿದೇವರು! ಈ ಇಸದ ಕಜ್ಜಾಯ ಜೋಳಿಗೆಗೆ ತುಂಬಿದ್ರಲ್ಲಾ! ನೋಡು ದೇವಮ್ಮ 
ನಾನು ಮುಂದ ಊರಿನಲ್ಲಿ! ಇದೇ ರೀತಿ ಬಿನ್ನಹ ಮಾಡಿಕೊಂಡು! ಬರುವಾಗ ಹಿಂಗೆ 
ನಿನ್ನಂಗೆ! 2 ಒಬ್ಬರ ಮನೆಯಲ್ಲಿ ಬಿನ್ನಹಕ್ಕೆ ಕರೆದರು! ಅವರೂ ಕಜ್ಜಾಯ ತುಪ್ಪ ಮಾಡಿದ್ರು! 
ಬ್ಯಾಡ ಅಂತಿದ್ರೂ ಕೂಡ। ನನಗೂ ಊಟಕ್ಕೆ ಬಡ್ಲಿ ಜೋಳಿಗೇಗೂ ತುಂಬಿಟ್ರು! ನಾನು - 
ಮಕ್ಕಳ ನೆ ೋಡ್ಬುಟ್ಟು। ಬರೀ ಕೈಲಿ ಅಂಗೇ ವೋಗಬಾರದು ಕಣಮ್ಮ ಅಂತೇಳಿ। ಎಲ್ಲರ 
ಕೈಯಲ್ಲೂ ಏಳೇಳು ಹದಿನಾಲ್ಕು ಜನರ ಕೈಲೂ। ಹದಿನಾಲ್ಕು ಕಜ್ಜಾಯ ಕೊಟ್ಟಂತೆ 
ಸಿವಸಿವಾ ಆ ಹದಿನಾಲ್ಕು ಜನಾನೂ ಒಂದೊಂದು ಕಜ್ಜಾಯ ಈಸ್ಕಂಡು! ಏಳು ಜನ 
ಗಂಡು ಮಕ್ಕಳು! ಏಳು ಜನ ಹೆಣ್ಣು ಮಕ್ಕ ಕೈ; ಕೈನಲ್ಲಿ ಲ್ಲಿ ಹಿಡ್ಕಂಡು ನಿಂತಿರೋದಂತೆ। ದೇವಮ್ಮ 
ಏನು ತಿಳ್ಳಂಬುಟ್ಟು। ನಾನು ಇಕ್ಕಿದ ಕಜ್ಜಾಯ ಇವರು ತಿನ್ನುಬುಟ್ಟವರೇ। ಯಾರೋ 
ಬೇರೆಯವರು ಮಾಡಿದ್ದ ದ್ದ ತಕ್ಕಂಡು ಬಂದು ಮಕ್ಕಳಿಗೆ ಕೊಟ್ಟವರೇ ಅನ್ಕಂಬುಟ್ಲು! ಸಿವ 
ಸಿವಾ ನಾವು ಹೋಗ್ತೀವಿ ನನ್ನ ಕಂದ ಅಂತ ಹೇಳ್ಬಿಟ್ಟು ದೇವಮ್ಮನಿಗೆ! ಮನೆ ಬಿಟ್ಟು 
ಯಾವಾಗ ಹೊರಬಂದ್ರೋ। ಸಿವ ಸಿವಾ ಜೇವಮ್ಮ ನಿಗೆ ಡಕಡಕಾ ಡಕಡಕಾ ಅಂತ 
ಬಡ್ಕಂತಂತೆ! ಈ ಮುಂಡೆ ಮಕ್ಕಳು ಸಾಯಲಿಲ್ಪಲ್ಲ ಇಂತವರನ್ನು ಬಿಟ್ಟು ನಾನು 


292 


ಕಳಿಸ್ಸಿಕ್ಕಾಗೋದಿಲ್ಲ ಅನ್ಬುಟ್ಟು। ಆದರೆ ಇನ್ಕಾವತ್ತು ಬಂದೀರಿ ಸ್ವಾಮಿ ಅಂತ। ಹಿಂದುಗಡೆಗೆ 
ಹೋದ್ದಂತೆ! ತಾವು ಇನ್ನೊಂದು ದಿವಸ ಯಾವಾಗ್ಲಾದ್ರೂ ಬರ್ತೀವಮ್ಮಾ।! ಊರೂರು 
ಮೇಲೆ ಉಪಾದಾನ ಮಾಡ್ಕಂಡು ಬರ್ತೀವಿ ನನ್ನ ಕಂದ ಅಂತೇಳ್ಪುಟ್ಟು! ಸ್ವಾಮಿ ಇದೊಂದು 
ದಿವಸ ನೀವು 'ಬಂದೇ ಬರಬೇಕು ಅಂದ್ಲಂತೆ! ಯಾಕೆ ಈವತ್ತು ಸಾಯಲಿಲ್ಲ! ಇನ್ನೊಂದು 
ದಿವಸ ಜಾಸ್ತಿ ಜಾಸ್ತಿ ಹಾಕಿ! ಇವರ ಪ್ರಾಣ ತೆಗೀಬೇಕು ಅಂತೇಳಿ! ನೋಡಮ್ಮ ಈಗ 
ನಾವು ಮುಂದ ಊರ್ಗ ಹೋಗಿ! ಬರುವಾಗ! ನಿನ್ನ ಮನೆಗೆ ಬಂದು ವೊಯ್ತೀವಿ ಅಂತೇಳಿ! 
ಅಲ್ಲಿ ಮಾಯವಾದ್ರು! ಮುನಿಗಳು! 


ಆಹಾ..... ನೋಡಿ ನಮ್ಮ ಸಿವನಾ। 


ಆವಾಗಲೀಗ ದೇವಮ್ಮ ಹಿಂತಿರುಗಿ ಹೋಗುವಷ್ಟರಲ್ಲಿ! ಏಳು ಜನ ಹೆಣ್ಣು ಮಕ್ಕಳು! 
ಏಳು ಜನ ಗಂಡು ಮಕ್ಕಳು। ನಮ್ಮಪ್ಪಾಜಿ ಕಜ್ಜಾಯ ಕೊಟ್ಟಿದ್ರಲ್ಲಾ। ಏಳೇಳು ಹದಿನಾಲ್ಕು 
ನರೂ ತಿನ್ಪುಟ್ಟಿದ್ರಂತೆ! ಯಾವಾಗ ದೇವಮ್ಮ ಮನೆಗೆ ವಾಪಸ್ಸು ಹೋಗುವಷ್ಟರಲ್ಲಿ 


ತ ಕಕ್ಕಂಡು ಕಕ್ಕಂಡು ಬಿದ್ದವರೇ। ಮಕ್ಕಳು! 
ಆಹಾ..... ನೋಡಿ ನಮ್ಮ ಸಿವನಾ। 


ವಾಂತಿ ಮಾಡಿಕೊಂಡು! ಹಸಿರು ಪಾಸಾಣವಾದಾಗೇ ಆಗ್ಬುಡ್ತಂತೆ! ಏನು ಮಕ್ಕಳ 
ಮೈಯೆಲ್ಲಾ! ಸಿವ ಸಿವಾ ಅವರು ಯಾವ ಯಾವ ಜಾಗದಲ್ಲಿ ಬಿದ್ದಿದ್ರೋ! ಅಲ್ಲಲ್ಲೇ 
ಪ್ರಾಣಬಿಟ್ರಂತೆ! ಏಳೇಳು ಹದಿನಾಲ್ಕು ಜನರೂ ಪ್ರಾಣ ಬಿಟ್ಟಂತ ಕಾಲದಲ್ಲಿ! ದೇವಮ್ಮ 
ನೋಡಿಬಿಟ್ಟು! ಸಿವ ಸಿವಾ ಈ ಮುಂಡೇ ಮಕ್ಕಳು ಬಂದು! ಇದೇನು ಇಸದ ಕಜ್ಜಾಯ 
ಕೊಟ್ಟುಟ್ರೋ ಏನೋ ಗೊತ್ತಿಲ್ಲ ಏನಾದರೂ ಇದು ಕೊಳ್ಳೇಗಾಲದ ಕಚೇರಿಗೆ ತಿಳಿದುಬಿಟ್ರೆ! 
ನನ್ನ ದಂಡ ವಸೂಲಿ ಮಾಡಿಬಿಡ್ತಾರೆ ಅಂಶೇಳಿ। ಆ ಮಕ್ಕಳನ್ನೆಲ್ಲಾ ಅಕ್ಕತಂಗೀರು ಇಬ್ಬರೂ 
ಸೇರಿಕೊಂಡು! ಅವರು ಹಿತ್ಸಗೇ ಸಾಗಿಸ್ತಾ ಅವ್ರೇ 1ದೇವಮ್ಮ! 


ಆಹಾ..... ನೋಡಿ ನಮ್ಮ ಸಿವನಾ! 


ಆವಾಗಲೀಗ ಒಂದೊಂದಾಗಿ! ಇಬ್ಬರು ಎತ್ಯಂಡು ಎತ್ಯಂಢು ಹೋಗಿ! ಹತ್ಪಗೆ 
ಸಾಗಿಸ್ತಾ ಇರುವಾಗ! ನಮ್ಮಪ್ಪಾಜಿ ಮಾಯಕ್ಕಾರ ಮರಿದೇವರು। ಪಟ್ಟದ ರಂಗಸ್ವಾಮಿನೇ 
ಸ್ತ್ರೀಮನ್ನಾರಯಣನ್ನ ಪಟೇಲನ್ನ ಮಾಡಿದ್ರಂತೆ! ಮುಡುಕುತೊರೆ ಮಲ್ಲಪ್ಪನ ಚಕ್ರನ್ನ 
ಮಾಡಿಬಿಟ್ರು! ಸಿವ ಸಿವಾ ಆ ನಮ್ಮಪ್ಪಾಜಿ! ಸ್ಯಾನುಬೋಗ್ರಾಗ್ಬುಟ್ರಂತೆ। ಮುಡುಕುತೊರೆ 
ಮಲ್ಲಪ್ಸನನ್ನ ಚಕ್ರನ ಮಾಡಿ! ನೋಡಪ್ಪಾ ಏನೋ ಬಳಸ್ಯಂಡು ಬರೋಹಾಗೆ ಅವಳ 
ಹಿತ್ತಕ್ಷಡೆ ಹೋಗಿಬಾಪ್ಪಾ ಅಂದ್ರಂತೆ! ಜಗದೀಸ್ವರ PRA ಟವಲ್‌ ಹಾಕ್ಕಂಡು! 
ತಲೆಗೊಂದು ರುಮಾಲು ಸುತ್ಕಂಡು! 'ಅವಾಗಲೀಗ ಜಗದೀಸ್ದರ ಚಕ್ರನವತಾರ 
ತಾಳಿಕೊಂಡು! ಆ ದೇವಮ್ಮನ ಮನೆಯ ಸುತ್ಕೊಂಡು ಬತ್ತವಪ್ರೇ। ಜಗದೀಸಾ! 


293 


ಆಹಾ..... ನೋಡಿ ನಮ್ಮ ಸಿವನಾ। 
ಹೆಣಗಳ ಸಾಗಿಸ್ತಿರುವಂತ ಕಾಲದಲ್ಲಿ! ಏನವ್ಹಾ ದೇವಮ್ಮ ಇದು ಅನ್ಬುಂಟ್ರಂತೆ] 
ಆಯ್ಕಯ್ಯೋ ಏನ ನಿಂಗ ನಿಂಗ ಈರೀತಿಯಾಗೋಗ್ಬುಡ್ತು! ಯಾರಿಗೂ ಹೇಳಬೇಡ 
ಕಣ್ರಪ್ಪಾ! ನನಗೆ ದಂಡ ವಸೂಲಿ ಮಾಡಿಬುಡ್ತಾರೆ ಅಂದ್ಲಂತೆ! ಓಹೋ ನಾನು ಇದನ್ನ 
ಸಾನುಬೋಗರು ಪಟೇಲರಿಗೆ ಹೇಳದೇ ಹೋದ್ರೆ ನನ್ನ ತಕ್ಕಂಡೋಗಿ ಕೋಳ್ಳೇಗಾಲದ 
ಕಚೇರಿ ಒಳಗ ನಿಲ್ಲಿಸ್ತಾರೆ ಅಂತೇಳಿ! ಗುಡುಗುಡನೆ ಓಡಿ ಬಂದು! ಅಲ್ಲಿ ಮಾದೇವನಿಗೆ 
ಹೇಳ್ತಾವರೇ। ಜಗದೀಸಾ। 
ಆಹಾ..... ನೋಡಿ ನಮ್ಮ ಸಿವನಾ! 


ಆವಾಗಲೀಗ ನಮ್ಮಪ್ಪಾಜಿ ಏಕಾಂಗಿ ವಸ್ತು! ಏಳು ಮಲೆ ಕಠ! ಪಟ್ಟದ ರಂಗಸ್ವಾಮಿ 
ಪಟೇಲನಂತೆ। ಇವರು ಸ ಜತ ಅದೇ ಚಕ್ರನ ಅವತಾರದಲ್ಲಿ ಜಗದೀಸನ 
ಕಳಿಸಿ! ದೇವಮ್ಮನ ಚಾವಡಿಗೆ ಕಳಿಸ್ತವ್ರೇ!! ಮಾದೇವ! 
ಆಹಾ..... ನೋಡಿ ನಮ್ಮ ಸಿವನಾ। 


ಆವಾಗಲೀಗ ಚಾವಡಿಗೆ ಕರಸ್ಟಿಟ್ಟು! ಏನು ದೇವಮ್ಮಾ ಈ ಪ್ರಕಾರವಾಗಿ! ನಿನ್ನ 
ಮಕ್ಕಳು ಎಲ್ಲಾ ಸತ್ತು ಸತ್ತು ಮಲಗಿದ್ರಂತಲ್ಲಾ! ಹಿತ್ತಿಗೆ ಸಾಗಿಸಿ! ದಪನ್‌ ಮಾಡಿ ಮಣ್ಣು 
ಮಾಡ್ತಿದ್ಕಂತಲ್ಲಾ ಏನು ಸಮಾಚಾರ? ಅಂತ ಪಟೇಲರು ಕೇಳಿದ್ರಂತೆ! ಅಯ್ಯಯ್ಯೋ 
ಸ್ವಾಮಿ। ಈ ಪ್ರಕಾರವಾಗಿ ಯಾರೋ ಮೂರು ಜನ ಜಂಗಮರು ಬಂದಿದ್ದರು! ಈ 
ರೀತಿಯಾಗಿ ಅವರಿಗೆ ಕಜ್ಜಾಯ ತುಪ್ಪ ಮಾಡಿ! ನಾನು ಬಿನ್ನಕ್ಕೆ ನೀಡಿದೆ! ಹೋಗುವಾಗ 
ಯಾರ್ದೋ ಬೇರೆಯವರ ಮನೆಯಲ್ಲಿ! ಕಜ್ಜಾಯ ತುಪ್ಪ ಮಾಡಿದ್ರು ಅಂತೇಳಿ! ನನ್ನ 
ಜೋಳಿಗೆಗೆ ಇಕ್ಕಿ ಕಳಿಸಿದ್ರು ಅಂತೇಳಿ! ಸಿವ ಸಿವಾ ಕೇಳಿ ಸ್ವಾಮಿ ಪಟೇಲರೇ। ಆದ್ರೆ ನನ್ನ 
ಮಕ್ಕಳ ಕೈಗೆಲ್ಲಾ ಒಂದೊಂದು ಕಜ್ಜಾಯ ಕೊಟ್ಟರು! ಅವರು ಬರ್ತೀವಿ ತಿರಗಾ ಅಂತೇಳಿ 
ಹೊರಟೋಗ್ಟಿಟ್ರು! ನನ್ನ ಮಕ್ಕಳು, ಅವರನ್ನು ಕಳುಹಿಸಿ ಬರೋವಸ್ಟರಲ್ಲಿ! ಏಳೇಳು 
ಹದಿನಾಲ್ಕು ಜನ ಗುರುವೇ! ಅಲ್ಲಿ ಸತ್ತು ಮಲಗವರೇ। ಮಾದೇವಾ। 
ಆಹಾ..... ನೋಡಿ ನಮ್ಮ ಸಿವನಾ। 
ಅಲ್ಲಿ ಸತ್ತು ಮಲಗಿದ್ರು ಏಳೇಳು ಹದಿನಾಲ್ಕು ಮಕ್ಕಳು! ಅವರನ್ನೆಲ್ಲಾ ಹಿತ್ತಲಿಗೆ 
ಸಾಗಿಸ್ತಿದ್ದೆ ಸ್ವಾ ಸ್ವಾಮಿ! ಸಾನುಬೋಗರು ಆಗ ಕೂತಿದ್ರಲ್ಲಾ। ಏನಪ್ಪಾ ಪಟೇಲರೇ। ಇದನ್ನೆಲ್ಲಾ 
ದಾಕಲು ಮಾಡಿಕೊಂಡು! ಇವಳ ಮನೆ ಜಫ್ತಿ ಆಗ್ಬೇಕು! ಕೊಳ್ಳೇಗಾಲದ ಕಚೇರಿಗೆ 
ಸಾಗಿಸಬೇಕು ಅಂದ್ರಂತೆ! ಆವಾಗಲೇ ಆ ಚಕ್ರನಿಗೆ ಹೇಳಿದ್ರಂತೆ. ಐದಾರು ಜನ ಆಳುಗಳನ್ನು 
ಕರ್ಕಂಡು ಬಾ ಅಂತೇಳಿ। ಆವಾಗಲೀಗ ನಮ್ಮ ಿಪ್ಲಾಜಿ ಹೇಳಿದಂತ ಮಾತು ಕೇಳಿಕೊಂಡು! 
ಮುಡುಕುತೊರೆ ಮ ಲ್ಲಪ್ಪನವರು! ಇವರು ಇಬ್ಬರೂ ಮಾಯವಾಗಿ ಹೊರಟು ಬಿಟ್ರಂತೆ! 


294 


ನಾವು ಕಚೇರಿ ಒಳಗೆ ಇರ್ತೀವಿ! ನೀವು ಈ ಸಾಮಾನೆಲ್ಲಾ ತೆಗೊಂಡು! ನೀವು ಕೊಳ್ಳೇಗಾಲದ 
ಕಚೇರಿಗೆ ಬರಬೇಕು ಅಂತೇಳಿ ಮಾಯದಲ್ಲಿ ಮಾಯವಾಗ್ಬಿಟ್ಟು! ಅಲ್ಲಿ ವಾಪಸ್ಸು ಬತ್ತವ್ರೇ! 
ಮಾದೇವಾ। 
ಆಹಾ..... ನೋಡಿ ನಮ್ಮ ಸಿವನ್ನಾ। 

ಆವಾಗಲೀಗ ನಮ್ಮಪ್ಪಾಜಿ। ಏಕಾಂಗಿ ವಸ್ತು! ಇನ್ಸ್‌ಪೆಕ್ಟರ್‌ ಅವತಾರ ತಾಳ್ಕಂಡು! 
ಮಾಯದಲ್ಲಿ ಕಚೇರಿ ಒಳಗೆ ಕೂತವರೇ। ನನ್ನ ಕಳಿಸವ್ರೇ ಅಂತೇಳಿ! ಏನಮ್ಮಾ ಏನು 
ಸಮಾಚಾರ? ಯಾವುದು ನಿನ್ನ ಕೇಸು! ಮುಡುಕುತೊರೆ ಮಲ್ಲಪ್ಪನ್ನ ಇಲ್ಲಿರಿಸ್ಟಿಟ್ಟು ಓಗಿದ್ರಲ್ಲಾ। 
ಆ ಚಕ್ರನ ಅವತಾರದಲ್ಲಿ! ಇವನ್ನೆಲ್ಲಾ ಶಿಳಿಸಿಬಿಟ್ಟು! ಸಿವ ಸಿವಾ ಇವಳ ಮನೆ ಇನ್ಸ್‌ಪೆಕ್ಟರ್‌ 
ನಿಂತುಕೊಂಡು ಜಪ್ತಿ ಮಾಡ್ತವ್ರಂಶೆ। ಏಳು ಲಕ್ಷ ಬಾಗ್ಯ ಇತ್ತಂತೆ, ಆ ಏಳು ಲಕ್ಷ ಬಾಗ್ಯ 
ಮೇಲಕ್ಕೆತ್ತಿ! ಆವಾಗಲೀಗ ನಮ್ಮಪ್ಪಾಜಿ ಮಾಯಕಾರ ಮರಿದೇವರು! ಸಿವ ಸಿವಾ ಇವಳಿಗೆ 
ಕುಸ್ವರ್ಯ ಇರಬಾರದು ಅಂತೇಳಿ! ಐಸ್ವರ್ಯ ಮಾಯ ಮಾಡವ್ರೇ। ಮಾದೇವಾ! 


ಆಹಾ..... ನೋಡಿ ನಮ್ಮ ಸಿವನಾ। 


ಅಕ್ಕ ತಂಗಿ ಇಬ್ರೂ ಕಚೇರಿಗೆ ಬರಬೇಕು ಅಂದ್ರಂತೆ! ಅಯ್ಕಯ್ಯೋ ಸ್ವಾಮಿ 
ದಮ್ಮಯ್ಯ! ನಿಮ್ಮ ಪಾದ ಅಂತೀನಿ ಸ್ವಾಮಿ! ನಮ್ಮ ಮಾತ್ರ ಕಚೇರಿಗೆ ಕರೀ ಬ್ಯಾಡಿ। 
ನೀವೇನಾರ ಮಾಡ್ಕಂಡೋಗಿ ಅಂದು ಬುಟ್ಟಂತೆ!' ಬೇಕು ಅಂದ್ರೆ ಈ ಊರೇ ಬಿಟ್ಟು 
ಒಂಟೋಯ್ತೋವಿ ಸ್ವಾಮಿ! ನಮ್ಮ ಕಚೇರಿಗೆ ಕರೀ ಬ್ಯಾಡಿ ಅಂತವಳೇ। ದ್ಯಾವಮ್ಮ! 


ಆಹಾ..... ನೋಡಿ ನಮ್ಮ ಸಿವನಾ। 
ಆವಾಗಲೀಗ ನಮ್ಮಪ್ಪಾಜಿ ಮಾದೇಸ್ವರ! ಹಾಗಿದ್ದ ಮ್ಯಾಲೆ ನೀವು ಹೊರಟೋಗ್ಬುಡ್ರಿ 
ಅಂದ್ರಂತೆ! ಮನೆ ಬಿಟ್ಟು ಚಾವಡಿ ಹತ್ತಿರ ಹೋದ್ರಂತೆ!? 
ಆಹಾ ಶ್ವಾರಣ್ಯ ನೀಡಮ್ಮ ಕೋಡುಗಲ್ಲು ಮ್ಯಾಲೆ! 
ಕೋಲು ಮಂಡೆ ಜಂಗಮ ದೇವರು ಕ್ಹಾರಣ್ಯವೆಂದು ಸಾರವರೇ। 
ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲ ಮ್ಯಾಲೆ। 
ಗುರುವೇ ಗುರುಪಾದಕೆ ಸರಣಿ। ಇಂತ ಮಾಯಕ್ಕಾರ ಅಂತ ಕಾಣ್ಣಿಲ್ಲಟ! ಇಂತ 
ಮದ್ದುಗಾರ ಅಂತ ಕಾಣಿಲ್ಲ! ಗುರುವೇ ಗುರು ಪಾದಕೆ ಸರಣು! ನೀವು ನನ್ನ ಏಳು ಜನ 
ಮಕ್ಕಳನ್ನು ಉಳಿಸಿದ್ದೇ ಉಂಟಾದ್ರೆ! ಗುರುವೇ ನಿಮ್ಮ ಎಪ್ಪತ್ತೇಳು ಮಲೆ ಒಳಗೆ! ಸುತ್ತಾಲೆಯ 
ನಾಕಟ್ಟಿಸೇನೋ! 
ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ * 
ಆವಾಗಲೀಗ ನಮ್ಮಪ್ಪಾಜಿ ಮಾದೇಸ್ಟರ! ಹಾಗಿದ್ದಮೇಲೆ ನೀವು ಜೊರಟ್ಟುಡಿ 
ಮನೆಬಿಟ್ಟು ಅಂದ್ರಂತೆ! ಆ ಮನೆ ಬುಟ್ಟು ಚಾವಡಿ ಹತ್ತಿರ ಹೋದ್ರಂತೆ! ಈ ದ್ರವ್ಯನೆಲ್ಲಾ 


295 


ಮಾಯ ಮಾಡ್ಬುಟ್ಟು! ಸಿವ ಸಿವಾ ಮಾಯದಲ್ಲಿ ಬಂದು! ಮಾಯದ ಬೇಳ್ಮೆ ಬೂದಿ 
ಉರುಬಿದ್ರಂತೆ। ದೇವಮ್ಮನ ಮನೆ ಅಂತಕ್ಕತಂದ್ದು! ಅಲ್ಲಿ ದಗ್ಗನೆ ಕತ್ತಿ ದಿಗ್ಗನೆ ಉರಿತದಲ್ಲ] 
ಮಾದೇವಾ! 


ಆಹಾ..... ನೋಡಿ ನಮ್ಮ ಸಿವನಾ! 


ಆವಾಗಲೀಗ ಅವಳ ಮನೆ ಒಳಗಿದ್ದ ಅಟ್ಟಿ! ದನ ಕುರಿ ಎಲ್ಲಾನೂ ನಾಸನ ಮಾಡಿ 


೬ ಸಿವಾ ಅವಳು ಏಳು ಹದಿನಾಲ್ಕು ಜನಾನೂ। ನಾಸ ಮಾಡಿ ಪ್ರಾಣ ತೆಗೆದು 


ಬಿಟ್ಟು! ಸಿನ 

ಟಿ 
ಆ ದೇವಮ್ಮನಿಗೆ ತಿನ್ನಕ್ಕಿಟ್ಟಿಲ್ಲ! ಉಣ್ಣಕ್ಕನ್ನಿಲ್ಲ! ಉಡೋದಕ್ಕ ಬಟ್ಟೆ ಇಲ್ಲ! ಕುಡಿತೀನಿ 
ಅಂದ್ರೆ ಒಂದು ತೊಟ್ಟು ನೀರಿಲ್ಲ! ಆ ಪ್ರಕಾರವಾಗಿ ಅಲೆಯುವುದಕ್ಕೆ ಬಿಟ್ಟು ಬಿಟ್ಟು! 
ಅವರು ದ್ರವ್ಯ ತಕ್ಕಂಡು ಬತ್ತಪ್ರೇ ಮಾದೇವಾ! 


ಆಹಾ..... ನೋಡಿ ನಮ್ಮ ಸಿವನಾ। 


ಏಳು ಕೊಪ್ಪರಿಕೆ ದ್ರವ್ಯ ಮಾಯದಲ್ಲಿ ತಕ್ಕಂಬಂದು! ಇವರ ಇಬ್ಬರು ಮಕ್ಳ ಕಾರಯ್ಕ 
ಬಿಲ್ಲಯ್ಯ ಅಂತವ್ರಲ್ಲಾ! ನೋಡಪ್ಪಾ ನಮ್ಮ ತಾಯಿ ಸಂಕಮ್ಮ ಕೇಳಿದ ಮಾತು! ನಿಮ 
ಸಿಸ್ಕರನ್ನು ಮಾಡ್ಕಂಡಬಂದದಕ್ಕೇ। ಇದು ಏಳು ಕೊಪ್ಪರಿಕೆ ದ್ರವ್ಯ! ಇದೇ ನಿಮಗೆ ಚಂ 
ಅಂತವರೇ। ಮಾದೇವಾ। 


ಆಹಾ..... ನೋಡಿ ನಮ್ಮ ಸಿವನಾ! 
ಮಾದಪ್ಪಾ ನಿನ್ನ ನಾ ನಂಬಿದೆ! 

ಆನಂದ ಜ್ಯೋತಿ ಬೆಳಗಿದೆ 

ಮಾಯಕ್ಕಾರ ಮಲೆಯ ಮಾದೇಶ್ವರ 

ನಾ ನಿನ್ನ ನಂಬಿದೆ! 

ಬಡವರ ಕಷ್ಟ ನೋಡಬೇಕು ದೇವ! 
ಮಾದೇವ ನಾ ನಿನ್ನ ನಂಬಿದೆ! 

ಪರಮಾತ್ಮ ದಯಮಾಡಬಾರದೇ। 
ಮಾದೇವ ನಿನ್ನ ನಾ ನಂಬಿದೆ! 

ಆಯ್ಕಾ ನಿನ್ನ ಮಹಿಮೆಯು ಗೊತ್ತಿಲ್ಲ ಮಹಾದೇವ॥ 
ಚ! ಬಂದೆ ಕಾಪಾಡೋ ಮಾಯಕಾರ! 
ಮಾದೇವ ನಿನ್ನ ನಾ ನಂಬಿದೆ! 

ಅನೇಕ ಜ್ಯೋತಿ ಬೆಳಗಿದೆ! * 


ಆಗ ಇಕ್ಕೇರಿ ದೇವಮ್ಮ ಮಾದೇಶ್ವರರ ಪಾದ ಹಿಡ್ಕೊಂಡು! ಗೋಳು ದುಃಖ 
ಸ್ವಾಕ ಮಾಡುವಂತ ಕಾಲದಲ್ಲಿ ಕೇಳು ಕೇಳು ಹೆಣ್ಣು ಮಗಳೇ। ಬೂಲೋಕದಲ್ಲಿ ನನಗೆ 


296 


ಸತ್ಯವಂತರಿಲ್ಲ ಮಗಳೇ। ನಾ ಮಾಡಿದ ತಪ್ಪು ಕ್ಷಮಿಸ ಬೇಕಂತೇಳಿ ದುಃಖ ಸ್ವಾಕ 
ಮಾಡುವಾಗ! 


ನನ್ನ ಮಾಯ್ಕಾರ ಕಾಣೋ। ಅಯ್ಯ ಮಾದೇವಾ॥ 

ತಂದನ್ನ ತಾನು! 

ಅಯ್ಯ ಮಾಯಕಾರ ಕಾಣೋ! ತಂದನಂದೇನ ತಂದನ್ನ ತಾನೋ 
ಶಿವ ತಂದೆನ್ನ ತಾನೊ। 

ಶಿವ ತಂದೆನ್ನೊ ತಾನೊಃ 

ತಾಸಂದೆನಾನೋ। ತಂದೆನ್ನ ತಾನೋ! 


ಇಟ್ಟಕಲ್ಲು ಮೆಟ್ಟಕಲ್ಲು ಗೇಯಿಸಿಕೊಡ್ತೀನಿ ಅಂತ ಹೇಳಿ ಇಕ್ಕೇರಿ ದೇವಮ್ಮ 
ಹೇಳಿದ್ದಾಳೆ. 


ಆಗ ನಮ್ಮಪ್ಪಾಜಿ ಮಾದಪ್ಪ! ತನ್ನ ಮುತ್ತಿನ ಜೋಳಿಗೆಯಲ್ಲಿರುವ! ಮಾಯದ 
ಬೇಳ್ಕೆ ತೆಗದಿದ್ದಾರೆ! ಈಬೂತಿ ತೆಗೆದುಬುಟ್ಟ! ಏಳು ಜನ ಮಕ್ಕಳ ಮೇಲೆ ಬಟ್ಟಿಡುವಂತ 
ಕಾಲದಲ್ಲಿ] ಸತ್ತು ಸ್ವರ್ಗ ಸೇರಿರುವ 'ಮಕ್ಕಳು ಮ್ಯಾಲಕ್ಕೆದ್ದವರಲ್ಲೋ...! 


ಮೂಡಲ ಮಲೆಯ ಮಾದೇವಾ। 


ಏಳು ಜನ ಮಕ್ಕಳನ್ನು ಎಬ್ಬಿಸಿಬಿಟ್ಟು! ಚಿರಂಜೀವಿಯಾಗಿರೆಂದು ಹರಸಿ! ಇಕ್ಕೇರಿ 
ರಾಜ್ಯದಲ್ಲಿ ಬಾಳಪ್ಪ ಅಂತೇಳವ್ರೆ। ಮಲೆ ಮಾದಪ್ಪಾ! ಆದಾಗ ಕಾವಿ ಕಮಂಡಲವನ್ನು 
ಧರಿಸಿಕೊಂಡು! ರುದ್ದಾಕ್ಷಿ ಭದ್ರಾಕ್ಷಿ ಧರಿಸಿಕೊಂಡು! ಮುತ್ತಿನ ಜೋಳಿಗೆ ಮುಂಗೈ ಗಾತ್ರ 
ಮಾಡಿಕೊಂಡು! ಅವರು ಭಾರಿ ಬರಗ ಏರವರೇ। ಮಾಯಕಾರದ ಮಾದೇವ 


ಮೂಡಲ ಮಲೆಯ ಮಾದೇವಾಟ 


ಇಕ್ಕೇರಿ ದೇವಮ್ಮನಿಗೆ ಅಶೀರ್ವಾದ ಕೊಟ್ಟು! ಇಕ್ಕೇರಿ ದೇವಮ್ಮನಿಗೆ ಬರ್ತೀವಿ 
ಅಂತೇಳಿ! ಮಾದೇವ ಏಳುಮಲೆ ಕೈಲಾಸಕ್ಕೆ ಹೊರಟಿದ್ದಾರೆ ಅಯ್ಯಾ ಮಾಯವಾಗಿ 
ನಿಂತವರೆ! ಮಾಯಕ್ಕಾರ॥। 


ತಂದನ್ನ ತಾನಾ ತಾನು ತಂದೇನು। 
ತಂದನೆ ತಾನೇ। 


ನಿಮ್ಮ ಸತ್ಯಕ್ಕೆ ನಾನು ಒಪ್ಪಿಕೊಂಡುಬಿಟ್ಟೆ! ಅಂತೇಳಿ ಶಿಶುವಾದ ಕಂದ ಬ್ಯಾಡರ 
ಕಣ್ಣಪ್ಪನವರು।! ಮಲೆ ಮಾದೇಶ್ವರನ ಪಾದಕ್ಕೆ ಬಿದ್ದ ಕಾಲದಲ್ಲಿ! ಆಗ ನಮ್ಮಪ್ಪಾಜಿ 


297 


ಮಲೆಮಾದೇಶ್ವರ! ಆಗ ಎಡಗಡೆ ಕಾರಯ್ಯ। ಬಲಗಡೆ ಬಿಲ್ಲಯ್ಯ! ನಟ್ಟ ನಡುವೆ ಏಳು 
ಮಲೆ ಕೈಲಾಸಕೋತವರೆ!* 


ಇದೇ ಪ್ರಕಾರವಾಗಿ ಮಲೆಮಾದಪ್ಪ! ಹೇಳ್ತಕ್ಕಂತ ಮಾತು। ಇಕ್ಕೇರಿ ದೇವಮ್ಮ 
ತಾಳು ಬೆಟ್ಟದಿಂದ! ಮೂಡಲ ಮಲೆ ಕೈಲಾಸ! ಇಪ್ಪತ್ನಾಕು ಮೈಲಿ ಕಟ್ಟು ಕಲ್ಲು ಮೆಟ್ಟಕಲ್ಲು! 
ಗೇಯಿಸಿಕೊಂಡು ಬಂದು! ಆದರೆ ಗುರುವೇ ಗುರು ತಂದೆಯೇ। ಹನ್ನೆರಡು ಅಂಕಣ 
ದೇವಾಲಯದ ಸುತ್ತಾ! ಸುತ್ತು ನಿನ್ನ ಗೇಯಿಸಿ! ಅವಳು ಸಾಯುವ ತನಕ ರಜವನ್ನು 
ಒಡಕೊಂಡು ಕುಂತವಳೆ! ಇಕ್ಕೇರಿ ದೇವಮ್ಮ! 


ಆಹಾ ಕ್ಹಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 
ಕೋಲುಮಂಡೆ ಜಂಗಮದೇವರು ಕ್ಲಾರಣ್ಯಕಿ ದಯ ಮಾಡವರೇ! 
ಕ್ಹಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 


ಆದರೆ ಹರಹರಾ ನಮ್ಮಪ್ಪಾಜಿ ಮಲೆಮಾದೇಸ್ವರ। ಆದರೆ ಗುರುವೆ ಗುರು ತಂದೆಯೆ॥ 
ಇಕ್ಕೇರಿ ದೇವಮ್ಮನ ಕೆಚ್ಚು ಮುರಿದು। ಒಕ್ಕಲು ಮಾಡಿಕೊಂಡು ಅವರು ಮತ್ತೊಂದು 
ಗ್ಯಾನ ಮಡಗವರೇ। ಮಾಯಕಾರ ಮಾದೇವಾ। 


ಆಹಾ ಕ್ಷಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ। 


ಆದರೆ ಪರಮಾತ್ಮ! ಮತ್ತೊಂದು ಗ್ಯಾನ ಯಾವ ರೀತಿಯಾಗಿ ಮಾಡವರೇ 
ಅಂದರೆ! ಏನಪ್ಪಾ ಗುರುವೆ ಗುರು ತಂದೆಯೇ। ನಾನು ಕೊಯಮತ್ತೂರು ನಾಡಿಗೆ 
ಹೋಗಿಬಿಟ್ಟು ಕೊಂಗ ಮಕ್ಕಳನ್ನು ತಂಬಡಿತನಕ್ಕೆ ಮಾಡಿಕೊಂಡಾಗ! ಕೊಂಗ ಮತ್ತು 
ಬಾರಿ ಗನವಾಗ್ಬುಡ್ತು! ಈ ಕೊಂಗ ಮತ್ತು ಬಿಡುಗಡೆಯಾಗ ಬೇಕಾದರೆ। ನನಗೆ ಎಣ್ಣೆ 
ಮಜ್ಜನೆ ಮಾಡ್ತ ತಕ್ಕಂತ! ಭಕ್ತಾದಿಗಳ ಪತ್ತೆ ಮಾಡಬೇಕಲ್ಲಾ। ಎಂಬುದಾಗಿ ಬೇಡರ 
ಕನ್ನಯ್ಯನ್ನ ಕರೆದವರೆ। ನನ್ನ ಮೂಡಲ ಮಲೆಯ। ಮಾದೇವಾ। 


ಆಹಾ ಕ್ಹಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 

ಯಾರು ಬಲ್ಲರು ಮೈಮೆಗಳ ಮಾದಪ್ಪ ತೋರಿಸಯ್ಯಾ ನಿಜ ರೂಪಗಳು 
ಆಹಾ ನಿನ್ನ ಪಾದ ನಂಬಿದ ಜನಕಿ ಒಂದು ಹೊನ್ನು ಮಳೆ ಕರೆದೊ! 
ಕ್ಹಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ। 


ಏನಪ್ಪಾ ನನ್ನ ಕಂದ ಬೇಡರ ಕನ್ನಯ್ಯ। ನನಗೆ ಎಣ್ಣೆ ಮಜ್ಜನ ಮಾಡತಕ್ಕಂತ 
ಬಕ್ತಾದಿಗಳನ್ನು ಪತ್ತೆಮಾಡಿಕೊಂಡು! ನಾನು ಮೊದಲು ಮೂಡಲ ಮಲೆಯ ಕೈಲಾಸಕ್ಕೆ 
ತಕ್ಕಂಡು ಬತ್ತೀನಿ ಕಣಪ್ಪಾ! ನನ್ನ ಕಂದ ಬೇಡರ ಕಣ್ಣಯ್ಯ! ನಾನು ಹೋಗಿ ಬರುವರಗೂನೂ! 
ನನ್ನ ಮೂಡಲ ಮಲೆ ಕೈಲಾಸ। ಹನ್ನೆರಡು ಅಂಕಣ ದೇವಾಲಯ! ಪೀಠದಕಲ್ಲು ಮಜ್ಜನದ 


298 


ಕೊಳ ಆದಿಸೇಸಣ್ಣ ಆಲಂಬಾಡಿ ಬಸವಣ್ಣ! ಹನ್ನೆರಡು ಆಂಕಣ ದೇವಾಲಯವನ್ನು! 
ಜೋಪಾನವಾಗಿ ನೋಡ್ಕಂತಿರು ಅಂತೇಳಿ! ಕಂದನಾದಂತ ಬೇಡರಕನ್ನಯ್ಯನಿಗೆ! ಬುದ್ದಿವಾದ 
ಹೇಳ್ಳುಟ್ಟು! ನಮ್ಮಪ್ಪಾಜಿ ಮಲೆಯಮಾದೇಸ್ವರ ಅವರು! ಸರಗೂರಿಗೆ ಸಾಗಿ ಬತ್ತವರೇ। 
ಮಾಯಕಾರ ಮಾದೇವಾ॥ 


ಆಹಾ ಕ್ಷಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 
ಮಂಗಳಾರತಿ ಮಹಾದೇವನಿಗೆ 

ಶರಣು ಶರಣು ದೇವನಿಗೆ॥ 

ಮಂಗಳಾರ್ತಿ ಮಾದೇವನಿಗೆ। 

ಶರಣು ಶರಣು ಗುರುದೇವರಿಗೆ, 

ಆಹಾ ದೂಪ ದೇವರಿಗೆ! 

ಮಂಗಳಾರಶಿ ಮಾದೇವನಿಗೆ! 

ಶರಣರ್ತಿ ಮಾದೇವನಿಗೆ॥೭ 


_ ಟಿಪ್ಪಣಿಗಳು 


೧. ಕಂಸಾಳೆ ಕಥಾ ಸಂಪ್ರದಾಯ ೭ ಚಾಮಯ್ಯ ಹಾಡಿದುದನ್ನು ಪ್ರಮುಖವಾಗಿಟ್ಟುಕೊಂಡು 
ಪರಿಷ್ಕಾರ ಮಾಡಲಾಗಿದೆ. ಜೊತೆಗೆ, ೧, ೨, ೫, ೬, ೮ ನ್ನು ತೆಗೆದುಕೊಂಡಿದೆ. 


೨. ಕಂಸಾಳೆ ಕಥಾ ಸಂಪ್ರದಾಯ ೮ರಲ್ಲಿ ವಿಷ ಮತ್ತು ಕಳ್ಳಿ ಹಾಲನ್ನು ತನ್ನ ಸಾಲ ತೆಗೆದುಕೊಂಡಿದ್ದ 
ಆಳುಗಳ ಕೈನಲ್ಲಿ ತರಿಸುತ್ತಾಳೆ. ಮಾದೇಶ್ವರರು ರಂಗಸ್ವಾಮಿ, ಮುಡುಕುತೊರೆ ಮಲ್ಲಣ್ಣನ 
ಜೊತೆಯಲ್ಲಿ ಬಂದು ಕ್ಹಾರಣ್ಯ ಸಾರ್ವಾರೆ. ಇಕ್ಕೇರಿ ದೇವಮ್ಮನ ತಂಗಿ, ಚಿಕ್ಕ ದ್ಯಾವಮ್ಮ, 
ಮತ್ತೊಂದರಲ್ಲಿ ನಿಂಗಮ್ಮ ಮಾದೇಶ್ವರರು ಅಗ್ನಿದೇವಿ ಕರೆದು ಇಕ್ಕೇರಿ ದೇವಮ್ಮನ ಮನೆಯನ್ನು 
ಸುಟ್ಟು ಭಸ್ಮ ಮಾಡುತ್ತಾರೆ, ಅವಳ ವಂಶ ನಿರ್ವಂಶವಾಯಿತು. 


299 


೬. ಸರಗೂರಯನ ಸಾಲು 


ಗಂಡುಗತ್ತಿಯ ಸ್ವಾಮಿ ಪವಾಡದವನೆ। 
ಗಂಡುಗಲಿಯ ಮ್ಯಾಲೆ ಮೆರೆದವನೆ। 
ಧೀರ ಮಾದಯ್ಯ! 

ನನ್ನ ಗಂಟಲ ತೊಡಕ ಬಿಡಿಸಯ್ಕೊ॥ 
ಆಹಾ ನೋಡಿ ನಮ್ಮ ಸಿವನಾ 
ಮಲೆಯೋ ಮಾದೇವ ಬರುವ ಚಂದವಾ 
ನೋಡಿ ನಮ್ಮ ಸಿವನಾ॥ 


ನಮ್ಮಪ್ಪ ಮಾಯಕ್ಕಾರ ಗಂಡ! ಕಾಣ ಬಾರದ ಕಾನೆ ಒಳಗೆ। ಸೀಗೆ ಬೆಟ್ಟದ 
ಮಗ್ಗಲೊಳಗೆ। ನಮ್ಮಪ್ಪ ಮಾಯಕಾರ ಗಂಡ! ಅಯ್ಯಾ ಕೌದಳ್ಳಿ ಕಾಡಲ್ಲಿ ಒಯ್ತಾರಲ್ಲೋ! 
ದರ ಒಳಗೆ! 
ಆಹಾ..... ನೋಡಿ ನಮ್ಮ ಸಿವನಾ! 
ಆಗಲೀಗ ಕೌದಳ್ಳಿ ಕೊಂಗರು! ನಮ್ಮಪ್ಪ ಮಾಯಕಾರ ಗಂಡ ನೋಡ್ಬುಟ್ಟು! 
ಸ್ವಾಮಿ ನೆತ್ತಿ ಒತ್ತೋದುಕ್ಕೆ! ಎಣ್ಣೆ ತಕ್ಕ ವೊಯ್ತಾರೆ। ಸ್ವಾಮಿ ಮಂಡೆಗೆ ಒತ್ತುತಾರೆ! 
ಅವನಿಗೆ ಹುಚ್ಚು ಬೆಪ್ಪ ಬನ್ಸುಡ್ಡಲ್ಲಾ ಧೀರ! ಮಾದೇವ! 
ಆಹಾ..... ನೋಡಿ ನಮ್ಮ ಸಿವನಾ। 


ನಮ್ಮಪ್ಪ ಮಾಯಕ್ಕಾರ ಗಂಡನಿಗೆ! ಬಿದಿರಕ್ಕಿ ತಕ್ಕಂಡೋಗಿ। ತಣಿಗೆ ಮಾಡ್ತಾರೆ! 
ಕಾಡು ಬಾಳೆಹಣ್ಣು ತಂದು ಎಡೆ ಮಾಡ್ತಾರೆ! ನಮ್ಮಪ್ಪ ಮಾಯಕಾರ ಮಾದೇವನಿಗೆ! 
ಮಂಕು ಮರಳು ಬನ್ಬುಡ್ತಲ್ಲೋ! ದರೆ ಒಳಗೆ! 


ಆಹಾ..... ನೋಡಿ ನಮ್ಮ ಸಿವನಾ। 


ಆಗಲೀಗ ಮಂಕು ಮರಳು ಮಾಡ್ಬುಟ್ನಂತೆ, ನಮ್ಮಪ್ಪ ಮಾಯಕಾರ ಗಂಡನಿಗೆ! 
ಆದ್ರೆ ಯೇಕ್ತೀನಿ ಕೇಳಪ್ಪ ಕಂದ "ಕಾರಯ್ಯ! ಈ ಕೌದಳ್ಳಿ ಕೊಂಗರು, ಉಜ್ಜೆಕ್ಳೆಣ್ಣೆ 
ತಂದು! ನೆತ್ತಿಗೆ ಒತ್ಬುಟ್ಟು! ಪೆಚ್ಚಾಗೋದಿ ನಾನು! ಮರಳೆಣ್ಣೆ ತಂದು ಮಂಡೇಗೊತ್ತಿದ್ರು! 


ಬಿದರಕ್ಕಿ ತಂದು ತಣಿಗೆ ಮಾಡಿದ್ರು! ನನಗೆ ಮಂಕು ಮರಳು ಬಂತಲ್ಲೋ! ಕಂದ 
ಕಾರಯ್ಯ। 


ಆಹಾ..... ನೋಡಿ ನಮ್ಮ ಸಿವನಾ। 


G 
ಘೆ 
ಧ್ಯ 
ನ 
ತಿ 


೦ಕು ಮರಳು ಬನ್ಸುಡಪ್ಪಾ ಕಂದ ಕಾರಯ್ಮ, ನನಗೆ ಆರು ಪಡಿ 
1 ಮೂರು ಚಿಟಕಿ ಬಿಳಿ ಬೆಲ್ಲ ತಕ್ಕಂಡು! ಸುಣ್ಣ ತಕ್ಕಂಡು। ನನ್ನ 
ಡೋ ಸರಣರು ಎಲ್ಲಿ ಸಿಕ್ತಾರಪ್ಪಾ ಕಾರಯ್ಯ!” 


Tt 


ಆಹಾ..... ನೋಡಿ ನಮ್ಮ ಸಿವನಾ! 


ಯೇಳ್ತೀನಿ ಕೇಳು! ನಿನ್ನ ಸಿರ ಪಾದ ಒತ್ತೇನು, ಮರಿದೇವರೇ। ಹನ್ನೆರಡು ಎಲೆ 
ಮಡಗಿ! ಹನ್ನೆರಡು ಅಡಿಕೆ ಮಡಗಿ! ಮೂರು ದುಡ್ಡು ಮಡಗಿ! ದೂಪ ಹಾಕಿ ಕರವೆತ್ತಿ 
ಕೈ ಮುಗಿದರೆ! ಪಂಚ ಗುಂಡ್ಗೆ ನೋಡ್ತೀನಿ ಕಣಪ್ಪಾ, 


ಆಹಾ...... ನೋಡಿ ನಮ್ಮ ಸಿವನಾ। 


ಅಲ್ಲಿಗೆ ನಮ್ಮಪ್ಪ ಮಾಯಕಾರ ಮಾದೇವ! ಮೂರು ದುಡ್ಡಿಲ್ಲ! ಅಡಿಕೆ ಇಲ್ಲ! 
ಅವನು ಏನೇನೋ ಗ್ಯಾನ ಮಾಡ್ತಾನೇ ಜಗದೊಡೆಯಾ! 


ಆಹಾ..... ನೋಡಿ ನಮ್ಮ ಸಿವನಾ। 


ನಾ ತಾಯಿ ಉತ್ತರಾಜಮ್ಮನ ಪಾದಾಣೆ! ತಂದೆ ಕಲ್ಯಾಣ ಸೇವಕ ಮೂರ್ತಿ 
ಪಾದಾಣೆ! ಮೂರು ದುಡ್ಡು ಹಾಕಬೇಕು! ಅಡಿಕೆ ಆಗಬೇಕು ಎಲೆಯಾಗ್ಬೇಕು! 


ಪ 
ಪಂಚಾಮೂರ್ತಕ್ಕೆ ಅಂತಾನಲ್ಲೋ! ಮಾದಯ್ಯ 
ಆಹಾ..... ನೋಡಿ ನಮ್ಮ ಸಿವನಾ! 


ಏಳು ಮಲೆ ಕೈಲಾಸಕ್ಕೆ ಹಿಂತಿರುಗಾ ಹೋದರು ಮಾದೇವಾ। ಆವಾಗಲೇ 
ಬೇಡರ ಕಣ್ಣಪ್ಪ! ಕಾರಯ್ಯ ಬಿಲ್ಲಯ್ಯ! ಆಲಂಬಾಡಿ ಬಸವಣ್ಣ! ಒಂಟ್‌ ಜಡೆ ಶೇಷಣ್ಣ 
ಎಲ್ಲಾ ಓಡಿ ಬಂದ್ರು! ಮಹಾದೇವ ಬರ್ತಾ ಇದ್ದಾರೆ! ಮಾದಪ್ಪ ಎಳ್ಳು ಹೊತ್ತಂಡು 
ಬಂದಿರಬಹುದು! ನೋಡಬೇಕಲ್ಲ ಅಂತ ಓಡ್‌ ಬಂದ್ರು! ಬರಿ ಜೋಳ್ಳ ಬಸ್ಮ್ಮ ತುಂಬದೆ! 
ಎಲ್ಲಿ ಗುರುವೆ ಎಳ್ಳು ಅಂದ್ರು! ಅಯ್ಯೋ ಮಕ್ಕಳೆ! ಆ ಬೇವಿನ ಕಾಳಮ್ಮ ನನಗೆ 
ಒಕ್ಸಾದಳ! ಆ ಮುಂಡೇ ಮಗಳು ಆಂಕಾರ ಪಟ್ಟು ಬುಟ್ಟಳು! ದಾಸಯ್ಯನಿಗೆ ಧರ್ಮವಿಲ್ಲ! 
ಭೀಮನಿಗೆ ಭಿಕ್ಷವಿಲ್ಲ! ಕೆಟ್ಟ ಮುಂಡೆ ಮಗಳು! ಆದರೆ ಆ ಜೀವ ಮುಂಡೆ ಮಡಗಬಾರ್ದು 
ಅಂತೇಳಿ! ಬೇಕಾದಷ್ಟು ಧರ್ಮದಲ್ಲಿ ಕೇಳ್ದಿ! ಅವಳು ನನಗೆ ಭಿಕ್ಷೆ ಕೊಡ್ಡೆ ಹೋದಳು! 
ಏಳೇಳದಿನಾಲ್ಕು ಹಟ್ಟಿಯನ್ನು! ನಡೆಯುವವರಿಗೆ ದಾರಿ ಆಗಲಿ ಅಂತ! ಕಟ್ಟ ಕಡೆ 


301 


ಒಳಗ ಅದೇ ರೀತಿಯಾಗಿ ಬೇಯ್ಲಿಬಿಟ್ಟು ಬಂದಿವ್ನಿ! ನಡೆಯಾಕೆ ದಾರಿ ಮಾಡಿಬುಟ್ಟು। 
ಕಾರಯ್ಯ। ಕೋಲ ಮಂಡೆ ಕಾರಯ್ಯ। ಇವಾಗಲಾದ್ರೂ ನೋಡಪ್ಪ! ಈ ನ ನಾಕು ರಾಜ್ಯದಲ್ಲಿ 
ಎಲ್ಲಾದ್ರೂ ಇದ್ರೆ ಬಕ್ತರು! ಗಂಡ ಹೆಂಡರು ಒಂದು ನಿಜ ಇರಬೇಕು! ತರಿಗೆಂಡದಲ್ಲಿ 
ತಳಿಗೆ ಆಗಬೇಕು! ಅಚ್ಚೆಸ್ಳಲ್ಲಿ ಮಜ್ಜನವಾಗಬೇಕು! ಈ ಬ್ಯಾಡ ಗಂಪಣದ ಮಲೆಯೊಳಗೆ! 
ನನ್ನ ಯಾರೂ ಕನಡ "ಮಾದೇವ ಅಂತೇಳಿ! ಮುಟ್ಟಿ ಪೂಜೆ ಮಾಡೋದಿಲ್ಲ! ಈ 

ಬೇಡಗಂಪಣದವರ್ಲೆ ಪೂಜೆ ೆ ನೈವೇದ್ಯ ಗೊತ್ತಿಲ್ಲ! ಮರಾಳೆಣ್ಣೆ ಮಂಡೆಗೊತ್ತಿದ್ದಾರೆ। 
ಉಚ್ಛಕ್ಳೆಣ್ಣೆ ನೆತ್ತಿಗೊತ್ತಿದ್ದಾರೆ! ಕಣ್ಣು ಕಾಣೋದಿಲ್ಲ! ಕಿವಿ ಕೇಳೋದಿಲ್ಲ ಕಂದಾ। ಈ 
ಬರಗನಕ್ಕಿ ಎಡೆ ಉಣ್ಣುವುದಕ್ಕೆ ಸ ಸಾಧ್ಯವಿಲ್ಲ! ಬೂದಿ ಬಾಳೆ ಹಣ್ಣು ನೋಡಿ! ವಾಂತಿ 
ಬರ್ತಾಇದೆ ಕಂದಾ! ನೀನು ದೃಷ್ಟಿ ಇಟ್ಟು ನೋಡಪ್ಪಾ ಕಾರಯ್ಯ! ಗುರುವೇ ಗುರುಪಾದವೇ 
ನಮ್ಮಪ್ಪಾಜಿ। ನಮ್ಮಿಂದ ಸಾದ್ಯವಿಲ್ಲ ಗುರುವೆ! ನಾವು ನೀವು ಬರೋವರ್ಗೆ ಏಳು 
ಮಲೆ ಕೈಲಾಸದಲ್ಲಿ! ಸಂತೋಷವಾಗಿ ಧೂಪ ನೈವೇದ್ಯ ಮಾಡ್ಕಂಡಿರ್ರೀವಿ! ಪೂಜೆಯ 
ವೆ ನೋಡ್‌ಕಂಡು ಬನ್ನಿ ಗುರುವೆ ಅಂದ್ರು! ಆಗಾದ್ರೆ ಕಂದಾ! ನಾನು ಮೈಸೂರು 
ಮೇಲ್‌ ನಾಡ್ಲೋಗ್ತೀನಿ। ಪೂರ್ವ ಬಾಗಕ್ಕೆ ವೋಗೋಣ ಅಂದರೆ! ಬರಿ ತಮಿಳು 
ಜನ ಅವರ ಮಾತು ನನಗೆ ಗೊತ್ತಿಲ್ಲ! ಇನ್ನು ತೆಂಕ್ಲಾಗೋಗೋಣ ಅಂದ್ರೆ! ಅದೂ 
ಕೀಳ್‌ ನಾಡು ನನಗೆ ಗೊತ್ತಿಲ್ಲ ಅವರ ಮಾತು! ಬಡಗ್ಗಾಗೋಗೋಣ ಅಂದ್ರೆ! ಬರಿ 
ರೆಡ್ಡಿಗ್ರು! ಅವರ ಮಾತು ಗೊತ್ತಿಲ್ಲ! ಪಡ್ಲಾಗ್‌ ವೋಗ್ತೀನಿ ಕಣಪ್ಪಾ! ನನ್ನ ಮೈಸೂರು 
£ಲ್‌ ನಾಡ್ನ ನೋಡ್ತೀನಿ” 


ತ 

ದೃಷ್ಟಿ ಮಡಗಿ ನೋಡುವಂತಾ ಕಾಲ್ದಲ್ಲಿ! ಸರಗೂರಲ್ಲಿ! ಸರಗೂರಪ್ಪನ ಮಗ 
ನಿಜಗುಣ। ನಿಜಗುಣ ಮೂಗಯ್ಯ ಅಂದ್ರೆ! ಅವನು ಎಂಗವ್ನಪ್ಪ ಅಂದ್ರೆ! ಅವನು 
ಉಟ್ಟು ಬಟ್ಟೆ ಒಗದಿಲ್ಲ। ತಲೆ ಕೊಳೆ ತೆಗದಿಲ್ಲ! ಹಲ್ಲಿನ ಕಿಂಡೀಗೆಲ್ಲಾ! ಒಂದಿಷ್ಟು ಕಿಟ್ಟ 
ಕಟ್ಟಿತ್ತಂತೆ! ಅಲ್ಲಿಗೆ ಒಂದೊಂದು ನಿಂಬಿಕಾಯಿ ಗಾತ್ರ ಜಿಬರಂತೆ! ಒಂದಿಟ್ಟಿನ ಗಾತ್ರ 
ಮೂಗಲ್ಲಿ ಮುಸುರೆ ಅಂತ। ಅಲ್ಲಿಗೆ ಅವನನ್ನು ನೋಡ್ಬುಟ್ಟು! ಅವನು ಅಷ್ಟು ಕೊಳಕ 
ಆದ್ರೂ! ಮೂಗಯ್ಯ ಅವನು ಇಕ್ಕಿರತಕ್ಕಂಥ ಬಟ್ಟೆ ತಕ್ಕಂಡೋಗಿ! ಬೆಂಕಿಗೆ ಹಾಕಿದ್ರೆ! 
ಬೆಂಕಿಲೂ ಸಹ ಬೇಯೋಲ್ಲ। ಅಂತ ಕೊಳಕು ಮೂಗಯ್ಯ। ಸರಗೂರಪ್ಪನ ಮಗ 
ಮೂಗಯ್ಯ ಆಂತ ಅವನು! ಆ ಮೂಗಯ್ಯನಿಗೆ ಏನಪ್ಪಾ ಆಂದ್ರೆ! ಅಂತ ಕೊಳಕನಾದ್ರೂ! 
ಅವನೆದೆ ಒಳಗೆ! ಪಂಚೈದು ಕಳಸ! ಅವನು ನಮ್ಮಂತ ಶರಣರ ಕಂಡದ್ದೇ ಉಂಟಾದ್ರೆ! 
ಆ ಕಳಸ ಅಂತಕ್ಕಂತಾದ್ದು! ಕಿಲಿಕಿಲಿ ಅಂತ ನಗುತ್ತಲ್ಲಾ ಪರಂಜ್ಯೋತಿ। ಉರಿತದಲ್ಲಾ। 
ಬಾಳ ಸತ್ಯವಂತನಲ್ಲ! ಇವನು ಎಷ್ಟೇ ಕೊಳಕನಾದ್ರೂ। ನಿಜ ಚೆನ್ನಾಗಿದೆ ಅನ್ಸುಟ್ಟು! 
ಆ ನಮ್ಮಪ್ಪಾಜಿ ಮಾದಪ್ಪನವರು! ಅವನನ್ನು ನಾನು ಒಕ್ಕಲು ಪಡಕೊಳ್ಳಬೇಕಲ್ಲಾ! 
ಎಣ್ಣೆ ಮಜ್ಜನಕ್ಕೆ ಅಂತೇಳ್ಸುಟ್ಟು ಅವರು ಸರಗೂರಿಗೆ ಬತ್ತವರೋ। ಸರಣಾರು.....! 


22 


ಶಿ 


[4 


ತ್ತೆ 


302 


ಆಹಾ..... ನೋಡಿ ನಮ್ಮ ಸಿವನಾ। 
ಅಲ್ಲಿಗೆ ಸರಗೂರಿಗೆ ಬಂದ್ಬುಟ್ಟು! ನಮ್ಮಪ್ಪಾಜಿಯವರು!। ಆರು ಮೂರು ಗಳಿಗೆ 
ಆಲೋಚನೆ ಮಾಡಿ ಬಿಟ್ಟು! ಏಕ್‌ದಂ ನಾನು ಈ ಸರಗೂರಪ್ಪನ ಅಟ್ಟಿಗೆ ಹೋಗೋದು 
ಎಂಗೆ ಅನ್ನುಟ್ಟು! ಅಲ್ಲಿಗೆ ಬಂದು ಆಲೋಚನೆ ಮಾಡ್ಬುಟ್ರು! ಸರಗೂರಿನಲ್ಲಿ ನೂರೊಂದು 
ಒಕ್ಕಲು! ಎಲ್ಲ ಇರತಕ್ಕಂತವು! ಮುಡುಕುತೊರೆ ಮಲ್ಲಯ್ಯನ ಒಕ್ಕಲು! ತಿರುಪತಿ 
ವೆಂಕಟರಮಣಸ್ವಾಮಿ ಒಕ್ಕಲು! ಅವರೇ ಬಿಟ್ರೆ ಇನ್ನು ಯಾವ ಒಕ್ಕಲೂ ಅಲ್ಲವಲ್ಲಾ! 
ಇನ್ನು ಅವರಿಬ್ಬರನ್ನೂ ಹಿಡಕೊಂಡು! ನಾನು ಹೋಗಿ! ನಾನು ಅವರ ಬೆಂಬಲ! 
ಹೋಗಿ ನಾನು ಪಡೀಬೇಕು ಅಂತೇಳಿ। ನಮ್ಮಪ್ಪಾಜಿ ಮಾದಪ್ಪನವರು। ಮುಡುಕುತೊರೆಗೆ 
ಹೊಯ್ತವರೆ। ಮಾದೇವಾ! 
ಆಹಾ..... ನೋಡಿ ನಮ್ಮ ಸಿವನಾ। 
ಮಲೆಯೋ ಮಾಯಕಾರ ಬರುವಾ ಚಂದಾವಾ। 
ನೋಡಿ ನಮ್ಮ ಸಿವನಾ। 
ಮುಡುಕು ತೊರೆಗೆ ಹೋಗ್ಬುಟ್ಟು! ಮೂಡಲ ಮುಡುಕು ತೊರೆ ಮಲ್ಲಯ್ಯನ 
ಸಹಾಯ ತಕ್ಕೋಬೇಕು। ಅನ್ನುಟ್ಟು ಓಗಿ! ಮುಡುಕುತೊರೆಗೆ ಹೋಗಿ ನೋಡುವಂತಾ 
ಕಾಲ್ಲಲ್ಲಿ| ಮುಡುಕುತೊರೆ ಮಲ್ಲಪ್ಪ ಏನು ಮಾಡ್ತಾನೆ ಅಂತ ಹೇಳಿದ್ರೆ! ತನ್ನ ಬಂಡಾರ 
ಪೆಟ್ಟಿ ಬಲಗೈಲಿ ಹಿಡ್ಕಂಡು! ಪಾರ್ವತೀನ ತೊಡೆ ಮ್ಯಾಲೆ ಕೂಡಿಸಿಕೊಂಡು! ಬಂಡಾರ 
ಸೇವೆ ಮಾಡ್ತಾ ಇದ್ರಂತೆ! ಒಹೋ..... ಒಳ್ಳೆ ವೇಳ್ಗೆ ಬನ್ಸುಟ್ನಲ್ಲಾ। ನಾನು ಈ ವ್ಯಾಳೇಲಿ 
ಕೂಗಿದ್ದೇ ಉಂಟಾದ್ರೆ! ಎಲ್ಲಿ ರೇಗಾಡ್ತಾರೋ ಅನ್ನುಟ್ಟು! ಈಚೆ ಬಾಕಲಲ್ಲಿ ನಿಂತ್ಯಂಡು! 
ಎಂತ ಮಾತ್ಮಾಡ್ತಾರೆ ಅಂತ ಹೇಳಿದ್ರೆ! ನಿನಗೆ ಸರಣಾರ್ತಿ ಕಣಪ್ಪಾ ಮಲ್ಲಣ್ಣಾ! 
ಆಹಾ...... ನೋಡಿ ನಮ್ಮ ಸಿವನಾ!। 
ಶರಣಾರ್ಶಿ ಕಣಯ್ಯಾ ಮಲ್ಲಣ್ಣ ಅಂತೇಳ್ಪುಟ್ಟು! ಬಾಗಿಲಲ್ಲಿ ನಿಂತ್ಯಂಡು। ಬಂಡಾರ 
ಸೇವೆ ಮಾಡೋದು ಬಿಟ್ಟುಟ್ಟು! ಮೂರು ಚೋಟುದ್ದನಿಂತಿದ್ರು! ಅದನ್ನು ನೋಡ್ಬುಟ್ಟು! 
ಈಚೆಗೆ ಬನ್ಪುಟ್ಟು! ಏನಪ್ಪಾ ಅಂದ! ಏನು ಇಲ್ಲ ಮಲ್ಲಣ್ಣಾ! ನೀವು ಸರಗೂರಲ್ಲಿ 
ನೂದೊಂದು ಒಕ್ಕಲು ಮಾಡ್ಕಂಡಿದ್ದರಿ! ನೀವು ವೆಂಕಟರಮಣಸ್ವಾಮಿ ಮಾಡ್ಕಂಡಿದ್ದರಿ! 
ನಾನು ಹೋಗಿ ಮೂಡಲ ಮಲೆ ಕೈಲಾಸದಲ್ಲಿ! ಜಾಗ ಒಳ್ಳೇದು ಅಂತೇಳ್ಬುಟ್ಟು! 
ನಾನು ಅಲ್ಲಿ ಒಡೆದು ಮಾಡುಬಿಟ್ಟಿನ್ನಿ ಕಣಯ್ಯಾ! ಅಲ್ಲಿ ನನಗೆ ಕಾಸಿನ ಧೂಪ 
ಹಾಕೋವ್ರಿಲ್ಲಾ] ಕರವೆತ್ತಿ ಕೈ ಮುಗಿಯೋರಿಲ್ಲ! ಮಹದೇವ ಅನ್ನುವವರೇ ಮೊದಲಿಲ್ಲ! 
ಇದು ಇನ್ನೊಂದು ಮಾತೇಳ್ಲೀನಿ ಕೇಳು ಮಲ್ಲಣ್ಣ! ತಿಂಗಳಿಗೊಂದು ಸಾರಿ ತುಂಬಿದ 
ಅಮಾವಾಸ್ಯೆ ದಿವಸ! ಸಿವರಾತ್ರಿ ದಿವಸ ನನಗೆ! ಎಣ್ಣೆ ಮಜ್ಜನವಾಗಬೇಕು! ಅದಕ್ಕಾಗಿ! 


303 


ಆ 


ಎಣ್ಣೆ ಮಜ್ಜನ ಮಾಡಿಸ್ಕೊಳ್ಳಕ್ಕಾಗಿ। ನನಗೆ ಸೋಮವಾರದ ಒಕ್ಕಲು ಪಡ್ಕೊಬೇಕು। 
ಎಲ್ಲಿ ಪಡ್ಕೋಬೇಕಪ್ಪಾ ಅಂದ್ರೆ! ಹೇಳ್ತೀನಿ ಕೇಳು ಮಲ್ಲಣ್ಣ! ಈ ಸರಗೂದಲ್ಲಿ ನಿಮಗೆ 
ನೂರೊಂದು ಒಕ್ಕಲು! ಅದೆಲ್ಲಾ ನೂರು ಒಕ್ಕಲು ನೀವು ಒಬ್ಬರೇ ಮಡಿಕಂಬುಡಿ 
ಆದರೆ ಕೊನೆ ಒಳಗೆ! ಹುಲ್ಲು ಜೋಪಡಿ ಹಾಕ್ಕಂಡಿದ್ದಾರಲ್ಲಾ! ಕೊಳಕ ಮೂಗಯ್ಯ! 
ಅವನನ್ನು ಒಂದು ಒಕ್ಕಲು ಮಾಡಿಕೊಟ್ರೆ! ಮಲ್ಲಣ್ಣಾ ಅಯ್ಯಾ ನಿನ್ನಂತ ಮಲ್ಲಣ್ಣ 


ನನಗಿಲ್ಲ! 
ಬ್ಲ 


G 


ಆಹಾ..... ನೋಡಿ ನಮ್ಮ ಸಿವನಾ। 


ಆವಾಗ ಹೇಳುವಂತ ಮಾತನ್ನು ಕೇಳಿಕೊಂಡು ಮಲ್ಲಣ್ಣನವರು ಏನು ಹೇಳ್ತಾರೆ | 
ಆಯ್ಯೋ ಮಹದೇವ ನನ್ನೊಬ್ಬನದೇ ಅಲ್ಲಯ್ಯ! ಆದು ವೆಂಕಟರಮಣಸ್ವಾಮಿ ಕೇಳಬೇಕು 
ಅನ್ಬುಟ್ರು! ಪರ್ವಾ ಇಲ್ಲ ನಡೆಯಪ್ಪಾ ಅಲ್ಲೂ ಹೋಗೋಣ ಅಂತ ಹೇಳ್ಬುಟ್ರು ಆಗ 
ಮುಡುಕುತೊರೆ ಮಲ್ಲಣ್ಣ ಮಾದಪ್ಪ ಇಬ್ಬರೂ ಸೇರಿಕೊಂಡು! ಅಲ್ಲಿಗೆ ಅವರು ಇಬ್ಬರೂ 
ವೈಕುಂಟಕ್ಕೆ ಬತ್ತವರೇ ಮಾದೇವಾ। 
ಆಹಾ..... ನೋಡಿ ನಮ್ಮ ಸಿವನಾ। 


ವೈಕುಂಟಕ್ಕೆ ಬಂದು। ಇಬ್ಬರೂ ಬಾಗಿಲಲ್ಲಿ ನಿಂತ್ಕಂಡಂತಾ ಕಾಲ್ದಲ್ಲಿ ತಿರುಪತಿ 
ವೆಂಕಟರಮಣಸ್ವಾಮಿ ಆಗಿರತಕ್ಕಂತವರು। ಏನು ಮಾಡ್ತಾರೆ ಅಂದ್ರೆ! ನಾಮದ ಪೆಟ್ಟಿ 
ಎಡಕೈಮೇಲೆ ಮಡಿಕ್ಕಂಡು! ಅಲ್ಲಿ ಲಕ್ಷ್ಮಿ ದೇವಿನ ತೊಡೆಮ್ಯಾಲೆ ಕುಂಡಸ್ಕಂಡು! 
ನಾಮದ ಸೇವೆ ಮಾಡ್ತಾ ಇದ್ದರಂತೆ। ಅಲ್ಲಿಗೂ ಒಳ್ಳೆ ವ್ಯಾಳೆಗೆ ವೋದೆ! ಇಲ್ಲಿಗೂ 
ಒಳ್ಳೇ ವ್ಯಾಳೆಯಲಿ ಬನ್ನುಟ್ನಲ್ಲ ಅಂತ। ಈವಾಗ ನಾನು ಏನಾದ್ರೂ ಕರದದ್ದೇ ಉಂಟಾದ್ರೆ! 
ಬಾಳ ರೇಗ್ಬುಡ್ತಾರಲ್ಲ ಅರತೇಳ್ಪುಟ್ಟು! ಅಲ್ಲಿಗೆ ನಮ್ಮ ್ಮಪ್ಪಾಜಿಯವರು। ಅಲ್ಲಿ ಮಲ್ಲಣ್ಣನ್ನ 
ನಿಲ್ಲಿಸ್ಬುಟ್ಟು। ಏನು ಮಾಡ್ತಾರೆ ಅಂತೇಳಿ ನಿನಗೆ ಸರಣಾರ್ತಿ ಕಣಪ್ಪಾ ಮಲ್ಲಯ್ಯ! 


ಆಹಾ...... ನೋಡಿ ನಮ್ಮ ಸಿವನಾ। 


ಯಾವಾಗ ಸರಣಾರ್ತಿ ಅನ್ನುಟ್ರೋ। ಅಲ್ಲಿಗೆ ವೆ ೦ಕಟರಮಣಸ್ವಾಮಿ ನೋಡ್ಟುಟ್ರು! 
ಇದೇನು ಅಂತ ಬಂದು। ಬಗ್ಗಿ ನೋಡಿದಂತ ಕಾಲದಲ್ಲಿ! ಈ ಕಡೆ ಮುಡುಕುತೊರೆ 
ಮಲ್ಲಣ್ಣ। ಇಲ್ಲಿ ಮೂರು ಚೋಟುದ್ದ ನಿಂತವರೇ। ಮಾಯಕ್ಕಾರ ಮಾದಪ್ಪ! ಅಲ್ಲಿಗೆ 
ನೋಡುುಟ್ಟು! ಏನಪ್ಪಾ ಇಷ್ಟೊತ್ತಿನಲ್ಲಿ ಬಂದದ್ದು! ಏನು ಕಾರಣ: ಅಂತ ಕೇಳಿದ! 
ವೆಂಕಟರಮಣ ಸ್ವಾಮಿಯವರು ಆಗ ಮಲ್ಲಣ್ಣ ಹೇಳುವಂತ ಕಾಲದಲ್ಲಿ! ಇದೋ 
ಇವರು ಬಂದು! ನನ್ನತ್ರ ಇಂತದ್ದ ಕೇಳಿದ್ರು! ಇದೋ ನಿನ್ನತ್ರ ಕರಕೊಂಡು ಬಂದೆ 
ಅಂದ್ರಂತೆ! ಆಗ ವೆಂಕಟರಮಣ ಸ್ವಾಮಿ। ಮಲ್ಲಣ್ಣ ಇಬ್ಬರೂ! ಕಣ್ಣು ಕಣ್ಣು 


304 


ಮಿಟಕಿಸಿಕೊಂಡು! ಏನು ಹೇಳ್ತಾರೆ ಅಂತ ಹೇಳ್ಬುಟ್ರೆ! ಆಯ್ಯಾ ಹೇಳ್ತೀನಿ ಕೇಳಯ್ಯಾ! 
ನೂರೊಂದು ಒಕ್ಕಲಿನಲ್ಲಿ ನೂರು ಒಕ್ಕಲನ್ನೇ ಬೇಕಾದ್ರೆ ನೀನು ಮಾಡ್ಕೋ! ನಾನು 
ಇಕ್ಕ ಮನೆ ತೋರಿಸ್ಟೀನಿ! ಅಂತೇಳ್ಬುಟ್ರು ವಂಕಟರಮಣಸ್ವಾಮಿ ಮುಡುಕುತೊರೆ 
ಮಲ್ಲಯ್ಯ ಇಬ್ಬರೂ ಸೇರಿಕೊಂಡು! ನೋಡಪ್ಪ ನಾವು ಊಟ ಮಾಡೋ ಮನೆ 
ನಾನು ತೋರಿಸ್ತೀವಿ! ಊಟ ಮಾಡಿದ್ರೆ ಮಾಡಬಹುದು! ಬಿಟ್ರೆ ಬಿಡಬಹುದು 
ಅನ್ನುಟ್ರಂತೆ! ಆಗ ನಮ್ಮಪ್ಪಾಜಿ ಮಾಯಕ್ಕಾರ ಮರಿದೇವು! ನೀವು ತೋರಪ್ಪಾ ನನ್ನ 
ಸಕ್ತಿ ಇದ್ರೆ ಮಾಡ್ತೀನಿ! ಇಲ್ಲದಿದ್ರೆ ಬಟ್ಟುಟ್ಟು ಬರ್ತೀನಿ ಅನ್ಬುಟ್ರು! ಆಗ ನಡೆಯಪ್ಪಾ 
ಅಂತ ಹೇಳ್ಬುಟ್ಟು! ಮುಡುಕುತೊರೆ ಮಲ್ಲಣ್ಣ ವೆಂಕಟಸ್ವಾಮಿ ಇಬ್ಬರೂ ಸೇರಿಕೊಂಡು! 
ಈ ನಮ್ಮಪ್ಪಾಜಿ ಮಾದಪ್ಪನವರನ್ನು! ಸರಗೂರಿನಲ್ಲಿ ಸೋಮವಾರದ ಒಕ್ಕಲನ್ನು 
ಪಡೆಯುವುದಕ್ಕೋಸ್ಕರವಾಗಿ ಅವರು ಸರಗೂರಿಗೆ ಬತ್ತವರೇ। ಸರಣಾರು!” 

ಮಲೆಯ ಮಾದೇವ ಬರುವ ಚಂದವಾ॥ 

ನೋಡಿ ನಮ್ಮ ಶಿವನಾ! 


ಮಾಯ್ಕಾರ ಗಂಡ ನಮ್ಮಪ್ಪಾಜಿ ಮಲೆ ಮಾದೇಶ್ವರ ನಾಲಕ್ಕು ಪಾದ್ದ ಜೋಳಿಗೆ 


ಜೀ 

ಮುಂಗೈಲಿ ಮಡೀಕೊಂಡು! ಚಿನ್ನದ ಕಂಸಾಳೆ ಲಾದ ಮಾಡ್ಕೊಂಡು 

ಸರಗೂರ ಹಟ್ಟೀಗೆ ಬಿಕ್ಷುಕೋಯ್ತಾರೆ ಮಾದೇವ। 

ನೋಡಿ ನಮ್ಮ ಶಿವನಾ। 

ಭಿಕ್ಷೇ ಭಿಕ್ಷ ನನಕಂದ। 

ಆತಿ ಸಂಕಯ್ಯನ ಭಿಕ್ಷಾ! 

ಕುಂತೂರು ಪುಟ್ಟುಸ್ಥಾಮಿಯವರ ಭಿಕ್ಷಾ! 

ಬಂದಿರುವಾತನ ಭಿಕ್ಷಾ” ಅಂತ್ಲೇಳಿ 

ಮೋಕೋಪ್ನಲ್ಲಿ ಭಿಕ್ಷಾ ಸಾರುದ್ರು" 

ತುಂಬಿದ ಸೋಮವಾರದ ದಿವಸ ಹೋಗಿ! ಬಿಕ್ಷೆ ಸಾರುವಂತ ಕಾಲದಲ್ಲಿ! ಆ 

ಸರಗೂರಪ್ಪನ ಹೆಂಡ್ತಿ! ಸಿವಸರಣೆ ಗೌರವ್ವ ಅಂತಕ್ಕಂತವಳು ನೋಡ್ಬುಟ್ಟು। ಈಚೆಗೆ 
ಬಂದು ಬಗ್ಗಿ ನೋಡ್ಬುಟ್ಟು। ಮೊನ್ನೆ ತಾನೆ ಸೋಮವಾರದ ದಿನ। ನಮ್ಮಪ್ಪನ ಮನೆ 
ದೇವರು ಬಂದು ಶಕ್ಕಂಡೋದ್ರು। ಆಚೆ ಮೊನ್ನೆ ಶುಕ್ರವಾರದ ದಿನ। ನಮ್ಮಪ್ಪನ ಮನೆ 
ದೇವರು ತಕ್ಕಂಡು ಹೋದ್ರಲ್ಲಾ! ಈವತ್ತು ಯಾರು ಸೋಮವಾರದ ದಿನ ಬಂದವ್ರೆ 
ಅನ್ಬುಟ್ಟು! ಯಾರಾದ್ರೇನು ನೋಡ್ಬೇಕು ಅನ್ನುಟ್ಟು! ಸಿವಸರಣೆ ಗೌರವ್ವ ತಲೆ ತುಂಬಾ 
ಸೆರಗಾಕ್ಕಂಡು! ಬಗ್ಗಿ ನೋಡುವಂತ ಕಾಲದಲ್ಲಿ ಮುಡುಕುತೊರೆ ಮಲ್ಲಣ್ಣ ಮಧ್ಯೆ 
ನಿಂತಿರುವವರು ಮಾಯಕಾರ ಮಾದಪ್ಪ! ಆಕಡೆ ವೆಂಕಟರಮಣಸ್ವಾಮಿ! ಯಾರಾದ್ರೇನು? 


305 


ನಮ್ಮನೆ ದೇವು! ನನ್ನ ಗಂಡನ ಮನೆ ದೇವರು ಬಂದಿರುವಾಗ! ನಾ ಕ್ವಾರಣ್ಯ 
ಕೊಡತಕ್ಕಂತದ್ದು। ಸತ್ಯ ಅನ್ನುಟ್ಟು ಸಿವಸರಣೆ ಗೌರವ್ವೆ ಅಂತಕ್ಕಂತವಳು। ತಲೆ ತುಂಬ 
ಸೆರಗೊದ್ಗಂಬುಟ್ಟು! ಕೈಕಾಲು ತೊಳಕೊಂಡು! ಹಣೆಗೆ ಅಕ್ಷತೆ ಇಕ್ಕಂಬುಟ್ಟು! ಕುಂಕುಮ 
ಇಕ್ಕಂಬನ್ನುಟ್ಟು! ಅಲ್ಲಿಗೆ ಜೋಳ ರಾಗಿ ತುಂಬೃಂಬುಟ್ಟು। ಅಲ್ಲಿಗೆ ಸಿವ ಸರಣೆ ಗೌರವ್ವ! 
ಕಾಸಿನ ದೂಪ ಹಾಕ್ಕಂಬುಟ್ಟು! ಸಿವಸರಣೆ ಗೌರವ್ವೆ ಅಲ್ಲಿ! ಕ್ವಾರಣ್ಯ ತತ್ತವಳೇ 
ಗೌರವ್ವ! 
ಆಹಾ..... ನೋಡಿ ನಮ್ಮ ಸಿವನಾ! 
ಮಲೆಯೋ ಬೆಳ್ಳಿ ವಾಹನ ಬರುವ ಚಂದಾವಾ। 
ನೋಡಿ ನಮ್ಮ ಸಿವನಾ। 
ಯಾವಾಗ ಶಿವಸರಣೆ ಗೌರವ್ವ! ಬಿಕ್ಷೆ ತಕ್ಕಂಡು ಬಂದು ಬುಟ್ಟು ಮೊರದಲ್ಲಿ! 
ಆಗ ನೋಡ್ಬುಟ್ಟು। ಗೌರವ್ಹನಿಗೆ ನಮ್ಮಪ್ಪಾಜಿ ಮಾದಪ್ಪನವರು! ಏನು ಹೇಳ್ತಾರೆ ಅಂತ 
ಹೇಳಿದ್ರೆ! ಏನಪ್ಪಾ ಮಲ್ಲಣ್ಣಾ! ನೀವು ಇಷ್ಟು ದಿನ! ಬಿಕ್ಸಕ್ಕೆ ಬತ್ತಿದ್ರಲ್ಲಾ! ಈ ಸರಗೂರು 
ಅಂತಕ್ಕಂತಾದ್ದು ಎಷ್ಟು ಚೆನ್ನಾಗಿದೆ ಕಣಯ್ಯಾ! ಈ ಸರಗೂರನ್ನು ನೀವ್ಯಾರು ಪತ್ರೆ 
ಕಟ್ಟಿಲ್ಲ ಅನ್ಬುಟ್ಟು! ಶಿವ ಶರಣೆ ಗೌರವ್ವ ಮೊರ ಹಿಡ್ಕಂಡು! ಹಂಗೆ ನಿಂತಿದ್ದಾಳಂತೆ। 
ಆಗ ನಮ್ಮಪ್ಪಾಜಿಯವರು! ಆ ವೆಂಕಟರಮಣ ಸ್ಥಾಮಿಗೂ ಮಲ್ಲಣ್ಣನಿಗೂ ಏನು 
ಹೇಳ್ತಾರೆ! ಈ ಸರಗೂರು ಅಂತಕ್ಕಂತಾದ್ದು। ಇಷ್ಟು ಚೆನ್ನಾಗಿರೋ ಊರಿಗೆ ನೀವು 
ಸರಗೂರು ಅಂತ್ಲೇ ಮಾಡಿದ್ದಿರಲ್ಲಾ! ಒಂದು ಪದ್ಯ ಕಟ್ಟ ಬಾರದ ಅಂದ್ರಂತೆ! ಏನಪ್ಪಾ 
ಪದ್ಯ ಕಟ್ಟೇಕು ಅಂದ್ರೆ! ಹೇಳ್ತೀನಿ ಕೇಳ್ರಯ್ಯಾ ಅನ್ಚುಟ್ಟು! ಅಲ್ಲಿ ಆ ಸರಗೂರಿಗೆ ಏನಂತ 
ಪದ್ಯ ಕಟ್ಟಿದರು ನಮ್ಮಪ್ಪಾಜಿಯವರು। ಈ ರಾಮವ್ವೈೆಗೂ ಸೇರಬೇಕು ಅಂತ ಅದಕ್ಕಾಗಿ 
ಒಂದು ಪದ್ಕ ಹೇಗೆ ಕಟ್ಟಾರೆ ಅಂದ್ರೆ- 
ಸರಗೂರು ಚಂದಾ। ಸರದ ಮಲ್ಲಿಗೆ ಚಂದ। 
ಕರೆವೆಮ್ಮೆ ಹಾಲು ನೊರೆ ಚಂದಾ। ಕರೆವೆಮ್ಮೆ ಹಾಲು ನೊರೆ 
ಚಂದಾ ಗೌರಮ್ಮ ನಿನ್ನ ಕೊರಳಲ್ಲಿರುವ ಸಣ್ಣ ರುದ್ರಾಕ್ಷಿ ಸರ ಚಂದ॥ 
ಛ್ಲಂ..... ನೋಡಿ ನಮ್ಮ ಸಿವನಾ॥। 
ತಕ್ಕಳಿ ಸ್ವಾಮಿ ಬಿಕ್ಸವ ಅಂತೇಳಿದ್ದು। ಯಾರು ಗೌರವ್ವ। ಆಗ ಮುಡುಕುತೊರೆ 
ಮಲ್ಲಣ್ಣ ಏನು ಹೇಳ್ತಾರೆ! ಅಲ್ಲವ್ವಾ ಮೊನ್ನೆ ತಾನೇ ಬಂದು ಕ್ವಾರಣ್ಯ ತಕ್ಕಂಡು 
ಹೋಗಲಿಲ್ಲವಾ ಅನ್ಸುಟ್ರು! ಸರಿ ಹಾಗಿದ್ರೆ ನೀವು ತೆಗೆದುಕೊಳ್ಳಿ ಸ್ವಾಮಿ ಅಂದ್ಲು 
ವೆಂಕಟರಮಣ ಸ್ವಾಮಿಗೆ! ಆಗ ವೆಂಕಟರಮಣಸ್ವಾಮಿ ಏನು ಹೇಳ್ತಾರೆ! ಮೊನ್ನೆ ಶನಿವಾರ 
ಬಂದು! ನಾನು ಕ್ಲಾರಣ್ಯ ತಕ್ಕಂಡು ಹೋಗಲಿಲ್ಲವವ್ವಾ ಅನ್ನುಟ್ರು! ನೀವಿಬ್ರೂ ತಕ್ಕಳ್ಳೆ 
ಇದ್ಮಾಲೆ! ಮತ್ತೇಕೆ ನನ್ನ ಅಟ್ಟಿ ಬಾಗಿಲಿಗೆ ಬಂದ್ರಿ ಆನ್ಬುಟ್ಲು! ಆಗ ಏನೇಳ್ತಾರೆ! 


306 


ಇಬ್ಬರೂ ಸೇರಿಕೊಂಡು ಹೇಳ್ವೀರಿ ಕೇಳವ್ಹಾ! ಇಗೋ ನಮ್ಮಿಬ್ಬರ ಮದ್ಯದಲ್ಲಿ 
ನಿಂತಿರತಕ್ಕಂತದ್ದು! ಸೋಮವಾರದ ಗುಡ್ಡಯ್ಯ! ಈವಾಗ ಸೋಮವಾರದ ಗುಡ್ಡಯ್ಯ 
ಬಂದವ್ನೆ! ಅವನಿಗೆ ಕ್ವಾರಣ್ಯ ಕೊಡವ್ವಾ ಅಂತೇಳ್ವುಟ್ಟು! ಆಗ ಸಿವಸರಣೆ ಗೌರವ್ವನಿಗೆ 
ಬಾಳ ಕ್ವಾಪ ಬನ್ನುಡ್ತು! ಏನು ಸ್ವಾಮಿ ಇಂತ ಮಾತೇಳಿದ್ದೀರಲ್ಲಾ! ನ | ನನ್ನ ಗಂಡನ ಮನೆ 
ದೇವರು। ನಮ್ಮಪ್ಪನ ಮನೆ ದೇವರು! ಎರಡು ಒಕ್ಕಲು ಬಿಟ್ಟು ಬಿಟ್ರೆ! ಸೋಮವಾರದ 
ದಿನ ನನ್ನ ಸಿರಾನಾ ತೆಗೆದು ಮಡಗಿದ್ರೂ ಆಗೋಲ್ಲ ಅನ್ಸುಟ್ಟಂತೆ! ಆವಾಗಲೀಗ 
ಮುಡುಕುತೊರೆ ಮಲ್ಲಣ್ಣ! ವೆಂಕಟರಮಣ ಸ್ವಾಮಿ। ಇಬ್ಬರೂ ಸೇರಿಕೊಂಡು! ಏನಪ್ಪಾ 
ಮಹದೇವ ಇದೋ ನಾವು ಇಕ್ಕೋ ಮನೆ ತೋರಿದ್ದೀವಿ! ಊಟ ಮಾಡಿದ್ರೆ ಮಾಡು! 
ಬಿಟ್ರೆ ಬಿಡು! ಅನ್ನುಟ್ಟು ಅವರಿಬ್ಬರೂ ಹೇಳಿಬುಟ್ಟು! ಅವರಿಬ್ರೂ ಹೊರಟೋಗ್ಬುಟ್ಟುಃ 
ನಾನೇನು ಬಿಕ್ಸ ಅಂತ ಬಂದಿಲ್ಲವ್ವ! ನಾನು ಏಳು ಮಲೆ ಕೈಲಾಸದಲ್ಲಿ sie: 
ಕಂದವ್ಹಾ! ಅದಕ್ಕಾಗಿ ನಿಮ್ಮ ಮನೆ ಮೇಲೆ ಮನಸು ಬಂದುಬಿಡ್ತು! ಅಲ್ಲಿಗೆ ವರ್ಸ 
ಒಂದಾವರ್ತಿ! ತುಂಬಿದ ಅಮಾವಾಸ್ಯೆ ದಿವಸ! ಸಿವರಾತ್ರಿ ದಿವಸ! ನಿನ್ನ ಮಗನ ಕೈಲಸ 
ನಾನು ಎಣ್ಣ ಮಜ್ಜನ ತಕ್ಕ ಬೇಕು ಅಂತೇಳ್ಬುಟ್ಟು। ಕಂದವ್ಹಾ! ನಿಮ್ಮ ಮೇಲೆ ಬಾಳ 
ಪ್ರೀತಿ ಬಂದಿದೆ! ಆದ್ದರಿಂದ ನಿಮ್ಮಟ್ಟಿಗೆ ಬಿಕ್ಸೆಗೆ ಬಂದೆ ತಾಯವ್ವ! ಕ್ವಾರಣ್ಯ ನೀಡು 
ಅಂತವರೇ। ಮಾದೇವಾ। 

ಆಹಾ..... ನೋಡಿ ನಮ್ಮ ಸಿವನಾ! 

ಕೇಳು ಕೇಳಪ್ಪಾ ಮಾದೇವಾ 

ಲಿಂಗಾವ ಕಟ್ಟಿದರೆ ಜಂಗನ್ನು ಧರಿಸಿದರೆ ತಂದನ್ನು ತಾನೋ! 

ಲಿಂಗವಂತರ ಮಗನಯ್ಯೋ ತಂದನ್ನ ತಾನ! 

ತಂದನ್ನ ತಾನು ತಾನು ತಂದೇನಾ, ತಂದನ್ನು ತಾನು 

ಸಿವ ತಂದನ್ನ ತಾನ ತಾನೆಂದೆ ನಾನು, ತಂದೆನ್ನೆ ತಾನು! 


ಆದರೆ ಗುರುವೆ ಗುರು ತಂದೆಯೇ। ಏನಪ್ಪಾ ಲಿಂಗ ಕಟ್ಟಿದ್ದೀರಿ! ಜಂಗು ಧರಿಸಿದ್ದೀರಿ 
ಲಿಂಗವಂತರ ಮಗನಾಗೇ ಕಾಣ್ತಾ ಇದ್ದೀಯಲ್ಲಪ್ಪಾ! ಪರಮಾತ್ಮ ಆದರೆ ನನ್ನ ಮನೆ 
ಅತ್ರ ಬಂದು! ದಾನವನ್ನು ಸಾರ್ತಾ ಇದ್ದಿ! 

ಉಪ್ಪನ್ನು ಮಾರುವರು! ಸೊಪ್ಪನ್ನೇ ಬೆಳೆಯುವರು! ತಂದನ್ನು ತಾನ! ಗುರುವೆ 
ಊರೂರು ಸುತ್ತ ಮಾರುತ್ತ ಬರುವ "ಗುರುವೆ! ತಂದನ್ನ ತಾನೆ! ಏನಪ್ಪಾ ಉಪ್ಪ 
ಮಾರುವವರು। ಸೊಪ್ಪು ಬೆಳೆಯುವವರು! 

ಊರೂರು ಒತ್ತು ಮಾರುವಂತ! ಜಾತಿ ಒಳಗೆ ಉಪ್ಪಾಲಿಗರು ಕಣಪ್ಪಾ! ನನ್ನ 
ಮನೆ ಹತ್ತಿರ ಬಂದು! ದಾನವನ್ನು ಸಾರ್ತಾ ಇದ್ದಿ ಎಂಬುದಾಗಿ ಕೇಳಿದರು! ಸಿವಶರಣೆ 
ಆಡ್ಲಿದಂತಾ ಮಾತು ಕೇಳಿಕೊಂಡು! ಮಲೆ ಮಾದೇಶ್ವರ ಯಾವ ರೀತಿ ಹೇಳತಾ 


307 


ಅವರೆ ಆಂದರೆ! ಕೇಳು ಕೇಳು ನನ ಕಂದ! ಹೆಣ್ಣು ಮಗಳೇ। ಜಾತಿ ಕೇಳಿಲ್ಲ ಕು 
ಕೇಳಿಲ್ಲ ಕಣಮ್ಮಾ! ಜಗತ್ತಿನಲ್ಲಿ ಹೆಣ್ಣೊಂದು ಜಾತಿ! ಗಂಡೊಂದು ಜಾತಿ ಕಣ 
ನನ್ನ ಕಂದ ಹೆಣ್ಣು ಮಗಳೇ ಯಾತಕ್ಕಾಗಿ ನಾನು ನಿನ್ನ ಮನೆ ಹತ್ತಿರ! ದಾನ 
ಸಾರ್ತಾ ಇದ್ದೀನಿ ಅಂದ್ರೆ! ನಾನು ಇಂದೇ ಕೊಯಮತ್ತೂರು ನಾಡಿಗೆ ಹೋಗ್ಯ 
ಕೊಂಗ ಮಕ್ಕಳು ತಂದು! ತಮ್ಮಡಿತನಕ್ಕೆ ಮಾಡಿಕೊಳ್ಳಲಾಗಿ! ಮೂಡ ಭಕ್ತಿಯಿಂದ 
ಪೂಜೆ ಮಾಡಿ! ಮರಳಣ್ಣೆ ಮಂಡಗೊತ್ತಿದ್ರು! ಉಚ್ಚಕ್ಕೆಣ್ಣ ಕುಡಿಸಿದ್ರೂ ಬಿದರಕ್ಕಿ ಆನ್ರ 
ತಳಿಗೆ ಮಾಡಿ ಎಡೆ ಬಡಿಸಿದ್ರು! ಕಾಡು ಬಾಳೆಹಣ್ಣು ಮುರಿದು ಪೂಜೆ ಮಾಡಿದು! 
ಕಾಡು ದೂಪ ಹಾಕಿ ಕೈಮುಗದ್ರು! ಕೊಂಗಮತ್ತು ಬಾರಿ ಗನವಾಗ್ಗಿಟ್ಟಿದೆ! 
ಮೇಲಕ್ಕೇಳಕ್ಕಾಗೊಲ್ಲ! ಎದ್ದರೆ ಕೂತಕ್ಕಾಗೋಲ್ಲ! ಈ ರೀತಿಯಾಗ್ಬುಟ್ಟಿದೆ! ನನ್ನ ಕಂದ 
ಹೆಣ್ಣು ಮಗಳೇ ನಿನ್ನ ಗಂಡ ಸರಣ ಮೂಗಪ್ಪನವರು। ನನ್ನ ಮೂಡಲ ಮಲೆ ಕೈಲಾಸಕ್ಕೆ 
ಬಂದು! ಆದರೆ ಗುರುವೆ ಗುರು ತಂದೆಯೆ। ಅಂಗೈಲಿ ಎಳ್ಳು ಗೋರಿಕೊಂಡು। ಒನಕೇಲಿ 
ಕುಟ್ಟಕ್ಕಿಲ್ಲ! ಒರಳಿನಲ್ಲಿ ಆಡಿಸಕ್ಕಿಲ್ಲಾ! ಅಂಗೈನಲ್ಲಿ ಎಳ್ಳು ಮಾಡಿಕೊಂಡು ಮಂಡಿ ಸಂದಿನಸ್ಲಿ 
ಮೂರು ಸುತ್ತು ಗರಗರನೆ ಸುತ್ತು ಬುಟ್ಟು! ನನ್ನ ಬೋಳು ಮಂಡೆಮ್ಕಾಲೆ! ಮೂರು 
ಚೊಟ್ಟು ಎಣ್ಣೆ 2 ಮಜ್ಜನ ಮಾಡಿದರೆ! ನನಗೆ ಹಿಡಿದಿರುವಂತ ಹುಚ್ಚು ಬೆಪ್ಪ ಬಿಡುಗಡೆ 
ಎಂದಾನಲ್ಲೋ ಮೂಡಲ ಮಲೆಯ ಮಾದೇವಾ। 

ಆಹಾ.... ಕ್ವಾರಣ್ಯಗಳ ನೀಡಮ್ಮಾ 

ಮಾದೇವ ಲಿಂಗನಿಗೆ, 

ಕೋಲು ಮಂಡೆ ಜಂಗಮರು ಕ್ವಾರಣ್ಯಕ್ಕೆ 

ಬಂದು ಸಾರವರೇ 

ಆಹಾ..... ಕ್ಹಾರಣ್ಯ ನೀಡಮ್ಮಾ ಮಾದೇವ ಲಿಂಗನಿಗೆ 













ಸಿವಶರಣೆ ರಾಮಪ್ಪನವರು! ಯಾ ರೀತಿಯಾಗಿ ಹೇಳ್ತಾವ್ರಂದ್ರೆ! ಗುರುವೇ ಗುರು 
ತಂದೆಯೇ ಕೇಳಪ್ಪಾ! ನನ್ನ ಗಂಡ ಮೂಗಪ್ಪನವರು। ಇಲ್ಲಿಗೆ ಒಂದು ಯೋಜನೆ 
ಆಗ್ರದೆ ಕಣಪ್ಪಾ! ಉಪ್ಪಿನ ಗಟದಲ್ಲಿ ಉಪ್ಪಿನ: ವ್ಯಾಪಾರ ಮಾಡಿಕೊಂಡು! ಅಲ್ಲವ್ರೆ 
ಕಣಪ್ಪಾ ಇಲ್ಲಿಲ್ಲ ನಾನು ಯಾವ ರೀತಿಯಾಗಿ ಮತ್ಕಾರನ್ನ ಕಳುಹಲಪ್ಪಾ ಅಂ ದ್ದ | 


ಹ 


ಸರಗೂರಯ್ಯನ ಮಠಕ್ಕೆ ದೃಷ್ಟಿ ಮಡಗಿದರು! ಅರಗಣ್ಣು ಕಿರುಗಣ್ಣು ಬಿಟ್ಟು 
ಮಾದಪ್ಪ! ಆವಾಗ ಅವರು ತುಂಬಿದ್ದಂತಹ ರಾಗಿ ಗುಳಿ ಜ್ಞಾಳದ ಗುಳಿ! ನಾಳೆ 
ಸೋಮವಾರ ಮೂಗಯ್ಯನೋರು। ರಾಗಿ ಜ್ಞಾಳ ತಕ್ಕಳಕ ಹೋಗ್ತಾರೆ! ಅಷ್ಟು ಹೊತ್ತಿಗೆ 
ಮಾದಪ್ಪ ರಾಗಿ ಗುಳಿ ಜ್ವಾಳದ ಗುಳಿಯನ್ನೆ! ಅವರು ಬೂದಿ ರಾಸ್ಕ ಮಾಡವರೇ 
ಮಹದೇವಾ। ಕೊತ್ತೇಗಾಲದ ಹೆಣ್ಣೆ! ಮೂರು ಜನ ಮುನಿಗಳು ಬಂದು ಭಿಕ್ಷೆ ಕೇಳಿದ್ರು! 
ನೀನು ಭಿಕ್ಷೆ ಕೊಟ್ಟಿದ್ದು ಸರಿಯಾಯ್ತು! ಆ ಮುನಿಗಳೊಂದಿಗೆ ತಿರಗ ಯಾಕೆ ಮಾತಾಡ್ದೆ 


308 


ನೀನು। ಈವತ್ತು ನೋಡು ನಮ್ಮ ಬಾಳೇನಾಯ್ತು! ತೆಂಕಲ ಗದ್ದೆಗಾದ್ರು ಹೋಗಿ ಬತ್ತ 
ಕುಯ್ಕಂಡು ಬತ್ತಿನಿ! ಒಣಗಿಸಿ ಕುಟ್ಟಿ ಗಂಜಿನಾದ್ರು ಕಾಯ್ದು ಅಂತೇಳಿ! ತೆಂಕಲ ಗದ್ದೆಗೆ 
ಬರುತವನೆ ಮೂಗಯ್ಯ। ತೆಂಕಲ ಗದ್ದೆಗೆ ಬರೋವತ್ತಿಗೆಟ ಮಾಯಕ್ಕಾರ ಗಂಡ 
ಮಾದೇವಾ। ಆ ಭೂಲೋಕದಲಿ ಹೊಳೆ ಕೆರೆಲಿದ್ದಂತಹ ಗೀಜಗನ ಹಿಂಡನ್ನೆಲ್ಲಾ 
ಕರೆದು! ಮೂಗಯ್ಯನ ಗದ್ದೆಗೆ ಬುಟ್ಟಿದ್ದಾರೆ! ಮೂಗಯ್ಯ ಮನೆಗೆ ಬಂದ ಟೈಮಿನಲಿ। 
ಆ ಗೀಜಗನ ಹಿಂಡೆಲ್ಲಾ ಸೇರಿಕೊಂಡು] ತೆಂಕನ ಗದ್ದೆ ಒಳಗೆ ಇರತಕ್ಕಂತಹದ್ದು! ಭತ್ತ 
ಒಂದು ಕಾಳಿಲ್ಲಂಗೆ ಎಲ್ಲಾ ಊರ್ಕೊಂಡು! ಬರಿ ಹುಲ್ಲು ನಿಲ್ಲಿಸ್ಟುಟ್ಟೋ] ಮೂಗಯ್ಯ 
ಹೋಗಿ ನೋಡ್ದವಲ್ಲಾ ಬರಿ ಹುಲ್ಲಾಗದೇ। ತನ್ನ ಮಠ ಮನೆಗೆ ಬರುತವನೇ ಮೂಗಯ್ಯ। 


ನೋಡಿ ನಮ್ಮ ಸಿವನಾ। 


ಆಗ ರಾಮವ್ವೆ ಹೇಳ್ತಾಳೆ! ಹೆದರಬೇಡ ಯಜಮಾನ! ಆ ಮುನಿಗಳು ಒಂದು 
ಶಾಪ ಕೊಟ್ರು ಅಂತ ಹೆದರಬೇಡ! ಮಾವಳ್ಳಿ ಚೌಡ ಮಾಳಕ್ಕೋಗು! ನಮ್ಮ ಜಾತಿ 
ಪದ್ಧಶಿ ಇದ್ದೇ ಇದೆ! ನಾವು ಉಪ್ಪಾರು। ಆದರೆ ಚೌಡಮಾಳದಲ್ಲಿ ಹೋಗಿ! ಚನ್ನಾಗಿ 
ಬೆಳ್ಳ ಬೆಳ್ಳಗೆ ಇರುವಂತಹದ್ದು! ಚೌಳ ಮಣ್ಣೆಲ್ಲಾ ಕೆರ್ದು ಗುಡ್ಡೆ ಹಾಕು! ನಾನು ಮನೆಯಿಂದ 
ತ್ಹಾಟದ ಒಳಗೆ! ಎರಡು ಪಾತ್ರ ಕೀರೆ ಸೊಪ್ಪದೇ। ಕೀರೆ ಸೊಪ್ಪ ಕೂದೂ! ಸೊಪ್ಪ 
ಬೇಯ್ಲಿಕೊಂಡು ಅಂಬ್ಲಿಕಾಯಿಸ್ಕಂಡು ಬರ್ತೀನಿ! ನೋಡಪ್ಪ ದೇವೇಂದ್ರರಾಯ। ಯಾವ 
ಕಡೆ ಗುಡ್ಡು ಮಿಂಚು ಇಲ್ಲದೆ ಇದ್ರೂವೆ। ಆ ಮಾವಳ್ಳಿ ಚೌಳದ ಮಾಳದ ನ್ಯಾರಕೆ! 
ಒಂದು ಸಾರಿ ಮಿಂಚಿಸ್‌ ಬುಟ್ಟು ಸ್ವಲ್ಪ ಮಳೆ ಬಿಳಿಸ್ಟುಡಪ್ಪಃ ಮಾಳದಲ್ಲಿರತಕ್ಕಂತಹ 
ಚೌಳನ ಗುಡ್ಡೆಯೆಲ್ಲಾ ಕೊಚ್ಛಂಡೋಗಿ ಹೊಳೆಗೆ ಬಿದ್ದೋಗ್ಗಿ ಅಂದ್ರಂತೆ ಮಾದಪ್ಪ! 
ಮಾಯದಂತೆ ಆವಾಗ ದೇವೇಂದ್ರಪತಿ ಒಂದು ಸಾರಿ ಗುಡುಗಿದ್ದಾರೆ! ಒಂದು ಸಾರಿ 
ಗುಡುಗಿ ಒಂದು ಸಾರಿ ಮಿಂಚಿ! ಆವಾಗ ಮಾವಳ್ಳಿ ಮಾಳ ಕಟ್ಕಂಡು! ಕಲ್ಲೂರು 
ತೋಪ ಕಟ್ಕಂಡು! ಇದೂ ಅಲ್ಲದ ಮೇಲ್ಗಡೆ ಹೊಳೆ ಸರದ್ದು ಕಟ್ಕಂಡು ಅವರು 
ಕುಟುಗಲ ಮಳೆಯ ಕರೆದವನೆ ದೇವೇಂದ್ರ! 


ನೋಡಿ ನಮ್ಮ ಸಿವನಾ! 


ಯಾವಾಗ ಮಳೆ ಬಿದ್ದು ಬುಡ್ತೋ! ಮೂಗಯ್ಯನವರು ಕೆರದು ಗುಡ್ಡೆ 
ಹಾಡಿದಂತಹ! ಚೌವ್ಛ ಉಪ್ಪೆಲ್ಲಕರಗಿ ಮಣ್ಣಾಗಿ ಹೋಗ್ಬಿಡ್ತು! ಅಷ್ಟು ಹೊತ್ತಿಗೆ ಹನ್ನೆರಡು 
ಗಂಟೆ ಒಂದು ಗಂಟೆ ಆಯ್ತು! ಮದ್ಯಾಹ್ನ ಹೊತ್ತು ತಿರುಗಿ ಬಿಡ್ತು! ರಾಮವ್ವ! ಅಂಬ್ಲಿ 
ಕಾಯಿಸಿಕೊಂಡು ಸೊಪ್ಪು ಬೇಯಿಸ್ಕಂಡು ಹೊತ್ತಕಂಡು ಬಂದಳು! ಚೌಳ ಮಾಳದಲ್ಲಿ 


ಮರಂಡ್ಲಿ ಕೂತಿದ್ದ ಮೂಗಪ್ಪ! ಬನ್ನಿ ಯಜಮಾನ್ರೆ ಊಟ ಮಾಡಿ ಅಂದ್ಲು! ಒಂದು 


309 


ಸಾರಿ ಸೊಪ್ಪನ್ನೆಶ್ತಿ ಬಾಯ್ಗಾಕಿದ್ದಾನೆ! ಇನ್ನೊಂದು ಸಾರಿ ಕೈ ಹಾಕೊ ಹೊತ್ತಿಗೆ! ಅವನು 


ಬಟರ 


ಉಣ್ಣುವಂತ ಬಟ್ಟಲ್ಲಿ! ಬೇಯಿಸಿದಂತಹ ಸೊಪ್ನೆಲ್ಲಾ ಹುಳವಾಗಿ ಮಿಳ್ಳದೆ। ಗುರುದೇವಾ! 
ನೋಡಿ ನಮ್ಮ ಶಿವನಾ! 


ಸರಗೂರು ಮಠಕ್ಕೆ ಬಂದು! ಯಾರು! ಮುಡುಕುತೊರೆ ಮಲ್ಲಣ್ಣ! ಸತ್ಯವಂತ 
ರಾಮವ್ಹನ ಹಟ್ಟಿ ಒಳಗೆ ಹೋಗಿ ನಿಂತ್ಕಂಡು। ಕ್ವಾರಣ್ಯ ಸಾರಿದ್ರೂ! ಸ್ವಂತ ರಾಮವ್ವೆ 
ಬಂದ್ಲು ಈಚೆಗೆ! ಮುಡುಕುತೊರೆ ಮಲ್ಲಣ್ಣ ಈ ಮಾಯಕ್ಕಾರ ಗಂಡನ ಕರಕಂಡು 
ಬಂದವನೆ! ಇವನ್ಯಾವ ಯಂತ್ರಗಾರನೋ ಮಂತ್ರಗಾರನೋ! ಮೋಡಿ ಹಾಕೋನೋ 
ಗೊತ್ತಿಲ್ಲ! ನನ್ನ ಜ್ವಾಳದ ಗುಳಿ ರಾಗಿ ಗುಳಿಯೆಲ್ಲಾ ಬೂದಿಯಾಯ್ತು। ಚೌಳು 
ಮಾಳ್ದಲ್ಲೋಗಿ! ಚೌಳುಪ್ಪ ಕೆರೆದು ಗುಡ್ಡೆ ಮಾಡಿದ್ದೆ! ಅದು ಕೂಡ ಮಳೆ ಬಂದು 
ಹೊಕ್ಕೊಂಡು ಹೋಯ್ತು! ಯಿಂತಹ ಜಂಗಮನನ್ನು ಕರ್ಕಂಬಂದ್ಯಪ್ಪ! 


ನೀವು ಹಟ್ಟಿ ಬುಟ್ಟು ಹೋಗಿ ಅಂತವಳೇ ರಾಮವ್ವೆ।! ನೋಡಿ ನಮ್ಮ ಸಿವನಾ॥ 
ರಾಮವ್ವನ ಮಾತ ಕೇಳಿದ್ದೆ! ಮಾದಪ್ಪನಿಗೆ ಸಂತೋಸವಾಯ್ತು! ಯಾತಕ್ಕೆ! ನನ್ನ ತಾಯಿ! 
ಯಾರು? ಮಾದಪ್ಪನ ತಾಯಿ! ಯಾವ ರೀತಿ ಎಂದರೆ ಉತ್ತರಾಜಮ್ಮನವರು। ಆದೇಸ 
ನೀಡಿದ್ರು ಇಲ್ಲಶಾಪ ಕೊಟ್ಟದ್ರು! ತಾಯಿ। ನೀನು ನರಲೋಕದಲ್ಲಿ। ಸುವರ್ಣಾವತಿಯಾಗಿ 
ನದಿಯಾಗಿ ಹರೀಲಿ ಅಂತೇಳಿ। ಎದೆ ಪಾಲು ಕರೆದುಬುಟ್ಟು! ತವಸರದ ಕಂಬದ 
ಬೋಳಿಲಿ ಲಿಂಗೈಕ್ಕರಾಗಿ, ಕಲಿಯುಗದಲ್ಲಿ! ನೀವು ಮೇಲ್ಲಕ್ರೆ ಸೆಟ್ರ ಜಾತಿ ಒಳ್ಳುಟ್ಟಿ! 
ರಾಮವ್ಹೆಯಾಗಿ ನೀನ್ನುಟ್ಟು! ಮೂಗಯ್ಯವಾಗಿ ಸರಗೂರಯ್ಯ ಹುಟ್ಟಲಿ! ನೀವಿಬ್ಬರೂ 
ಬಂದು! ಏಳು ಮಲೆಯೊಳಗೆ ಕಲಿಯುಗದಲ್ಲಿ ನನಗೆ! ಎಣ್ಣೆ ಮಜ್ಜನ ಮಾಡಿ, ಅಂತೇಳಿ 
ಶಾಪ ಕೊಟ್ಟಿದ್ರು! ಅದಕ್ಕಾಗಿ ಮಾದಪ್ಪನಿಗೆ ಕ್ವಾಪವಿಲ್ಲಟ! ತಾಯಿ ಸಿವಶರಣೆ!" 
ಮೂಗಪ್ಪನವರು! ಕರಿಕಂಬ್ಳಿ ಗ್ಹಾಟೆಯನ್ನು ಹೆಗಲ್ಗಾಕೊಂಡು! ಉಪ್ಪನ ಮ್ಯಾಳ್ಗೆ 
ಉಪ್ಪದ ಕಟ್ಟಿ ಹೋಗಿದ್ದಾರೆ! ಆರ್ನನ ಅಣ್ಣದೀರು! ಏಳುಮಂದಿ ಜೀತ್ಥಾರ್ರು! ಮೇಣಿ 
ಕೈಲಿಡ್ಕೊಂಡು ಹೊಲವನ್ನ ಉಳಕೋಗಿದ್ದಾರೆ! ಸರಗೂರಪ್ಪನ ಸೊಸೇರು ಮನೆ 
ಒಳುಗೆ ಒಗ್ತಾನ ಮಾಡ್ತಾ ಇದ್ದಾರೆ! ಆದ್ದನ ವಾರ್ಗಿಶ್ತೀರು। ರಾಮಮ್ಮರಿಗೆ। ಕಾಲಲ್ಲಿ 
ಕೆಲ್ಸ ತೋರುಸ್ತೆ| 
ಕೈಲಿ ಮಾಡ್ಕೊಂಡೃತ್ತವಳೆ ರಾಮವ್ವೆ 
ನೋಡಿ ನಮ್ಮ ಸಿವನಾ। 
ಆದ್ರೂ ರಾಮಮ್ಮನವರು! ಬಾಯ್ಬುಟ್ಟು ಒಂದ್ಮಾತ್ನು ಆಡದಂತೆ।! ಕಾಲ 
ಕಳ್ಕೊಂಡೊಯ್ತಿದ್ದಾಳೆ। ಮದ್ದಾನ್ದೊತ್ಸೆ ಸರಿಯಾಗಿ ಊಟ ತಕೊಂಡೋಗ್ಬೇಕಲ್ಲ| 


310 


ಸರಗೂರಪ್ಪನ ಮಡ್ಡಿ ಗೌರಮ್ಮ ನೋಡುದ್ದುಃ “ಸೊಸೆ ಮುದ್ದೀರೆ ಬನ್ನಿ” ಅಂತ 
ಕೂಗುದ್ದಲ್ಲಯ ಆರ್ಮಂದಿ ಸೊಸೇರು ಗುಡುಗುಡನೋಡ್ಬಂದು! ಅತ್ತೆ ಪಾದುಕ್ಕೆ 
ಸರಣ್ಮಾಡುದ್ರಂತೆ! ಆವೊತ್ನಲ್ಲಿ ರಾಮಮ್ಮ ಹಜಾರ್ನ ಕಸವನ್ನು ಗುಡುಸ್ತಿದ್ದು! ಸರಗೂರಪ್ಪನ 
ಮಡದಿ ಸರಣೆ ಗೌರಮ್ಮ ನೋಡ್ಬುಟ್ಟು।! ಮನೆಗೆ ಯಜಮಾನಗಿತ್ತಿ ಯಾರು? ಕಿರಿಸೊಸೆ! 
ಮೂಗಪ್ಪದ್ಕಾವರ ಮಡದಿ ರಾಮಮ್ಮ! ನೋಡ್ದ ಗೌರಮ್ಮ! ರಾಮಾಯಿ ಮನೆ ಬೀಗ 
ಇರಾದು ನಿನ್ನತ್ರ! ನಮ್ಮಾತನ್ನ ಗಮ್ಮಕಾಕೊಳದಂತೆ! ಕೆಲಸ ಮಾಡ್ತಾ ನಿಂತಿದ್ದಿಯಲ್ಲ 
ಬೇಗ ಬರುವಳಾಗು ಅಂದವಳೆ ಗೌರಮ್ಮ 
ನೋಡಿ ನಮ್ಮ ಶಿವನಾ! 
ಅತ್ತೆ ಮಾವ ಕೇಳ್ದ! ಯಾರು ಪಟ್ಟದ ರಾಮಮ್ಮ! ಹಜಾರ್ನ ಕಸಾ ಗುಡುಸ್ಪಿದ್ದಲ್ಲ 
ಬರುಳನ್ನಲ್ಲೆ ಬೀಸಾಕ್ಟುಟ್ಟು! ಓಡ್ಬಂದು ಅತ್ತೆ ಮುಂದೆ ನಿಂತುಕೊಂಡು! ನಮಸ್ಕಾರವನ್ನು 
ಮಾಡಿದ್ದು! ಅತ್ತಮ್ಮ ಕರುದ ವಿಚಾರವೇನು। ಎಲೋ ರಾಮಾಯಿ। ಅಣ್ಣನ ಮಗಳು 
ಆಂದ್ಬುಟ್ಟು ತಕೆಣ್ಣಿಂದು। ಮಗುಂಗೆ ಲಗ್ನ ಮಾಡ್ತಿ! ಯಜಮಾನ್ತನ ನಿನುಗೆ ಕೊಟ್ಟ! 
ನಿಂದು ಹೇಳ್ಕೆಯಾಗ್ಬೇಕು! ಇಲ್ಲಿ ನಿಂತಿರೋ ಆರು ಜನ ವಾರ್ಲಿಶ್ತೀರು ಕೇಳೆ ಆಗ್ಬೇಕು! 
ಅಂದವುಳೆ ಗೌರಮ್ಮ ಮಾದೇವ! 
ನೋಡಿ ನಮ್ಮ ಶಿವನಾ॥ 


ಅಲ್ಲೆ ನಮ್ಮಪ್ಪಾಜಿ ಮಾದೇವ! ಬಿಳಿ ಪಲ್ಲಿಯಾಗಿದ್ದೋರು ನೋಡುದ್ರು! 
ಚಿಕ್ಕವಯಸಿನ ಹುಡುಗಿ! ಕೋಲು ಮೊಕದ ಕಪ್ಪ ಬಣ್ಣದ ರಾಮಾಯಿ। ಆಹಾ ಎಷ್ಟು 
ಸರಣೆ ಎಷ್ಟು ಭಕ್ತಿವಂತಿ। ಮನ್ನೆ ಯಜಮಾನಿತ್ರಿಯಾಗಿದ್ದಾಳೆ! ಇವರ್ಮನೆದೇವು ರಂಗಸ್ಟಾಮಿ 
ಮುಡುಕುತೊರೆ ಮಲ್ಲಪ್ಪ! ಗಂಡನಾದ ಮೂಗಪ್ಪ ಪೆದ್ದ! ಒಂದು ತಿಳಿದ್ರೆ ಒಂದ್‌ 
ಗೊತ್ತಿಲ್ಲ ಇವುಳ್ಗಿ ಮನೇಲಿ ಆಡಳಿತವೆಲ್ಲ ಇವಳಲ್ಲಿರಿಸ್ಬೇಕು ಅಂತೇಳಿ! ಇವುಳ 
ಮುಂದೇವು ಕೊಟ್ಟಿದ್ದಾರೆ! ವಾಲ್ಗಿಶ್ರೀರೆ ಜಗ್ಗ ಕಲಹವನ್ನು ತಂದು) 
ಒಡುದಾಕ್ಬೇಕು ಅಂತವ್ರೆ ಲಿಂಗಯ್ಯ 
ನೋಡಿ ನಮ್ಮ ಶಿವನಾ। 
ರಾಮಮ್ಮ ವಾರ್ಲಿಶ್ಚೀರ್ಗ! ನಾನು ದ್ರಿಷ್ಟಿಯನ್ನಿಟ್ಟೆ! ಇವುರಿವುರೆ ಇಂಗಡವಾಗ್ದಿದ್ದಾರೆ 
ಅಂತ್ಹೇಳಿ ನಮ್ಮಪ್ಪಾಜಿ ಕಿಡುಗಣ್ಣ ರಾಮಮ್ಮುನ ಮೇಲೆ ವಾರ್ಲಿಶ್ರೀರೆಲ್ಲ! 


ಮಚ್ಚರ ಮಡಗುವಂತಾ ಗ್ಯಾನ ಕೊಟ್ಟವರೆ 
ನೋಡಿ ನಮ್ಮ ಶಿವನಾ। 


311 


ಆರ್ಚನ ಸೊಸೇರು। ಅತ್ತಮ್ಮ ನಾವು ರಾಗಿ ಬೀಸ್ತೀವಿ। ನಿನ್ನ ಕಿರಿ ಸೊಸೆಯನ್ನ 
ಒಲೆ ಹಚ್ಚು ಅನ್ನವ್ವ! ವಾರಗಿತ್ತೀರ' ಮಾತು ಕೇಳವಳಂತೆ ಸತ್ವಂತೆ ರಾಮಮ್ಮ! ಅಕ್ಕದೀರ. 
ಮಾಡದ್ದೋಡುದ್ರೆ ನಮ್‌ ಕೆಲ್ಲ! ಅತ್ತೆ ಜೊತೇಲ್ಯಾಕೊಪ್ಪಸ್ತೀರಿ। ನನ್ಗೆ ಹೇಳೆದ್ರೆ ನಾನೋ 


ಲೆ ಹತ್ಸೊಲ್ಲ! ಅತ್ತೆ ಜೊತೇಲ್ಯಾತುಕ್ಟೇಳ್ತೀರಿ ನಡಾರಿ ಅಂತ್ಲೇಳಿ। ಮಾದಪ್ಪ ಕ್ವಾಷ 


ನ 


[ 


ಟ್ಟಿ 


[3 


ಕ್ಹಾಪ್ಟಲ್ಲಿ ಮಾತಾಡವೈ ರಾಮವ್ಹೆ! 


ರಜಾ 


ನೋಡಿ ನಮ್ಮ ಶಿವನಾ! 
ಆದ್ದನ ವಾದ್ಗಿಶ್ರೀರೋಗಿ ರಾಗಿಯನ್ನು ಬೀಸ್ಕೊಂಡು ಕುಕ್ಕೆಗೆ ತುಂಬ್ಯಂಡು। ಅತ್ತಿಂದ 
ಅವು ಬತ್ತಿದ್ರೆ ಇವರ್ಯಾಕೆ ಕೇಳಬೇಕು ಮಾತಾಡುಸ್ಬೇಕು ಅಂತ್ಲೇಳಿ। 
ಕ್ಹಾಣೆವಳೀಕೆ ಬಂದವೈ ರಾಮವ್ವ! 
"ಡಿ ನಮ್ಮ ಶಿವನಾಃ 
ಅಲ್ಲೇ ಆರು ಜನ ವಾರ್ಗಿಶ್ಮೀರು ರಾಗಿ ಬೀಸ್ಕಂಡು ಬಂದ್ರು! ರಾಮವ್ಚೆ ಒಲೆ 
ಹತ್ಸಿದ್ದಲ್ಲ! ಒಬ್ಬ ಕಾಳ್ಗೋಸ್ಕಂಡು, ಒಬ್ಬ ಸೊಪ್ಪು ಸೋಸ್ಕಂಡು ಒಬ್ಬ ಕಾರ ಅರ್ಯಂಡು॥ 
ಒಂದಾಗಿ ಅಡಿಗೆ ಮಾಡವ್ರೆ ಸೊಸೆಯರು 
ನೋಡೆ ನಮ್ಮ ಶಿವನಾ! 
ಆರ್ದನ ವಾರ್ಗಿಶ್ತೀರು ಪಟ್ಟುದ ರಾಮಮ್ಮ ಒಗ್ಗುಟ್ಟಾಗಿ ಅಡ್ಗೆ ಮಾಡಿದ್ರಲ್ಲ! 
ಹೊತ್ತಾಯ್ತು ಹೊಲಕ್ಕೆ ಹಿಟ್ಟೊರಬೇಕು। ರಾಮಾಯಿ ನಾವು ನೀರೊತ್ಸಂಡ್ಸದ್ದಿದ್ದೀವಿ। 
ಎಸ್ರು ಮಾಡಿ ಎಸ್ಟುಗುಪ್ಪಾಕಿ ಕಳೆ ಕೀಳಿಸ್ಕೋ ಅಂತ್ಲೇಳಿ ಚಿನ್ನ ಬೆಳ್ಳಿ ಚೌಲ್ಗೆ ತಗ್ಗು 
ಕಂಕ್ಳುಗಿರಿಸ್ಕೊಂಡು- 
ಅವು ನಿೀರುಗ್ಗಂದವುರೆ ಸೊಸೆಯರು! 
ನೋಡಿ ನಮ್ಮ ಶಿವನಾ। 
ರಾಮಮ್ಮನವರು ಅಳ್ಲೆ ನೋಡಿ ಉಪ್ಪಾಕಿದ್ದಾರೆ! ನಮ್ಮಪ್ಲಾಜಿ ಮಾದಪ್ಪ! 
ಬಕ್ತಿವಂತೆ ರಾಮಮ್ಮ ಅಳ್ವೆ ನೋಡಾಕಿದ್ದಾಳೆ। ವಾರ್ಗಿತ್ರೀ್ಗೆ ಜಗಳ ತಂದಾಕ್ಸೇಕು ಅಂತ 
ಮಾದೇಶ್ವರ ಎಸ್ರಾ ಗಿದ್ದ ಎಸ್ರುನೆಲ್ಲ- 
ಉಪ್ಪಾನುರಿ ಒಗಚ ಮಾಡವುರೆ ಮಾದೇವ 
ನೋಡೆ ನಮ್ಮ ಶಿವನಾ। 


ಸಣ್ಣಕ್ಕಿ ಅನ್ನವನ್ನು ಮಾದೇಶ್ವರ ಮಾಯ್ದಿಂದ ಮಾಡಿ! ಅಡ್‌ಗ್ಹಾಡೆ ಮ್ಯಾಲೆ 
ಮೂಗಪ್ಪ ಉಣ್ಣುವಂತ ಬಟ್ಟಲ್ಲಿ- 


312 


ಅಲ್ಲಿ ಮುಚ್ಚಿ ಮಡುಗವರೆ ಮಾದೇವ! 
ನೋಡೆ ನಮ್ಮ ಶಿವನಾ। 
ನೀರ್ಲೋಗಿದ್ರಲ್ಲ ಆರ್ಚನ ಸೊಸೇರು! ಬತ್ತ ಬತ್ತಾ ಏನಂತಾರೆ? ಅಕ್ಕಯ್ಯ ನಾವ್‌ 
ನೋಡುದ್ರೆ! ಮದುವೆಯಾಗಿ ಹನ್ನರುಡೊರುಸ್ವಾಯ್ತು! ರಾಮಿ ಮೂರ್ರಿಂಗಳಲ್ಲಿ 
ಮದುವಾಗಿ ಬಂದ! ಅವುಳ್‌ ಕೈಲಿ ಆಡಳ್ತನೆಲ್ಲ ನಮ್ಮತ್ತೆ ಕೊಟ್ಫಲ್ಲ। ಅವಳು ಹೆಚ್ಚಾದಳು! 
| 
ನಾವೆಲ್ಲ ಕಮ್ಮಿಯಾದ್ವಲ್ಲ ಅಕ್ಕಯ್ಯ! ಅವ್ಳ ನಾವು ಮಾತಾಡ್ಗದೆ ತರವಲ್ಲ! ಒಬ್ಬೆ 
ಯಾವ್ರೀತಿಯಿಂದ ಕೆಲಸ ಮಾಡ್ತಾಳೂ ಮಾಡ್ಲಿ! ಅತ್ತೆ ಹೇಳ್ದಂಗೆ ನಾವ್‌ ಕೇಳವ 
ಅವುಳೇಲ್ಜಂಗೆ ನಾವು ಯಾತುಕ್ಕೆ ಕೇಳ್ಬೇಕು ಅಂತ। 
ಮಾತಾಡ್ಕೊಂಡು ಬತ್ತವುರೆ ಸೊಸೆಯರು! 
ನೋಡೆ ನಮ್ಮ ಶಿವನಾ। 
ಬಿಂದ್ಗೆ ಮಡಗ್ಬುಟ್ಟು! ಮ್ಯಾಲೆ ಅಂತ್ನೋಡುದ್ರು ಮೂಗಪ್ಪ ಊಟ ಮಾಡುವಂತ 
ತಟ್ಟೆ ಒಳಗೆ ಬಿಸಿ ಅನ್ನ ಬಾಳೆ ಸಾರು ಗವುಲ್ದುತ್ತೋಗಿತ್ತು! ಇದೇನು ನಾವ್ನೋಡುದ್ರೆ 
ಉಪ್ಪೆಸ್ತು ಮಾಡುದ್ವಲ್ಲ! ಗವುಲೊಡಿತದಲ್ಲ! ಅಂತ್ಲೇಳಿ- 
ಅಲ್ಲಿ ಮುಸ್ಕ ತೆಗುದು ನೋಡಿದರು 
ನೋಡೆ ನಮ್ಮ ಶಿವನಾ। 
ಸಣ್ಣಾಕ್ಸಿ ಅನ್ನ ಸಣ್ಟೇಳೆ ಎಸ್ರು! ಮೇಲು ತುಪ್ಪ ರಾಮಮ್ಮ ಆದ್ದನ ವಾರ್ಲಿಶ್ರೀರು 
ನೋಡುದ್ರು! ಸ್ವಾಮಿ ನಮುದೆಲ್ಲ ತೆಪ್ಪು! ನೋಡಿ ನಮ್ಮತ್ತೆಯಾದ ಗೌರಮ್ಮನವರು- 
ಮಾಡ್ದ ತಪ್ಪು ಅಂತವ್ರೆ ಮಡದೀರು 
ನೋಡೆ ನಮ್ಮ ಶಿವನಾ। 
ಸ್ವಾಮಿ ನಮ್ಮುನ್ನೆಲ್ಲಕಡಗಣ್‌ ಕಂಡು। ಮೂಗಪ್ಪನ ಮಡ್ಡಿ ಕಿರೀ ಸೊಸೆ ಪ್ರೀತಿವುಳ್ಳ 
ವಳು ಅಂತ್ಲೇಳಿ। ಬೀಗು ಮುದ್ರೆಯನ್‌ ಅವುಳ್‌ ಕೈಲಿ ಕೊಟ್ಟು! ಮನೆ ಆಡಳಿತವೆಲ್ಲ 
ಅವುಳ್ಗೆ ಒಪ್ಪಸ್ತು! ಗಂಡನಾದ ಮೂಗ ದೇವರ್ಗೆ! ಸಣ್ಣಕ್ಕಿ ಸಣ್ಣ ಬ್ಯಾಳೆಯನ್ನು ಹಾಕಿ 
ಮ್ಯಾಲ್‌ ತುಪ್ಪವನ್ನು ಹಾಕಿ! ಗಂಡುಂಗೆ ಎತ್ತಿ ಮಡಿಕಂಡು! ಭಾವ್ದೀರು ಉಂಡ್ರೆ ಉಣ್ಣಿ 
ಉಣ್ಣೇ ಇದ್ರೆ ಬಿಸಾಕ್ಲಿ ಅಂತ! ಈ ತರ ಅಡ್ಗೆ ಮಾಡಿ। 
ಅವ್ಳು ವಂಚಣೆ ಊಟ ಕಳುಗವಳೆ 
ನೋಡೆ ನಮ್ಮ ಶಿವನಾ 
ಮಡ್ಡಿ ಮಾತು ಕೇಳಿ ಆರ್ದನ ಅಣ್ಣದೀರು! ರುದ್ರ ಗ್ಹಾಪವ ತಾಳ್ಕಂಡು।! ನಮ್ಮ 
ಕೂಡ ಮೊದ್ಲೆ ಹೇಳ್‌ಬಾರ್ದಾ ನೀವು! ಅವುಳ್ದು ಮನೆ ಯಜಮಾನ್ಕೆ ನಮುದಲ್ಲ 
ಅಂಶ್ಟೇಳಿದ್ರೆ! ಆ ವಂಚುಣ್ಣಾಶಿ ರಾಮಾಯಿ! ಬಲ್ಲುವರ್ಯಾರ ಮೂಗಪ್ಪನ- 


313 


ದೂರ ಮಾಡಿರೊ ಅಂತಾನೆ ದೊಡ್ಡ ಸರಗೂರ 
ನೋಡೆ ನಮ್ಮ ಶಿವನಾ 


ಆದ್ಚನ ಅಣ್ತಮ್ದೀರು ಮಾತಾಡ್ಕೊಂತಾ ಇದ್ದಾರೆ। ಎಲೆ ತಮ್ಹೀರೆ ಈ ತರ ಅಡ್ಡೆ 
ಮಾಡಿ ರಾಮಿ ಊಟ ಕಳುಗಿದಾಳೆ! ಗಂಡ ಮೂಗಪ್ಪಾ ರಾಮವ್ವ ಒಂದ್ಗೆ ನೀಸಕ್ಕಾದ್ದು॥ 
ದೂರ ಕಳುಗ್ಬೇಕು ಅಂತ್ಹೇಳಿ! ಬೊಯ್ಯೊಂಡು ಗಿಯ್ಕಂಡು। ಊಟ ತಕ್ಕಂಡೋಗಿರುವಂತ 
ಮಡ್ಡೀರು! ತಾವ್‌ ತಾವೇ ಮಾತಾಡ್ಕಂಡು ಬತ್ತಿದ್ದಾರೆ! ಅಕ್ಕ ರಾಮಾಯಿ' ಎಂತೇವೃಕ್ಕ | 
ಕಳ್ರ ನೆಚ್ಚುದ್ರೆ ನೆಚ್‌ಬೋದುಟ ಒಳ್ಳೇಳು ಅಂತ್ಹೇಳಿ ನಾವು ತಿಳ್ಕ್ಯೊಂಡಿದ್ದಿ! ಕುಳ್ಳಿ ಈತರ 
ಮಾಡಿ ಕಳುಸ್ಸಿದ್ದಾಳಲ್ಲ! ಈ ಮಳ್ಳಿ ಮುಂಡ್ಯ! ಅತ್ತೇ ಜೊತೇಲಿ ಒಂದುಕ್ಯೊಂಬತ್ಸೇಳಿ । 
ಅವ್ಳು ದೂರ ಮಾಡಬೇಕು ಅಂತಾರೆ ಸೊಸೆಯರು! 
ನೋಡೆ ನಮ್ಮ ಶಿವನಾ 


ಸರಗೂರಪ್ಪ ಪಟ್ಟೇ ಮಂಚದ್ಮ್ಮಾಲೆ ಮನುಗಿದ್ದಲ್ಲ! ಸೊಸೇರು ಬಂದು ಅತ್ತೆ 

ಮಾವರ ಪಾದ್ಯೆ ನಮುಸ್ಕಾರ ಮಾಡುದ್ರು! ಸೊಸು ಮುದ್ದೀರೆ ಇದ್ಯಾಕ್ರಪ್ಪ -ಚಂತೆ 
ಮಾಡ್ಕೊಂಡು ಬಂದಿದ್ದೀರಲ್ಲ! ಮಕ್ಕಳು ಏನಾರ ಅಂದ್ರ ಅಥವಾ ಹೊಡುದ್ರಾ! ಹಿರೀ 
ಸೊಸೆ ಏನಂತಾಳೆ! ಅತ್ತಮ್ಮ ಮಾವಯ್ಯ! ಬಾಳುವಂತ ಗತಿ ಮುಂದಕ್ಕೆ ನಮಗೆ 
ಬರುವಂಗಿಲ್ಲ! ಬದುಕುವಂತ ರೀತಿ ನಮಗಿಲ್ಲ! ನೋಡಿ ಅಡ್ಗೆ ಮಾಡ್ಲೋಳು! ನಿಮ್ಮ 
ಕಿರಿ ಸೊಸೆ। ನಾವು ನೀರ್ಗೋಗಿದ್ದಾಗ ಎಸ್ಟುನೆಲ್ಲ ವಸ್ತುವೆಲ್ಲ ಉಪ್ಪಾನುರಿಯನ್ನು ಮಾಡಿ। 
ಹಿಟ್ಟಾಗಿದ್ದ ಹಿಟ್ನೆಲ್ಲ ಪಿಸುಗ್ಗಿಟ್ಮಾಡಿ! ಕುಕ್ಕೆಗೆ ತುಂಬ! ನಮಗೆ ಕೊಟ್ಟು ಕಳುಗ್ದ! ಹೋಗಿ 
ಇಕ್ಕುದ ತಕ್ಷಣ ಎಸ್ರಾಗಿದ್ದ ಎಸ್ಟೆಲ್ಲ ಉಪ್ಪಾನುರಿಯಾಗಿತ್ತು! ಹಿಟ್ಟಾದ ಓಟ್ಟೆಲ್ಲ! 

ಸರಮುರಿ ಗಂಟು ಅಂತಾರೆ ಸೊಸೆಯರು 

ನೋಡೆ ನಮ್ಮ ಶಿವನಾ। 


pe 


ನೋಡಿ ಅತ್ತಮ್ಮ! ನಮ್ಮಂಡ್ಲೀರೆಲ್ಲ ಆತರಾ ಹಿಟ್ಮಾಡಿ ಕಳುಗ್ಗ! ಅವಳ ಗಂಡನಾದ 
ಮೈದುನಾದ ಮೂಗಪುಂಗೆ। 


ಲ 
ಒಂದ್ರರಾ ಅಡ್ಗ ಮಾಡವೈ ಅಂತಾರೆ ಸೊಸೆಯರು! 
ನೋಡೆ ನಮ್ಮ ಶಿವನಾ। 
ನಮ್‌ ಗಂಡ್ಲೀರಾದ್ರೆ ಗಂಟೂಗಸಿ ಅಡ್ಗೆ ಉಪ್ಪ ಒಗುಚುನ ಅಡಿಗೆ! ಅವುಳ್ಗಂಡುನ್ಲೆ 
ಸಣ್‌ ಬ್ಯಾಳಿ ಸಣ್ಣಕ್ಕಿಲಿ ಅಡ್ಗೆ ಮಾಡ್ಕೊಂಡವಳೆ। 
ನೋಡ್ಸನ್ನಿ ಅಂತಾರೆ ಸೊಸೆಯರು! 
ನೋಡೆ ನಮ್ಮ ಶಿವನಾ। 


314 


ನಮ್ಮಪ್ಪಾಜಿ ಕಿಡುಗಣ್ಮೂರ್ತಿ ಮಾದೇಶ್ವರ! ಉಪ್ಪುಲಗಸೆಟ್ಟಿ ಸರಗೂರಯ್ಯಂಗೆ- 
ಅಲ್ಲಿ ಕ್ವಾಪ ಹುಟ್ಟವರೆ ಮಾದೇವ 
ನೋಡೆ ನಮ್ಮ ಶಿವನಾ। 
ನಿಜವೇಪ್ರಮ್ಮ, ಆಂತ್ಟೇಳಿ ಸರಗೂರಯ್ಯ ಕೇಳಿದ್ರು! ಮಾವಯ್ಯ ನಿಜಾ 
ಅಂತ್ಲೇಳಿದ್ರು! ಸ್ವಾಮಿ ನಮ್ಮ ಮಾತು ಸುಳ್ಳಾಬ್ರೆ! ಮಾಡಿರುವಂತ ಅಡಿಗೆಯನ್ನು 
ತೋರಿಸ್ತೀವಿ ಅಂತ್ಲೇಳಿ। ಗುಡು ಗುಡನೋಡ್ಬಂದು ಮಾಯದನ್ನ ಮಾಯದೆಸ್ತು ತಂದು! 
ತೋರುಸ್ತ ನಿಂತವುರೆ ಸೊಸೆಯರು 
ನೋಡೆ ನಮ್ಮ ಶಿವನಾ! 
ಮುಂದರಡಿರುವಂತ ಅನ್ನವನ್ನ। ಸರಗೂರಪ್ಪ ನೋಡ್ಬುಟ್ಟು! ಅಹಾ ಮಡ್ಡಿ 
ಗೌರಾಯಿ। ಇರೂವರಗ್ಗೂ ನಮ್ಮ ಮನೇಲಿ। ವಂಚುಣೆ ಆಗತಕ್ಕಾದ್ದು ಇರನಿಲ್ಲ। ಈವತ್ತಿನ 
ಜಿವ್ಸ ನಡದ್ಬುಡ್ರಲ್ಲ! ಆ ದಾಸಪ್ಪನ ಮಗಳು! ಆ ಮಳ್ಳಿಯಾದ ರಾಮಾಯಿ। ಆ ಮುಂಡೆ 


ಬನು 


ನನ್ನ ಮಕ್ಕಳ್ಗೆ ಇಷವನ್ನಾದರೂ ಹಾಕಿ ಪ್ರಾಣ ತೆಗಿಯಕು ಹೇಸದಿಲ್ಲ! 
ಅವ್ಳ ನೆಚ್ಚಾದು ಹೆಂಗೆ? ಅಂತವ್ನೆ ಸರಗೂರಪ್ಪ 
ನೋಡೆ ನಮ್ಮ ಶಿವನಾ! 
ಸೊಸೆಯಲ್ಲೆ ಮಡದಿಯಾದ ಗೌರಮ್ಮಂಗೆ ಬುದ್ಧಿ ಹೇಳ್ವಿದ್ರೆ1 ಕೊತ್ತೇಗಾಲದ 
ದಾಸಪ್ಪನ ಮಗಳು ಸತ್ತಂತೆ ರಾಮಮ್ಮ! ವಾರ್ಲಿಶ್ರಿರ್ದೇಳೋ ಮಾತು। ಮಾವನಾದ 
ಸರಗೂರಪ್ಪ ಅತ್ತೆಯಾಡಿದ ಮಾತನ್ನ! ಗ್ವಾಡ ಒರಿಕೊಂಡು। 
ಕೇಳ್ತಾ ನಿಂತವುರೆ' ರಾಮಮ್ಮ! 
ನೋಡೆ ನಮ್ಮ ಶಿವನಾ। 
ನೋಡಿದ್ಯಾ ವಾರ್ಗಿಶ್ರೀರು! ನನ್‌ ಬಾಳ್ಗೆಮಿತ್ತಾಗೋ ಮಾತನ್ನು! ಅತ್ತೆ ಮಾವರ 
ಕೈಲಿ ಹೇಳ್ತಿದ್ದಾರೆ! ನಾನೇ ಹೋಗಿ ಮಾತಾಡ್ಬೇಕು ಅಂತ್ಸೇಳಿ। ಗುಡುಗುಡನೋಡ್ಬಂದು! 
ಅತ್ತೆ ಮಾವ್ರತ್ರ ಒಂದು ನಮುಸ್ಕಾರ ಮಾಡಿ ಹೇಳಿದ್ದಾಳೆ! ಮಾವಂಸ್ಕವರೇ ಅತ್ತೆಮ್ಮನವ್ರೇ। 
ನನ್ನನ್ನು ಮಳ್ಳಿ ವಂಚುಣ್ಣಾತಿ ಅಂತ್ಚೇಳಿ। ನುಡ್ಡು ನುಡ್ಡು ಜರೀತಿದ್ದೀರಲ್ಲ! ಯಾವ 
ವಂಚಣೆ ಮಾಡಿದ್ದೇನು! 
ಅದನ್ನು ತೋರ್ಕೊಡಿ ಅಂತಾಳೆ ರಾಮಮ್ಮ! 
ನೋಡೆ ನಮ್ಮ ಶಿವನಾ। 


ಮಾವನಾದ ಸರಗೂರಪ್ಪ ಏನಂತಾನೆ। ರಾಮಾಯಿ ನಿನ್ನಲ್ಲಿ ವಂಚುಣೆ ಇದೆ! 
ಏನ್ರಪ್ಪ ಕಂಡಿದ್ದೀರಿ! ನಿಮ್ಮುನ್ನೇನಾರ ಬುಟ್ಟು ಊಟ ಮಾಡಿದ್ದೀನ। ವಾರ್ಗಿಶ್ಮೀರ ಬುಟ್ಟು 


315 


ಊಟ ಮಾಡಿದ್ದೀನ। ರಾಮಾಯಿ। ನನ್ನ ದೊಡ್ಡ ಮಕ್ಕಳಿಗೆ ಬ್ಯಾರೆ ಅಡಿಗೆ ಮಾಡಿ 
ಕಳ್ಳಿದ್ದಿ! ನಿನ್‌ ಗಂಡುಂಗೆ ಒಂದ್ವರ ಅಡ್ಡೆ- 

ಮಾಡಿ ಮಡಿದ್ದಿ ಅಂತಾನೆ ಸರಗೂರಪ್ಪ! 

ನೋಡೆ ನಮ್ಮ ಶಿವನಾ! 


ಮಾವಯ್ಯ ಅಂತದ್ದೇನ್ನೂ. ನಾನು ಮಾಡಿಲ್ವಲ್ಲಟಯ ರಾಮಾಯಿ ಶೆಫ್‌ 
ಮಾಡಿರೋದಲ್ದೆ! ಮಾಡಿರೊ ತೆಪ್ಪ ಮುಚ್ಚುವಂತೆ ರೀತಿ ತೋರ್ತಿಯಲ್ಲ। ಈ ಸಣ್ಣಕ್ಕಿ 
ಸಣ್‌ ಬ್ಯಾಳೆ ಅನ್ನವನ್ನು! ನೀನು ಯಾರಿಗೆ ಮಾಡಿ ಮಡ್ಗಿದ್ದಾಯ್‌! ಮಾವಯ್ಯ ನಾನು 
ಮಾತ್ರ ಈ ಅಡ್ಗೆ ಮಾಡ್ಬೋಳಲ್ಲ। ಅಮ್ಮ ಸೂಸೇರೆ ಏನ್ರಮ್ಮಾ 1 ರಾಮಾಯಿ ನಾನ್‌ 
ಮಾಡಿಲ್ಲ ಅಂತಳಲ್ಲ। ತೆಪ್ಪ ಅನ್ನಾಯ ಯಾವ್ಚು ಯಾರ್ದು ಅನ್ನೋದ ಹೇಳ್ತಮ್ಮ। 
ಮಾವ ನಾವು ಮಾಡಿಲ್ಲ ನಾವು ಮಾಡಿಲ್ಲ ಅಂತ್ಹೇಳಿ! ಆರ್ಚನ ಸೊಸೇರೂ 
ಅಂದ್ಕೊಂಡ್ಬಂದ್ರು! ಎಲೊ ರಾಮಾಯಿ। ಯಾರ್ವಟ್ಟೇಲೂ ಅನ್ನವಿಲ್ಲ! ನಿನ್ನ ಗಂಡ 
ಮೂಗಪ್ಪ ಉಣ್ಣುವಂತ ತಟ್ಟೇಲಿ ಅನ್ನ ಅದೆ! ನೀನ್‌ ಮಾಡಿದ್ದೀಯೆ ಹೊರ್ತು ಮತ್ಕಾರೂ 
ಮಾಡಿಲ್ಲಅಂತ್ವೇಳಿ। ಸರಗೂರಪ್ಪನವರು ಹೇಳಿದ್ರೆ! ಇಲ್ಲಿಂದೀಚೈೆ ಇವರಿವರ್ಗೆ ಕದನೆಯನ್ನು 
ತಂದು ಮಡುಗ್ಬೇಕೆಂಬುದಾಗಿ। ನಮ್ಮಾಪ್ಪಾಜಿ ಮಾಯಕ್ಕಾರ ಮಾದೇಶ್ವರ। 
ಬಿಳಿಪಲ್ಲಿಯಾಗಿ! ಸರಗೂರಪ್ಪನವರ ಗ್ಹಾಡೆಮ್ಯಾಲೆ ಕೂತ್ಕೊಂಡು! 
ಲೊಚ್ಚ ಲೊಚ್ಲೆ ನುಡಿತ ಕುಂತವ್ರೆ ಮಾದೇವ 
ನೋಡೆ ನಮ್ಮ ಶಿವನಾ। 
ನುಡಿವೆಂತ ಗೌಳಿ ಸಪ್ತವನ್ನು ಸರಗೂರಪ್ಪ ಗೌರಮ್ಮ ಕೇಳ್ಬುಟ್ಟು ಮಂಚದ್ಮೇಲೆ 
ಕೂತ್ಕೊಂಡು ಆಲೋಚುಣ ಮಾಡಿದ್ರು! ಆಹ್ಹಾ ಗೌರಾಯಿ। ಈ ರಾಮಾಯಿಯನ್ನ 
ಹೆಂಗೆ ನೆಚ್ಚೋದು! ಆ ಮರಿದೇವ್ರ ಮುಡುಕ್ತೊರೆ ಮಲ್ಲಪ್ಪನೆ ಬಂದು ಗೌಳಿಯಾಗಿ 
ನುಡಿತಿದ್ದರಲ್ಲ ಅಂತ್ವೇಳಿ। ಒಂದುನೂ ಕಾಣದಂತ ಸತ್ವಂತೆ ರಾಮವ್ವನ ಮ್ಯಾಲೆ! 
ಕ್ವಾಪ ಹುಟ್ಟುಸವುರೆ ಮಾದೇವ 
ನೋಡೆ ನಮ್ಮ ಶಿವನಾ। 


ಅತ್ತೆ ಮಾವ್ದೀರ ಮಾತ ಕೇಳ್ಬುಟ್ಟು ಸತ್ವಂತೆ ರಾಮವ್ವ! ಅಯ್ಯೋ ತೊದನಾಡು 
ಮಸಣಮ್ಮ ಬದನಾಡ್‌ ಸಿದ್ದದೇವ್ತಿ! ಎಂತೆ ಕಷ್ಟುಕ್ಕೆ ನನ್ನ ಗುರಿ ಮಾಡುದ್ರಿ ಅಂತ್ಲೇಳಿ॥ 
ಹೋಗಿ ಮಂಚುದ ಮ್ಯಾಲೆ ಮನುಗವ್ಳೆ 
ನೋಡೆ ನಮ್ಮ ಶಿವನಾ! 
ಅಷ್ಟೊಳುಗೆ ಆರ್ದನ ಸರಗೂರಪ್ಪನ ಗಂಡು ಮಕ್ಕಳು। ದನ ಕರ ಹಟ್ಟೀಗ ಕೂಡ್ಬುಟ್ರು 
ಕುರೀ ಕೊಟ್ಟುಗ್ಗೆ ಕುರಿ ಕೂಡ್ಬುಟ್ಟು! ತಂದ ತಾಯಿಗಳೆ! ಆ ಮೂಗಪ್ಪನ ಹೆಡ್ತಿ ನಿಮ್ಮ 
ಕಿರಿ ಸೊಸೆ। 


316 


ಮಾಡೀರೊದುಪಚಾರ ಅಂತಾರೆ ಮಕ್ಕಳು 
ನೋಡೆ. ನಮ್ಮ ಶಿವನಾ। 

ಆ ಸರಗೂರಪ್ಪನವರು ಏನಂತಾರೆ! ಅಪ್ಪಾ ಮಕ್ಕಳೆ ಒಂದ್ವಿಳುದ್ರೆ ಒಂದು ಗೊತ್ತಿಲ್ಲ 
ಸಮಸ್ಪುಡಿ ಅವುಳ್ನ ಅಂದ್ರು! ಯಾರು? ಸರಗೂರಪ್ಪನೋರು! ದೊಡ್ಡ ಸರಗೂರ 
ಸಣ್‌ ಸರಗೂರ ಏನಂತಾರೆ? ತಂದೇವ್ರೆ ಈವತ್ತುನ ಜಿವ್ನ ಆತರ ಮಾಡುದ್ದು। 
ಇನ್ನೊಂದ್ಲಾರಿ ಇನ್ನೊಂದ್ರರಾ ಮಾಡ್ತಳೆ! ಮೂಗಪ್ಪನ ಒಂದಿಗೆ ನೀಸಕ್ಕಾಗಕ್ಕಿಲ್ಲ! 

ಬ್ಯಾರೆ ಕಳುದಾಕ್ಬೇಕು ಅಂತಾರೆ ಮಕ್ಕಳು! 
ನೋಡೆ ನಮ್ಮ ಶಿವನಾ। 

ಅಷ್ಟೊಳಗೆ ಮೂಗಪ್ಪನವರು! ಉಪ್ಪುನ ಮಾಳ್ಗೆ ಉಪ್ಪದ ಕಟ್ಟಕೋಗಿದ್ರಲ್ಲ! 
ಮನೆಗೆ ಬಂದ್ರು! ಗಂಡ ಅನ್ನುವಂತ ಭಾವನನ್ನ ತಿಳ್ಕೊಂಡು ರಾಮಮ್ಮ! ಚೊಂಬಿನಲ್ಲಿ 
ನೀರ್ತುಂಬ್ಯೊಂಡು ನೀರ್ಕೂಡ್ತಿದ್ರೆ! ಆರ್ಚನ ಬಾವ್ಟೀರು ನೋಡಿದ್ರು! ಗಂಡ ಬಂದ ತಕ್ಷಣ 
ಓಡಾಡ್ಕೂಂಡು! ನೀರ್ಕೊಡ್ಡಿರ್ರಾಳಲ್ಲ। ಅಷ್ಟರೊಳಗಾಗಿ ಕೈ ಕಾಲ್ಮೊಕ ತೊಳ್ಕೊಂಡು 
ಮೂಗಪ್ಪ ಬಂದ್ರು! ಅಣ್ಣೀರೆ ತಂದೆವ್ರೆ! ಯಾತುಕ್ಕೆ ಸುಮ್ನೆ ಕುಂತಿದ್ದಿರಲ್ಲ ಕಾರಣವೇನು! 
ದೊಡ್ಡ ಸರಗೂರ ಏನಂತಿದ್ದಾನೆ! ಮೂಗಪ್ಪ ನಿನಗ್ಯಾರು ಅಣ್ಣ ನಮಗ್ಯಾರು ತಮ್ಮ! 
ನನ್ನಡ್ರಿ ರಾಮಮ್ನ ಕರುಕೊಂಡು। i 

ಬ್ಯಾರೆ ಒಗ್ರಾನ ಮಾಡು ಅಂತಾರೆ ಅಣ್ಣೀರು 
ನೋಡೆ ನಮ್ಮ ಶಿವನಾ। 

ಅಣ್ಣೀರೆ ಇದೇನು ಹೊಸ ಮಾತು! ನೋಡಪ್ಪ ನಿನ್ನೆಂಡ್ತಿ ನಿನಗೊಂದ್ರರುವಾಗೆ 
ಅಡುಗೆ ಮಾಡವಳೆ! ನೀನು ಒಪ್ಪಾ ಚಾರವಾಗಿ ಇಕ್ಕುಸ್ಕೊಂಡು ಊಟ ಮಾಡಪ್ಪ 
ಅಂದ್ರು! ಅಣ್ಣಯ್ಯ ನನ್ನೆಂಡ್ತಿಗೆ ಒಂದಿಳುದ್ರೆ ಒಂದು ಗೊತ್ತಿಲ್ಲ] ಸವುಸ್ಕೋಬೇಕು ಅಂದನು 
ಮೂಗಪ್ಪ! ಸವುಸ್ಕೊಳ್ಳ ಇರಕಾದದಪ್ಪ! ಹದವಾದಡಗೆ ಮಾಡಿ ಮಡ್ಗವೈ ತಿಂಬೋಗಪ್ಪ 
ಅಂದ್ರು ಪಟ್ಟದ ರಾಮಮ್ಮ ತಟ್ಟೆ ತಂದ್ಮಡ್ಡಿ! ಹಿಟ್ಟಿಕ್ಕಿದಳು ಎಸ್ರನ್ನು ಬಿಟ್ಟಲು! ಮೂಗಪ್ಪ 
ಉಣ್ಣು ಅಂದ್ರು ಸರಗೂರಪ್ಪ! ಮೂಗಪ್ಪ ಕೈಮಡ್ಗಿ ಊಟುದ ಮೇಲೆ ಬಾಯ್ಲಾಕಿದ್ದಲ್ಲ! 
ಅಡ್ಗೆ ಅಮೂರುವಾಗಿತ್ತು! ಏನು ಎಡ್ಡು ಕಾಣ್ಣಿದ್ದಿಲ್ಲ ಆರು ಜನ ರಾಮವ್ನ ವಾರ್ಗಿಶ್ರೀರು 
ಮಾತಾಡ್ಕೊತಾ ಇದ್ದಾರೆ. ಅವುಳು ಮಾಡಿರೋ ಎಸ್ರ ಅವುಳ್ಗಂಡ್ಲೇ ಉಣ್ಣೋಡ್ಲಿ 
ಅಂತ ಅವು! ಮೂಗಪ್ಪ ಊಟ ಮಾಡುದ್ದಲ್ಲ! ಅಣ್ಣಾರೆ ಇದ್ರಲ್ಲೇನು ತಪ್ಪಿಲ್ಲವಲ್ಲ! 
ಮಾಡಿರುವಂತ ಅಡ್ಗೆ ಎಲ್ಲಾ ದಿವಸುಕಿಂತ್ಸೂ ಈ ಜಿವ್ಸ ರುಚಿಯಾಗದೆ! ಹಂಗಂದ 
ಮಾತ ಕೇಳಿದ್ದಾನೆ ತಂದೆಯಾದ ಸರಗೂರಪ್ಪ! ಅಪ್ಪಾ ನೀವು ಒಂದೇ ಅಗ್ಗಲ್ಲಿ ಕೂತ್ಕೊಂಡು 


317 


ಊಟ ಮಾಡಿ! ಅಣ್ಣೀರು ಮುಕ್ಷ ಊಟಕ್ಕೆ ಬಂದು ಕೂತುಕೊಂಡ್ರು! ಇವರ ಬಾಯ್ಗೆಲ್ಲ 
ಒಗುಚು ಅವನ ಬಾಯ್ಗಲ್ಲಾ ರುಚಿರುಚಿ! ಇವರೆಲ್ಲ ಉಗುದ್ದುಟ್ಟು ಸುಮ್ನೆ ಕುಂತಿದ್ರೆ- 
ಅಲ್ಲಿ ಊಟ ಮಾಡ್ತ ಕುಂತವ್ನೆ ಮೂಗ್ಗಾವು 
ನೋಡೆ ನಮ್ಮ ಶಿವನಾ। 
ಆರ್ದನ ಅಶ್ಲೇರು ನೋಡುದ್ರು! ಮಾದೇಶ್ವರನ ಮೈಮೆ ಗೊತ್ತಾಗ್ನಿಲ್ಲ! ಬ್ಯಾರೆ 
ಮೂಗಪ್ಪ ಊಟ ಮಾಡುವಂತ ಹರುವಾಣವಿತ್ತಲ್ಲಟ ನೋಡಪ್ಪ ಮೂಗಪ್ಪ! ನಿನ್ನೆ 
ಅಂತ್ಟೇಳಿ ನಿನ್ನೆಡ್ರಿ ಮಾಡಿ ಮಡೀಕೊಂತವೈ! ನಾವು ಇದೇ ತರ ಮಾಡ್ತಿದ್ದೆವ। ನಿಮ್ಗೆ 
ಬ್ಯಾರೆ ಇಕ್ಕಿ ನಮ್ಮ ಗಂಡ್ವೀರ್ಗೆ ಬ್ಯಾರೆ ಇಕ್ತಿದ್ವ! ನಿನ್ನಡ್ತಿಯಾದ ರಾಮಾಯಿ। 
ವಂಚುಣ್ಣಾತಿಯಲ್ವ ಅಂತಾರೆ ಅತುಗೇರು 
ನೋಡೆ ನಮ್ಮ ಶಿವನಾ। 


ನಮ್ಮಪ್ಪಾಜಿ ಕಿಡುಗಣ್ಬೀರಿ ಮಾದೇಶ್ವರ ನೋಡುದ್ರು ಆಹ್ಹಾ ಇದೇ ಒಂದು 
ಸಮಯವಲ್ಲ! ಇವರಿಬ್ಬರ ಎದುರ್ಗೆ ಇವರಿವರ್ದೆ ಕದ್ದ ತಂದ್ಮಡಗ್ಗೇಕು ಅಂತ್ಹೇಳಿ ಮಾದೇವ। 
ಮೂಗಪ್ಪನ ಮೈ ಮೇಲೆ ಮಾದಪ್ಪ! ಸಂಪೂರ್ಣವಾಗಿ ಮೂರ್ತವಾಗಿ! ಕ್ಹಾಪುವನ್ನ 
ಹುಟ್ಟಿದ್ದಾರೆ! ಅತ್ಲೇರ್ಮಾತನ್ನು ಅಣ್ಣೀರ ಮಾತನ್ನು ಮೂಗಪ್ಪ ಕೇಳ್ಬುಟ್ಟು! ಛೇ ಅತ್ಲೇರೆ। 
ಬಾಳ್ಕುರಿಬೇಕು ಅಂತ ಎಲ್ಲಿಗಂಟ ನೀವ್ದಾರೈಸ್ಕೊಂಡಿದ್ರಿ ನನ್ನೆದ್ರುಗೆ ಇಷ್ಟವಲ್ಲ ನಾ 
ಇಲ್ಲದ ಯಾಳ್ಯದಲ್ಲಿ! ನನ್ಹೆಡ್ತಿಗೆ ಎಂತ ಬಂಧಾನ ಕೊಡ್ತಿದ್ರಿ! ನನ್ನೆಡ್ರಿ ಮಾಡಿಲ್ಲ ಅನ್ನೋ 
ಅಡ್ಲೇಯ। ಅವಳೇ ಮಾಡವ್ಳ ಅಂತಿದ್ದೀರಿ। ನಾನೇ ಬಾಯಾರೆ ಊಟ ಮಾಡಿದ 
ಅಡ್ಗೆ ಅಮೂರ್ರದ ರುಚಿಯಾಗದೆ। ಅದ್ನ ನಿಮ್ಮ ಗಂಡ್ಲೀರು ಉಪ್ಪ ಒಗಚು 
" ಅಂತಿದ್ದಾರಲ್ಲಾ। ಬಾಳ್ಮುರ್ಕೋ ಕೆಲ್ಸ ಇದೇ ತಾನೇ! ಅಂತ್ಲೇಳಿ- 
ಅಣ್ಣಿರ್ಮೇಲೆ ಜಗಳಕ್ಕೆ ಬಿದ್ದದ್ದೆ ಮೂಗಪ್ಪ 
ನೋಡೆ ನಮ್ಮ ಶಿವನಾ। 
ಮೂಗಪ್ಪ ಜಗುಳ್ಳೆ ಬಂದು ಬೀಳ್ತಿದ್ರೆ ನಮ್ಮಪ್ಪಾಜಿ ಮಾದೇಶ್ವರ! ಮೂಗಪ್ಪ 
ರಾಮವ್ವೆ ಇಬ್ರೆಯೆ ಇಂಗಡವಾಗ್ಬೇಕು। ಮನೆ ಕುಟುಂಬುವೆ ಒಂದಾಗ್ಬೇಕು। ಸರಗೂರಪ್ಪನ 
ಮನೆಗೆ 


ಮಾಯದ ಬೇಳ್ಮೆ ಉರುಬವುರೆ ಮಾದೇವ 
ನೋಡಿ ನಮ್ಮ ಶಿವನಾ। 


ಅಲ್ಲೆ ತಂದೆ ತಾಯಿ ಏನಂತಾರೆ?! ಎಲೋ ಮಕ್ಕಳೆ ಸೌರುಸ್ಕೊಂಡು 
ಬಾಳ್ಕೊಂಡೋಗಿ ಅಂದ್ರು! ಯಾರು! ಸರಗೂರಪ್ಪನವರು। ಮೂಗಪ್ಪ ಏನಂತರೆ?! 


- 318 


ತಂದೆ ಅರ್ಲಿಹಾಗೊಲ್ಲ ಬ್ಯಾರೆ ಒಗ್ರಾನ ಮಾಡ್ತೀನಿ ಅಂದ್ರು! ಆದ್ದನ ಗಂಡ್ಕಕ್ಕೇನಂತರೆ। 
ತಂದೇವ್ರೆ ನಾವೂ. ಅಲ್ಲಿ ನೀಸಕ್ಕಾಕ್ಕಿಲ್ಲ! ಆಧ್ದನ್ವೆ ಅಣ್ವಮ್ದೀರೆ ಒಂದು! ಮೂಗಪ್ಪನೇ 
ಒಂದಂತೆ] 

ಅಲ್ಲಿ ಕದನ ಉಂಟ್ಮಾಡವುರೆ ಮಾದೇವ 

ನೋಡೆ ನಮ್ಮ ಶಿವನಾ। 


ಬೇಕ್‌ ಬೇಕಾದ ಜನುಗಳೆಲ್ಲಟ! ಮೂಗಪ್ಪಂಗೆ ಶಾಂತಿ ಹೇಳಿದ್ರು ಒಪ್ಪಿಲ್ಲ! 
ಸರಗೂರಷ್ವನವರ ಸಮಂದಿಕರೆಲ್ಲ: ಬಂದು! ಮೂಗಪ್ಪಂಗೆ ವೈನದ ಮಾತೇಳಿದ್ರು! 
ಅವುರ್ಮಾತ್ತೆಲ್ಲ- 
ಅವ್ನು ಮರುಳಾಗ್ನಿಲ್ವಲ್ಲೊ ಮೂಗಪ್ಪ 
ನೋಡೆ ನಮ್ಮ ಶಿವನಾ! 
ಏಕಾಂಗಿ ವಸ್ತು ಏಳ್ಮಲೆ ಕರ್ತು! ನಮ್ಮಪ್ಪಾಜಿ ಮಾದೇಶ್ವರ ನೋಡುದ್ರು! 
ಮೂಗಪ್ಪುನ ಮಕ್ಕಳ್ಳೆ! ಜಗಳ ತಂದಿಳ್ಳಿದ್ದೀನಿ। ಕೊಟುಗೇಲ್ಲಿರುವಂತಾದನುವೆಲ್ಲಾ| ಹುಲ್ಲು 
ನೀರು ಇಲ್ಲುದಂತೆ ಹಸ್ಕೊಂಡು ಕೊಟ್ಟೇಲಿ ನಿಂತಿದ್ದಾವೆ! ಹತ್ತಿದ್‌ ಜಗಳ ಹರೀನಿಲ್ಲ| 
ಏಕಾಂಗಿ ವಸ್ತು ನಮ್ಮಪ್ಪಾಜಿ ಕಿಡುಗಣ್ಣ ನೋಡುದ್ರು ನಾನೇ ಹೋಗಿ ಮೂಗಪ್ಪನವರ 
ಇಂಗ್ಲ ಮಾಡುದ್ರ್ಯ! ನನ್ನೊಕ್ಲಾಯ್ತರೆ ಅಲ್ಲೆ ಹೋದ್ರೆ ಒಕ್ಕಾಲಕ್ಕಿಲ್ಲ ಅಂತ್ವೇಳಿ। 
ಮಾಯದ ಯಾಸ ತಾಳ್ತ ನಿಂತವುರೆ ಜಗದೊಡೆಯ 
ನೋಡೆ ನಮ್ಮ ಶಿವನಾ 
ಹೇಳ್ತೀನಿ ಕೇಳಿ ಸ್ವಾಮಿ! ನಮ್ಮಪ್ಪನ ಮನೆ ದೇವರು ಮುಡುಕುತೊರೆ ಮಲ್ಲಣ್ಣ! 
ನನ್ನ ಗಂಡನ ಮನೆ ದೇವರು ವೆಂಕಟರಮಣ ಸ್ವಾಮಿ! ಇವೆರಡು ಒಕ್ಕಲು ಬಿಟ್ಟು 
ಬಿಟ್ಟು! ನಾನು ಪರದೇವರಿಗೆ ಒಕ್ಕಲಾಗತಕ್ಕಂತ ಮಗಳೇ ಅಲ್ಲ ಸ್ವಾಮಿ ಅನ್ನುಟ್ಟು। 
ಆವಾಗ ನಮ್ಮಪ್ಪಾಜಿಯವರು! ಹಾಗಿದ್ದ ಮೇಲೆ ನೀನು ಪರದೇವರಿಗೆ 
ಒಕ್ಕಲಾಗುವುದಿಲ್ಲವ್ವಾ! ಕಂಡಿತ ಸ್ವಾಮಿ! ನಾನು ನನ್ನ ಸಿರಸ್ಸಾ ತೆಗೆದು ಮಡ್ಗದ್ದು! 
ನಾನು ಒಕ್ಕಲಾಗೋಲ್ಲ ಪರದೇವರಿಗೆ ಅನ್ನುಟ್ಟು ಆಗ ನಮ್ಮಾಪ್ಪಾಜಿಯವರು ಹುಸಿನಗೆ 
ನಗುತ್ತಾ! ಪರವಾಯಿಲ್ಲ ಅನ್ನುಟ್ಟು! ಆದರೆ ಹಿಂದಕ್ಕೆ ಹೋಗ್ತೀವಿ ಕಣವ್ವಾ ಅನ್ಸುಟ್ಟು! 
ಅಟ್ಟಿಬಿಟ್ಟು ಈಚೆಗೆ ಬನ್ನುಟ್ಟು! ಅಲ್ಲಿಗೆ ಏನು ಆಲೋಚನೆ ಮಾಡ್ತಾ ಅವ್ರೆ ಅಂತೇಳಿದ್ರೆ! 
ನೋಡ್ಲಾ , ನೋಡ್ಲಾ ಇವಳನ್ನು ನನ್ನ ಒಕ್ಕಲು ಪಡೀಬೇಕಲ್ಲಾ ಅನ್ನುಟ್ಟು! ಇವಳ 
ಕೈಲಿ ನಾನು ಎಣ್ಣೆ ಮಜ್ಜನ ಮಾಡಿಸ್ಕಂಬೇಕಲ್ಲಾ ಅನ್ನುಟ್ಟು! ನಮ್ಮಪ್ಪಾಜಿ ಮಾದಪ್ಪನವರು! 
ಇವಳಿಗೆ ಯಾರ ಕಂಡ್ರೆ ಬಾಳ ಪ್ರೀತಿ ಇದ್ದದು ಅನ್ನುಟ್ಟು। ನಮ್ಮಪ್ಪಾಜಿಯವರು ಆರು 
ಮೂರು ಮುಕ್ಕಾಲು ಗಳಿಗೆ ಆಲೋಚನೆ ಮಾಡ್ತವರೇ। ಮಾದೇವಾ! 


ಕ 


319 


ಆಹಾ..... ನೋಡಿ ನಮ್ಮ ಸಿವನಾ! 
ಮಲೆಯೋ ಮಾದೇವ ಬರುವ ಚಿಂದವಾ 
ನೋಡಿ ನಮ್ಮ ಸಿವನಾ...... 
ಹರಹರಾ ಶಿವ ಶಿವಾ। 
ಸಟ್ಟೇ ಸರಗೂರಪ್ಪನವರು ಹಾಲು ಸಾಗ್ರವಾಗಿ ಬಾಳಾಟ ಮಾಡಿದ್ದಾರೆ! ಒಂದಾಮ 
ಒಂದು ಜಿವ್ಲ। ಸರಗೂರಪ್ಪನವರು ಅವರ ಮಡ್ಡಿ ಗೌರಮ್ಮನವರು। ಊಟುವನ್ನು 
ಮಾಡ್ಕೊಂಡು! ತಾಂಬೂಲವನ್ನು ಹಾಕೊತಾ ಮಾತಾಡ್ತಿದ್ದಾರೆ। ಏನ್‌ ಸ್ವಾಮಿ ಆದ್ರು 
ಜನ ಮಕ್ಕುಳ್ಳೂ ಲಗ್ಗವಾಯ್ತು। ನನ್ನ ಪ್ರೀತಿವುಳ್ಳಂತ ಮಗನು-1 ಮೂಗಪ್ಪ ದ್ಯಾವುಡ್ಜೆ 
ಲಗ್ನ ಆಗಿಲ್ಲ” ಅಂತವುಳೆ ಗೌರಮ್ಮ! 
ನೋಡೆ ನಮ್ಮ ಶಿವನಾ! 
ಮಡದಿ ಆಡಿದ ಮಾತ ಕೇಳಿದನು ಸರಗೂರಪ್ಪ। ಮಡ್ಡಿ ಗೌರಾಯಿ 1 
ಇಂದಿದ್ದೋರು ನಾಳೆ ಇರೋದಿಲ್ಲ! ನಾಳೆ ಇದ್ದೋರು ನಾಳಿದ್ದಿರೋದಿಲ್ಲ 
ಹಿರಿಯರಾರ್ದನಕ್ಕೂ ಲಗ್ಗುವಾಗ್ಯತೆ। ಕರೀ ಮಗ ಮೂಗಪ್ಪ ದ್ಯಾವರ್ಲೆ! ನಾವು ನಿಂತ್ಕಂಡು 
ಲಗ್ನ ಮಾಡ್ದೆ ಕಣ್ಮುಚ್ಕೊಂಡ್ರೆ! ಅವನ್ಗೆ ಮದುವೆ ಮುಂಜಿ ಮಾಡೋರ್ಯಾರ್ಲ ವಡ್ಡಿ॥ 
ಈ ಬಾರಿ ನನ್ನ ಮಗನ ಲಗ್ನ ಮಾಡೇ ತೀರ್ಬೇಕು” ಎಂಬುದಾಗಿ! ಹೆಣ್ಣು ಹುಡೀಕೊಂಡು 
ಬತ್ತವುರೆ ಸರಗೂರಯ್ಯ! 
ನೋಡೆ ನಮ್ಮ ಶಿವನಾ॥ 
ಹೆಣ್ಣ ಹುಡೀಕೊಂಡು ಸರಗೂರಪ್ಪನವರು ಬತ್ತಿದ್ರೆ! ಮಗನಾದಂತ ಮೂಗ್ದೇವರ್ಲೆ॥ 
ತಕ್ಕಾದಂತ ವಧೂ ಒಂದೂ ಸಿಗ್ನಿಲ್ಲ! ಎಲ್ಲಾ ಊರ್ನೂ ಸುತ್ಕಂಡು। 
ಕೊತ್ತೇಗಾಲುಕ್ಕೆ ಬಂದವ್ರೆ ಸರಗೂರಯ್ಯ! 
ನೋಡೆ ನಮ್ಮ ಶಿವನಾ। 
ಸರಗೂರಪ್ಪನವರು ಕೊತ್ತೇಗಾಲುಕ್ಕೆ ಬರುವಂತ ಕಾಲದಲ್ಲಿ| ಕೊತ್ತೇಗಾಲದಲ್ಲಿ 
ಯಾರಪ್ಪ ಹಾಲು ಸಾಗ್ರವಾಗಿ ಬಾಳ್ತಾ ಇರೋರು ಅಂದ್ರೆ! ಕೊತ್ತೇಗಾಲದ ದಾಸಪ್ಪನವ್ರ! 
ದಾಸಪ್ಪನವರ ಮಡ್ಡಿ ಬಲ್ಲಮ್ಮನೋರು। ಅವರೊಟ್ಟೀಲಿ ಒಬ್ಬ ಹೆಣ್ಣುಶ್ರಿ ಹುಟ್ಟಿದ್ದಾಳೆ 
ಅವಳ್ಳೆಸ್ರು ಏನಪ್ಪಾ ಅಂದ್ರೆ! 
ಅಯ್ಯಾ ಕರ ಚಲುವೆ ಕಣೋ ರಾಮವೈ। 
ನೋಡೆ ನಮ್ಮ ಶಿವನಾ 


ದಾಸಪ್ಪನವರ ಮನಸ್ತಾನ ಒಳ್ಳೇದು ಅಂತ್ಲೇಳಿ। ಸರಗೂರಪ್ಲೋರು ಹೆಣ್ಕೇಳದ್ಕೆ 
ಬಂದಿದ್ದಾರೆ! ಸರಗೂರಪ್ಲೋರು ಬಂದ್ರು ಅಂತೇಳಿ ದಾಸಪ್ಪನವರು। ಕೈ ಕಾಲಿಗೆ 


320 


ನೀರ್ಕೊಟ್ಟಿದ್ದಾರೆ। ಕೈಕಾಲು ತೊಳ್ಕೊಂಡು ಸರಗೂರಪ್ನೋರು! ಬಲಗಾಲೆತ್ತಿ ಹೊಸ್ಲ 
ದಾಟ್ಕೊಂಡು! ಹೋಗಿ ಮಂದಲ್ಲೆ ಮ್ಯಾಲೆ ಕುಂತಿದ್ದಾರೆ! ಸರಗೂರಪ್ಪನವರೆ ನೀವೆಂದೂ 
ನಮ್ಮಟ್ಟಿ ಕಡೀಕೆ ಬಂದೋರಲ್ಲ। ಇಷ್ಟು ದೂರ ತಮ್ಮ ಪಯ್ಸದಾಸಪ್ನೊರು ಕೇಳುದ್ರು! 
“ದಾಸಪ್ಟೋರೆ ನೆನ್ನೆ ಮೊನ್ನೆ ಯಾರೂ ನಿಮಗೆ! ಯಾವುಮಾಚಾರಾನೂ ಕೊಟ್ಟಿಲ್ವೇಶ್ರಪ್ಪ! 
ಶಿಳೀನಿಲ್ವಲ್ಲ ಸರಗೂರಪ್ಪನೋರೆ! ಅಯ್ಯೋ ದಾಸಪ್ಪನವ್ರೆ! ನಮ್‌ ಮನಸ್ತಾನ್ಶು ನಿಮ್‌ 
ಮನಸ್ತಾನ್ಯು ಒಳ್ಳೆ ಲಗತ್ತಾಗದೆ।! ನಮ್ಮ ನಿಮ್ಮ ನಡೋಳ್ಗೆಗಳು ಸಮ ಆಯ್ತವೆ! ನಿಮ್ಮ 
ಮಟ್ಟಲ್ಲಿ ನಾವಿವಿ! ನಮ್‌ ಮಟ್ಟಲ್ಲಿ ನೀವಿದ್ದೀರಿ। ಆ ನಾರಾಯಣ ಸ್ವಾಮಿ ದಯವಿದ್ರೆ! 
ನಿಮ್ನ ಮನಸೊಪ್ಪೋದಾದ್ರೆ! 

ನಮ್ಗು ನಿಮ್ಗು ನಂಟುಸ್ತಾನ ಆಗಬವುದ! 

ನೋಡೆ ನಮ್ಮ ಶಿವನಾ। 

ಸರಗೂರಪ್ಪನವುರೆ ನಮ್ಸು ನಿಮ್ಗು ನಂಟು ಬೆಳೀಬೇಕು ಅನ್ನೋದಿದ್ರೆ! 

ಬ್ರಂಮ್ಮುಗಂಟನ್ನ ಯಾರ್‌ ಕೈಲಿ ತಪ್ಪಕ್ಕಾಯ್ತುದೆ ಸ್ವಾಮಿ। ನಮ್ಮೆಂಡ್ರನ್ನು ಒಂದು ಮಾತು 
ಕೇಳ್ಬೇಕು! 


ಆವುಳ್ನ ಕೇಳಿ ಬರ್ತೀನಿ ತಾಳಿ ಅಂತಾರೆ 
ನೋಡೆ ನಮ್ಮ ಶಿವನಾ। 


“ಏನ್ಲಾ ಮಡ್ಡಿ ಸರಗೂರಪ್ಪನೋರು ನಮ್ಮನೆ ನೆಂಟ್ಟೇಳ್ಳೋಕೆ ಅಂತ ಬಂದವ್ರೆ! 
ನಿನಗೆ ಒಪ್ಪಗೆ ಇದ್ದೀತಾ ಮಡ್ಡಿ! ಸ್ವಾಮಿ ನಮ್ಮಗ್ಳು ರಾಮಾಯಿ! ಸೇರುದ್ಮನೇಲಿ 
ಸುಕುವಾಗಿರ್ಬೇಕು ಅನ್ನೋದೆ ನನ್ನಾಸೆ! ಅಂತೆ ಒಳ್ಳೆ ನಂಟು ತಾನಾಗೇ ಬಂದಿರೋಗ! 
ನಾನ್ಹೇಳೋ ಅಂತದ್ದು ಬ್ಯಾರೆ ಇದ್ದತ?! 

ನೀವೊಪ್ಪಂಗೆ ಅಂತಾಳೆ ಬಲ್ಲಮ್ಮ 
ನೋಡೆ ನಮ್ಮ ಶಿವನಾ! 

ಬಲ್ಲಮ್ಮನವರ ಒಪ್ಗೆ ಪಡ್ಕೊಂಡು ದಾಸಪ್ಪ ನೋರು! ಸರಗೂರಪ್ಪನ ತಾವೆ 
ಬಂದ್ರು! ಸ್ವಾಮಿ ಸರಗೂರಪ್ಪನವುರೆ ನಮ್ಮೆಂಡ್ರ ಒಪ್ಳೇಯೂ ಐತೆ! 

ನಮ್ಮ ನಂಟು ಬೆಳೀಲಿ ಅಂತಾರೆ ದಾಸಪ್ಪ 
ನೋಡೆ ನಮ್ಮ ಶಿವನಾ! 

ದಾಸಪ್ಪನವುರೆ ನಿಮ್ಮ ಮಾತ್ಯೇಳಿ। ನಂಗೆ ಹಾಲು ಅನ್ನ ಉಂಡಂಗಾಯ್ತು! ನಿಮ್ಮ 
ಬಾಲೆ ಹೆಸ್ರೇನು ಅಂತ ಕೇಳ್ಬವದೆ! “ಅಯ್ಯೋ ಸ್ವಾಮಿ ಎರಡು ಗಂಡ್ಮಾಕ್ಳಾದ್ರೂ 


321 


- 


ಣ್‌ ಮಕ್ಕಿ ಇಲ್ಲಿಲ್ಲ ಶ್ರೀಮನ್‌ ನಾರಾಯಣ್‌ ಸ್ವಾಮ್ಗೆ ಹರ್ಕೆ ಮಾಡ್ಕೊಂಡು! ನಮ್ಮ 
ES ಶ್ರೀಮನ್ನರಾಯ್ಗ। ಒಬ್ಬ ಹೆಣ್ಣುಶ್ತಿಯನ್ನು ಕೊಟ್ಟ! ಅವಳ್ಳಿಸ್ರ ಏನಂತ ಕರಿಸಿದ್ದೀನಿ 
ಅಂದ್ರೆ! ಅಂದ ಚೆಂದ "ಚೆಲುವ ಭಾವ ನೋಡಿ! ಉದ್ದ ಭೂಷಣ ನೋಡಿ! ' 
ಕರಚೆಲುವೆಯಾದ ನನ್ನ ಮಗಳ್ನಃ 


ರಾಮವ್ವೆ ಅಂತ ಕರದಾವಿ ಅನುತಾರೆ 
ನೋಡೆ ನಮ್ಮ ಶಿವನಾ। 


ಅಯ್ಯಾ ನನ್‌ ಮಂದೇವ್ರೂ ಶ್ರೀಮನ್ನಾರಾಯಣ ಮುಡುಕ್ಟೊರೆ ಮಲ್ಲಪ್ಪ! ನನ್ನ 
ಮಗುನ್ನ ಮೂಗಪ್ಪ ಅಂತ್ಹೇಳಿ ಕಥ್ಲಿದ್ದೀನಿ। ಇಬ್ಬರಿಗೂ ಜೋಡಿ ತಕ್ಕನಾಗದೆ! ಶಾಸ್ತ್ರ 
ಕೇಳವ ಮುಂದೆ ಲಗ್ನ ಮಾಡವ! ಒಪ್ಪೊ ಮಾತ್ಲೋಸ್ಕರ ಈಳ್ಯ ಹಿಡ್ಡಿದ್ದೀನಿ ಅಂತ್ಹೇಳಿ! 
ಈಳ್ಯ ಮಡುಗವರೆ ಸರಗೂರಯ್ಕ 
ನೋಡೆ ನಮ್ಮ ಶಿವನಾ। 


ನಾಳೆ ಜಿವ್ಸ ತಗರಾಲ್‌ ಮಾಡೋ ಹಂಗಿಲ್ಲ! ಇಳ್ಕ ಹಿಡುದ ಮ್ಯಾಲೆ ಒಪ್ಮಾತು 
ಆಯ್ತು ತಾನೇ ಆಯ್ತು ಸ್ವಾಮಿ। ನಾಳೆ ಜನ ಹೋಗಿ ಜೋಯಿಸ ಕೈಲಿ ಶಾಸ್ತ್ರ ಕೇಳಿ! 
ಯಾವತ್‌ ಚಪ್ರಾ ಯಾವತ್‌ ಧಾರೆ ಅಂತ್ಲೇಳಿ। ಕೇಳ್ಳಂಬರದಾಯ್ತದೆ ನಾ ಹೋಗಂವ! 
ಅಂತ ಸರಗೂರಪ್ಪ ಹೇಳದ್ರು! ಆಗ್ಲಿ ಹೋಗಿದ್ದು ಬನ್ನಿ ಸ್ವಾಮಿ! ಅಂತ್ಹೇಳಿ ದಾಸಪ್ಪ 
ಹೇಳಿದ್ರು! ಊಟವಾಯ್ತು ಊಟವನ್ನು ಮಾಡ್ಕೊಂಡು ಸರಗೂರಪ್ಪ। 
ಅವರು ಕೊತ್ತೇಗಾಲ ಬಿಟ್ಟು ಬರುತಾರೆ 
ನೋಡೆ ನಮ್ಮ ಶಿವನಾ। 


ಬಂದ ತಂದೆ ಮೊಕವನ್ನು| ಆರು ಜನ ಗಂಡ್ಮಕ್ಕು ನೋಡುದ್ರು! ತಂದೇವ್ರೆ 
ತಮ್ಮುನ್ಗೆಲ್ಲಿ ನೋಡ್ಕಂಡು ಬಂದ್ರಿ! ಅಪ್ಪಾ ಮಕ್ಕಳೇ। ಮ್ಹೊಳೆವೊಳ್ಳೆ ಮಸ್ತಾಗಿ ನಂಟಿದ್ರೂ! 
ಮೂಗಪ್ಪಂಗ್‌ ತಕ್ಕಾದ ವಧು ಎಲ್ಲೂ ಸಿಕ್ಕಿಲ್ಲ! ಕಡೇಬಾರೀಕೆ ಕೊತ್ತೇಗಾಲಕ್ಕೆ ಬಂದೆ! 
ಕೊತ್ತೇಗಾಲದಲ್ಲಿ ದಾಸಪ್ಪನವರ ಮಗ್ಳು ರಾಮವ್ವೆಗೆ! 
ಒಪ್ಮಾತ ಕೊಟ್ಟಿದ್ನಿ ಅಂತಾರೆ ಸರಗೂರಯ್ಯ 
ನೋಡೆ ನಮ್ಮ ಶಿವನಾಟ 


“ತಂದೆಯವರೇ ಸಭಾಸ್‌! ಅವರ ಮನಸ್ತಾನಕ್ಕೂ ನಮ್ಮನುಸ್ತಾನಕ್ಕೂ। 
ಅಕ್ಕಿಯರಳು ಬೆರುದಂಗೈತೆ। ತಮ್ಮನ್ಗೆ ಸಂತೋಷದಿಂದ ಬಳ್ಗಾನೆಲ್ಲ ಕರೇಸಿ! ಲಗ್ಗವನ್ನು 
ಮಾಡೋವಾಂತ್ಹೇಳಿ। ಆರ್ವನ ಗಂಡು ಮಕ್ಳು ಹೇಳುದ್ರು! ಕಟ್ಟ ಕಡೇ ಗಾಲದಲ್ಲಿ। 
ಉಪ್ಪಿನ ಮ್ಹಾಳೇಗ! ಉಪ್ಪನ್ನ ಹದಾ ಕಟ್ಟಕ್ಕೆ ಹೋಗಿದ್ದಲ್ಲ। ಆ ಸರಗೂರಪ್ಪನ ಮಗನು 


32 


ಮೂಗಪ್ಪ ಬಂದ್ರು! ಆಯ್ಯೋ ನನ ಕಂದ! ಲಗ್ನ ಆಗೋ ನನ ಕಂದ ಆಂತ ಸರಗೂರಪ್ಪ 
ಹೇಳಿದ್ರು! ನಿಮ್ಮಿಷ್ಟ ತಂದೇವ್ರ ಅಂತ್ಹೇಳಿ ಮೂಗಪ್ಪ ಅಂದನು! ಅಪ್ಪಾ ಮಗುವೆ ಕಚ್ಚಿ 
ಕಟ್ಟೆದ್ದೀಯೆ ರುಂಡಿ ಕಾಣುಸ್ತೀಯ!। ಅಂಗೈ ಮುಂದುಕೆ ಮೈ ತುಂಬ ಕೊಳೆ ಮುತ್ತೈತೆ। 
ಗಂಡು ನೋಡಬೇಕು ಅಂತ ದಾಸಪ್ಪನವರು ಬಂದು! ನಿನ್ನ ಮೊಕ ನೋಡಿದ್ರೆ ಕಂದ 
ಅಸಯ್ಯ ಪಟ್ಕೊತಾರೆ। 
' ಹೋಗಿ ಸ್ತಾನಮಾಡು ಅಂತಾರೆ ಸರಗೂರಯ್ಯ 

ನೋಡಿ ನಮ್ಮ ಶಿವನಾ!" 

ಆಹಾ..... ನೋಡಿ ನಮ್ಮ ಸಿವನಾ 

ಮಲೆಯೋ ಮಾದೇವ ಬರುವ ಚಂದಾವಾ 

ನೋಡಿ ನಮ್ಮ ಶಿವನಾ! 


ಆಲೋಚನೆ ಮಾಡ್ಕಂಡು! ಏನು ಹೇಳ್ತಾರೆ ಅಂತೇಳಿದ್ರೆ! ಈ ಉಪ್ಪರಿಗರಿಗೆಲ್ಲಾ! 

ಕಾಮಗೆರೆ ಒಳಗೆ ಕೆಂಪೇಗೌಡ ಅಂತವನು! ಅವರ ಜಾತೀರ್ಗೆಲ್ಲಾ ಬಾಳ ದೊಡ್ಡ 
ಮನುಸ್ಯ! ಆ ಕಾಮಗೆರೆ ಕೆಂಪೇಗೌಡ ಅಂದರೆ। ಕುಲದವರಿಗೆಲ್ಲಾ ಇವನು ಗೌಡ! 
ಯಾವ ಕಾರ್ಯ ಮಾಡಬೇಕಾಗಲೀ। ಯಾವ ದೇವರ ಮಾಡಬೇಕಾಗಲೀ। ಅವನನ್ನು 
ಕಟ್ಟಿಕೊಂಡು ಮಾಡ್ಬೇಕಾದಂತಾದ್ದು! ಆ ಕೆಂಪೇಗೌಡನ ಅವತಾರ ತಾಳಿಕೊಂಡು! 
ನಾನೋಗಿ ಅವಳನ್ನು ಬಗ್ಗಿಸಿ! ನಾನು ಒಕ್ಕಲು ಮಾಡ್ಕೋಬೇಕು ಅನ್ಸುಟ್ಟು! ನಮ್ಮಪ್ಪಾಜಿ 
ಮಾಯಕ್ಕಾರ ಮಾದಪ್ಪನವರು! ಕಾಮಗೆರೆ ಕೆಂಪೇಗೌಡನ ಅವತಾರ। ಯಾವ ತರವಪ್ಪಾ 
ಅಂದ್ರೆ! ಅಡ್ಡ ರುಮಾಲು ಸುತ್ಕೊಂಡು ಬುಟ್ಟು! ನಿಲುವಂಗಿ ಇಟ್ಕಂಡು। ಅಡ್ಡಂಗಿ 
ಇಕ್ಕಂಡು! ಅಲ್ಲಿಗೆ ಮೈ ಮೇಲೆ ಒಂದು ಸಲ್ಯ ಹಾಕ್ಕಂಡು! ದೊಣ್ಣೆ ಕೈಲಿಟ್ಕೊಂಡು। 
ಕಾಮಗೆರೆ ಕೆಂಪೇಗೌಡನ ಅವತಾರ ತಾಳವ್ರೇ। ಮಾದೇವಾ। 

ಆಹಾ..... ನೋಡಿ ನಮ್ಮ ಸಿವನಾ 

ಮಲೆಯೋ ಮಾದೇವ ಬರುವ ಚಂದಾವಾ! 

ನೋಡಿ ನಮ್ಮ ಶಿವನಾ!” 


ಕಾಮಗೆರೆ ಕೆಂಪೇಗೌಡನವತಾರ ತಾಳ್ಕಂಡು! ತಿರುಗಿ ಅಟ್ಟಿಗೆ ಬಂದ್ಬುಟ್ಟು! 
ಯಾರವ್ವಾ ತಾಯಿ ಮನೆ ಒಳಗೇ ಅನ್ಸುಟ್ಟು ಬಾಕಲು ತಟ್ಟುಟ್ರು! ಅದೇ ಸಿವಶರಣೆ 
ಗೌರವ್ವ ಬಂದುಬಿಟ್ಟು! ಬಾಕಲು ತೆಗೆದು ನೋಡೋದ್ರೊಳ್ಳೆ| ಕೆಂಪೇಗೌಡ್ರು! ಓಹೋ.... 
ಬನ್ನಿ ಗುರುಗಳೇ। ಅನ್ಸುಟ್ಟು! ಬನ್ನಿ ಬನ್ನಿ ಅಂತೇಳ್ಬಿಟ್ಟು! ಕೈಕಾಲಿಗೆ ನೀರು ಕೊಟ್ಟಳಂತೆ! 
ಅಲ್ಲಿಗೆ ನಮ್ಮಪ್ಪಾಜಿ ಮಾಯಕ್ಕಾರ! ಕೆಂಪೇಗೌಡನ ಅವತಾರದಲ್ಲಿ! ಹುಸಿನಗೆ ನಗುತ್ತಾ! 
ನೋಡ್ಲಾ ಮುಂಡೇ ಮಕ್ಕಳು! ಕೆಳಗೆ ಮ್ಯಾಲೆ ಹಲ್ಲುಟ್ಟ ನರ ಮುಂಡೇ ಮಕ್ಕಳು 


323 


ನಂಬಬಾರದು ಅಂತೇಳಿ! ನಮ್ಮಪ್ಪಾಜಿ ಕೈಕಾಲು ತೊಳಕೊಂಡು ಬಂದ್ರಂತೆ। ಅಲ್ಲಿಗೆ 
ಶಿವಶರಣೆ ಗೌರವ್ವ! ನಡುಮನೇಲಿ ಮಂದಲಿಗೆ ಹಾಸಿ! ಮಂದಿಲೆಗೆ ಮ್ಯಾಲೆ ಮಣೆ 
ಹಾಕಿ ಕುಂಡುಸ್ಟುಟ್ಟಂತೆ! ಕಾಮಗೆರೆ ಕೆಂಪೇಗೌಡರ ಅವತಾರದಲ್ಲಿದ್ದವರು। ಅವರು 
ದೊಣ್ಣೆ ಕೆಳಗೆ ಮಡ್ಗಬುಟ್ಟು' ಕೂತ್ಕಂಬುಟ್ರು! ಕೂತ್ಯಂಬುಟ್ಟಂತ ಕಾಲದಲ್ಲಿ 
ಏನ್ಮಾಡ್ತಾಳಪ್ಪಾ ಆಂತೇಳದ್ರೆ! ಸಿವ ಸರಣೆ ಗೌರವ್ವ ಎಲೆ ಅಡಿಕೆ ತಕ್ಕಂಬಂದು ತಟ್ಟೆಮ್ಯಾಲೆ 
ಮಡಗ್ಬುಟ್ಟು! ತ್ವಾವಟಿಗೆ ಮಾಲೆ ಮಡಗಿ ಬುಟ್ಟು! ಎಲೆ ಅಡಿಕೆ ಹಾಕ್ಕತಾ ಹಾಕ್ಕತ್ತಾ! 
ಅಲ್ಲಿ ಮಾತಾಡ್ತ ಕುಂತಿದ್ರಂತೆ! ಈ ಗೌರವ್ವನ ಮಗನಾಗಿರತಕ್ಕಂತ ಮೂಗಪ್ಪ! ಎಲೆ 
ಕಟ್ಟ ಹೆಗಲ ಮೇಲಿಟ್ಕಂಡು! ಅಷ್ಟೊತ್ತಿಗೆ ಅಟ್ಟಿಗೆ ಬಂದ್ನಂತೆ! ಅಲ್ಲಿಗೆ ಕೆಂಪೇಗೌಡನ 
ಅವತಾರದಲ್ಲಿ ಕುಂತಿರುವಂತ ಮಾಯಕಾರ ಮರಿದೇವರು ನೋಡ್ಬುಟ್ಟು! ಇವರು 
ಯಾರವ್ವಾ ಅಂತ್ಯೇಳಿದ್ರು! ಏನು ಸ್ವಾಮಿ ಹೀಗೆ ಕೇಳ್ತೀರಾ ನನ್ನ ಮಗನಲ್ವಾ ಅಂತ। 
ನಿನ್ನ ಮಗನಿಗೆ ಮಕ್ಕಳೆಷ್ಟವ್ವಾ ಅಂದ! ಅಯ್ಯೋ ಸ್ವಾಮಿ ಮಕ್ಕಳು ಕೇಲ್ಲೀರಲ್ಲಾ। ನಾವು 
ಮದುವೆ ಮಾಡ್ಕೊಬೇಕಾದರೆ! ಗೌಡರನ್ನ ಬಿಟ್ಟು ಬಿಟ್ಟು ಮದ್ವೆ ಮಾಡಿದ್ದಾ! ಇದೇನು 
ಕೇಲ್ಲೀರಲ್ಲಾಃ ಇನ್ನೂ ಮದುವೆ ಇಲ್ಲ ಅಂದ್ಲಂತೆ! ನಮ್ಮಪ್ಪಾಜಿ ಮಾಯಕಾರ 
ಮಾದಪ್ಪನವರು! ಕೆಂಪೇಗೌಡನ ಅವತಾರದಲ್ಲಿ ಕುಂತಿದ್ದವು! ಏನು ಹೇಳ್ತಾರೆ! ಚೇ 
ಚೇ ಬಿಡು ಗೌರವ್ವಾ! ನಿನ್ನ ಬುದ್ದಿ ನಾ ಒಪ್ಪಲಿಲ್ಲ! ಈ ವರ್ಸ ಲಗ್ನ ಅಂತ ಏರ್ಪಾಡು 
ಮಾಡಿವ್ನಿ! ಎಲ್ಲಪ್ಪಾ ಅಂತ ಕೇಳಿದ್ರು! ಅದ್ಕೆ ಸ್ವಾಮಿ ಕೊತ್ತೇಗಾಲದಲ್ಲಿ! ಯಾರಪ್ಪಾ 
ಅಂದ್ರು! ಬಲ್ಲವ್ವ ಮಗಳನ್ನು ನೋಡುಬಿಟ್ಟಿದ್ನಿ! ಅಯ್ಕಯ್ಯೋ ಬಿಡುಬಿಡು! ನಿನ್ನ ಬುದ್ಧಿ 
ನಾ ಒಪ್ಪಿಲ್ಲ! ಅದ್ಯಾಕೆ ಸ್ವಾಮಿ ಅಂದಳು! ಹೇಳ್ತೀನಿ ಕೇಳವ್ವಾ! ಬೂದು ಗುಂಬಳಕಾಯಿ 
ಊದಲಗೆಕ್ಕೆ ಬಿಟ್ಕಂಡು! ಕಣ್ಣಲ್ಲಿ ನೀರು ಸುರಿಸ್ಕಂಡು। ಬಾಯಲ್ಲಿ ಜೊಲ್ಲ ಹರಿಸ್ಕಂಡು! 
ಹೊಟ್ಟೇನಾ ಮಡಕೆ ಗಾತ್ರ ಬಿಟ್ಕಂಡು। ಕಿವುಡು ಅವಳಿಗೆ! ಇತ್ತಾಗ ಕರೆದ್ರೆ ಅತ್ತಾಗ 
ತಿರಗವ್ಳೇ। 


ಆಹಾ..... ನೋಡಿ ನಮ್ಮ ಸಿವನಾ 


ಅಲ್ಲವ್ವ ಅಂತ ಮಗಳನ್ನು ತಕ್ಕಂಬಂದು ಚೆಂದ ಮಗನಿಗೆ ಕಟ್ಟೇಕು ಅಂತ 
ಮಾಡಿದ್ದಿಯಲ್ಲಾ ಅನ್ಸುಟ್ರಂತೆ! ಆವಾಗ ಗೌರವ್ವ ಏನು ಹೇಳ್ತಾಳೆ! ಏನು ಸ್ವಾಮಿ 
ಕೆಂಪೇಗೌಡರೇ। ನಮ್ಮ ಕುಲಕ್ಕೆ ದೊಡ್ಡವರು ನೀವು! ಒಂದು ಕಾರ್ಯಕಲಾಪ ಮಾಡಿದ್ರೆ! 
ನಿಮ್ಗೆ ತಕ್ಕಂಬಂದು। ನ್ಯಾಯ ಒಪ್ಪಿಸತಕ್ಕಂತವರು ನಾವು! ನೀವೇ ಇಂತ 
ಮಾತೇಳ್ಳುಟ್ರ ಲ್ಲಾ ಸ್ವಾಮಿ। ನಾನು ಏನಾರ ಹೋಗಿ! ಒಪ್ಪೀಳ್ಯ ಮಾಡ್ಬುಟ್ಟು ಅರಿಸಿನ 
ಬಾಳೆಹಣ್ಣು ಮಡಗ್ಗುಟ್ಟಿದ್ದಿ ಈಗ ನಾವೇನನಾರ ಆ ಹೆಣ್ಣು ಬ್ಯಾಡ ಅನ್ಸುಟ್ರೆ! ನಿಮ್ಮನ್ನೆಲ್ಲಾ 
ನ್ಯಾಯ ಸೇರಿಸಿಬಿಟ್ರೆ! ನಮ್ಮನ್ನ ಬಿಟ್ಟಾರಾ ಸ್ವಾಮಿ ಕುಲದವರು ಅಂದುಬುಟ್ಟಂತೆ। 


324 


ಹುಂ..... ಏನೋ ಆಗಿದ್ದು ಆಗೋಯ್ತು! ಹೇಳ್ತೀನಿ ಕೇಳವ್ವಾ! ಈಗ ನಾನು ಒಯ್ತಿದ್ದಿ 
ಕಣವ್ವಾ! ಅವರೇ ಹೊಲದಲ್ಲಿ ಓರಿಗಳನ್ನು ಕಟ್ಟಾಕಿ ಬಂದಿವ್ನಿ। ಆ ಓರಿಗಳು ಕಿತ್ಕಂಡು! 
ಅವರೇ ಕಡೆ ಮೇಯ್ಯಂಬುಟ್ಟಿದ್ರೆ! ನನಗೆ ಬಾಳ ತೊಂದ್ರೆ ಬಂದು ಬುಡುತ್ತೆ! ನನಗೇನೋ 
ಬೇಜಾರಾಯ್ತು ಬಂದೆ ಕಣವ್ವಾ ಅಂತಂದ್ದುಟ್ಟಂತೆ! ಆಗಿದ್ದು ಆಗಲಿ ಪರಿಣಾಮ। 
ಸಂಬಂಧ ಇದ್ದಂಗಾಗೋಯ್ತು! ಆದ್ರೆ ನನ್ನ ಮದುವೆಗೆ ಕರಿಬೇಕವ್ವಾ! ಇದೇನು ಸ್ವಾಮಿ 
ಕೆಂಪೇಗೌಡರೇ ಇಂತ ಮಾತು ಹೇಳ್ಲೀರಲ್ಲಾ। ನೀವೇ ಮುಂದಾಳು ಗೌಡರು! ಇಂತದ್ರಲ್ಲಿ 
ನೀವು ಹೀಂಗಂತೇಳ್ವೀರಲ್ಲಾ ದಮ್ಮಯ್ಯಾ! ನನ್ನನ್ನು ಕರದ್ದೇ ಉಂಟಾದ್ರೆ ನಾನು ಹತ್ತು 
ಜನರ ಸಮ್ಮುಖ ಬರ್ತೀನಿ! ನಾನೂ ಒಂದೆಲೆ ಅಡಿಕೆ ತಕ್ಕಂತೀನಿ। ಒಂದ ಹಣ ಮುಯ್ಯಿ 
ಹಾಕ್ತೀನಿ ಕಣವ್ವಾ ಅಂದ್ರಂತೆ! ಆಗ್ಲಿ ಓಗಿ ದಮ್ಮಯ್ಯ ಅಂದು ಬುಟ್ಟು! ನೋಡ್ಲಾ 
ನೋಡ್ಲಾ... ಕಾಮಗೆರೆ ಕೆಂಪೇಗೌಡರ ಅವತಾರ ತಾಳಿದ್ದಕ್ಕೆ! ನನಗೆ ಮರ್ಯಾದೆ 
ಕೊಟ್ಟಳಲ್ಲ! ಇರಲಿ ಅಂತೇಳ್ಬುಟ್ಟು! ಮುಂಡೇ ಮಕ್ಕಳೇ ನಿಮಗೆ ನಾನು ಸೋಮವಾರದ 
ಒಕ್ಕಲು ಪಡಕೊಂಡು! ನಿನ್ನ ಕೈಲಿ ಮಜ್ಜನ ಮಾಡಿಸ್ಕಲ್ಟೇ ವೋದ್ರೆ! ನಾನು ಈ ಕಾಡಿನಲ್ಲಿ 
ಹುಟ್ಟಿ ನೆಲೆಗೊಂಡು ಫಲವೇನು ಅನ್ಸುಟ್ಟು! ನಮ್ಮಪ್ಪಾಜಿ ಮಾದಪ್ಪನವರು! ಅವರು 
ಏಳು ಮಲೆಗೆ ಬತ್ತವರೇ। ಮಾದೇವಾ 
ಆಹಾ..... ನೋಡಿ ನಮ್ಮ ಸಿವನಾ। 

ಇನ್ನು ಕೊತ್ತೇಗಾಲಕ್ಕೆ ಹೋಗಿ ಸ್ವಲ್ಪ ಹೇಳಬೇಕಲ್ಲಾ ಅನ್ನುಟ್ಟು! ನಮ್ಮಪ್ಪಾಜಿ 

ಮಾದಪ್ಪನವರು ಕೊತ್ತೇಗಾಲಕ್ಕೆ ಬತ್ತವರೇ। 
ಆಹಾ..... ನೋಡಿ ನಮ್ಮ ಸಿವನಾ! 

ಕೊತ್ತೇಗಾಲದಲ್ಲಿ ಬಲ್ಲವ್ವನ ಹಟ್ಟಿಗೆ ಬನ್ನುಟ್ರಂತೆ! ಅಲ್ಲಿಗೆ ಆದೇ ಕಾಮಗೆರೆ 
ಕೆಂಪೇಗೌಡನ ಅವತಾರದಲ್ಲಿ ಬನ್ಬುಟ್ರು! ಅಲ್ಲಿಗೆ ಯಾರವ್ವಾ ಮನೆ ಒಳಗ! ಅಂತ 
ಬಾಗಿಲು ತಟ್ಟಿದರು! ಆವಾಗ ಬಂದು ಬಲ್ಲವ್ವಾ ನೋಡಿದಂತ ಕಾಲದಲ್ಲಿ! ಏನು 
ಹೇಳ್ತಾರೆ ಅಂತ ಹೇಳಿದ್ರೆ! ನಿನ್ನ ಮಗಳಿಗೆ ಮಕ್ಕಳಿಷ್ಟವ್ವಾ ಅಂತ ಕೇಳಿದ್ರು! ಇದೇನು 
ಸ್ಥಾಮಿ ಮಕ್ಕಳು ಕೇಳ್ಪಿದ್ದರೆಲ್ಲಾ! ನನ್ನ ಮಗಳಿಗೆ ಮದುವೇನೇ ಮಾಡಿಲ್ಲ! ಎಲ್ಲಪ್ಪ 
ಗಂಡು ನೋಡಿದ್ದೀಯಾ?! ಸರಗೂರಪ್ಪನ ಮಗ ನಿಜಗುಣ ಮೂಗಯ್ಯ। ಅವನ್ನ 
ನೋಡಿದ್ದೀನಿ ಸ್ವಾಮಿ ಅನ್ಸುಟ್ಲು] ಅಯ್ಯೋ ಅಯ್ಯೋ ತೆಗಿ ನಿನ್ನ ಬುದ್ಧಿ ನಾ ಒಪ್ಪಿಲ್ಲ! 
ಏನು ಆ ಸರಗೂರಪ್ಪನ ಮಗ! ಮೂಗಯ್ಯ ಅಂತಕ್ಕವನು ಯಾವ ತರವಾಗವ್ನೆ 
ಗೊತ್ತಾವ್ಹಾ! ಯಾವ ತರ ಇದ್ದಾನೆ! ಸ್ವಾಮಿ ಹೇಳ್ತೀನಿ ಕೇಳವ್ವಾ! ಅವನು ತಲೇಲಿ 
ಹೇನು ಮೂಗಂಡಗ! ಸೀರು ಮೂಗಂಡಗ! ಮರಿ ಮಾಡ್ಕಂಡು ವಾಸ ಮಾಡ್ತವೆ! 
'ಒಂದು ಕಣ್ಣಿನಲ್ಲಿ ಒಂದು ನಿಂಬೇ ಕಾಯಿ ಗಾತ್ರ ಜಿಬರುಂಟು! ಮೂಗಿನಲ್ಲಿ ಒಂದು 


325 


ಹಿಟ್ಟಿನ ಮುದ್ದೆ ಗಾತ್ರ ಮುಸುರೆ ಉಂಟು। ಅವನ ಬಟ್ಟೆ ಬೆಂಕೀಲೂ ಸಹ 
ಬೇಯೋದಿಲ್ಲವಲ್ಲಾ! ಅಂತ ಕೊಳಕ ಮೂಗಯ್ಯನ ನಿನ್ನ ಮಗಳು ಒಪ್ಪಿದಳಲ್ಲಾ। ನಿನ್ನ 
ಬುದ್ಧಿ ತರವಲ್ಲಾ ಅಂತವ್ರೇ। ಕೆಂಪೇಗೌಡ! 


ಆಹಾ.... ನೋಡಿ ನಮ್ಮ ಸಿವನಾ। 


ಅವಳು ಆಗ ಏನು ಹೇಳ್ತಾಳೆ ಅಂತೇಳ್ಬುಟ್ರೆ! ಏನೋ ಸ್ವಾಮಿ ಒಪ್ಪಿದ್ದಾಗೋಯ್ತು! 
ಮಾತಾಡಿದ್ದಾಗೋಯ್ತು! ಇನ್ನು ಮದುವೆ ಮಾಡೋದು ಎರಡು ದಿನ ಇದೆ! ಬೇಸ್ತವಾರ 
ಲಗ್ನ ಕಟ್ಟಕ್ಕೆ ವೊಯ್ತೀನಿ ದಮ್ಮಯ್ಯ ಅನ್ಫುಟ್ಟು! ಹಾಗಿದ್ದ ಮೇಲಾಗೋಯ್ತು! 
ಣಾನುಸಂಬಂಧ ಇದ್ದಮ್ಮಾಲೆ ಆಗೋಯ್ತು ಕಣವ್ವಾ। ನೀವು ನನ್ನ ಲಗ್ನಕ್ಕೆ ಕರೀರವ್ವಾ 
ಅಂತೇಳಿದ್ರು! ಏನು ಸ್ವಾಮಿ ನಮ್ಮ ಕುಲಗುರು ಬುಟ್ಟು ಲಗ್ನ ಮಾಡೀವಾ। ಕರೀತೀವಿ 
ಸ್ವಾಮಿ ಅಂದ್ಬುಟ್ಟಂತೆ ಕೊತ್ತೇಗಾಲದ ಬಲ್ಲವ್ವ! ಸರಗೂರಪ್ಪನ ಹೆಂಡತಿ ಗೌರವ್ವ 
ಅಂತಕ್ಕಂತವರು। ಬೀಗ ಬೀಗತೀರು ಸೇರೃಂಡು! ಅಲ್ಲಿಗೆ ಲಗ್ನ ಕಟ್ಟೋದಕ್ಕೆ! ಅವರು 
ಕೊಳ್ಳೇಗಾಲಕ್ಕೆ ಒಯ್ತವರೇ ಬೀಗಬೀಗರು। 
ಆಹಾ..... ನೋಡಿ ನಮ್ಮ ಸಿವನಾ। 
ನಮ್ಮಪ್ಪಾಜಿ ಮಾಯಕಾರ ಮಾದಪ್ಪನವರು! ಇದೇ ನನಗೆ ಒಳ್ಳೆ ಸಮಯ 
ಅಂತೇಳ್ಬುಟ್ಟು! ದೇವಂಗ ಸೆಟ್ಟಿ ಅವತಾರ ತಾಳ್ಕಂಡು। ನಮ್ಮಪ್ಪಾಜಿ ಹಾರುಗಚ್ಚೆ 
ಹಾಕಿಕೊಂಡು ಬಿಟ್ರು! ಒಂದು ತುಂಡು ಪಂಚೆ ಮೈಗೆ ಹೊದ್ದಗಂಡುಬಿಟ್ಟು! ಅಲ್ಲಿಗೆ 
ಹಾರುವಯ್ಯನ ಯಾಸ ತಾಳ್ಕಂಬುಟ್ರು! ಅತ್ತಿಂದ ಬರ್ತಾ ಇದ್ದರಂತೆ! ಇತ್ತಿಂದ ಇವರು 
ಬೀಗ ಬೀಗತೀರು ಹೋಗ್ತಾ ಇದ್ದರಂತೆ! ದೇವಂಗ ಸೆಟ್ಟಿ ಮನೆಗೆ ಲಗ್ನ ಕಟ್ಟಿಸಕ್ಕೆ 
ವೊಯ್ತಿದ್ರಲ್ಲಾ ಇವರು ನೋಡ್ಬುಟ್ರು! ಅರ್ಧದಾರಿ ಒಳಗೆ! ಏನು ಸ್ವಾಮಿ ದೇವಂಗ 
ಸೆಟ್ಟರೇ ಈವತ್ತು ಎಲ್ಲಿಗೋ ಪಯಣ ಅಂದ್ರು! ನಾವು ಲಗ್ನ ಕಟ್ಟಕ್ಕೆ ಬತ್ತಿದ್ದಲ್ಲಾ! 
ಹಿಂದಕ್ಕೆ ಓಗಕ್ಕೆ ಆಗಲ್ಲ! ನೀವು ಲಗ್ನ ಕಟ್ಟಬೇಕು ಅಂದ್ರೆ! ಈ ಅರಳಿ ಮರದ ತಾವ 
ಕೂತುಕೊಂಡು! ಕಟ್ಟಿ ಕೊಡ್ತೀನಿ ಅಂದ್ರಂತೆ! ಎಲ್ಲಾದ್ರೇನಂತೆ ನಿಮ್ಮ ಕೈ ಮುಟ್ಟ ಕಟ್ಟುಡಿ 
ಈ ಲಗ್ನಾವ ಅನ್ಫುಟ್ರು! ಆ ಅಸ್ಪತ್ತ ಕಟ್ಟೆ ಮೇಲೆ ವೋಗೀ। ಸಾರಿಸಿಬಿಟ್ಟು ರಂಗೋಲೆ 
ಬಿಟ್ಟು ಬಿಟ್ಟು ಕುಂತ್ಕಂಡ್ರು! ಆ ಅಕ್ಕಿ ಮಡಗಬುಟ್ಟು! ಬೆಲ್ಲದ ಅಚ್ಚ ಮಡಗಿಸಿಕೊಂಡು 
ಬಿಟ್ರು! ಲಗ್ನ ಬರೆದ್ದುಟ್ರು! ಯಾವ ತರವಾದ ಲಗ್ನ ಬರೆದ್ದುಟ್ರು! ಒಂದು ವಿಸದ ಲಗ್ನ 
ಒಂದು ಅಮೃತದ ಲಗ್ನ! ಅಲ್ಲಿಗೆ ಅವರು ಕೇಳ್ತಾರೆ! ವಿಸದ ಲಗ್ನ ಅಂತ ಹೇಳಿದ್ರೆ! 
ಸುಕ್ರವಾರ ಚಪ್ಪರ ಸನಿವಾರ ಧಾರೆ! ಆಯಿತವಾರ ಚಪ್ಪರ! ಸೋಮವಾರ ಲಗ್ನ 
ಅಂದ್ರೆ ಅಮೃತ ಲಗ್ನ! ಇದೇನು ದೇವಂಗ ಸೆಟ್ಟರೇ ಹೀಗೇಳ್ತೀರಿ! ಅವ್ವಾ ಲಗ್ನ ಬಂದದ್ದು 
ಹಾಗೆ ಹೇಳ್ತೀನಿ! ನಾನೇನು ಬರ್ಯಂಡಿದ್ದಾ ಆಂದ್ರು! ನೋಡಿ ಸ್ವಾಮಿ ದೇವಂಗ ಸೆಟ್ಟರೇ। 


326 


ನಮಗೆ ಸನಿವಾರ ಒಕ್ಕಲು! ನಮಗೆ ಸುಕ್ರವಾರದ ಒಕ್ಕಲು! ಸನಿವಾರ ನನ್ನ ಗಂಡನ 
ಮನೆ ದೇವರು! ಸುಕ್ರವಾರ ನಮ್ಮಪ್ಪನ ಮನೆ ದೇವರು! ಇವೆರಡು ಬಿಟ್ರೆ! ಸೋಮವಾರದ 
ಒಕ್ಕಲು ನಮಗೆ! ಕಂಡಿತಾ ಆಗೋಲ್ಲ ಅಂದ್ಬುಟ್ಟಂತೆ! ಸುಕ್ತವಾರ ಚಪ್ಪರ। ಸನಿವಾರ 
ಧಾರೆ ಅಂತ ಇಸದ ಲಗ್ನ ಬರದ್ದುಟ್ರು ನೋಡ್ಲಾ ನೋಡ್ಲಾ ತಕ್ಕಂಡೋಗ್ಬುಟ್ರು! 
ನಮ್ಮಪ್ಪಾಜಿ ಮಾಯಕಾರ ಮಾದಪ್ಪನವರು! ಇದರಲ್ಲೂ ಬಗ್ಗಲಿಲ್ವಲ್ಲಾ ಇರಲಿ ಬಗ್ಗಿಸ್ಟೀ 
ಅನ್ಬುಟ್ಟು! ಲಗ್ನ ಬರೆದು ಕೊಟ್ಟುಟ್ರು! ಕೆಂಪೇಗೌಡರಿಗೆ ಹೇಳೋದೇ ಮರೆತುಬಿಟ್ರು। 
ಲಗ್ನದ ಪಾಡಿಗೆ ಲಗ್ನ ಆಗೋಯ್ತು! 


ನಮ್ಮಪ್ಪಾಜಿ ಮಾಯಕಾರ ಮಾದಪ್ಪನವರು ಕೆಂಪೇಗೌಡನ ಅವತಾರ ತಾಳ್ಕಂಡು। 
ಅವರು ಸಿವ ಸರಣೆ ಗೌರವ್ದನ। ಸರಗೂರಿಗೆ ಬತ್ತವರೇ ಸರಣಾರು। 


ಆಹಾ...... ನೋಡಿ ನಮ್ಮ ಸಿವನಾ। 


ಸರಗೂರಿಗೆ ಬಂದ್ಟುಟ್ರು ಬಾಗಲು ತಟ್ಟಿದ್ರಂತೆ। ಅಲ್ಲಿಗೆ ಗೌರವ್ವ ನೋಡ್ಬುಟ್ಟು! 
ಬನ್ನಿ ಸ್ವಾಮಿ ಅಂತೇಳಿ ಕೈಕಾಲಿಗೆ ನೀರು ಕೊಟ್ಟಳು! ಕೆಂಪೇಗೌಡ್ರೇ ನಿಮ್ಮ ನಾನು 
ಮದುವೇಗೆ ಕರೆಯೋಕೆ ಬ್ಯಾಗ ಆಗೋಯ್ತು ಸ್ವಾಮಿ! ಯಾವ ಕುಲಸ್ತರಿಗೂ ಹೇಳಲಿಲ್ಲ 
. ಸ್ವಾಮಿ! ಅಯ್ಯೋ ಏನೋ ಬುಡವ್ಹಾ ವೂರಿದ ಕೆಲಸಕ್ಕೇನು ಅಂತೇಳಿ ಕುಂತ್ಕಂಬುಟ್ರು! 
ಅಲ್ಲಿಗೆ ಗೌರವ್ವ! ತನ್ನ ಮಗನಾಗಿರತಕ್ಕಂತ ಮೂಗಪ್ಪನ ಕರೆದು ಬುಟ್ಟು! ಇದೋ 
ಗೌಡರಿಗೆ ಎಲೆ ಅಡಿಕೆ ಕೊಡಬೇಕು ತಕ್ಕಂಬಾಪ್ಪಾ ಅಂದ್ಲಂತೆ! ಅಟ್ಟದ ಮ್ಯಾಲೆ ಹತ್ಸುಟ್ಟು 
ತಕ್ಕಂಬಾಪ್ಟಾ ಅಂತೇಳ್ಬುಟ್ಟು) ಆ ಎಲೆ ಮಡಗಿದ್ದ ಗುಡಾಣದಲ್ಲಿಎಳೆ ನಾಗರ ಮರಿಯಾಗಿ 
ಒರಗವರಲ್ಲಾಪ್ಪಾ। 


ಆಹಾ...... ನೋಡಿ ನಮ್ಮ ಸಿವನಾ! _ 
ಯಾವಾಗ ಮೂಗಪ್ಪ। ಅಟ್ಟದ ಮ್ಯಾಲಕ್ಕೆ ಅತ್ಟುಟ್ಟು ಗುಡಾಣಕ್ಕೆ ಕೈ ಹಾಕಿದ್ದೋ। 
ಎಲೆತಕ್ಕಳದ್ಯೇ। ಕೈ ಹಾಕಿದಂತ ಕಾಲದಲ್ಲಿ! ಎಳೆನಾಗರ ಅವನ ಕೈಯ್ಯನ್ನು ಕಚಕ್ಕನೆ 
ಕಡ್ಡವರೇ। ಮಾದೇವಾ! 


ಆಹಾ...,, ನೋಡಿ ನಮ್ಮ ಸಿವನಾ। 


ಅಟ್ಟದ ಮ್ಯಾಲಿಂದ ದಪ್‌ ಅಂತ ಬಿದ್ದೋಗ್ಬುಟ್ಟಿ ಮಗ! ಎಲ್ಲಾ ಮದುವೆಗೆ 
ಬಂದಿದ್ದೋರೆಲ್ಲಾ ಎದ್ದು ನೋಡುಪಂತ ಕಾಲದಲ್ಲಿ] ಅಲ್ಲಿಗೆ ಮೂಗಪ್ಪ ಅಂತಕ್ಕವನು। 
ಅಲ್ಲಿಗೆ ಸತ್ತು ಮನಗವನೇ ಮೂಗಯ್ಯಾ! 


ಆಹಾ..... ನೋಡಿ ನಮ್ಮ ಸಿವನಾ! 


327 


ಎಲ್ಲಾಗೊಳೋ ಅಂತ ಅಳಕ್ಕೆ ಸುರುಮಾಡಿಬಿಟ್ರು! ಕೆಂಪೇಗೌಡನ ಅವಶಾರದಲ್ಲಿ 
ಕುಂತಿರ ತಕ್ಕಂತ ಮಾಯಕಾರ ಮಾದಪ್ಪನವರು। ಏನವ್ವಾ ನಾನು ಒಳ್ಳೇ ಸಮಯಕ್ಕೆ 
ಬಂದೆನಲ್ಲಾ ಅಂತೇಳ್ಬುಟ್ಟು। ನಾನು ಓಯ್ತೀನಿ ಕಣವ್ವಾ ಅಂತೇಳಿ। ಒಂಟೋಗ್ಗುಟ್ರು! 
ಮುಡುಕುತೊರೆ ಮಲ್ಲಯ್ಯನಿಗೆ ಓಗ್ಗುಟ್ಟು ಏನಪ್ಪಾ ಮಲ್ಲಣ್ಣಾ! ನಿನ್ನ ಒಕ್ಕಲು ಮಗನು 
ಸತ್ತು ಮಲಗವ್ನೆ! ಓಗು ಅಂದ್ರಂತೆ! ಆವಾಗ ಮಲ್ಲಣ್ಣ ಬಂದು ನೋಡುವಂತ ಕಾಲದಲ್ಲಿ 
ಸತ್‌ ಮಲಗಿರುವಂತ ಕಾಲದಲ್ಲಿ ಅವಳು ಕೈ ಕಾಲು ಹಿಡಿದಂತಾ ಕಾಲದಲ್ಲಿ ಯಾರು 
ಸಿವಸರಣೆ ಗೌರವ್ವ! ಆವಾಗ ಏನು ಹೇಳ್ತಾರೆ! ಇದು ಯಾರಿಂದಲೂ ಅಲ್ಲ ಕಣಮ್ಮಾ! 
ಸೋಮವಾರದ ಒಕ್ಕಲು ಪಡೆಯಲಿಕ್ಕೆ ಬಂದಿದ್ದಲ್ಲ! ಆ ಮಾಯಕಾರ ಮರಿದೇವರೇ 
ಹೊರತಾಗಿ! ಇನ್ಯಾರದೂ ಇಲ್ಲ ಅನ್ಸುಟ್ರು! ಆಗ ಏನು ಮಾಡಬೇಕು ಸ್ವಾಮಿ ಅನ್ನುಟ್ಟು! 
ಈಗ ಓಗಿ ನೀನು ಅವನನ್ನೇ ಪಾದ ಹಿಡಿದು! ಪಟ್ಟಾಭಿಸೇಕ ಮಾಡಿ ಕೇಳ್ಯಂಡದ್ದೇ 
ಉಂಟಾದ್ರೆ! ನಿನ್ನ ಮಗ ಬದುಕ್ತಾನೆ ಅನ್ಸುಟ್ರು ಯಾರು ವೆಂಕಟರಮಣ ಸ್ವಾಮಿ! 
ಮುಡುಕುತೊರೆ ಮಲ್ಲಣ್ಣ ಅನ್ಸುಟ್ರು। ಆಗ ಗೌರವ್ವ ಓಡ್ಡೋಗಿ! ಮಾಯಕಾರ 
ಮರಿದೇವರನ್ನು!. ಅವಳು ಪಾದ ಹಿಡಿದವಳೇ ಗೌರವ್ವಾ! 


ಮಲೆಯೋ ಬೆಳ್ಳಿ ವಾಹನ ಬರುವ ಚಂದವಾ। 
ಕಾಡಿ ಬೇಡಿ ಸಿವನಾ। 
ಯಾವಾಗ ಪಾದ ಹಿಡ್ಕಂಡ್ಲೋ। ಆಗ ಯಾರವ್ವ ಅಂತ ಕೇಳ್ತಾರೆ! ನಾನು ಸ್ವಾಮಿ 
ಸರಗೂರಪ್ಪನ ಹೆಂಡತಿ! ಗೌರವ್ವ! ನಾನು ಅಹಂಕಾರ ಮಾಡ್ದೆ ಸ್ವಾಮಿ। ನನ್ನ ಮಗ 
ಸತ್ತು ಮಲಗವ್ನೆ। ನೀವು ಬಂದು ಪ್ರಾಣದಾನ ಮಾಡಬೇಕು! ಅಂದ್ಲಂತೆ! ಆಗ 
ಹುಸಿನಗುತ್ತಾ ನಮ್ಮಾಪ್ಟಾಜಿಯವರು। ಈಗ ನೀನು ಸೋಮವಾರದ ಒಕ್ಕಲು ಆಗೋದಕ್ಕೆ 
ಒಪ್ಪಂಡ್ಕಲ್ಲವ್ವಾ ಅಂದ್ರು! ಆಗಲೀ ಒಪಂಡಿದ್ದೀನಿ ಅಂದ್ಲು! ಆಗ ನಮ್ಮಪ್ಪಾಜಿಯವರು!॥ 
ಸೆಟ್ಟಿ ಸರಗೂರಿಗೆ ಬಂದ್ಬುಟ್ಟು! ತೀರ್ಥವಿಟ್ಟಂತಾ ಕಾಲದಲ್ಲಿ! ಆ ಸತ್ತು ಮಲಗಿರತಕ್ಕಂತಾ 
ನಿಜಗುಣ ಮೂಗಪ್ಪ। ಅವನು ಉಸ್‌ ಅಂತ ಎದ್ದು ಕೂತವನೆ ಮೂಗಯ್ಯ! 
ತುಂಬಿದ ಅಮಾವಾಸ್ಯೆಯ ದಿನ। ಸಿವರಾತ್ರಿ ಹಬ್ಬದಲ್ಲಿ ಬಂದು। ನನಗೆ ಎಳ್ಳು 
ಮಜ್ಜನ ಮಾಡೋದಕ್ಕೆ! ನನ್ನ ಒಕ್ಕಲು ಪಡ್ಕಳ್ಳೊಕ್ಕೋಸ್ಕರ! ನಾನು ಇಷ್ಟು ಮಾಡದ್ದ; 
ಆನ್ನುಟ್ಟು। ಎಲ್ಲರನ್ನೂ ಹರಿಸಿ ಆಸೀರ್ವಾದ ಮಾಡ್ಬುಟ್ಟು! ನಮ್ಮ Mii 
ಮಾದಪ್ಪನವರು। ಅವರು ಏಳು ಮಲೆಗೆ ಓಯ್ತವರೇ।. ಮಾದೇವಾ। 


ಮಲೆಯೋ' ಮಾಯಕಾರ ಬರುವ ಚಂದವಾ 
ಕಾಡಿ ಬೇಡಿ ಸಿವನಾ॥” 


328 


ನಮ್ಮಪ್ಪ ಆಗಲೀಗ। ಸೆಟ್ಟಿ ಸರಗೂರಯ್ಯ ಮೂರು ಚಿಕ್ಕಚ್ಚು ಬೆಲ್ಲ ತಕ್ಕಂಡು! 
ಕತ್ತರಿಸಿದ ಎಲೆ ತಕ್ಕಂಡು। ಉತ್ತರಿಸಿದ ಅಡಿಕೆ ತಕ್ಕಂಡು! ಏಡು ಸೇರು ಸುಣ್ಣ ತಕ್ಕಂಡು। 
ಎಳೆ ಒಂಬಾಳೆ ತಕ್ಕಂಡು!। ನಡ್ದವ್ನೇ। 


ಆಹಾ..... ನೋಡಿ ನಮ್ಮ ಸಿವನಾ॥ 


ಸೆಟ್ಟಿ ಸರಗೂರಯ್ಯ ಗುಡಿ ಬಾಕಲಿಗೆ ಹೋಗಿ! ದೂಳು ಕಾಲಲ್ಲಿ ನುಗ್ಗಿದೇಟಿಗೆ। 
ಅವನಿಗೆ ಹನ್ನೆರಡು ಕಂಡುಗ ದೂಪದ ಹೊಗೆ! ಕಾದಂಗೆ ಆಯ್ತಲ್ಲೋ ಧರೆ ಒಳಗೇ 


ಆಹಾ...... ನೋಡಿ ನಮ್ಮ ಸಿವನಾ। 


ಆಗಲೀಗ ಮೂರು ಸೆರೆ ಎಳ್ಳ ತಕ್ಕಂಡು। ಸೆಟ್ಟಿ ಸರಗೂರಯ್ಯ! ಆಗಲೀಗ ಮೂರು 
ಸೆರೆನೂ ಹಿಡಕೊಂಡು! ಅವನ ಮಂಡೆಮ್ಯಾಲಕ್ಕೆ ಇನ್ನು ಇಂಡನೋ 


ಆಹಾ..... ನೋಡಿ ನಮ್ಮ ಸಿವನಾ। 


ಆಗಲೀಗ ನಮ್ಮಪ್ಪ ಮಾಯಕ್ಕಾರ ಗಂಡ! ಬಾಳ ಸಂತೋಷ ಪಟ್ರು! ತಿಂಗಳ 
ಸ್ಯಾವೆಗೆ ನೀನು ಬಂದೇ ಬರಬೇಕು ಅಂತಾನಲ್ಲೋ ಧೀರಾ। ಮಾದಯ್ಯ! 


ಆಹಾ ನೋಡಿ ನಮ್ಮ ಸಿವನಾ! 


ಆಗಲೀಗ ನಮ್ಮಪ್ಪ ಮಾಯಕಾರಗಂಡ! ಮೂಗಯ್ಯ ಓಗುವಾಗ್ಗೆ! ಅವ ಒಡೆದು 
ಮೂಡ್ತನ್ನೆ! ಧರೆ ಒಳಗೇ॥ 


ಆಹಾ...... ನೋಡಿ ನಮ್ಮ ಸಿವನಾ। 


ಅಯ್ಯ ಬಾ ಮಾದೇವಾ ಬಾ! . 
ಗಿರಿಯೊಳು ಮಾದೇವ ಲಿಂಗ ಬಾ! (ಪಟ 


ಭೈರ್ಯಕಾರ ಮಾದೇವ ಬಾ 

1!ಗಿರಿಯೊಳು!! 
ಮರೆತವರ ಮನೆಯ ಮುರಿದವನೇ। 

(!ಗಿರಿಯೊಳು!! 
ದಬ್ಬೆಹುಲ್ಲ ತುಳುಕೊಂಡು ಬಾ 

1 ಅಯ್ಯ ಬಾಟ 
ಕೆಬ್ಬೆ ಹುಲ್ಲ ತುಳುಕೊಂಡು 'ಬಾ 

u ಗಿರಿಯೊಳು! 
ಹೆಬ್ಬುಲಿ ಮ್ಯಾಗೆ ಮೆರೆದವನೇ॥ 

11 ಗಿರಿಯೊಳು 1! 


329 


ಹಳ್ಳತಳ್ಳುವ ನೀರೆಲ್ಲೋ॥ 
॥ ಗಿರಿಯೊಳು ॥ 
ಅಲ್ಲಿ ಮಾದಯ್ಯನ ಸಿವ ಪೂಜೆ! 
1 ಗಿರಿಯೊಳು ॥ 
ಬೆಳ್ಳಿ ಗಂಟೆ ಬಳಿ ಬಂದು! 
॥ ಗಿರಿಯೊಳು ॥ 
ಎತ್ತಬಾರದ ಸುತ್ತ ಗಂಟೆ ಸುತ್ತ ಸರ್ಪನ 
ಕಣಿವೆ 
ನೆತ್ತಿಯ ಮೇಲೆ ಕಿರುಗಣ್ಣು 
ಆಹಾ ನೋಡಿ ನಮ್ಮ ಸಿವನಾ। 
ನೆತ್ತಿಯ ಮ್ಯಾಲೆ ಕಿಡಗಣ್ಣು। 
ಮಲೆಯ ಮಹದೇವಾ ಬರುವಾ ಚಂದವಾ। 
ಆಹಾ ನೋಡಿ ನಮ್ಮ ಸಿವನಾ। 
ಸರಗೂರಪ್ಪ ಸರಣ ಬರುವಾ ಚಂದಾವಾ 
ನೋಡಿ ನಮ್ಮ ಸಿವನಾ॥" 


ಹನ್ನೇಡು ತಿಂಗಳೊಳಗೆ! ಮೂಗಪ್ಪ ಕಟ್ಟಿದ ಕಾಣಿಕೆ ತೆಗೆದುಕೊಂಡು! ಮಾದೇಸ್ವರನ 
ಬೆಟ್ಟಕ್ಕೆ ಹೊರಟು ನಿಂತಿದ್ದಾನೆ! ಮೂಗಯ್ಯ ರಾಮವ್ವೆಗೆ ಹೇಳ್ತಾನೆ! ಮಾದೇಸ್ವರನಿಗೆ 
ಹೆಣ್ಣು ಪ್ರಜೆ ಆಗೋಲ್ಲ! ಅದಕ್ಕೆ ಅವನು ಏಳು ಮಲೆಯಲ್ಲಿ ಅಡಗವನೆ! ಮಾದೇಸ್ವರರು 
ನಾನೇ ಬರಬೇಕು ಅಂದ್ರು! ನೀನು ಬರಲಿಕ್ಕೆ ಸಾಧ್ಯವಿಲ್ಲ ಅಂದ್ರು! ನಮಗೆ ಕೋಪ 
ಬರೋಲ್ಡಾ! “ನಿನ್ನ ಮಾಯಕ್ಕಾರ ದೇವ! ಭೂಲೋಕಕ್ಕೆ ಹೇಗೆ ಬಂದ ತಾಯಿ ಇಲ್ಲದೆ! 
ಸ್ವಾಮಿ ಕೋಪ ಮಾಡಬೇಡಿ ಗುರುವಿಲ್ಲದ ಭಕ್ತ ಇರುತ್ತಾನೆಯೇ? ಈಗ ದೇವನನ್ನು 
ಕೇಳ್ತೀನಿ ಬುತ್ತಿ ಕಟ್ಟು ಅಂದ್ರು! ರಾಮವ್ವೆ ಸರಗೂರಿನಿಂದ ಆಲಮಡ್ಡಿ ದೂಪ। ಮೂರು 
ಮುಂಗೈ ಗಾತ್ರ ಬುತ್ತಿ ಕಟ್ಟಿಕೊಂಡು! ಕೈಲಾಸಕ್ಕೆ ಹೊರಟವಳೆ! ಕೈಲಾಸದಲ್ಲಿ ಐದು 
ಬಳಸು ಬಂದು! ನನ್ನಲ್ಲಿ ಗರ್ವ `ಆಂಕಾರ ಇದ್ರೆ ಸುಟ್ಟು ಬುಡು! ಇಲ್ಲದೇ ಹೋದ್ರೆ 
ಮೂರು ಮಾತಾಡು ಅಂದ್ಲು! ದೂಪ ಹಾಕಿ! ಆಗ ಮಾದಪ್ಪ ಅವಳ ಭಕ್ತಿಗೆ 
ಮಾತಾಡಬೇಕಾಯಿತು! ಸಾಕಿದ ತಾಯಿ ಬಂದ್ರೂ ನಾನು ಈಗ ಮುಕ ತೋರಿಲ್ಲ! 
ಈಗ ನಿಂಗೇನಾಗ್ಬೇಕವ್ಹಾ! ಎಂದು ಕೇಳ್ತಾರೆ! ನನಗೆ ಭಕ್ತಿ ಒಂದೇ ಸಾಕು! ಕ್ವಾಪ 
ಮಾಡಬೇಡ ಸ್ವಾಮಿ। ನನ್ನಂತ ಎಣ್ಣು ಜನ್ಮ ನಿನ್ನ ಸೇವೆಗೆ! ಉಗೇ ಅಂತ ವೆಚ್ಚಾಳದಿಂದ 
ಬರಬೇಕು! ಇದುವರೆಗೆ ಇಂಗೆ ಕೇಳವರು ಯಾರೂ ಇಲ್ಲ! ಆಗಲಿ ಅಂತ ಒಪ್ಪಿಕೊಂಡ್ರು! 
ಕೊಂಗಳ್ಳಿ ಮಲ್ಲಪ್ಪನಿಗೆ ಆಗಲ್ವಲ್ಲಾ ಅಂತ ನೋಡಿದ! 


ಸರಗೂರಪ್ಪ ಸ್ತಾನ ಮಾಡಿ! ಐದು ಜಾತಿ ಪುಸ್ತ ತೆಗೆದುಕೊಂಡು! ಪರಮಾತ್ಮನ 
ಐದು ಬಳಸು ಬಂದು! ಸಿವನ ಭಕ್ತಿಯಿಂದ ಸ್ಮರಣೆ ಮಾಡಿ! ಐದು ಹಿಡಿ ಎಳ್ಳು 


330 


ತೆಗೆದು। ಸ್ವಾಮಿ ನೆತ್ತಿ ಮ್ಯಾಲೆ ಹಿಂಡಿದರು! ಹಾಲಲ್ಲಿ ಮಜ್ಜನ ಮಾಡಿ ಭಕ್ತಾದಿಗಳು! 
ಸಿವನ ನೆತ್ತಿಮ್ಮಾಲೆ ಎಣ್ಣೆಯನ್ನು ಗರಗರನೆ ತೀಡಿ। ಕತ್ತಲು ರಾಜ್ಯದ ಲಿಂಗಕ್ಕೆ ಎಣ್ಣೆ 
ಮಜ್ಜನೆ ಸೇವೆ ಎಂದು। ಅಮಾಸ್ಯೆ ಕತ್ತಲಲ್ಲಿ! ನರಮಾನವರಿಗೆ ಕಾಣದಂತೆ ಭಕ್ತಿಯಿಂದ! 
ಮಾಡಿ ಬೇಡಿದರು! ಸಾಲೂರು ಮಠದ ಭಕ್ತರು ಹನ್ನೆರಡು ಅವತಾರ ತಾಳ್ಕೊಂಡು! 
ನರ ಮಾನವರಿಗೆ ಕಾಣದಂತೆ! ಭಕ್ತಿಯಿಂದ ಪೂಜುವವರಿಗೆ ಲಿಂಗರೂಪವಾಗಿ ಕಂಡು! 
ನಿಜರೂಪವಾಗಿ ಕಂಡು ಲಿಂಗವಾಗಿ ಮರೆಯಾದ ಮಾದೇಸ್ವರ" 


ಟಿಪ್ಪಣಿಗಳು 


೧. ಈ ಸಾಲಿನಲ್ಲಿ ವರಕೋಡು ಮಾದಯ್ಯ ಮತ್ತು ಮೂಗಯ್ಯ ಹಾಡಿರುವ ಕಂಸಾಳೆ 
ಸಾಹಿತ್ಯವನ್ನು ಪ್ರಮುಖವಾಗಿಟ್ಟುಕೊಂಡು ಮಿಕ್ಕವುಗಳಲ್ಲಿನ ಅಪರೂಪದ ಘಟನೆಗಳನ್ನು 
ಜೋಡಿಸಲಾಗಿದೆ. 
ಕಂಸಾಳೆ ೧ರಲ್ಲಿ ಗೌರವ್ದೆ ಮೂಗಯ್ಯನ ತಾಯಿ. 
ಕಂಸಾಳೆ ೨ರಲ್ಲಿ ರಾಮವ್ವೆ ಮೂಗಯ್ಯನ ತಾಯಿ. 
ಕಂಸಾಳೆ ೧,೨,೬ ರಲ್ಲಿ ಸರಗೂರಯ್ಯ, ೪ರಲ್ಲಿ ಮೂಗಯ್ಯನ ಕಥೆ ಎಂದು ಬರುತ್ತದೆ. 
ಕೆಲವು ಕಂಸಾಳೆ ಸಾಹಿತ್ಯದಲ್ಲಿ ದೊಡ್ಡ ಸರಗೂರಯ್ಯ ಚಿಕ್ಕ ಸರಗೂರಯ್ಯ ಎಂದು 
ಬರುತ್ತದೆ. 

೫. ಕಂಸಾಳೆ ಎರಡರಲ್ಲಿ ಮಾದಪ್ಪನವರು ರಾಮವ್ವೆ-ಮೂಗಯ್ಯನವರನ್ನು ಈಚೆ ಕರೆದು 
ಮಾಯದ ಬೆಳ್ಕೆ ಬಿಟ್ಟು ಅರಮನೆಯನ್ನು ಸುಟ್ಟು ಬೂದಿ ಮಾಡಿದರು. ಬಡತನ 
ಅನುಭವಿಸುತ್ತಾರೆ. ಪೋಲೀಸ್‌ ಸ್ಟೇಷನ್‌ಗೆ ಹೋಗುತ್ತಾರೆ. ಆಗ ನಾರಾಯಣ ಒಕ್ಕಲು 
ಮಾಡಿಸುವ ಭರವಸೆ ನೀಡುತ್ತಾನೆ. ಅವರನ್ನು ಒಪ್ಪಿಸುತ್ತಾನೆ. ಆಗ ರಾಮವ್ಹೆ ಮಾದೇಶ್ವರನ 
ಒಕ್ಕಲಾಗಲು ಒಪ್ಪಿಕೊಳ್ಳುತ್ತಾರೆ. 

೬. ಹಲವು ಕಂಸಾಳೆ ಕಲಾವಿದರು ಸರಗೂರಯ್ಮನ ಸಾಲು ಎಂದಿರುವುದರಿಂದ 
ಸರಗೂರಯ್ಯನ ಸಾಲೆಂದೇ ಇಟ್ಟುಕೊಳ್ಳಲಾಗಿದೆ. 
ಕಂಸಾಳೆ ೯ರಲ್ಲಿ ಮೂಗಯ್ಯನ ಹೆಂಡತಿ ರಾಮವ್ವೆ 

ಆ. ಕಂಸಾಳೆ ೮ರಲ್ಲಿ ಸರಗೂರಪ್ಪನಿಗೆ ಹಾವು ಕಚ್ಚಿ ಸಾಯ್ತಾನೆ. ಮದ್ವೆ ಮಾಡಿಕೊಂಡ 
ರಾಮವ್ವೆಯನ್ನು ಮನೆಯಿಂದ ಆಚೆ ತಳ್ತಾಳೆ ಗೌರವ್ವ. ಕೊರವಂಜಿ, "ಅವರು ಬರುತ್ತಾರೆ 
ಕೊಳ್ಳೇಗಾಲದಿಂದ ಮೋಡಿ ಹೊಡೆಯೋ ಪಂಡಿತರ ಕರೆತನ್ನಿ: ಅಂತಾಳೆ. ಹಾಗೆ 
ಮಾಡಲು ಹಾವು ವಿಷ ಹೀರಿ ಆತ ಬದುಕಿಕೊಳ್ಳುತ್ತಾನೆ. ಆಮೇಲೆ ಭಾಮವ್ವೆಗೂ 
ಮೂಗಯ್ಯನಿಗೂ ಮದುವೆ ಆಗುತ್ತೆ. ಇದು ಮಾದೇಶ್ವರರು ಆಕೆಯನ್ನು ಒಕ್ಕಲು 
ಮಾಡಿಕೊಳ್ಳಲು ಮಾಡಿದ ತಂತ್ರ. 


೯. ಸರಗೂರಪ್ಪನ ಅಡ್ಡ ಹೆಸರು ಮೂಗಯ್ಯ, ಬಲ್ಲಮ್ಮ-ದಾಸಪ್ಪ ದಂಪಶಿಗಳ ಮಗಳೇ 
ರಾಮಪ್ಟೆ, ಸರಗೂರಯ್ಯ-ಗೌರಮ್ಮ ದಂಪತಿಗಳ ಮಗ ಮೂಗಯ್ಯ. 


331 


೭. ಆಲಂಬಾಡಿ ಜುಂಜೇಗೌಡನ ಸಾಲು 





ನಮ್ಮಪ್ಪಾಜಿಯವರು! ಮೂಡಲ ಮಲೆ ಕೈಲಾಸದಲ್ಲಿ ಯಾವ ತರವಪ್ಪಾ 
ಅಂತೇಳಿಬ್ರೆ! ಸೀಗೆ ಸಿರಿಗಂಧ! ಬಾಡು ಬಾಗಲಗುತ್ತಿ! ನುಗ್ಗಲಾರದ ಜಾಲಿ ಒಳಗೆ! 
ಹುಲಿ ಕರಡಿ ಚಿರತೆ ಎಲ್ಲಾ ವಾಸ ಮಾಡತಕ್ಕಂತಾ ದೇಸ। ಆ ಮಲೆ ಎತ್ತಯ್ಯನವರು। 
ಹನ್ನೆರಡಾಳುದ್ದ ಜಲ ಕಂಡು ನಮ್ಮಪ್ಪಾಜಿಯವರು। ಅಲ್ಲಿ ಕರಿಯ ಕಲ್ಲಾಗಿ ಒಡೆದು 
ಮೂಡವರೇ ಮಾದೇವಾ...! 
ಆಹಾ...... ನೋಡಿ ನಮ್ಮ ಸಿವನಾ। 
ಮಲೆಯೋ ಮಾದೇವ ಬರುವಾ ಚಂದಾವಾ। 
ನೋಡಿ ನಮ್ಮ ಸಿವನಾ॥ 
ಯಾವಾಗ ಕರಿಯ ಕಲ್ಲಾಗಿ ಒಡೆದು ಮೂಡುಬಿಟ್ರೋ ನಮ್ಮಪ್ಪಾಜಿಯವರು! 
ಅಲ್ಲಿ ಮಾದೇವ ಅಂತಕ್ಕಂತವರು ಬರಲಿಲ್ಲ! ಕಣಿವೆ ಕೆಳಗೆ ಕೊಂಗರು! ಇವರ ಮಾತು 
ನನಗೆ ಗೊತ್ತಾಗದಲ್ಲ ನನ್ನ ಮಾತು ಇವರಿಗೆ ತಿಳಿಯೋದಿಲ್ಲವಲ್ಲಾ! ಕಾಸಿನ ದೂಪ 
ಹಾಕವ್ರಿಲ್ಲ! ನನಗೆ ಕರವೆತ್ತಿ ಕೈ ಮುಗಿಯೋವ್ರಿಲ್ಲಾ। ನನ್ನ ಮಾದೇವ ಅನ್ನುವವರೇ 
ಮೊದಲಿಲ್ಲ 
ಆಹಾ ನೋಡಿ ನಮ್ಮ ಸಿವನಾ। 
ಈವಾಗ ನಾನು ನರರನ್‌ ಪಡೀಬೇಕಾದ್ರೆ ಯಾವುದಾದ್ರೂ ಗುಡಿಬೇಕು ಆ 
ಗುಡಿ ಕಟ್ಟಸಿಕೊಂಡ್ರೆ! ಕಾಸಿನ ಧೂಪ ಹಾಕ್ತಾರೆ, ಕರವೆತ್ತಿ ಕೈ ಮುಗೀತಾರೆ। ಆದರೀಗ 
ಒಂದು ಗುಡಿ ಕಟ್ಟಿಸ್ಕೊಂಬೇಕಲ್ಲಾ ಅನ್ಸುಟ್ಟು! ಅದು ಅಲ್ಲೇ ನಾನು ಮಳೆ ಬಂದ್ರೆ 
ನೆನೀತೀನಿ। ಬಿಸಿಲು ಬಂದ್ರೆ ಒಣಗ್ತೀನಿ। ಇದು ಸರಿಯಲ್ಲ ಅಂತೇಳ್ಬುಟ್ಟು! ಯಾರಾದ್ರೂ 
ನನಗೊಂದು! ಮೂರು ಅಂಕಣ ಕಲ್ಲು ಗುಡಿ ಕಟ್ಟಿಸೋ ಅಂಥ ಬಕ್ತ ಎಲ್ಲಿದ್ದಾನೋ। 
ಯಾತವಿದ್ದಾನೋ ಅಂತೇಳ್ಬುಟ್ಟು। ನಮ್ಮಪ್ಪಾಜಿ ಮಾದಪ್ಪನವರು। ಅವರು ದೃಷ್ಟೀನೆ 
ಮಡಗಿ ನೋಡ್ತವರೇ। ಮಾದೇವಾ।... 
ಆಹಾ..... ನೋಡಿ ನಮ್ಮ ಸಿವನಾ॥ 
ಮಲೆಯೋ ಮಾದೇವ ಬರುವಾ ಚಂದಾವಾ। 
ನೋಡಿ ನಮ್ಮ ಸಿವನಾ॥ 


ಅಲ್ಲಿಗೀಗ ನಮ್ಮಪ್ಪ ಮಾಯಕ್ಕಾರ ಗಂಡ! ಆ ರಾಜ್ಯದೊಳಗೆ ದಿಟ್ಟಿಸಿ 
ನೋಡಿದ್ದಂತೆ! ಆಲಂಬಾಡಿ ಜುಂಜೇಗೌಡನ ಸೊಸೆ ಜಾಲದೂವು ಮುಡ್ಕಂಡು! 
ಜೂಲನಾಯಿ ಕಟ್ಕಿಂಡು! ಹಾಲರುವಿ ಒತ್ಕಂಡು। ಅವಳು ಕಾದಳ್ಳಿ ಪ್ಯಾಟೆಗೆ 
ವೊಯ್ತಾಳೋ ಸಿವಸರಣೆ। 
ಆಹಾ..... ನೋಡಿ ನಮ್ಮ ಸಿವನಾ। 
ಮಲೆಯೋ ಮಾದೇವ ಬರುವಾ ಚಂದಾವಾ। 
ನೋಡಿ ನಮ್ಮ ಸಿವನಾ॥ 
ಅಲ್ಲಿಗೆ ಕೌದಳ್ಳಿ ಪ್ಯಾಟೆಗೆ ಓಗುವಾಗ! ನಮ್ಮಪ್ಪ ಮಾಯಕ್ಕಾರ ಗಂಡ! ಎಡದಲ್ಲಿ 
ಎಳಗಾವಿ ಧರಿಸಿಕೊಂಡು! ಬಲದಲ್ಲಿ ಸುಳಗಾವಿ ಧರಿಸಿಕೊಂಡು! ಆ ಮದ್ಯ ದಾರೀಗೆ 
ದಯವಾದ। ದೀರ ಮಾದೇವಾಟ 
ಆಹಾ..... ನೋಡಿ ನಮ್ಮ ಸಿವನಾ। 
ಅಲ್ಲಿಗೀಗ ಮಾಯ್ದಲ್ಲಿ ನಿತ್ಕಂಡು। ನಮ್ಮಪ್ಪ ಮಾಯಕ್ಕಾರ ಗಂಡ! ಆ ಆಲಂಬಾಡಿ 
ಜುಂಜೇಗೌಡನ ಸೊಸೆಯನ್ನು! ಯಾವ ಸೀಮೆಯವ್ಹಾ! ಹೆಣ್ಣು ಮಗಳೇ ಅಂದ್ಲೆಂತೆ। 
ಯಾವೂರಪ್ಪಾ ಆಂದ್ರೆ! ನಾನು ಆಲಂಬಾಡಿ ಜುಂಜೇಗೌಡನ ಸೊಸೆ ಕಣಯ್ಯ ಅಂದ್ಲಂತೆ! 
ನೀವು ಯಾರಯ್ಯ ಕೇಳಕ್ಕೆ ಜಂಗಮರೇ। 
ಆಹಾ..... ನೋಡಿ ನಮ್ಮ ಸಿವನಾ। 
ಯೇಳ್ತೀನಿ ಕೇಳವ್ವಾ। ನನ್ನ ಕಂದ ಹೆಣ್ಣು ಮಗಳೇ ಬ್ಯಾಸಗೆ ಬಿಸಿಲೊಳಗೆ ಮೊಕ 
ಬಾಡ ಹೊತ್ತಿನೊಳ್ಳೆ| ನಂದು ಜೀವ ಮೊಯ್ತದಲ್ಲಾ। ನೀನು ಒಂದು ಹೋಳು ಹಾಲು 
ಬಿಡ್ಕೇನವ್ವಾ ಹೆಣ್ಣುಮಗಳೇ... 
ಆಹಾ ನೋಡಿ ನಮ್ಮ ಸಿವನಾ॥ 
ಆವಾಗ್ಗೀಗ ಒಂದು ಬಿಂದಿಗೆ ಹಾಲು ಬಿಡು ಹೆಣ್ಣುಮಗಳೇ ಅಂದ್ನಂತೆ! ನಮ್ಮಪ್ಪ 
ಮಾಯಕ್ಕಾರ ಗಂಡ! ಯೇಳ್ತೀನಿ ಕೇಳಯ್ಯ ಜಂಗಮರೇ। ಒಂದು ಬಿಂದಿಗೆ ಹಾಲು 
ವೊತ್ಕಂಡು ಒಯ್ತಾ ಇವ್ನಿ! ಕೌದಳ್ಳಿ ಪ್ಯಾಟೆ ಒಳಗೆ! ನಾನು ಅಡ್ಡ ದಿಡ್ಡಿ ಮಾರ್ತೀನಿ 
ಕಣಯ್ಯ! ಜಂಗಮರೇ। 
ಆಹಾ..... ನೋಡಿ ನಮ್ಮ ಸಿವನಾ! 
ಅಲ್ಲಿಗೆ ಮೂರು ಹಣ ಬತ್ತದೆ! ಮೂರು ಹಣ ಶಕ್ಕಂಡೋಗಿ ನಮ್ಮತ್ರೆಗೆ ಕೊಡ್ತೀನಿ। 
ಮೂರು ಹಣದೊಳಗೆ ಮೂರು ಕಾಸು ಕಮ್ಮಿ ಆಗಿದ್ದೇ ಆದ್ರೆ! ನನ್ನ ಮಂಡೆ ಎತ್ಕೊಳ್ತಾರೆ 
ಕಾಣೊ। ಜಂಗಮರೇ॥ 


333 


ಆಹಾ..... ನೋಡಿ ನಮ್ಮ ಸಿವನಾ। 

ಆ ಮಂಡೆ ಎತ್ಕಂಡು! ಗಾಜಿನ ಕಂಬಕ್ಕೆ ಕಟ್ಕಂಡು। ಏಳು ಜನ ಗಂಡು ಮಕ್ಕಳನ್ನು 
ಕೂಗಿ! ಏಳು ಚಬ್ಬೆ ತರಸಿ। ಒಂದು ಕಾಸು ಕಮ್ಮಿ ಆದ್ರೆ! ನನಗ ಬಾರಿ ಸಿಕ್ಸೆ ಕೊಡ್ತಾರೆ 
ಕಣಯ್ಯಾ ಜಂಗಮರೇ। 

ಆಹಾ..... ನೋಡಿ ನಮ್ಮ ಸಿವನಾ। 

ಹೇಳ್ತೀನಿ ಕೇಳು! ಆಗಲೀಗ ಹೆಣ್ಣು ಮಗಳೇ! ನನ್ನಿಂದ ನೀನು ಒಂದು ಹೋಳು 
ನೀರ್ನಾದ್ರೂ ಬಿಡಿಸ್ಕೊಳ್ಳುವೆ। ನನಗೆ ಒಂದು ಹೋಳು ಹಾಲು ಬಿಡವ್ಪಾ। ಹೆಣ್ಣುಮಗಳೇ 

ಆಹಾ..... ನೋಡಿ ನಮ್ಮ ಸಿವನಾ। 

ಕೇಳು ಕೇಳು ಜಂಗಮರೇ। ನೀನು ಇಂತ ಬಿಂಕದ ಮಾತಾಡ್ಬೇಡ ಇಂತ 
ಬಿನ್ನಾಣದ ಮಾತಲ್ಲ! ನಾನು ಹಾಲು ಬಿಡುವಂತ ಮಗಳಲ್ಲ ನಾನು। ಬಂದ ದಾರು 

"ಗುಂಟ ಹೋಗಿ! ಜಂಗಮರೇ... 
ಆಹಾ..... ನೋಡಿ ನಮ್ಮ ಸಿವನಾ। 

ಬಂದಾರಿಗುಂಟ ಓಗಯ್ಯ ಜಂಗಮರೇ ಅಂದ್ಲಂತೆ! ಯೇಳ್ತೀನಿ ಕೇಳವ್ಹಾ! ನನ್ನ 
ಕಣ್ಣಿಗೆ ಕೆಟ್ಟವಳೇ ನೀನು! ಯೇಕ್ತೀನಿ ಕೇಳು! ನನ್ನ ಮುತ್ತಿನ ಜೋಳಿಗೆ ಸಿಂಗಾರವಾಗಿತ್ತು| 
ನನ್ನ ಎಪ್ಪತ್ತೇಳು ಮಲೆ ಸಿರಿ ಲಿಂಗವಾಗಿತ್ತು! ದಾರಿ ಹುತ್ತದ ಸಿರಿಲಿಂಗವಾಗಿತ್ತು! ನನ್ನ 
ಮುತ್ತಿನ ಪಾದ ಎತ್ತು ಕೊಟ್ಟವಳೇ। 

ಆಹಾ..... ನೋಡಿ ನಮ್ಮ ಸಿವನಾ! 

ಅಲ್ಲಿಗೆ ಮುಂದಕ್ಕೊಂದು ಪಾದ ಎತ್ತು ಜಂಗಮರೇ ಅಂದ್ಲಂತೆ! ಆಗಲೀಗ 
ಹೇಳಿದ್ದಂತೆ! ನಮ್ಮಪ್ಪ ಮಾಯಕ್ಕಾರ ಗಂಡ! ನಮ್ಮ ಏಳು ಮಲೆ ಸಿರಿಲಿಂಗವಾಗೋಯ್ತು! 
ನನ್ನ ಮುಂದಕ್ಕೊಂದು ಪಾದ ಎತ್ತಿ ಮಡುಗು ಕೆಟ್ಟವಳೇ ಅಂದ್ನಂತೆ! ಅಲ್ಲಿಗೆ ನಮ್ಮಪ್ಪ 
ಮಾಯಕಾರ ಗಂಡ! ಮುಂದಕ್ಕೆ ಒಂದು ಪಾದ ಎತ್ತಿ ಮಡಗು ಕೆಟ್ಟವಳೇ ಅಂದಾಗ! 
ಅವಳ ತಲೆಮ್ಯಾಕೆ! ಬೂಮಿ ತೂಕದ ವರ ಕೊಟ್ಟ! ದೀರಾ ಮಾದೇವಾ....! 

ಆಹಾ..... ನೋಡಿ ನಮ್ಮ ಸಿವನಾ! 

ಅಲ್ಲಿಗೆ ಬೂಮಿ ತೂಕದ ಹೊರೆ ಹೊತ್ಯಂಡು! ಸ್ವಾಮಿ ಎರಡು ಕಾಲು ಬರ್ದೇ 
ವೋದ್ವಂತೆ।! ಮದ್ಯೆ ಮರೆದಲ್ಲಿ ಆಗ ಕಣ್ಣ ಮಿಣ ಮಿಣ ಬುಡ್ತಾಳಲ್ಲೊ) ಧರೆವೊಳಗೇ॥। 

ಆಹಾ..... ನೋಡಿ ನಮ್ಮ ಸಿವನಾ। 


334 


ಆಗಲೀಗ ಮದ್ಯ ಮರೆದಲ್ಲಿ। ಕಣ್ಣ ಮಿಣ ಮಿಣ ಬಿಡುವಾಗ! ಯೇಳ್ತೀನಿ ಕೇಳು! 
ನಿಮ್ಮ ಸಿರಿ ಪಾದ ಒತ್ತೇನು! ನನ್ನ ಮಾಯಕಾರ ಅನ್ನದನ್‌ ಕಾಣ್ಣಿಲ್ಲ| ಮಂತ್ರಗಾರ 
ಅನ್ನದ ಕಾಣ್ನಿಲ್ಲ! ನನ್ನ ಕಾಲು ಬಂದುದ್ದೇ ಉಂಟಾದ್ರೆ! ನಿನಗೆ ಅರಿವ್ಕಾ ಹಾಲು 
ಸಲ್ಲಿಕ್ತೀನಿ ಕಣೋ! ನಿನ್ನ ಸಿವಪಾದೋ। 
ಆಹಾ..... ನೋಡಿ ನಮ್ಮ ಸಿವನಾ। 
ಈ ಅರಿವಿ ಹಾಲನ್ನು ಸಲ್ಲಿಸ್ಪೀನಿ। ಅಂತ ಹೇಳ್ತಾ ಇದ್ದೀಯಲ್ಲಾ। ನಿನ್ನ ಅತ್ತೆಯವರಿಗೆ 
ಏಳು ಯೋಳೀಯವ್ಪಾ। ಹೆಣ್ಣು ಮಗಳೇ। 
ಆಹಾ..... ನೋಡಿ ನಮ್ಮ ಸಿವನಾ। 
ಹೇಳ್ತೀನಿ ಕೇಳೋ! ನಿನ್ನ ಸಿವ ಪಾದ ಒತ್ತೇನು। ಹಿಂದೆ ಗುಳಿ ಬಿತ್ತು! ಮುಂದೆ 
ಗುಳಿ ಬಿತ್ತು! ಎದುರ್ಕಂಡು ಸಾಸು। ಮದ್ಯ ಮರದೊಳಗೆ! ಹಾಲರುವಿ ಎತ್ತಾಕ್ಸುಟ್ಟೆ 
ಅಂತೀನಿ! ಹಾಲು ಊಟ ಮಾಡ್ಕೋ ಅಂತೀನಿ। ನಿನ್ನ ಸಿರ ಪಾದೋ। 
ಆಹಾ..... ನೋಡಿ ನಮ್ಮ ಸಿವನಾ। 


ಏಳ್ವೀನಿ ಕೇಳು ನನ್ನ ಕಂದ! ಹೆಣ್ಣು ಮಗಳೇ ಆಲಂಬಾಡಿ ಜುಂಜೇಗೌಡರ 
ಹೆಂಡ್ರಿಗೆ! ಹಾಲಗ್‌ ಕಮ್ಮಿ ಇಲ್ಲ! ಪಾಲಿಗ್‌ ಕಮ್ಮಿ ಇಲ್ಲ! ಸೋದನೆ ಮಾಡಿಸಿದಾಗ! 
ನೀನು ಏನಂತ ಯೇಳಿಯವ್ಹಾ! ಎಣ್‌ ಮಗಳೇ। 


ಆಹಾ..... ನೋಡಿ ನಮ್ಮ ಸಿವನಾ! 


ಆಗಲೀಗ ಯೇಕ್ತೀನಿ ಕೇಳು! ನಿನ್ನ ಸಿರಿಪಾದ ಒತ್ತೇನು! ನಾನು ಒಂದು ಸುಳ್ಳು 
ಮಾತು ಯೇಳ್ಬುಡ್ತೀನಿಃ ಮಾಯದ ಮಾದೇವನ ಗುಟ್ಟು! ಹಾಲರುವಿ ಕೊಚ್ಚೊಯ್ತು 
ಅಂದ್ಬುಡ್ವೀನಿ। ನೀನು ಹಾಲು ಊಟ ಮಾಡ್ಕೊಪ್ಪಾ! ಸುದ್ದ ನಡುಮಲ್ಯೋ! 


ಆಹಾ..... ನೋಡಿ ನಮ್ಮ ಸಿವನಾ! 


ಯೇಕ್ತೀನಿ ಕೇಳವ್ವಾ ನನ್ನ ಕಂದ ಹೆಣ್ಣು ಮಗಳೇ! ನಾನು ಆಗಲೀಗ ಹಾಲು 
ಬಿಡಕ್ಕ ಬರ್ಲಿಲ್ಲ! ಕಾನ ಬಾಕಲ ಕಣವೆ ಒಳಗೆ! ಕಾನ ಬಾಕಲ ಮಗ್ಗಲೊಳಗೆ! ಹುತ್ತದಲ್ಲಿ 
ಒಣಗಿ ಸಾಕಾಗೋದೆ ಕಣವ್ಹಾ! ಹೆಣ್ಣು ಮಗಳೇ! 


ಆಹಾ..... ನೋಡಿ ನಮ್ಮ ಸಿವನಾ। 


ಉತ್ತದಲ್ಲಿ ಒಣಗೋಗಿ! ಸಾಕಾಗೋದಿ ಕಣವ್ರಾ ಹೆಣ್ಣು ಮಗಳೇ। ನನಗೀಗ 
ನೀನು ಒಂದು ಅಂಕಣ ಕಲ್ಲು ಗುಡಿ ಕಟ್ಟಿಸ್ಕೊಡ್ಬೇಕು ಕಣ್‌ ಮಗಳೇ! 


ಆಹಾ..... ನೋಡಿ ನಮ್ಮ ಸಿವನಾ! 


335 


ಹೇಳ್ತೀನಿ ಕೇಳು। ಸಿರಿ ಪಾದ ಒತ್ತೇನು! ಒಂದು ಬಿಂದಿಗೆ ಹಾಲು ಒತ್ಕೋ 
ವೋಯ್ತೀನಿ। ಕಾದಳ್ಳಿ ಪ್ಯಾಟೆ ಒಳಗೆ! ಅಡ್ಡ ಬಡ್ಡ ಮಾಡ್ತೀನಿ! ಮೂರಣ ತಕ್ಕಂಡೋಗಿ 
ನಮ್ಮತ್ರೆಯವರಿಗೆ ಕೊಡ್ತೀನಿ! ಕಲ್ಲು ಗುಡ್ಡವ ಕಟ್ಟಿಸಿಕೊಡ್ಲೆ ನಿಂಗೆ | ಒಂದು ಕಾಸು 
ಕಮ್ಮಿ ಹೌದು ಆದ್ರೆ! ನಂಗೆ ಬಾರಿ ಸಿಕ್ಸೆ ಕೊಡ್ತಾಳೆ! ಸುದ್ದು ನಡುಮಲ್ತೋ! 
ಆಹಾ..... ನೋಡಿ ನಮ್ಮ ಸಿವನಾ। 
ನನ್ನ ಹನ್ನೆರಡು ಉದ್ದದ ಮಂಡೆಯ! ಗಾಜಿನ ಕಂಬಕ್ಕೆ ಕಟ್ಕಂಡು। ಏಳು ಜನ 
ಗಂಡು ಮಕ್ಕಳನ್ನು ಕೂಗಿ ಏಳು ಚಬ್ಬೆ ತರಿಸಿ! ನನಗೆ ಬಾರಿ ಸಿಕೆ ಕೊಡ್ತಾಳೆ ಕಣಪ್ಪಾ! 
ಮರಿದೇವರೇ। 
ಆಹಾ..... ನೋಡಿ ನಮ್ಮ ಸಿವನಾ। 
ಯೇಳ್ತೀನಿ ಕೇಳೋ! ನಿನ್ನ ಸಿರಪಾದ ಒತ್ತೇನು! ನನ್ನ ಜುಂಜೇಗೌಡನ್ಗೆ! 
ಸೇರ್ಕೊಂಡಿದ್ದೆ ಆದ್ರೆ! ಮಸ್ತಾಗಿ ರಾಗಿ ಮಾರ್ರಾನೆ! ಮಸ್ತಾಗಿ ಬತ್ತ ಮಾರ್ತಾನೆ! ಮಸ್ತಾಗಿ 
ಎತ್ತು ಮಾರ್ತಾನೆ! ಮಸ್ತಾಗಿ ಕೂಲಿ ಮಾಡ್ತಾನೆ! ನಮ್ಮ ಜುಂಜೇಗೌಡನ ಕೇಳು ವೋಗಿ 
ನನ್ನ ಸಿರ ಪಾದೋ!। 
ಆಹಾ..... ನೋಡಿ ನಮ್ಮ ಸಿವನಾ! 
ನನ್ನ ಕಂದ ಹೆಣ್ಣು ಮಗಳೇ। ಬತ್ತ ಬೆಳ್ಳಾನೂ ರಾಗಿ ಬೆಳ್ಳಾನೂ। ಅವನು ಕಸ್ಟ 
ಮಾಡಿದ ಸೊತ್ತಿನಲ್ಲಿ] ನಾನು ಗುಡಿ ಕಟ್ಟಿಸಿಕೊಂಡಿದ್ದೇ ಉಂಟಾದ್ರೆ ನನಗೆ ದರ್ಮ 
ಬರೋದಿಲ್ಲ| ನೀನು ಹಾಲು ಮಾರಿ! ಗುಡಿ ಕಟ್ಟಿಸ್ಟೇಕು ಕಣವ್ವಾ ಹೆಣ್ಣು ಮಗಳೇ! 
ಆಹಾ..... ನೋಡಿ ನಮ್ಮ ಸಿವನಾ। 
ಯೇಳ್ತೀನಿ ಕೇಳು। ಸಿರ ಪಾದ ಒತ್ತೇನು! ಮೂರಣಿನ ಮ್ಯಾಲೆ ಮೂರು ಕಾಸು। 
ಅಡೈಲಿಗೂ ಇಲ್ಲ] ನಿನ್ನ ಪಾದ ಮುಟ್ತೀನಿ। ನಿನ್ನ ದಂಡ ಕೋಲು ಮುಟ್ಟೀನಿ। ನಿನ್ನ ಸಿವ 
ಮುತ್ತಿನ ಕಂತೆ ಮುಟ್ಟೀನಿ। ಮೂರಣಿನ ಮ್ಯಾಲೆ ಮೂರು ಕಾಸಿಲ್ಲ ಕಣೋ! ನಿನ್ನ ಸಿರ 
ಪಾದೋ। 
ಆಹಾ..... ನೋಡಿ ನಮ್ಮ ಸಿವನಾ। 

, ನನ್ನ ಕಂದ ಹೆಣ್ಣು ಮಗಳೇ! ಮೂರು ಹಣ ಬರೋದಕ್ಕೆ ಇಪ್ಪತ್ತು ಮೂರಣ 
ಕೊಡ್ತೀನಿ! ಮೂರಣ ತಕ್ಕಂಡೋಗಿ ನಿಮ್ಮತ್ತಮ್ಮನ ಕೈಗೆ ಕೊಟ್ಟುಬುಡು! ಇಪ್ಪತ್ತಣ 
ತಕ್ಕಂಡೋಗಿ ನಿನ್ನ ಅಡವಿಗೆ ತುಂಬುಡು! ನೀನು ನನಗೆ ಗುಡಿ ಕಟ್ಟಿಸಿಕೊಡ್ತೀಯೇನವ್ವಾ! 
ಹೆಣ್ಣು ಮಗಳೇ! 


ಆಹಾ..... ನೋಡಿ ನಮ್ಮ ಸಿವನಾ॥ 


336 


ನಿನ್ನ ಗುಡಿ ಕಟ್ಟಿಸ್ಲೀನಿ! ನನಗೆ ಪುತ್ರ ಸಂತಾನವಿಲ್ಲಕಣಪ್ಸಾ ಸುದ್ದ ನಡುಮಲ್ಕೋ। 
ಆಹಾ..... ನೋಡಿ ನಮ್ಮ ಸಿವನಾ। 


ಯೇಳ್ತೀನಿ ಕೇಳವ್ವಾ! ನನ್ನ ಕಂದ ಹೆಣ್ಣು ಮಗಳೇ! ನಿನಗೆ ಬಾಳ ಸಿರಿ ಬರ್ತದೆ! 
ನಿಂಗೆ ಬಾಳ ಸಂಪತ್ತು ಬರ್ತದೆ! ನಿನಗೆ ನನ್ನ ಜಂಗಮದೇವರಾಗೇ ಮಾಡ್ಬುಡ್ತಿಯಲ್ಲಾ 
ಹೆಣ್ಣು ಮಗಳೇ। 
ಆಹಾ..... ನೋಡಿ ನಮ್ಮ ಸಿವನಾ! 


ನಾನು ನೋಡಿದ್ರೆ ಹೆಣ್ಣು ಹೆಂಗಸು! ನಾನು ಮರೆವಂತ ಹೆಂಗಸಲ್ಲ। ಒಂದು 
ಅಂಕಣ ಕಲ್ಲು ಗುಡಿ ಕಟ್ಟಿಸಿ ಕೊಡ್ತೀನಿ! ನನಗೆ ಪುತ್ರ 'ಸಂತಾನ ಕೊಡ್ಬೇಕು ಕಣೋ! 
ಸುದ್ದ ನಡುಮಲ್ಕೋ। 

ಆಹಾ..... ನೋಡಿ ನಮ್ಮ ಸಿವನಾ!' 

ಅಲ್ಲಿಗೆ ಯೇಳ್ತೀನಿ ಕೇಳವ್ವಾ! ನನ್ನಕಂದ ಹೆಣ್ಣು ಮಗಳೇ ಗಿರಿಯ ಮೂರು 
ಬಾರಿ ತಿರುಗು! ಮೂರು ಬಂದಿಗೆ ಆಯ್ತದೆ! ಮೂರು ಜನ ಗಂಡು ಕುಮಾರರನ್ನು 
ಕೊಡ್ತೀನಿ ಈ ಆಲರವಿ ಎತ್ಯಂಡೋಗಿ! ನೀನು ಕೌದಳ್ಳಿ ಪ್ಯಾಟೆ ಒಳಗೆ! ಮಾರವ್ವಾ 
ಹೆಣ್ಣು ಮಗಳೇ॥ 


ಆಹಾ..... ನೋಡಿ ನಮ್ಮ ಸಿವನಾ!" 


ಆಲಂಬಾಡಿ ಬೀದಿವೊಳಗೆ ಬಂದ್ರು ನಮ್ಮಪ್ಪಾಜಿಯವರು! ಆಲಂಬಾಡಿ ಸೀಮೆ 
ಐ ಜೋಗ ನೋಡ್ತಾವರೇ! ಜುಂಜಪ್ಪ ಏಳು ನೂರು ಗೊಲ್ಲರ ಪೋಡು ಕಟ್ಟಿದಾನೆ। 
ಏಳುಂಡಿ ದನ ಏಳುಂಡು ಕುರಿ। ಏಳು ಜನ ಜೀತಗಾರರ ಇಟ್ಕೊಂಡು॥ ಆರು ಜನ 
ಗಂಡುಮಕ್ಕಳು ಇಟ್ಕಂಡು। ಬಾಳ ಐಸ್ವರ್ಯದಲ್ಲಿ ಬಾಳ್ತಾ ಇದ್ರು ಹಿಂಡಿಗೆ 
ಮೇಲಾಗಿರ್ತಕ್ಕಂಥ ಜಲಗೊಂಟಿನ ಬಸವಣ್ಣ! ಕರುವನ್ನು ಹಾಕಿ ಹನ್ನೆರಡು ದಿನವಾಗಿದೆ! 
ಡೊಳ್ಳೊಟ್ಟೆ ಜುಂಜಪ್ಪ ಹೆಂಡತಿ ಮಲ್ಲಾಜಮ್ಮ! 


ಜುಂಜಪ್ಪ ಬಾಳಾದ ಐಸ್ವರ್ಯದಲ್ಲವರೇ ಜುಂಜಯ್ಯ। 


ಕಾರಯ್ಯ ಬಿಲ್ಲಯ್ಕನ್ನ ಕರಕೊಂಡು ನಮ್ಮ: ಪ್ದ ಪ್ಲ ಮಾಯಕ್ಕಾರ ಆ ಕೌದಳ್ಳಿ ಹೊಸಳ್ಳಿ 
ಮಠದ ಮ್ಯಾಕಿ ಬಂದ ಧೀರಾ ಮಾದಯ್ಯ! 


337 


ಮಲೆಯ ಮಾರುದ್ರ ಬರುವಾ ಚಂದಾವ। 
ಹ್ಲಾಂ...... ನೋಡಿ ನಮ್ಮ ಸಿವನಾ॥। 


ಸಿವಸಿವಾ ಉಟ್ಟುದ್ದು ಉತ್ತರ ದೇಸ। ಕುಂತುದ್ದು ಕುಂತೂರು ಮಠ! ಪಂಚೇಳು 
ದೀಕ್ಷೆಯನ್ನು ಪಡೆದು ನಮ್ಮಪ್ಪಾಜಿ ಮಲೆ ಮಾದಪ್ಪನವರು। ಸಿವಸಿವಾ ಕಾಣಬಾರದೆ 
ಕಾನೆ। ಕಾಡು ಗೌಳಿ ಮಲೆ ಸೀಗೆ ಸಿರಿಗಂದ। ಬಾಡ ಬಾಗಿಲ ವತ್ತಿ ವಿಷಂಪಾರಿ ಗುತ್ತಿ! 
ಏಳು ಬಾಯುತ್ತಕ್ಕೋಗಬೇಕಂತೇಳಿ। ಕೆಂಗಣ್ಣು ಮಾಲೆ ಮಾದಪ್ಪ ಅವರು! ಬಾರಿಯ 
ಬರಗ ಏರಿ ಬರ್ದಾವರಲ್ಲಾ! ಮೂಡಲ ಮಲೆಯ ಮಹದೇವ! 


ಕ್ವಾರಣ್ಯಗಳ ನೀಡಮ್ಮ ಗುರು ಕೋಡಗಲ್ಲು ಮುನಿಗೆ! 


ಮಲೆ ಮಾದೇಶ್ವರ। ಎಳಗಾವಿ ಎಳೆದದ್ದು! ಸುಳಿಗಾವಿ ಮಂಡೆ ಮ್ಯಾಲೆ 
ಮುಸುಕಿಟ್ಟು! ಏಕ ಮೊಕದ ರುದ್ರಾಕ್ಷಿ ಎದೆ ಮ್ಯಾಲೆ ಚಜ್ಜೆಲಿಂಗ। ಬಂಗಾರ ತ್ರಿಸೂಲ 
ಬಲಗೈಲಿಡಿದು। ಕಂಕಳಲ್ಲಿ ಮುತ್ತಿನ ಜೋಳಿಗೆ! ಮಾಯದ ಇಬೂತಿ ಮಾಯಕಾರ 
ಮಲೆ ಮಾದಪ್ಪನವರು! ಮುತ್ತಿನ ಜೋಳಿಗೆ ಮಾಯದ ಜೋಳಿಗೆಗಿಟ್ಟುಕೊಂಡು ಸುದ್ದ 
ಮೂಡಲಾಗಿ ಕಡದು ಬರುತ್ತಿದ್ದರಂತೆ! ಮೂರು ಕೊಡದ ಕೋವಿನಲ್ಲಿ ಸಿವಸಿವ। 
ಕಾಣಬಾರದ ಕಾನೆ ಹಳ್ಳದಲ್ಲಿ ಸಿವ ಸಿವಾ ಬೇವಿನಹಟ್ಟಿ ಕಾಳಮ್ಮನವರು। ಒಂಟಿ 
ದೊಡ್ಡಿ ಕಟ್ಟಿಕೊಂಡು ವಾಸ ಮಾಡ್ತಿದ್ರು! ತಾಳದ ಬೆಟ್ಟದ ಕೋವಿನಲ್ಲಿ ಎಕ್ಕದೆಲೆ 
ಎದೆಕಟ್ಟು! ತೇಗದ ಎಲೆ ಮುಸುಕಿಟ್ಟು! ಉಗಿನಿ ಎಲೆ ಉಡುಗೆ ಮಾಡಿ ಅಂದಕ 
ನಿಂದವಾಗಿ! ಗೆಡ್ಡೆ ಗೆಣಸು ತಿಂದು। ಅರಣ್ಯದಲಿ ಕಾಲ ಹರಣೆ ಮಾಡುತಿದ್ದರಂತೆ। 
ಹರಹರಾ ನಮ್ಮಾಪ್ಪಾಜಿ ಮಲೆಮಾದಪ್ಪನವರು। ಹನ್ನೆರಡು ಹೆಜ್ಜೆ ಹುಲಿಯನ್ನು ಹಿಡಿದು 
ನಿಲ್ಲಿಸಿ! ಮುತ್ತಿನ ಜೋಳಿಗೆ ಮುಂಗೈ ನೀಡಿ! ಮಾಯದ ಇಬೂತಿ ತೆಗೆದು! ಮಾಯಕ್ಕಾರ 
ಮಾದಪ್ಪನವರು! ಈ ಅಮ್ಮನಿಗೆ ಬಡತನ ಬಯಲು ಮಾಡಿ! ಸಿರಿ ಸಂಪತ್ತು ಕೊಟ್ಟು! 
ಮೂಡಲ ಮಲೆಯ ಕೈಲಾಸಕ್ಕೆ ಸೇರಿದರೆ। ಇನ್ನುಳಿದಂತ ಹೆಣ್ಣೇಳು ಕೋಟಿ! ಗಂಡೇಳು 
ಕೋಟಿ। ಅಜ್ಜೀಪುರ, ಮಾವೂಟಳ್ಳಿ, ಚುಜ್ನಟ್ಟಿಕಾನೆ। ಯಳಂದೂರು ಬೀದಿ! ದ್ಯಾವರಹಳ್ಳಿ! 
ಮಾರ್ಗದಿಂದ ಕೋಟಿ ಮಂದಿಗಳು ಎಪ್ಪತ್ತೇಳು ಮಲೆಗೆ ಬರುವಾಗ! ಹಾಲುದಾನ, 
ಅನ್ನದಾನ, ಯಾಲಕ್ಕಿ ಎಲೆದಾನ! ಶಿವದಾನ ಮಾಡಿದರಂತೇಳಿ। ಅವರು ಸಕಲ ಸಂಪತ್ತು 
' ಕೊಡುತಾವನಲ್ಲೋ। ಮೂಡಲ ಮಲೆಯ ಮಾದೇವ! 


ಆಹಾ..... ಕ್ಲಾರಣ್ಯಗಳ ನೀಡಮ್ಮ ಕೋಡುಗಲ್ಲು ಮುನಿಗೆ! 


ಮುತ್ತಿನ ಜೋಳಿಗೆ ಒಳಗೆ! ಮಾಯದ ಇಬೂತಿ ತೆಗೆದು! ಮಾಯಕ್ಕಾರ 
ಮಾದಪ್ಪನವರು। ಒಂಟಿ ದೊಡ್ಡಿ ಮ್ಯಾಲೆ ಮಾಯದ ಇಬೂಶಿ ಇಡುವಾಗ! ಸೊಪ್ಪಿನ 


338 


ಗುಡ್ಡು ಮಾಯವಾಗಿ! ಮುತ್ತಿನ ಮುಂಬಾಗಿಲು! ರತ್ನದಲ್ಲಿ ತಲೆಗೊಂಬೆ! ಗಂದದ 
ಉಪ್ಪರಿಗಿ! ಗೌಡರ ಸಾಲೆ! ಯಿಚಿತ್ರವಾದ ಒಳತೊಟ್ಟಿ ಸಾಲುಗಳು! ರಾಮ ಲಕ್ಷ್ಮಣರು 
ಅಂತೇಳಿ ಕಣಜಾ ಏಳು ಕೊಪ್ಪರಿಕೆ ದ್ರವ್ಯ! ಏಳು ಸಾವಿರ ದನವಂತೆ! ಏಳು ಸಾವಿರ 
ಎಮ್ಮೆಗಳಂತೆ। ಏಳು ಸಾವಿರ ಕುರಿ। ಏಳು ಸಾವಿರ ಮೇಕೆ! ಎಪ್ಪತ್ತೇಳು ಸಾವಿರ 
ಕಾಲ್ನಡಿಗೆ ರಾಸುಗಳನ್ನು ಕೊಟ್ಟು! ಅಸ್ಟೈಸ್ವರ್ಯ ಹಾಲು ಸಾಗರವಾಗಿ ಮಾಡಿ। ಅವರು 
ಮೂಡಲ ಮುನ್ನಾಗಿ ಕಡೆದು ಭತ್ತವನೆ! 


ನನ್ನ ಹೆಂಡರಿಲ್ಲಂದ ಕೆಂಡಗಣ್ಣ ಮಲೆ ಮಾದೇವಾ! 

ಆಹಾ..... ಕ್ಹಾರಣ್ಯಗಳ ನೀಡಮ್ಮ ಕೋಡುಗಲ್ಲಿನ ಮ್ಯಾಲೆ! 

ಕೋಲು ಮಂಡೆ ಜಂಗಮ ದೇವರು ಕ್ವಾರಣ್ಯಕ್ಕೆ ದಯ ಮಾಡಿದರು! 
ಮಾದೇವನೇ ದಯ ಮಾಡವರೆ 

ಕ್ವಾರಣ್ಯಗಳ ನೀಡಮ್ಮ ಕೋಡುಗಲ್ಲು ಮುನಿಗೆ 


ಮಾದೇಸ್ವರ ಕಾಣಬಾರದ ಕಾನೆ! ಕಾಡು ಗೌಳಿ ಮಲೆ! ಸೀಗೆ ಸಿರಿಗಂದ। ಬಾಡ 
ಬಾಕಲು ಗುತ್ತಿ ವಿಷಂಪಾರಿಗುತ್ತಿ! ಏಳು ಬಾಯಿ ಹೊನ್ನುತ್ತ! ಅರಿವಿಲ್ಲದ ಮಲೆಯು 
ನೇತ್ರ ಕಾಣಿಸ್ಪತ್ರುತೆ! ಏಳು ಬಾಯಿ ಹೊನ್ನುತ್ತದಲ್ಲಿ! ನಮ್ಮಪ್ಪಾಜಿ ಮಲೆ ಮಾದಫ್ಪನವರು। 
ಆನಂದವಾಗಿ ಕೂತು। 


ಅಖಂಡ ಯಾಗ ಮಾಡವನಲ್ಲೋ ಮೂಡಲ ಮಲೆಯ ಮಾದೇವಾ) 
ಆಹಾ, .... ಕ್ಹಾರಣ್ಯಗಳ ನೀಡಮ್ಮಾ ಕೋಡುಗಲ್ಲು ಮುನಿಗೆ! 


ತನ್ನ ಅರ್ಧಾಂಗಿ ಪಾರ್ವತಿಯನ್ನು ಬಿಟ್ಟ! ಅರ್ದನಾರೀಶ್ವರನಾಗಿ ಕೂಡಲ 
ಸಂಗಮದೇವ! ಮಲೆ ಮಾದಪ್ಪನವರು ಅರಿವಿಲ್ಲದ ಮಲೆವೊಳಗೆ। ಅಖಂಡ ಯಾಗವನ್ನು 
ಮಾಡುತ್ತಿದ್ದರಂತೆ! ಮಾನವನಾದ ಶ್ರವಣ ಮಹಾರಾಜನನ್ನು ಕೊಂದಾಕಬೇಕು ಅಂತೇಳಿ! 
ಏಳು ರಾತ್ರಿ ಏಳು ಹಗಲು! ಅಖಂಡ ಯಾಗವನ್ನು ಮಾಡಿ! ಅನಂತರ ಮಲೆ 
ಮಾದಪ್ಪನವರಿಗೆ! ಪರಮಾತ್ಮ ಒಳಗಡೆ ಪ್ರಸಾದವನ್ನು ನೀಡಿದರು! ಹಸಿವಾಗ ಬಂದ 
ಕಾಲದಲ್ಲಿ ಮಲೆ ಮಾದಪ್ಪನವರು। ಈ ಬಾರತ ದೇಸವನ್ನು ವೇಗ ದೃಷ್ಟಿಯಿಂದ 
ನೋಡಿದನಂತೆ। ಕುಲ ಹದಿನೆಂಟು ಜಾತಿಗಳು! ಆವತ್ತಿನ ದಿನ ಆಳಿಕೆ ಆಳುತ್ತಿತ್ತು! 
ಹೆಣ್ಣೇಳು ಕೋಟಿ ಗಂಡೇಳು ಕೋಟ! ಮಹನವರು ಜಗತ್ತಿನಲ್ಲಿ ಆಳಿಕೆ ಆಳುವಾಗ! 
ಆಲಂಬಾಡಿ ಜುಂಜೇಗೌಡನ ಅರಮನೆ ನೋಡುವಂತ ಕಾಲದಲ್ಲಿ! ಆ ಗೌಡನ ಮನೆ 
ಒಳಗೆ ಏಳು ಸಾವಿರ ಗೋವುಗಳು! ಏಳು ಸಾವಿರ ಗೋವಿನಲ್ಲಿ ಹಿಂಡಿಗೆ ಮೇಲಾದಂತ! 


339 


ಕಾಮಜೇನು ಹಸು। ಮಾದೇವನ ಕಣ್ಣಿಗೆ ಕಾಣಿಸ್ತು! ಮಲೆ ಮಾದಪ್ಪನವರು ಕಾಮ 
ಜೇನಿಗೆ ಕಣ್ಣಿಟ್ಟು! ಕರೆದವನೆ! 


ಮೂಡಲಮಲೆಯ ಮಾದೇವಾ! 
ಕ್ವಾರಣ್ಯಗಳ ನೀಡಮ್ಮ ಗುರು ಕೋಡುಗಲ್ಲು ಮುನಿಗೆ! 


ಕಾಮಜೇನಿಗೆ ಕಣ್ಣಿಟ್ಟು! ಆನೆಮಲೆ ಜೇನುಮಲೆ ಗುತ್ತಮಲೆ ಗುಲಗಂಜಿ ಮಲೆ! 
ನಾಗಮಲೆ, ರುದ್ರಾಕ್ಷಿ ಬದ್ರಾಕ್ಷಿಮಲೆ। ಕೊಕ್ಕಿಲೆ ಕೊಂಬದಿಕ್ಕ ಮಲೆ! ಕೂಡಗಲ್ಲು 
ಕೋಡಗಲ್ಲು ಮಲೆ! ಮದ್ಯಮಲೆ, ಮಂಜಿ; ಗುಂಜಿ ಗುರಗಂಜಿಮಲೆ! ಎಪ್ಪತ್ತೇಳು 
ಮಲೆ ದಾಟಿ ಬಂದು! ಮದ್ಯದ ಮಲೆ ಒಳಗೆ! ಮಲೆಯ ಮಾದೇಶ್ವರನ ಬೆಟ್ಟದಲ್ಲಿ 
ಮೂರು ಕೂಡಿದ ಕೋವಿನಲ್ಲಿ। ಏಳು ಬಾಯಿ ಹೊನ್ನುತ್ತಕ್ಕೆ ತನ್ನ ಎದೆಗಳನ್ನು ಬಿಟ್ಟು! 
ಕೊಡಲ ಸಂಗ ಮಾದೇಶ್ವರನಿಗೆ ಹಾಲು ಹಿಂಡತಾ ಇತ್ತಂತೆ! ಮಲೆ ಮಾದಪ್ಪನವರು 
ಹೊನ್ನುಬಾಯಿ ಮೂಗುತ್ತದಲ್ಲಿ ಕೂತು! ಹಾಲು ಕುಡಿದು ಒಳಗೆ ನಿದ್ರೆ ಮಾಡುತ್ತಿದ್ದ 
ಮಲೆ ಮಾದಪ್ಪನವರು! ಅಷ್ಟ ಬೆಟ್ಟ ಹಾಸಿಕೊಂಡು! ಅಷ್ಟ ಬೆಟ್ಟ ಹೊದ್ದುಕೊಂಡು! 
ಅಷ್ಟ ಮಲೆ ಕಿತ್ತು ಒಳಗೆ ನಿದ್ರೆ ಮಾಡುತ್ತಿದ್ದನಂತೆ! ಹಾಲು ಕರೆದಂತಾ ಹಸು। ಆಲಂಬಾಡಿ ' 
ಜುಂಜೇಗೌಡನ ಅರಮನೆಗೆ ಕಡೆದು ವೊಂಟೊಯ್ತು! 


ಆಹಾ..... ನೋಡಿ ನಮ್ಮ ಸಿವನಾ। 
ಮಲೆಯೋ ಮಾದೇವಾ ಒಲಿವಾ ಚಂದಾವಾ॥ 
ನೋಡಿ ನಮ್ಮ ಸಿವನಾಟಿ 

.ಆಹಾ.... ನೋಡಿ ನಮ್ಮ ಸಿವನಾ। 
ಮಲೆಯೋ ಮಾದೇವಾ ಬರುವ ಚಂದಾವಾ॥ 
ನೋಡಮ್ಮ ಸಿವನಾ॥" 


ನಾಲ್ಕು ಎದೆ ತೊಟ್ನಲ್ಲೂವೆ! ರಕ್ತ ಬಂದು ಬಿಡ್ತು!" ಮಲ್ಲಾಜಮ್ಮ ನಿಲ್ಲಿಸ್ಬುಟ್ಟು! 
ಓಡಿ ಬಂದು ಜುಂಜಪ್ಪನವರ ಪಾದಕ್ಕೆ ನಮಸ್ಕಾರ ಮಾಡಿ 


ಅವರು ಪತಿಗೆ ದೂರ ಹೇಳವರೇ ಮಲ್ಲಾಜಮ್ಮಾ 
ನೋಡಿ ನಮ್ಮ ಸಿವನಾ॥ 
ಯಜಮಾನ್ರೆ ಯಜಮಾನರೇ। ಇನ್ನೀಗ ನಮ್ಮ ಒಗತಾನ ಕೆಟ್ಟೋಯ್ತು ಅಂದ್ರು! 
ಏನಾಯ್ತು ಮಲ್ಲಾಜಿ ಅಂದ್ರು! ಏನಾಗುವುದು ಯಜಮಾನ್ರೆ! ' ನಮ್ಮ: ಹಿಂಡಿಗೆ 
a ತ ಎ 
ಮೇಲಾಗಿರಕ್ಕಂಥ ಜಲಗೊಂಬಿನ ಬಸವಣ್ಣ! ರಕುತ ಕರೆದು ಬಿಟ್ಟಿದ್ದಾನೆ! ಯಾವ 


340 


ಕಾಡಿಗೋಗಿದ್ರೂ! ಯಾವ ಯಂತ್ರಗಾರ ಮಂತ್ರಗಾರ! ಅಡ್ಡ ಸ್ವಾಮಿಗ ಬಿಡ್ಡ ಸ್ವಾಮಿಗ 
ಏನು ಮಾಡಿದ್ದಾನೋ! ನೋಡಿ ಬನ್ನಿ ಯಜಮಾನ್ರೆ ಅಂದ್ರು! ಆವಾಗ ಜುಂಜಪ್ಪನವರು। 
ಮಡದಿಯಾದ ಮಲ್ಲಾಜಮ್ಮನವರಿಗೆ ಸಮಾಧಾನ ಮಾಡಿದರು! ಏಳು ಜನ ಜೀತಗಾರರ 
ಕರೆದು ಏನಪ್ಪಾಆಳುಗಳೇ। ಯಾವ ಕಾಡಿಗೋಗಿದ್ರಿ! ಯಾರು ಸಿಕ್ಕಿದ್ರು ನಿಮಗೆ ಅಂತ 
ಕೇಳಿದ್ರು! ಇಲ್ಲಾ ಗೌಡರೇ। ಹಿಂದೆ ನಾವು ಯಾವ ಕಾಡಿಗೆ ಹೋಗ್ತಿದ್ದೋ।! ಅದೇ 
ರೀತಿಯಾಗಿ ಮೂಡಲ ಗಡುವಿನಲ್ಲಿ] ಮೇಯಿಸ್ಕಂಡು ದನಾ ನೀರು ಕುಡಿಸ್ಕೊಂಡು 
ಬಂದೋ ಅಂದ್ರು! ಮಲ್ಲಾಜಿ ದುಃಖ ಮಾಡಬೇಡ! ಆಳುಗಳನ್ನು ನಾವು ಏನೂ 
ಕೊಲೆ ಕೊಡಬಾರದು! ನಾನೇ ಪರೀಕ್ಷೆ ಮಾಡ್ತೀನಿ ಅಂತೇಳಿ ಸಮಾಧಾನ ಮಾಡ್ಕಂಡು! 
ಜುಂಜಪ್ಪನವರು 


ಅವರು ನಿದ್ರೆ ಮಾಡಿ ಮಲಗವರೇ ಜುಂಜಪ್ಪಾ 
ನೋಡಿ ನಮ್ಮ ಸಿವನಾ॥" 


ಕೋಲು ಮಂಡೆ ಜಂಗಮರು ಕ್ವಾರಣ್ಯಕೆ ದಯ ಮಾಡಿದರು! 
ಗುರು ಮಾದೆಯ್ಯನೇ ದಯ ಮಾಡವರೇ। 
ಕ್ಹಾರಣ್ಯಗಳ ನೀಡಮ್ಮ 'ಕೋಡುಗಲ್ಲು ಮುನಿಗೆ! 


ಸಿವಸಿವಾ ಆಗ ನಮ್ಮಪ್ಪಾಜಿ! ಮಲೆಯ ಮಾದಪ್ಪ! ಏಕಾಂಗಿ ವಸ್ತು ಏಳು 
ಮಲೆ ಲಿಂಗಪ್ಪನವರು! ಮಾತಿಗೆ ಮರಿದೇವರು ನೀತಿಗೆ ನಿಂಗಪ್ಪ! ದುಡಿಕಿಗೆ ದುಂಡಪ್ಪ 
ಮಾದೇಸ್ವರ! ಬೂದಿ ಮುಚ್ಚಿದ ಕೆಂಡ! ಬೂಲೋಕದಲ್ಲಿ ಉದ್ಭವಿಸಿ ಬಂದಂತ! 
ಕೆಂಡಗಣ್ಣು ಮಲೆ ಮಾದಪ್ಪನವರು! ಅಷ್ಟ ಮಲೆ ಹಾಸಿಕೊಂಡು! "ಅಷ್ಟ ಮಲೆ 
ಹೊದ್ದುಕೊಂಡು! ಅಷ್ಟ ಮಲೆ ಕಿತ್ತು ಒಳಗೆ ನಿದ್ದೆ ಮಾಡುತ್ತಿದ್ದನಂತೆ! ಹೊನ್ನ ಬಾಯ 
ಮೂಗುತ್ತದಲ್ಲಿ! ಕೆಂಡಗಣ್ಣು ಮಲೆ ಮಾದಪ್ಪನವರು! ಆ ಏಳುಬಾಯಿ ಹೊನ್ನುತ್ತದಲ್ಲಿ 
ವಾಸ ಮಾಡುವಾಗ! ಆಲಂಬಾಡಿ ಜುಂಜೇಗೌಡ ಆಳುಕಾಳುಗಳಿಗೆ! ಅರಮನೆ ಒಳಗೆ 
ಕೊಲೆ ಕೊಡುತ್ತಿದ್ದ! ಆತನ ಮಗ ಬೀರಪ್ಪನವರು! ತಂದೆ ಸನ್ನಿದಾನದಲ್ಲಿ! ಎಲ್ಲಿ ಓಗ್ಗ್ರದೋ 
ಬರುತ್ತದೋ! ಹೋದದ್ದೇ ಹೋದೆಜ್ಜೆಯನ್ನೇ ಕಂಡು ಹಿಡಿದವನಿಲ್ಲ। ನಾಳೆಯಿಂದ 
ಏಳು ಸಾವಿರ ಗೋವುಗಳನ್ನು! ನಾನೇ ಮೇಯಿಸಿಕೊಂಡು ಬರುತೀನಿ ಎಂದವನೇ 
ಆಲಂಬಾಡಿ ಬೀರಯ್ಯ। 

ಆಹಾ..... ಕ್ವಾರಣ್ಯಗಳ ನೀಡಮ್ಮ ಕೋಡಗಲ್ಲು ಮುನಿಗೆ! 


ಅಪ್ಪಾಜಿಯವರೇ ನಾಳೆಯಿಂದ! ಏಳು ಸಾವಿರ ಗೋವುಗಳನ್ನು ನಾನೇ 
ಮೇಯಿಸಿಕೊಂಡು ಬರುತೀನಿ! ಆಳುಕ್ರಾಳುಗಳು ಅಹರಾಧವನ್ನು ಮಾಡಲಿಲ್ಲ! ಅವರು 


341 


ಹಿಂಗಟ್ಟು ಮುರಿಗಳನ್ನು ಬಿಚ್ಚಿ! ಮತ್ತೂ ಉದ್ದೇಸಕ್ಕೆ ಕಳಿಸಿ ಎಂದನು! ಆಗ ಆಲಂಬಾಡಿ 
ಜುಂಜೇಗೌಡ! ಸಣ್ಣ ಮಗ ಬೀರಪ್ಪನ ಮಾತುಗಳನ್ನು ಕೇಳಿ! ಸಿವ ಸಿವಾ ಆಲಂಬಾಡಿ 
ಜುಂಜೇಗೌಡ। ಏಳು ಜನ ಆಳು ಕಾಳುಗಳ ಹಿಂಗಟ್ಟುಗಳನ್ನು ಮುರಿಬಿಚ್ಚಿದನಂತೆ! 
ಮತ್ತು ಕಳುಹಿದರು! ಆ ಇರುಳು ಕಳೆದೋಯ್ತು! ಸೋಮವಾರದ ದಿವಸ। ಬೆಳಗಿನ 
ಜಾವ ಏಳೂವರೆ ಗಂಟೇಲಿ! ಏಳು ಸಾವಿರ ಗೋವುಗಳ ಬಟ್ಟ ಆಲಂಬಾಡಿ 
ಜುಂಜೇಗೌಡನ ಮಗ ಬೀರಪ್ಪನವರು! ತನ್ನ ಮಗ ಅಂದ್ರೆ ಸಿವ ಸಿವಾ। ಅಷ್ಟು 
ಮುಷ್ಟಿಯಿಂದ ಆಂಕಾರದಲ್ಲಿ। ಏಳು ಸಾವಿರ ಗೋವುಗಳನ್ನು ಬಿಟ್ಟು! ಆಲಂಬಾಡಿ 
ಜುಂಜೇಗೌಡನ ಮಗ ಬೀರಪ್ಪನವರು। ಬಲಗೈಲಿ ಗಂಡುಗೊಡಲಿ ಬಿರುದು ಹಿಡಿದು! 
ಏಳು ಸಾವಿರ ಗೋವಿನಲ್ಲಿ! ಹಿಂಡಿಗೆ ಮೇಲಾದಂತ ಕಾಮಜೇನು। ಬೆನ್ನಾಲಿ 
ಬರುತಾವರೆ।! ಆಲಂಬಾಡಿ ಬೀರಯ್ಯನವರು 


ಆಹಾ..... ಕ್ವಾರಣ್ಯಗಳ ನೀಡಮ್ಮ ಕೋಡಗಲ್ಲು ಮುನಿಗೆ! 


ಹೊನ್ನಬಾಯಿ ಮೂಗುತ್ತದ ಹತ್ತಿರ ಬಂದು ನಿಂತು! ತನ್ನ ಎದೆಗಳನ್ನು ಬಿಟ್ಟು 
ಮಲೆ ಮಾದೇಸ್ವರರಿಗೆ ಹಾಲು ಹಿಂಡ್ತಾ ಇತ್ತು! ಆಲಂಬಾಡ ಜುಂಜೇಗೌಡನ ಮಗ 
ಬೀರಪ್ಪನವರು | ಆಕಾಸ ಅಂತು ನೋಡಿ! ದರಣಿ ಬಗ್ಗಿ ನೋಡಿದನಂತೆ। ಆ ಹುತ್ತವನ್ನು 
ಬಗ್ಗಿ ನೋಡಿದ! ಆ ಹುತ್ತದ ಕೋವಿನಲ್ಲಿ ಸಿವಸಿವಾ ಅವನ ಕಣ್ಣಿಗೆ ಆಕಾಸವೇಣಿ 
ಭೂಮಿತಾಯಿ! ಅಷ್ಟ ಪಾಲಕ ದಿಕ್ಕು ಸೂರ್ಯ ಚಂದ್ರಾದಿಗಳಾಗಲೀ ಯಾರೂ ನೇಶ್ರಕ್ಕೆ 
ಕಂಡು ಬಂದಾಗಾಗಲಿಲ್ಲ! ಇಲ್ಲಿ ಯಾರಾಗಿರಬಹುದು! ತ್ರಿಲೋಕ ಅಂತಕ್ಕಂತ 
ತ್ರಿಮೂರ್ತಿಗಳು! ವಾಸ ಮಾಡಬಹುದೇ। ನನ್ನ ಸರಿ ಸಮಾನ ಯಾರಿದ್ದಾರೆ ಅಂತೇಳಿ। 
ಹಲ್ಲುಕಡಿದು ತನ್ನ ಮುಷ್ಟಿಯಿಂದ! ಬಲಗೈಲಿ ಗಂಡುಗೊಡ್ಲಿ ಬಿರುದು ಹಿಡದಿದ್ದಾನಲ್ಲಾ! 
ಹಸು ಹುತ್ತಕ್ಕೆ ಹಾಲು ಹಿಂಡುವಾಗ ಮಲೆ ಮಾದೇಸ್ಟರ ಅಂತು! ಹಾಲು ಕುಡಿವಾಗ 
ಬೀಸಿ ಹುತ್ತಕ್ಕೆ ವೊಡೆದವ್ನಲ್ಲಾ! ಆಲಂಬಾಡಿ ಬೀರಯ್ಯನು। 


ಆಹಾ...... ಕ್ಹಾರಣ್ಮಗಳ ನೀಡಮ್ಮ ಕೋಡಗಲ್ಲು ಮುನಿಗೆ। 


ಆ ಗಂಡುಗೊಡಲಿಯಿಂದ ಬೀಸಿ ಹುತ್ತಕ್ಕೆ ಹೊಡೆದ್ರಂತೆ ಅವರು ಹೊಡೆದಂತ 
ಏಟು। ಹೊನ್ನು ಬಾಯಿ ಮೂಗುತ್ತಕ್ಕೆ! ಮಲೆ ಮಾದೇಸ್ವರರ ಹಣೇ ಪಟ್ಟಿಗೆ ಬೀಳ್ತು! 
ಹುತ್ತ ಎರಡು ತುಂಡಾಯ್ವಂತೆ। ಆ ಮೋಟುದ್ದದ ಕೋವಿನಲ್ಲಿ। ರಕ್ತ ಈಚೆಗೆ ಉಕ್ಕಿ 
ಬಂತು! ಪರಮಾತ್ಮ ರಕ್ತವನ್ನು ನೇತ್ರದಲ್ಲಿ ನೋಡಿದ। ಆಲಂಬಾಡಿ ಜುಂಜೇಗೌಡನ 
ಮಗ ಬೀರಪ್ಪನವರು! ಅವನ ಕಣ್ಣು ತಿರುಗದಾಯ್ತು! ತಲೆ ದಿಗ್ಬ್ರಮೆ ಆಯಿತು! 
ಕಾಲು ಕೈ ನಡುಗಲು ಬರುತ್ತಂತೆ! ಹಿಂದೆ ಬೇದಿ ಮುಂದು ವಾಂತಿ ಕಂಡು ಬಂತು। 
ಉಗಳು ರಕ್ತ ಬೂಮಿ ಮೇಲೆ ಗೆಡ್ಡೆಗೆಡ್ಜೆಯೇ! ಬಕ್ಕ ಬಕ್ಕನೆ ಕಕ್ಕಿ ಪಕ್ಕನೆ ಪ್ರಾಣ ಬಿಟ್ಟಂತೆ 


342 


ಆಲಂಬಾಡಿ ಜುಂಜೇಗೌಡನ ಮಗ ಬೀರಪ್ಪನವರು।! ಹೊನ್ನಬಾಯಿ ಮೂಗುತ್ತದ 
ಹತ್ತಿರ! ಮೂರ್ತಿ ಹೋಗಿ ಬಿದ್ದಾವನಲ್ಲೊ! ಆಲಂಬಾಡಿ ಬೀರಯ್ಯ! 


ಆಹಾ..... ಕ್ವಾರಣ್ಯಗಳ ನೀಡಮ್ಮ ಗುರು ಕೋಡಗಲ್ಲು ಮುನಿಗೆ! 


ಅವನು ಹೊಡಕೊಂಡು ಹೋಗಿರತಕ್ಕಂತ। ಏಳು ಸಾವಿರ ಗೋವುಗಳು! ಏಳು 
ಹೊನ್ನ ಬಾಯಿ ಮೂಗುತ್ತದಿಂದ ಹಿಡಿದು। ಆಲಂಬಾಡಿ ನಡು ಬಾಕಲ ತನಕ! ಏಳು 
ಸಾವಿರ ಗೋವುಗಳು! ನಾಲಿಗೆ ಇರಿದು! ಒಟ್ಟಿಗೆ ಮೂರ್ಛೆ ಹೋದವಂತೆ! ಸಿವ 
ಸಿವಾ! ನಿಶಾ ರಾತ್ರಿ ಒಳಗೆ! ಏಳು ಸಾವಿರ ಗೋವುಗಳು! ಇಂಡಿಗೆ ಮೇಲಾದಂತ 
ಕಾಮಜೇನು! ಒಂಟಿ ಹಸು ಅರಮನೆ ಮುಂಬಾಗಿಲಲ್ಲಿ ಬಂದು ನಿಂತಾದಲ್ಲಾ! ಒಂದೇ 
ಕಾಮಜೇನು। 


ಆಹಾ..... ಕ್ವಾರಣ್ಮಗಳ ನೀಡಮ್ಮ ಕೋಡಗಲ್ಲು ಮುನಿಗೆ! 


ಜುಂಜೇಗೌಡನಿಗೆ! ನಿದ್ರೆ ಬರದೆ ಹೋಗುಂತಂತೆ! ತನ್ನ ಪುತ್ರನೂ ಬರಲಿಲ್ಲ] 
ಏಳು ಸಾವಿರ ಗೋವುಗಳು ಬಂದಿಲ್ಲ! ಒಂದೇ ಹಸು ಅರಮನೆ ಬಾಗಿಲಲ್ಲಿ ಬಂದು 
ನಿಂತಿದೆ! ಇದೇನು ಕಾರಣ ಪರಮಾತ್ಮ ಅಂತೇಳಿ! ಮನದಲ್ಲಿ ಧ್ಯಾನ ಮೂಡಿ! ಕಣ್ಣಿಗೆ 
ನಿದ್ರೆ ಜಾರದೆ! ಅರಮನೆ ಮುಂಬಾಗಲಲ್ಲಿ ಕಾಯ್ದು ಕೂತಿದ್ದನಂತೆ। ಆಗ ನಮ್ಮಪ್ಪಾಜಿ 
ಮಲೆ ಮಾದಪ್ಪನವರು। ಮಾತಿಗೆ ಮ೦ದೇವರು! ನೀತಿಗೆ ನಿಂಗಪ್ಪ! ದುಡುಕಿಗೆ ದುಂಡುಳ್ಳ 
ಮಾದೇಶ್ವರ। ಬೂದಿ ಮುಚ್ಚಿದ ಕೆಂಡ ಭೂ ಲೋಕದಲಿ ಉದ್ಭವಿಸಿ ಬಂದಂತ 
ಕೆಂಡಗಣ್ಣುಮಲೆ ಮಾದೇವ! ಉತ್ತರಾಜಮ್ಮನ ಪುತ್ರ ಮಲೆ ಮಾದ್ದಪನವರು। ಇದೇ 
ನನಗೆ ತಕ್ಕಾದ ಸಮಯ! ಕೆಚ್ಚು ಮುರಿದು ಒಕ್ಕಲು ಪಡೆದು! ಬರಬೇಕಂಠೇಳಿ। ಅವರು 
ಕೊರವಂಜಿ ಯಾಸ ತಾಳಿ ಬತ್ತಾವನೋ! ನನ್ನ ಮೂಡಲ ಮಲೆಯ ಮಹಾದೇವ! 


ಆಹಾ..... ಕ್ವಾರಣ್ಯಗಳ ನೀಡಮ್ಮ ಗುರು ಕೋಡಗಲ್ಲು ಮುನಿಗೆ! 


ಯಾರೋ ಮುನಿಗಳು ಬಂದ್ರು ಅಂತೇಳಿ! ಅರಮನೆವೊಳಗೆ ಆನಂದವಾಗಿ 
ಕರೆದರಂತೆ ಜುಂಜೇಗೌಡ! ಮಾದಪ್ಪನವರು ಆನಂದವಾಗಿ ನುಗ್ಗಿ ಬಂದು ನಿಂತವನಲ್ಲೋ 
ಮಲೆಯ ಮಾದೇವಾ। 


ಕೊರವಂಜಿ ಗೂಡೆ ಬಲಗಡೆ ಮಡಗಿ! ಕವಡೆಗಳನ್ನು ಬಿಟ್ಟು! ಕಂಡದ್ದು ಕಂಡಾಗೆ 
ಸಾಸ್ತ್ರ ಹೇಳುತ್ತ ಕೂತವನೆ ನಮ್ಮ ಮೂಡಲು ಮಲೆಯ ಮಾದೇವ! 


ಆಹಾ ಕ್ವಾರಣ್ಯಗಳ ನೀಡಮ್ಮ ಗುರು ಕೋಡಗಲ್ಲು ಮುನಿಗೆ! 


343 


ಕಂಡದ್ದು ಕಂಡಾಗೆ ಶಾಸ್ತ್ರವನ್ನು ಹೇಳಿದರು! ಕೆಂಡಗಣ್ಣ ಮಲೆ ಮಾದೇಶ್ವರ! 

ಸಿವ ಸಿವಾ ನಿನ್ನ ಮನೆ ಒಳಗೆ ಸಾವಿರ ಗೋವಿನಲ್ಲಿ। ಹಿಂಡಿಗೆ ಮೇಲಾದಂತ 
ಕಾಮಜೇನು ಹಸು! ಏಳು ರಾತ್ರಿ ಏಳು ಹಗಲು। ಒಂದು ತೊಟ್ಟು ಹಾಲು 
ಕೊಡಲಿಲ್ಲವಂತೆ। ಏಳು ಜನ ಆಳು ಕಾಳುಗಳನ್ನೆಲ್ಲ] ನೀನು ಹಿಂದಟ್ಟಿ ಕಂಬಕ್ಕೆ ಕಟ್ಟಾಕಿ 
ಇಂಗಟ್ಟು ಮುರಿ ಹಾಕಿ ನಿಲ್ಲಿಸಿ! ಬಾರಿ ಬಂದಾನದ ಕೂಲೆ ಕೊಡುವಾಗ! ನಿನ್ನ ಪುತ್ರನಾದ 
ಬೀರಪ್ಪನವರು! ನಿನ್ನ ಸನ್ನಿದಾನದಲ್ಲಿ ನಿಂತು! ಅಪ್ಪಾಜಿಯವರೆ ಆಳು ಕಾಳುಗಳು 
ಅಪರಾಧವನ್ನು ಮಾಡಲಿಲ್ಲ! ಹಸು ಎಲ್ಲಿ ಹೋಗ್ತದೋ ಬರ್ತದೋ! ನಾಳಿಂದ ನಾನೇ 
ಕಂಡು ಬರುತ್ತೀನಿ ಅಂತೇಳಿ! ನಿನ್ನ ಮಗ ಒಪ್ಪಿ! ಏಳು ಸಾವಿರ ಗೋವುಗಳನ್ನು! 
ಹೊಡೆದುಕೊಂಡು ಹೋದನಂತೆ! ಗೋವಿನಲ್ಲಿ ಹಿಂಡಿಗೆ ಮೇಲಾದಂತ ಕಾಮಜೇನು 
ಹಸು! ಕಾಣಬಾರದ ಕಾನೆ ಒಳಗೇ ಅರಿವಿಲ್ಲದ ಮಲೆ ಒಳಗೆ! ಏಳು ಬಾಯಿ 
ಹೊನ್ನುತ್ತಕ್ಕೆ! ತನ್ನ ಎದೆಗಳನ್ನು ಬಿಟ್ಟು ಮಲೆ ಮಾದೇಸ್ಟರರಿಗೆ ಹಾಲು ಹಿಂಡುತ್ತಿತ್ತಂತಪ್ಪ! 
ಮಲೆ ಮಾದಪ್ಪನವರು ಹಾಲು ಕುಡಿದಂತ ಕಾಲದಲ್ಲಿ ನಿನ್ನ ಮಗನಾದ ಬೀರಪ್ಪ! 
ತನ್ನ ಅಹಂಕಾರದಿಂದ! ಬಲಗೈಲಿ ಗಂಡುಗೊಡಲಿ ಹಿಡಿದು! ಬೀಸಿ ಹುತ್ತಕ್ಕೆ 
ಹೊಡೆದನಂತೆ! ಅವರು ಹೊಡೆದ ಏಟು! ಕೆಂಡಗಣ್ಣು ಮಾದಪ್ಪನವರಿಗೇ ಹಣೆ ಪಟ್ಟಿಗೆ 
ಬಿದ್ದು! ಅವರ ದೃಷ್ಟಿಗಳಿಂದ ಏಳು ಸಾವಿರ ಗೋವುಗಳು ಮೂರ್ಛೆ ಬಿದ್ದುವ! ನಿನ್ನ 
ಮಗನು ಮೂರ್ಛೆ ಹೋಗವ್ನೆ! ಅವನು ಎಚ್ಚರಿಸಿ ನಿನ್ನರಮನೆಗೆ ಬರಬೇಕಾದರೆ! ನಿನ್ನ 
ಮಗ ಮಾಡಿರತಕ್ಕಂತ ಅಪರಾಧಗಳ ಕ್ಷಮಿಸಲು! ಮಾದೇವನ ಪಾದದಲ್ಲಿ ನಮಿಸಿ! 
ಕೊಟ್ಟು ಮಾದೇವನ ಒಕ್ಕಲಾಗಿ! ನೀನು ಕೇಳದ ಹರಕೇನ ನಾ ಕೊಡುತೀನಿ 
ಅಂಬಾವನಲ್ಲಾ। ಆಲಂಬಾಡಿ ಜುಂಜೇಗೌಡನೂ! 

ಆಹಾ..... ಕ್ಹಾರಣ್ಯಗಳ ನೀಡಮ್ಮ ಕೋಡಗಲ್ಲು ಮುನಿಗೆ! 

ಆಗಲೀಗ ಆಲಂಬಾಡಿ ಪ್ಯಾಟೆಗೆ ಬಂದು ನಿಂತು! ನಮ್ಮಪ್ಪ ಮಾಯಕಾರ ಗಂಡ! 
ಆಲಂಬಾಡಿ ಜುಂಜೇಗೌಡನ ಸೊಸೆ ಹಿರೇ ಮಗ! ಪಡಸಾಲೆ ಮೇಲೆ ಮಲಗಿದ್ದಂತೆ! 
ಆಗಲೂ ನಮ್ಮಪ್ಪ ಮಾಯಕಾರ ಗಂಡ! ಆಲಂಬಾಡಿ ಜುಂಜೇಗೌಡನಟ್ಟಿ ಬಾಗಲಲ್ಲಿ 
ನಿಂತುಕೊಂಡು ಆಲಂಬಾಡಿ ಜುಂಜೇಗೌಡನಟ್ಟಿ ಹಾಳಾಗಲಿ ಅಂತ ಕೂಗ್ತಾನೇ ಧೀರಾ 
ಮಾದಯ್ಯ! 


ಆಗಲೀಗ ಮೂರು ಸಲ ಕೂಗಿದ್ದಂತೆ! ಬಾಕಲು ಅರಕದ ಮಾಡಿಕೊಂಡು! 
ಅಲ್ಲಿಗೆ ಹಟ್ಟಿ ಒಳಗೆ! ಕನಗಡಸು ಹೆಬ್ಬುಲಿಯಾಗಿ ಅವನ ಹಿರೀ ಮಗನ ವೊತ್ತಾರೆ! 
ಮೂಡಲ ಕೆಬ್ಬೆ ಹೊಲಕ್ಕೆ! ಧರೆಯೊಳಗೇ। 


344 


ಆಹಾ.... ನೋಡಿ ನಮ್ಮ ಸಿವನಾ£" 


ಅಲ್ಲಿಗೆ ಹಟ್ಟಿ ಒಳಗೆ! ಕನಗಡಸು ಹೆಬ್ಬುಲಿಯಾಗಿ ನನ್ನ ಹಿರಿ ಮಗನನ್ನು! ಮೂಡಲ 
ಕೆಬ್ಬ ಹೊಲಕ್ಕೆ ವೊತ್ಕೊಂಡು ಒಂಟೋಯ್ತಲ್ಲೋ! ವೆಚ್ಚಾಳದಲ್ಲಿ ಊಟ ಮಾಡ್ಕತಲ್ಲಾ 
ಅಂತೇಳಿ! ಅವಳು ಲಬಲಬನೆ ಬಾಯಿ ಬಡೀತಾಳಲ್ಲೋ। ಧರೆ ಒಳಗೆ! 


ಸ 


ಆಹಾ,... ನೋಡಿ ನಮ್ಮ ಸಿವನಾ!" 


ಆಗಲೀಗ ಯಜಮಾನ ಒಡ್ಡಣ್ಣನ ಕರಕೊಂಡು ಹೋಗು ಅಂತೇಳಿ। ಕೌದಳ್ಳಿ 
ಳ್ಳ 

ಪ್ಯಾಟಿಗೆ ಕಳಸ್ಸುಟ್ಟು! ಆಗಲೀಗ ಜುಂಜೇಗೌಡನ ಸೊಸೆ! ಮೂರು ಬಿಂದಿಗೆ ಹಣಾನೂವೆ। 

ಮೂರು ಉಳಸ್ಕಂಡಿದ್ದ! ಈಚೆಗೆ ಕಳಿಸಿ ಮಡಗ್ಯಾಳಲ್ಲೋ! ಧರೆ ಒಳಗೇ! 


ಆಹಾ... ನೋಡಿ ನಮ್ಮ ಸಿವನಾ।" 


ಆವಾಗಲೀಗ ಬೆಳಗಾಗುತ್ತಲೇ ಎದ್ದು! ಎಲ್ಲಾಕೈಕಾಲೂ ಮುಖ ತೊಳಕೊಂಡ್ರು! 
ಆವಾಗಲೀಗ ಏಳು ಗಂಟೆ ಟೈಮಾಯ್ತು! ಮಲ್ಲಾಜಮ್ಮ ಒಂದ್ಯಡೆಯಿಂದ ಎಲ್ಲಾ! 
ಕರಬುಟ್ಟು ಹಾಲು ಕರ್ಕೊಂಡ್ಬಂದ್ರು! ಜಲಗೊಂಬಿನ ಬಸವಣ್ಣನ ಮುಟ್ಟಿಲ್ಲ! ಆವಾಗ 
ಜುಂಜಪ್ಪನದು ಏಳು ಜನ ಜೀತಗಾರರ ಕರೆದ್ರು! ಆಯ್ಯಾ ಆಳುಗಳೇ। ಈ ಹೊತ್ತು 
ಈ ಜಲಕೊಂಬಿನ ಬಸವಣ್ಣನಿಗೆ । ಕುತ್ತಿಗೆಗೆ ಒಲವು ಗಂಟೆಯನ್ನು ಕಟ್ಟಿ! ಒಂದು 
ದಂಡವಾರ ಕಟ್ಟುಡಿ। ನಾನೂ ಕೂಡ ಬರ್ತೀನಿ! ನಿಮಗೆ ಏನೂ ತೊಂದ್ರೆ ಕೊಡೋದಿಲ್ಲ 
ಅಂತ್ಟೇಳಿ। ಜೀತಗಾರರಿಗೆ ತಾಕೀತು ಮಾಡಿಕೊಂಡು! ಆವಾಗ ಜುಂಜಪ್ಪನವರು! 
ಹತ್ತು ಗಂಟೆಗೆ ಸರಿಯಾಗಿ! ಏಳುಂಡಿ ದನ ಬಿಟ್ಕಂಡು! ಬೀಸು ಮಚ್ಚ ಹೆಗಲ 
ಮೇಲಿಟ್ಕಂಡು. 
ಅವರು ಮೂಡಲ ಅಡವಿಗೆ ಬರುತವರೇ ಜಂಗಮಯ್ಯ 
ನೋಡಿ ನಮ್ಮ ಸಿವನಾ॥!” 
ಬಸವಣ್ಣನಿಗೆ ಮುಳ್ಳಿನ ದಾರಿ ಬಿಟ್ಟು ಬುಡು! ಹೋಗಿ ಬಂಡೆ ಮೇಲಿ 
ನಿಂತ್ಕೊಂಡು! ಹಾಲುಮಜ್ಜನ ಮಾಡ್ತಾವನೆ ಬಸವಣ್ಣ] ಆವಾಗ ಜುಂಜಪ್ಪ! ಮೇಲ್ಮೆದ್ದು 
ಕುಣ್ಣು ಕಾಲ್ಗೆಲ್ಲ ವಸೀಕೊಂಡು ಕಣ್ಣುಬಿಟ್ಟ ನೋಡ್ತವನೆ ಬಸವಣ್ಣ ಇಲ್ಲಿ! ಎಲ್ಲಯ್ಯ 
ಆಳುಗಳೇ ಅಂದ್ರು! ಎಲ್ಲಿ ಮಾಯವಾಯ್ತೊ ಕಾಣೆ ಗುರುವೇ ಅಂದ್ರು! ಜುಂಜಪ್ಪ 
ಒಂದು ಕಡೆಯಿಂದ ಕಡ್ಕಂಡೊಯ್ತಾ ಇದ್ದಾರೆ. ಬಲಗಡೆ ಯಾವಾಗ ಮಚ್ಚು ತಗಲಿ 
ಬಿತ್ತೋ ಲಿಂಗಕ್ಕೆ! ಲಿಂಗ ಮ್ಯಾಲಕ್ಕೆ ಹಾರಿಬಿಡ್ತು! ಆ ಲಿಂಗದಲ್ಲಿ ರಕುತವಾಗಿರ್ರಕ್ಕಂತಾದ್ದು 
ಚಿಲ್ಲನೆ ಮೇಲಕ್ಕೆ ಹಾರಿಬಿಡು! 


345 


ನೋಡಿ ನಮ್ಮ ಸಿವನಾ॥ 


ಆಲಂಬಾಡಿಗೆ ಬಿನ್ನಕ್ಕೆ ಬಂದರು! ಆಲಂಬಾಡಿ ಸೀಮೆಗೆ! ಮೊದಲಾಗ್ದೋಗಿ! 
ನಾನು ಊರಲ್ಲಿ ಭಿಕ್ಷೆ ಕೇಳಬಾರದು! ಕೊಟಾರದಲ್ಲಿ ಜುಂಜಪ್ಪ! ಹನ್ನೆರಡು ಕಂಡುಗ 
ಹಸೀ ಕಡಲೆ ಒಕ್ಕಣೆ ಮಾಡಿ ರಾಶಿ ಹಾಕ್ಕೊಂಡು! ಕಾದು ಕೂತವರೆ। ಅಟ್ಟಿ ಗುಡ್ಲೊಳ್ಳೆ! 
ಆವಾಗ ಮಾದೇವ! ಕೊಟಾರದಲ್ಲಿ ಜುಂಜಪ್ಪನ ದುಡ ನೋಡಬೇಕಂತ್ಲೇಳಿ। ಆ ಭಕ್ತರ 
ಕೊಟಾರವನ್ನು ಮೂರು ಪ್ರದಕ್ಷಿಣೆ ಬಂದು! ಈಶಾನ್ಯ ಭಾಗದಲ್ಲಿ ನಿಂತುಕೊಂಡು 
ಲಿಂಗದ ಮೊರ್ತ ಜಂಗಿನ ಶಬ್ದ ಮಾಡ್ಕಂಡ್ರು! ಕಂಚಿನ ಕಂಸಾಳೆ ಶಬ್ದ ಮಾಡಿ। ಹರ 
ಹರಾ ಹರನ ಭಿಕ್ಷ! ಗುರುಧರ್ಮ ಕ್ವಾರಣ್ಯದ ಭಿಕ್ಷ। ಯತಿ ಮುನಿಗಳ ಭಿಕ್ಷ! ತಂದೆ 
ಕಲ್ಮಾಣದವರ ಭಿಕ್ಷ! ತಾಯಿ ಉತ್ತರಾಜಮ್ಮನವರ ಬಿಕ್ಷ| ಜ್ಯೋತಿ ಲಿಂಗಯ್ಯನ 
ಬಿಕ್ಷ! ಜೋಳಿಗೆ ಹಿಡಿದಾತನ ಬಿಕ್ಷ। ನಾಲ್ಕು ಪಾದದ ಜೋಳಿಗೆ ಬಿಕ್ಷ! ನಾಲ್ಕು ಬೆತ್ತದ 
ಭಿಕ್ಷ ಅಂತ್ಹೇಳಿ 
ಅವರು ಪಂಚೇಳಕ್ಷರ ಕೂಗವರೆ ಮಾದೇವಾನ 
ನೋಡಿ ನಮ್ಮ ಸಿವನಾ॥ 
ಯಾವಾಗ ಭಿಕ್ಲೋ ಭಿಕ್ಷೋ ಅಂತ್ಹೇಳಿ ಕೂಗಿದ್ರೋ ಭವತಿ ಭಿಕ್ಷಾಂದೇಹಿ 
ಅಂತ್ಹೇಳಿ ಸಾರುದ್ರು ಜೋರಾಗಿ ಭಿಕ್ಷೆ ಸಾರುದ್ರು ಜುಂಜಪ್ಪ ಅಟ್ನ ಗುಡ್ಡಲ್ಲಿ ನಿದ್ದೆ 
ಮಾಡ್ತ ಮನಗಿದ್ರು 
ಮಲೆಯ ಹುಲಿವಾಹನ ಬರುವ ಚಂದವಾ 
ನೋಡಿ ನಮ್ಮ ಶಿವನಾ। 


ಆಲಂಬಾಡಿ ಒಳುಗೆ! ಆಲಪ್ಪಗೌಡ ಕುರುಬೇಗೌಡ. ಮರುಜುಂಜೇಗೌಡ 
ಬೆಟ್ಟೇಗೌಡ ಡೊಳ್ಳೊಟ್ಟೆ ಜುಂಜೇಗೌಡ। ಮುನ್ನೂರು ಮೂವತ್ತು ಪಲ್ಲ ಕಳ್ಳ ಬೆಳ್ಳು। 
ಒಕ್ಕಣೆ ಮಾಡಿ ತೂರ್ಬುಟ್ಟು! ಕಣದಲ್ಲಿ ಬಂದು ರಾಶಿ ಹಾಕ್ಬುಟ್ಟು! ಬಂಗಾರದ 
ಕುರ್ಚಿಯನ್ನು ತರಿಸ್ಕಂಡು! ಬಂಗಾರದ ಕುರ್ಚಿ ಮ್ಯಾಲೆ ಕೂತ್ಯಂಡು ಬೆಳ್ಳಿ ಮೆರನ 
ರಾಸ್ಕದಲ್ಲಿ ನೆಟ್ಟಟ್ಟು! ರಾಸ್ಕದ ಮೂರು ಮೂಲ್ಕುವೆ ಮುದ್ರೆ ಹೊಡದ್ದುಟ್ಟು! ಮರು 
ಜುಂಜಯ್ಯನ ಕಾವಲ್‌ ಮಡಗ್ಬುಟ್ಟು। ಯಾರಾರ ಅರ್ಲೇಸಿ ಪರದೇಸಿ ಬಂದುದ್ದೇ ಆದ್ರೆ! 
ಭಿಕ್ಷಾ ಕೊಡಬ್ಮಾಡಪ್ಪ ಮರುಜಂಜಯ್ಯ ಅಂತ್ಟೇಳಿ। 
ತಾಕರ್ರಿ ಮಾಡ್ತಾನೆ ಜುಂಜಯ್ಯ 
ನೋಡಿ ನಮ್ಮ ಶಿವನಾ! 
ಈವತ್ತು ಶುಕ್ರವಾರ ನಾಳೀಕೆ ಸನುವಾರ। ನಾಳೆ ಸನುವಾರುದ್ದಿವು ರಾಶಿ ಹೆಚ್ಚೊಕ್ಸು 
ಮಾಡ್ಬೇಕು! ರಾಶಿ ಹೊಜ್ಜೊಕ್ಲು ಮಾಡ್ಬುಟ್ಟು ರಾಶಿ ಗಾಡಿಗ್‌ ತುಂಬ್ಕೊಂಡು। ಆದ್ಬಲ್ಲ 


346 


ಕಳ್ಳೆ ಕಣುದಲ್‌ ಸುರ್ಕೊಂಡು! ಗುಡ್ಡಯ್ಯ ಗೊರವಯ್ಯ ಕಾಳ್ಕುಕಿ ಸನ್ಶಾಸ್ಕೊಳ್ಳೆಲ್ಲ! 
ಒನೊನ್ನಿಡಿ ಕಳ್ಳೆ ದಾನ ಕೊಡಬೇಕು! ಅಪ್ಪಾ ಮರು ಜುಂಜಯ್ಯ ನಾವೂರ್ಲೋಗಿ। 
ನೆನೆಯಕ್ಕಿ ನೆನೆಗಳ್ಳೆನೂವೆ ಮುರೀದ್ಯಾಳ ಹಣ್ಣು! ಬೆಜ್ಜಲೈ ಕೆಂಡ! ಕಲ್ಬುರ ಸಾಂರಾಣಿ 
ಗಂಧದ ಕಡ್ಡಿ! ಅಳೆಯೋದ್ಕೆ ಕೊಳ್ಳ ಎಲ್ಲಾನೂ ಶಶ್ತೀವಪ್ಪಾ! ನಾಳೆ ಹೊತ್ತಂತೆ ಕಳ್ಳೆ 
ಕಣಕೆ 

ಬತ್ತೀವಿ ಅಂತಾರಲ್ಲೊ ಜುಂಜಯ್ಯ! 

ನೋಡಿ ನಮ್ಮ ಶಿವನಾ! 


ನಮ್ಮಪ್ಪಾಜಿ ಮಾಯ್ಕಾರ ಗಂಡ ಹುಲಿವಾಹನದಯ್ಯ। ಈ ಜುಂಜಯ್ಯ ನನ್ಮಾತ 
ಕೇಳ್ನೇ ಹೋದ್ನಲ್ಲ! ಹಾಕುದ ಕಾಲ ತಗೀನಿಲ್ಲ ಬಗ್ಗುದ ತಲೆ ಅಸಿನಿಲ್ಲ। ಇವು 
ನಧುನಿಯಾವನ್ನು ಧೂಳಿಪಟ ಮಾಡ್ದೇ ಇದ್ರೆ! ನನಗೆ ಮಾದೇಶ್ವರ ಅನ್ನುವಂತ ಭಲಾ 
ಯಾಕೆ? ಅಂದ್ಬುಟ್ಟು! ತಾಕುರ್ತಿ ಮಾಡ್ಬುಟ್ಟು ಜುಂಜಯ್ಯ ಮನೆಗೊಂಟೋದ್ರಲ್ಲ ಆಗ 
ನನ್ನೇಳು ಮಲೆ ಹೆತ್ತಯ್ಯ 
ಅದೇ ಕಣ್ಯೆ ಭಿಕ್ಷುಕ ಬರ್ತಾರಲ್ಲಪ್ಪ ಮಾದೇವ 
ನೋಡಿ ನಮ್ಮ ಶಿವನಾ। 
ಜುಂಜೇಗೌಡ ಕಣುವನ್ನು ಕಾಯ್ಕೊಂಡು ಕುಂತಿದ್ದ! ಯಾರವ್ವ ನನ ಕಂದ 
ಕೊಟಾದ್ದಲ್ಲಿ] 
ಆತಿ ಸಂಗಯ್ಯನ ಭಿಕ್ಷಾ! ಜ್ಯೋತಿ ಲಿಂಗಯ್ಯನ ಭಿಕ್ಷಾ ಕಟ್ಟೆ'ಸಂಗಯ್ಯನ ಭಿಕ್ಷೆ! 
ಎತುಗಳ್‌ ಮುನುಗಳ ಭಿಕ್ಷಾ! 
ನಮ್ಮೆ ಭಿಕ್ಷೆ ಕೊಡಪ್ಪಾ ಮರುಜುಂಜಯ್ಯ 
ನೋಡಿ ನಮ್ಮ ಶಿವನಾ! 
ಜುಂಜೇಗೌಡ ಕಳ್ಳೀ ಕಣದಲ್ಲಿ ಕುಂತಿದ್ದವನು! ಮಾದೇವನ ಮೊಕುವನ್ನು ನೋಡಿ! 
ಯಾರಯ್ಯ ಅವ್ನ? ಕಾಡಬೇಡ ಕರುಣಿಯ ಬೇಡ್ಬೇಡ ಲೋಭಿಯ। ನನ್‌ ಮನೇ 
ಮಂದೀರ್ಗೆ ಕಳ್ಳೆ ಎತ್ಮಡುಗಿಲ್ಲ! ಇನ್ನೂ ರಾಶಿ ಪೂಜೆಯನ್ನು ಮಾಡಿಲ್ಲ! ಜಂಗೂಮ 
ನನ್ನಕಣದತ್ರ ನಿಂತ್ಕೊಂಡು ಭಿಕ್ಷೆ ಕೇಳ್ತಿ! ಈವತ್ತು ಸುಕ್ರವಾರ! ಸುಕ್ತವಾರುದ್ದಿವ್ನ ತುಂಬಿದ 
ರಾಸ್ಗೆ ಕೈ ಹಾಕಿ ಒಂದಿಡಿ ಕಳ್ಳೇನು ಕೊಡೋ ಹಂಗಿಲ್ಲ! ಮುಂದುಕ್ಕೋಗಪ್ಪ ಜಂಗುಮಯ್ಯ! 
ನೋಡಿ ನಮ್ಮ ಶಿವನಾ! 
ಜುಂಜಯ್ಯಂಗೆ ದಾನ ಅಂದ್ರೆ, ಗ್ಯಾನುವಿಲ್ಲ 
ಎತ್ತುದ ಜೋಳ್ಗೆ ಇಳುಕ್ನಿಲ್ಲ ನನ ಕಂದ! 


347 


ಮೊದುಲಾಗೆ ಇಲ್ಲಿಗೆ ಬಂಡಿ ನನ್ನ ಹಂಗೆ ಕಳುಗ್ಸ್ಯಾಡ ನಿನ್ನೆ ಅನೇಕವಾದ 
ಪಾಪ ಬರ್ತದಪ್ಪ। ನೀನು ಒಂದಿಡಿ ಕಳ್ಳ ತಂದು ಪಟ್ಟೇವಲ್ಲಿ ಮ್ಯಾಲೆ ಪಾದೋಬಿಸೇಕ 
ಮಾಡುದ್ರೆ 

ಇದ್ರು ಮೇಲಿನ್ನಷ್ಟು ಭಾಗ್ಯ ಕೊಡ್ರೀನಂತವ್ರೆ ಮಾದೇವ 
ನೋಡಿ ನಮ್ಮ ಶಿವನಾ। 

“ಜಂಗುಮಯ್ಯ ಒಂದಿಡಿಯಲ್ಲಿ ಒಂದ್ಗಾಳ್ನೂ ಕೊಡಕಿಲ್ಲ ನಮ್ಮಣ್ಣಯನವರ 
ಮಾತನಾಮೂರಕಿಲ್ಲ ಮೂರಿ ನಿನ್ನೇ ನಾ ಭಿಕ್ಷೆ ಕೊಡಕಿಲ್ಲ ಮೂಲ್‌ ಮೂಲೇಗೂ 
ಮುದ್ರೆ ಹೊಡುದ್ದುಟ್ಟೋಗವ್ರೆ! 

ಕಡುದೋಗೋ ಕಾಡ ಪರದೇಸಿ, 
ನೋಡಿ ನಮ್ಮ ಶಿವನಾ। 


ಒಂದಿಡಿ ಕಳ್ಳೆ ಕಾಳ್‌ ಕೇಳಿದ್ರೆ ನಿನ್ಗೆ ಕ್ಲಾಪ್ಪತ್ತಪ್ಪ ಜುಂಜಯ್ಯ। ಕ್ವಾಪ ಅನ್ನೋದು 


ಬೋ ಕೆಟ್ಟದ್ದಪ್ಪ। ಕ್ಹಾಪವನ್ನು ಬುಟ್ಟು ಒಂದಿಡಿ ಕಳ್ಳೆ ಕಾಳ್‌ ತಂದು। ಪಟ್ಟೆ ವಸ್ತುರದಲ್ಲಿ 
ಪಾದೋಭಿಸೇಕವನ್ನು ಮಾಡಿ! ಭಿಕ್ಷಾ ಅಂದ್ರ ಲಕ್ಷ್ಮವಿಲ್ಲ! ಸಿರಿ ಸಂಪತ್ತು ಅದ್ಧೂರಿ 
ದೊರ್ತನ ಮೋಡಿಯಿಂದ ಕುಂತಿದ್ದಾನೆ! ನಮ್ಮಪ್ಪಾಜಿ ಏಳ್ಮುಲೆ ಹೆತ್ತಯ್ಯ ನೋಡುದ್ರು! 
ಅಪ್ಪಾ ಜುಂಜಯ್ಯ ತುಂಬಿದ ಶುಕ್ರವಾದ್ದಲ್ಲಿ! ಎತ್ತುದ ಜೋಳ್ಗೆಯ ಎಲ್ಲೂ ಇಳಿಕಿಲ್ಲ 
ನನ ಕಂದ! ಮೊದಲೇಟ್ಗೆ ಬಂದು ನಿನ್ನ ಕೊಟಾರದಲ್ಲಿ! ಧರ್ಮಸಾರ್ರಿದ್ದೀನಪ್ಪ। ಅಪ್ಪರ 
ಕೊಡು ಅಂತ ನಾನು ಕೇಲ್ನಿಲ್ಲ! ನೀನು ಒಂದಿಡಿ ಕಳ್ಳೆ ತಂದು ನನ್ನ ಮುತ್ತಿನ ಜೋಳಿಗೆಗೆ 
ನೀಡುದ್ರೆ 
ನಿಮ್ಮಣ್ರಮ್ಬೀರ್ಲೆ ದೊರ್ತನ ಕೊಡ್ತೀನಿ ಅಂದುವರೇ 
ನೋಡಿ ನಮ್ಮ ಶಿವನಾ। 
ಮಾದೇವನ ಮಾತು ಕೇಳಿ ಜಂಜುಯ್ಯಗೆ! ರುದ್ರಕ್ವಾಪ ಹತ್ತುತಂತೆ! ಎಲೋ 
ಜಂಗೂಮ। ಏಳೇಳ್ತ ರಾಮ್‌ಕಣಿ ಮಾಡ್ತಿಯಲ್ಲ! ಊರ್ಮುಂದುಲ ಕರೀಕಲ್ಲಾಗಿ ಕಾಡ್ತಾ 
ಬೇಡ್ತಾ ನಿಂತಿದ್ದಿ! ಕ 
ಕಾಡ್ಫೇಟ ಕಡುದೋಗೋ ಹುಚ್ಚು ಪರದೇಸಿ! 
ನೋಡಿ ನಮ್ಮ ಶಿವನಾ। 
ಜಂಗಿನ ಪಾದವನ್ನು ಮುಟ್ಟಿ! ಲಿಂಗದ ಭಿಕ್ಷುವನ್ನ ಕೊಟ್ಟುದ್ದೆ ಉಂಟಾದ್ರೆ! ನಿಮ್ಗೆ 
ಮುನ್ನೂರು ಖಂಡ್ಗ ಹೆಚ್ಚೊಕೆಲ್ಲ ಕೊಡ್ತೀನಿ ಜುಂಜಯ್ಯ! 
ನೋಡಿ ನಮ್ಮ ಶಿವನಾ। 


348 


ಗುಡುಗುಡನೋಡೋಗಿ! ಕಳ್ಳೆ ರಾಸ್ಕಕೆ ನೆಟ್ಟಿರುವಂತ ಮೆರ್ಕಡ್ಡಿ ತಕ್ಕೊಂಡು! 
ನಿನ್ನ ಬೋಳು ಮಸ್ತಕದ ಮೇಲೆ ಹೊಡುದುದೇ ಉಂಟಾದ್ರೆ! ನಿನ್ನ ಕತ್ತುನ ಕಳಸ 
ನೊಟಾರ್ನೆ ನಗ್ಗಿ| ನೀನು ಧರಣಿ ಮ್ಯಾಲೆ ಬಿದ್ದಿ ಒದ್ದಾಡಬೇಕು! ನನ್ನ ಕಳ್ಳೆ ಕೊಟಾರವನ್ನು 
ಬಿಟ್ಟೋಯ್ತಿಯೋ! ನಿನ್ಗೆ ಮೆರುಕೋಲ್ನೇಟ್‌ ಬೇಕೋ? ಆಂತವುನೆ ಜುಂಜಯ್ಯ!. 
ನೋಡಿ ನಮ್ಮ ಶಿವನಾ! 
ಜುಂಜಪ್ಪನ ಕೈಲಿ ನಾನು ಏಟುತಿಂದ್ಬುಟ್ಟೆ ಅಗ್ಗಿದೇವಿ ಅರುಗಾಯ್ತಾಳೆ ಗಂಗಮ್ಮ 
ಮರೆಯಾಯ್ತಳೆ। ಮೇಲೋಕ್ಷಲ್ಲಿ ಮಳೆ ತಪ್ಪೊಯ್ತದೆ ಕೆಳ್ಗೋಕದಲ್ಲಿ ಬೆಳೆ ತಪ್ಪೊಯ್ತಾದೆ! 
ಶಿವ ಅನ್ನೋಕ್ಗೆ ಶಿವುನ ಗ್ಯಾನ ತಪ್ಪೊಯ್ತದೆ! ಹರ ಹರಾ ಅನ್ನೋರ್ಲೆ ಹರನ ಗ್ಯಾನ 
ತಪ್ಪೊಯ್ತದೆ! ಈಗ ನಾನೇನ್‌ ಮಾಡ್ಲಿ ಅಂತ ನಮ್ಮಪ್ಪಾಜಿ ಮಾದೇಶ್ವರ! ಜುಂಜಪ್ಪ 
ಎಡೆಗಡೆಗಾಗ್ಬೂಂದ್ರೆ ನಮ್ಮ ಸ್ವಾಮಿ! ಬಲುಗಾಡೆ ಜುಂಜಪ್ಪ ಬಂದ್ರೆ ನಮ್ಮಪ್ಪಾಜಿ! 
ಎಡುಗಡೆಗಾಣೆ ಓಡೋರಂತೆ 
ಕಳ್ಳೆ ಕಣ್ಣ ಸುತ್ತ ಅವುರೋಡಾಡ್ರಾ ಅವ್ರೆ ಮಾದೇವ 
ನೋಡಿ ನಮ್ಮ ಶಿವನಾ! 
ಜುಂಜಯ್ಯ ಒದೀಕೊಂಡು ಓಡಾಡುಸಿದ್ರೆ! ನಮ್ಮ ಸ್ವಾಮಿ ಹೋಗುವಂತಾ 
ದಾರೀಲಿ। ಬಾಡ್‌ ಬಾಕುನ ಮುಳ್ಳೆಲ್ಲ ದಾರಿ ಬುಟ್‌ ಬುಡವಂತೆ! ಇವ್ಲೋಗೋ 
ದಾರೀಲಿ ಹೆಜ್ಜೆಗೊಂದು ಪಾವ್‌ ರಕ್ತ ಕಿತ್ಕೊಳದಂತೆ! ಮುನು ಮುಂದೆ ಮಾದೇವ್ಪಂತೆ! 
ಹನು ಹಿಂದೆ ಇವ್ನು ಓಡ್ಡತ್ರಿದ್ದಂತೆ! ನಮ್ಮಪ್ಪಾಜಿ ಮಾದೇವ ಮುತ್ತಿನ ಜೋಳ್ಳುಗೆ 
ಬಲದ ಹಸ್ಥವನ್ನೂರಿ ಮಂಕುನ ಬೂದಿಯನ್ನು ಕೈಲಿಡುಕೊಂಡು! ಜುಂಜೇಗೌಡ ನಿನ್ನೆ 
ಒಡಕೆ ಕಾಲೇ ಬದ್ದೆ ಇದ್ಲಿ ಅಂತ। ಓಂ ನಮ ಶಿವಾಯ ಅಂತ್ಹೇಳಿ ಜುಂಜೇಗೌಡನ 
ಮೇಲೆ! ಮಾಯದ ದೂಳ್ತ ಉರುಬ್ಬುಟ್ರು! ಜುಂಜೇಗೌಡರಿಗೆ ಹೊಡೆಯಕೆ 
ಕೈಬಾರುಬಾರ್ನು! ತಿಂದೊಟ್ಟೆ ಕರುಗ್ಬಾರ್ದು! ಎತ್ತುದ್‌ ತೊಳ್‌ ಎತ್ತಾದಂಗೆಯೇ! ಬುಟ್‌ 
ಕಣ್ಣು ಬುಟ್ಟಂಗಯೆ। ಮರವನ್ನು ತರ್ದು ಯಾವ್ರೀತಿಲಿ ನೆಟ್ಟು ನಿಲ್ಲುಸ್ತಾರೆ। ಆ ರೀತಿ 
ಮಟಮಟ್ನೆ ಕಣ್‌ ಬಿಡ್ತಾ ನಿಂತ್ಕೊಳೋಹಂಗೆ! 
ದ್ಯಾನ ತಪ್ಪಸ್ಸುಟ್ಟಲಪ್ಪ ಮಾದೇವ 
ನೋಡಿ ನಮ್ಮ ಶಿವನಾ! 
ನಮ್ಮ ಸ್ವಾಮಿಯವರು ನೆಗಾಡ್ತಾ ಇದ್ದಾರೆ! ಜುಂಜಪ್ಪಂಗೆ ಮೆರ ತಕಂಡು 
ಹೊಡಿಯಪ್ಪ ಅಂತ್ಲೇಳಿದ್ದಾರೆ! ಜುಂಜಪ್ಪಂಗೆ ಮಾತಾಡಕೇ ಬಾಯಿಲ್ಲವಂತೆ! ನಮ್ಮಪ್ಪಾಜಿ 
ಮಾದೇವ ಕಂಕುಳಗಿರುಕಿರುವಂತ ಜೋಳುಗ್ಯ! ತಗ್ಗು ಕಳ್ಳೇರಾಸಿ ಮುಂದೆ 
“ಮಡೀಕೊಂಡು! ಹಣೆಗತ್ತಿಸ್ಕೊಳ್ತೀನಿ ಅಂತೇಳಿದ್ರೂ ಒಂದು ಕಳ್ಳಿ ಚೂರ್‌ ಬಾರ್ದು! 


349 


ಹಂಗೆ ಮುನ್ನೂರು ಮೂವತ್ತು ಪಲ್ಲ ಕಳ್ಳೇನೂ। ಮೂರ್ವಿಡಿ ಮಾಡ್ಕೊಂಡು ಮುತ್ತಿನ 
ಜೋಳ್ಗು ತುಂಬಿಕೊಂಡ್ರು! ಭೂಮಿ ತೂಕದ ಜೋಳ್ಗೆಯ ನಮ್ಮ ಕಂಕಳಲ್ಲಿ 
ನ್ಯಾತಾಕೊಂಡು। ನರಿ ಕಲ್ಲು ಕಂಬುದ ಮಾಲ್ಗೆ! ಅಳ್ಳಾಡ್ತಾ ಅಳ್ಳಾಡ್ತಾ 
ಹೊತ್ಕೊಂಡೋಯ್ತಿದ್ರೆ! 
ಮಟಮಟನೆ ನೋಡ್ತಾ ನಿಂತವುನೆ ಜುಂಜಯ್ಯ 
ನೋಡಿ ನಮ್ಮ ಶಿವನಾ। 
ಇವನ್ನೆ ಜ್ಞಾನೋದಯ ಕೊಡ್ತರಲ್ಲಪ್ಪ ಮಾದೇವ 
ನೋಡಿ ನಮ್ಮ ಶಿವನಾಳ 
ಭಿಕ್ಷ ಎನ್ನುವಂತ ಶಬ್ದ ಕೇಳಿಬತ್ತು! ಬಲದ ಮೊಗ್ಗಲಾಗಿ ಎದ್ದು ನೋಡಿದ್ರು! 
ಸೂರ್ಯ ಉದಯವಾಗ್ತಾ ಅವ್ನೆ! ಓ ಯಾರಪ್ಪಾ ಕಾವಿಬಟ್ಟೆ ಜಂಗಮರು ಬಂದವರೆ! 
ಹಿಂದೆ ನಮ್ಮ ತಾತಂದಿರು ಮುತ್ತಾತಂದಿರು ಹೇಳ್ತಾ ಇದ್ರು! ಹತ್ತು ಜನಕ್ಕೆ ಊಟ 
ಹಾಕಿ ಸೈ ಅನ್ನಿಸುವುದಕ್ಕಿಂತ। ಒಬ್ಬ ಅಯ್ಯನಿಗೆ ಇಕ್ಟುಡಪ್ಪಾ ಮಗನೇ ಅಂತೇಳಿ 
ಹೇಳ್ತಾಯಿದ್ರು! ಅದೇ ರೀತಿಯಾಗಿ ಒಬ್ಬ ಕಾವಿಬಟ್ಟೆ ಜಂಗಮರು ಬಂದವರೆ! ಆದರೆ 
ನಾನಿನ್ನೂ ಕೂಡ ಮೇಟಿ ದೇವರ ಪೂಜೆ ಮಾಡ್ಲಿಲ್ಲ! ಕಳದಲ್ಲಿ ಹೆಚ್ಚು ಮಾಡ್ಲಿಲ್ಲ! 
ದೇವ ಕೊಳಗಕ್ಕೆ ದಿನಸಿ ಮಡಗಲಿಲ್ವಲ್ಲ। ಆದರೆ ನಮ್ಮ ಮನೆದೇವರು ಕುಲದೇವರಿಗೆ। 
ಕೊಳಗದಲ್ಲಿ ಅಳೆದು ಮಡಗಬೇಕು! ಈ ಜಂಗಮಯ್ಯನಿಗೆ ಏನು ನಾನು ಕೊಳಗದಲ್ಲಿ 
ಅಳೆಯುವಂಗಿಲ್ಲ। ನನ್ನ ಕೈ ಸಿಕ್ಕಿದಷ್ಟು ದಾನ ಮಾಡ್ಬುಡವಾ ಅಂತ್ಹೇಳಿ) ಅಟ್ನೆ ಗುಡ್ಲಿಂದ 
ಇಳಿದು ಬಂದು ಜುಂಜಪ್ಪ! ರಾಶಿ ಮುಂದೆ ನಿಂತ್ಕಂಡು ಕೊಳಗ ಇಟ್ಟುಕೊಂಡು ರಾಶಿಗೆ 
ನಮಸ್ಕಾರ ಮಾಡಿ। ಹಸಿ ಕಡ್ಲೆ ತುಂಬಿಕೊಂಡು ಬಂದು॥ 
ಅವರು ದಾನ ಕೊಡುತವರೇ ಜುಂಜಯ್ಯ 
ನೋಡಿ ನಮ್ಮ ಸಿವನಾ॥ 
ಮಲೆಯಲಿ ಮಾದೇವ ಬರುವ ಚೆಂದಾವಾ। 
ನೋಡಿ ನಮ್ಮ ಸಿವನಾ॥ 
ಆವಾಗಲೀಗ ದುಡವುಳ್ಳ ಜುಂಜಪ್ಪನವರು! ದಾನವನ್ನೇ ಕೊಟ್ಟುಟ್ಟು! ಆವಾಗಲೀಗ 
ನಮಸ್ಕಾರವನ್ನ ಮಾಡಿದ್ರು! ಜುಂಜಪ್ಪ ಕೊಟ್ಟಂತ ದಾನ ತಕ್ಕಂಡ್ರು ಮಾದಪ್ಪ! ಅಯ್ಯಾ 
ಜುಂಜಯ್ಯ ನಿನ್ನ ಭಕ್ತಿ ದುಡಕ್ಕೆ ನಾನು ಮೆಚ್ಚಿಕೊಂಡೆ! ಒಂದು ಮಾತು ಕೇಳ್ತೀನಿ 
ನಡೆಸಿ ಕೊಟ್ಟಿಯಪ್ಪ ಅಂದ್ರು! ಏನೂ ಇಲ್ಲ ಜುಂಜಪ್ಪ! ನಿನಗೆ ಭಾಗ್ಯ ಕೊಟ್ಟಂಥ 
ಶಿವನು! ಏಳು ಮಲೆ ಕೈಲಾಸದಲ್ಲಿ! ಬಿಸ್ಸಲ್ಲಿ ಒಣಗ್ತಾ ಇದ್ದಾನೆ। ಮಳೆಯಲ್ಲಿ ನೆನಿತಾ 
ಇದ್ದಾನೆ ಕಣಪ್ಪಾ! ಅವನಿಗೆ ಒಂದು ಅಂಕಣ ಕಲ್ಲಿನ ದೇವಸ್ಥಾನ ಕಟ್ಟಿಸಿ! ಮುಟ್ಟಿ 
ಪೂಜೆ ಮಾಡುವುದಕ್ಕೆ ಪೂಜಾರಿ ನೇಮಿಸಿಬಿಟ್ಟೆ! 


350 


ನಿಮಗೆ ಮತ್ತಷ್ಟು ಭಾಗ್ಯ ಕೊಡುವನು ಮಾದೇವಾ 


ನೋಡಿ ನಮ್ಮ ಸಿವನಾ॥ 
ಏನಪ್ಪಾ ಜಂಗಮ ದೇವರೇ। ಎಂಥ ಮಾತು ಕೇಳ್ತಾ ಇದ್ದೀರಿ! 


ಉಣ್ಣಿವುದಕ್ಕೆ ಬಂದಂಥ ಜಂಗಮ। ಹಿರಿ ಹೆಂಡ್ತಿ ಕೇಳಿದಷ್ಟಂದವಾಯು! 







ಕ್ಷಕ್ಕೆ ್ರು ಆಂತ್ರೇಳಿ! ಬೆಳಗಿನ ಜಾವ ಮೊಟ್ಟಮೊದಲು! ದಾನಕೂ 
ನೀವು ಬಂದಾಗ ನೋಡಪ್ಪಾ! ಅಂಥ ಕಾಡ್ನಲ್ಲಿರುವಂಥ ಹಟ 
ಸ ಸ 


ಕಾಳಮುಕ ಸನಾ ಸಸಿಗಳಿಗೆ! ಒಂದಂಕಣದ ದೇವಸ್ಥಾನ ಕಟ್ಟಿಸ್ಕೂಂಡು ಬತ್ತೀನಂದ್ರ! 
ನನ್ನಂಡ್ತಿ ಮಲ್ಲಾಜಮ್ನ ಕತ್ತಲ್ಲಿರುವಂಥಾ। ಮಾಂಗಲ್ಯವೂ ಎಟಕುವುದಿಲ್ಲ 


ಮ್‌ ಹ 
ಮುನಿ ಜಟಮುನಿ1 


ನೀನು ದನಗಳು. ಕಾಡು ಪರಕೇಶಿ$ 
ನೋಡಿ ನಮ್ಮ ಸಿವನಾ॥ 
ಮಲೆಗಳ ನೋಡಯ್ಯ 
ಮಾದೇವ ಹೊನ್ನೆ ಗಿಡಗಳ ನೋಡಯ್ಯ 
ಮಲೆಯಲ್ಲಿರುವ ಮಾದೇವ ನಿನ್ನ ಐಬೋಗ ನೋಡಯ್ಯ! 
ಆವಾಗಲೀಗ ಮಾಯ್ಕಾರಾ ಗಂಡ ಮಾದಪ್ಪ! ಇವನು ಒಳ್ಳೆ ಮಾತ್ಚಲ್ಲಿಕೇಳುವುದಿಲ್ಲ 
ಜುಂಜಪ್ಪ! ಇವನಿಗೇನಾದ್ರೂ ಸೂಕ್ಷ ವನ್ನು ಕೊಟ್ಟು? ಕಷ್ಟಕೊಟ್ಟು ನಾನು ಒಕ್ಕಲು 
ಮಾಡಿಕೊಳ್ಳಬೇಕು ಅಂತೇಳಿ। Mi ಕೊಟಾರವನ್ನು ಬಿಟ್ಟು! 
ಅವರು ಆಲಂಬಾಡಿ ಬೀದಿ ಒಳಗೆ ಬರುತವರೇ। 
ಮಾದೇವಾ॥ 
ನೋಡಿ ನಮ್ಮ ಸಿವವಾ" 
ಮಲೆಯನ ಮುನಿ ಹುಲಿ ಮೇಲೆ ಮೆರಿವಾ ಚಂದವಾ 
ಮೋಡಿ ನಮ್ಮ ಸಿವನಾ॥! 
ಈಗ ಖಳುಂಡಿ ದನುಗಳ್ಳೂ ನಾಗೇರು ಬಂದು ಸತ್ತೋದೊ। ಏಳೇರತ್ತು  ನೆಟ್ಮಣ್ಣು 
ನೆಟ್ಟಂಗೆ ಬಿಟ್ಕಣ್ಣು ಬಿಟ್ಟಂಗೆ! ಅವು ಸತ್ತೋಗಿ ಮನಗವೆ! ಏಳುಂಡಿ ಕರುಗಳ ಕೆಂಬಳ್ಳೆ 
ರೋಗ ಬಂದು "ಅವು ಸತ್ತೋಗವೆ।! ಅಯ್ಯೋ ಭಗವಂತನೆ! ಮನೇಲಿ ಇದ್ದಬದ್ದ 
ರಾಗಿಯೆಲ್ಲಾ ಕಗ್ಗು ಮುಗ್ಗಾದ್ವಂತೆ! ಮನೇಲೊಂದು ಕಾಳು ರಾಗಿ ಇಲ್ಲ! ದನಾಕರ 
ಕುರಿಗಳಿಲ್ಲದ ಸಂಕ್ಷ! ನಾನೇನು ಮಾಡ್ಬೇಕು ಅಂತ್ವೇಳಿ ಜುಂಜಯ್ಯ ಮಲಗ್ಗ ಮಗ್ಗಾಗಿ! 
ಅವ್ನು ಚಿಂತೆಯ ಮಾಡ್ತವ್ನೆ ಜುಂಜಯ್ಯ 
ನೋಡಿ ನಮ್ಮ ಸಿವನಾ॥ 
ಜ್ಞಾಳದು ಗುಡೀನೆಲ್ಲಾ ಮರುಳು ಮಾಡವ್ರೆ! ಬತ್ತದ ಗುಳೀನೆಲ್ಲಾ ಹೊಟ್ಟು 
ಚತ 1 ಹೆಡ್ತಿ ಆಲಮ್ಮ ಎರಡು ಸೇತ್ರುದಲ್ಲಿ ಜಲಾ ಸುರುಸ್ಕೊಂಡು! “ ಸ್ವಾಮಿ 


351 


ಈಗ್ಲಾದ್ರೂ ಮಾದೇವನಿಗೆ ಒಕ್ಕಲಾಗಿ” ಅಂದ್ಲಂತೆ! “ಎಲಾ ಮಡ್ಡಿ ನಿಮುಗ್ಯಾರ್‌ ಇಷ್ಟು 
ದೊರತನ ಕೊಟ್ಟೋರು! ನಿನ್ನಷ್ಟಕ್ಕೆ ನೀನು ಬಿದ್ದಿರು” ಅಂತೇಳಿದ್ರಂತೆ! ಪೆಟ್ಟಿಯೊಳಗೆ 
ಬಂದು ಹಣ ನೋಡಿದ್ರಂತೆ! ಹಣವಾದ ಹಣುವೆಲ್ಲಾ ಇದ್ದುಲಾಗಿದ್ದಂತೆ। ಅಯ್ಯೋ 
ಆದಿ ನಾರಾಯಣ ಸ್ವಾಮಿ! ಮುಡುಕುತೊರೆ ಮಲ್ಲಪ್ಪ | ನಮಗಿಂತಾ ಕಷ್ಟ ಬಂದ್ಬುಡ್ತಾ! 
ನೀವಾರೂ ನಮ್ಮ ಕಷ್ಟವನ್ನು ನೋಡಬಾರದ್ಕಾಕಪ್ಪಾ ಅಂತೇಳಿ 

ಮನೆ ದೇವರ ಸೂರಣೆ ಮಾಡ್ತಾವ್ನೆ ಜುಂಜಯ್ಯ। ನೋಡಿ ನಮ್ಮ ಶಿವನಾ। 
ಜುಂಜಪ್ಪನವರು ಊಟ ಮಾಡಿ ವಾರವಾಯ್ತಂತೆ। ದುಕ್ಕ ಸೋಕವನ್ನು ಮಾಡ್ತಾ 
ಮನುಗಿದ್ರೆ! ಆಲಮ್ಮ ಒಬ್ಬೇ ಕಾಡಿಗೋಗಿ। ಓಣೀ ಮ್ಯಾಗಲ ಸೊಪ್ಪು ಬೇಲಿ ಮ್ಯಾಗಲ 
ಸೂಪ್ಪ ತಂದು! ಸೊಪ್ಪನ್ನು ಚಂದಾಗಿ ಬೇಯಿಸ್ಟಿಟ್ಟು! ಉಪ್ಪಿಲ್ಲದ ಸಪ್ಪೆ ಸೊಪ್ಪ ಗಂಡಂಗೆ 


ಬ್‌ 
ಕೂಡಕೆ ಬತ್ತಿದ್ರೆ! ನನ್ನೇಳ್ಮಲೆ ಹೆತ್ತಯ್ಯ ಈ ಸೂಪ್ಪ ಇವರಿಗೆ ತಿನ್ನಿಸ್ಸೇಡ್ದು ಅಂತೇಳಿ। 


Mu 

ಅಲ್ಲಿಬ್ಬರು ನಂಟರು ಕೂತವರೆ ಮಾದೇವ 

ನೋಡಿ ನಮ್ಮ ಸಿವನಾ। | 

ಬಂದವರ ಕೈಗೆ ಆಲಮ್ಮ! ಓಡಾಡ್ಕಂದು ಕೊಟ್ಟಿದ್ದಾರೆ! 'ಕೈಕಾಲು ಮೊಕ 

ತೊಳ್ಕೊಂಡು ಬಂದು ನೆಂಟ್ರು! ಮಂದಲಿಗೆ ಮೇಲೆ ಕುಂತ್ರಂತೆ। ಆಲಮ್ಮ ಮಡ್ಡಿ 
ಊಟಕ್ಕರಿತಿದ್ರೆ ಜುಂಜಯ್ಯನವರ ಕಣ್ಣೆ ಸೊಪ್ಪ ಮಾಡವರೆ। ನೆಂಟರು ಕಣ್ಣೆ ಹಾಲು 
ಅನ್ನ ಜೇನುಪಾಲು ಪಂಚಾಮೂರ್ತ ಮಾಡವ್ರೆ! ನೆಂಟ್ರು ಊಟವ! ನ್ನು ಮಾಡಿಕೊಂಡು 
ಪ್ರೀತಿಯಿಂದ ವೊಂಯ್ತೀವಿ ಅಂದಿದ್ದಾರೆ! ಜುಂಜಪ್ಪನವರ ಮನೆಯನ್ನು ಬಿಟ್ಟು! 

ಅವರವರ ಸ್ಥಳಕ್ಕೆ ವೊಯ್ತಾರೆ ಗುರುದೇವ 

ನೋಡಿ ನಮ್ಮ ಶಿವನಾ॥* 

ಆವಾಗಲೀಗ ಬೆಳಗಾಗಾತ್ತಲೇ ಎದ್ದು! ಎಲ್ಲಾ ಕೈಕಾಲು ಮುಖ ತೊಳಕೊಂಡ್ರು! 

ಆವಾಗಲೀಗ ಏಳು ಗಂಟೆ ಟೈಮಾಯ್ತು! ಮಲ್ಲಾಜಮ್ಮ ಒಂದ್ಕಡೆಯಿಂದ ಎಲ್ಲಾ! 
ಕರಬುಟ್ಟು ಹಾಲು ಕರ್ಕೊಂಡ್ಬಂದ್ರು! ಜಲಗೊಂಬಿನ ಬಸವಣ್ಣನ ಮುಟ್ಟಿಲ್ಲ ಆದಾಗ 
ಜುಂಜಪ್ಪನವರು ಏಳು ಜನ ಜೀತಗಾರರ ಕರೆದ್ರು! ಅಯ್ಯಾ ಆಳುಗಳೇ। ಈವೊತ್ತು 
ಈ ಜಲಗೊಂಬಿನ ಬಸವಣ್ಣನಿಗೆ! ಕುತ್ತಿಗೆಗೆ ಒಂದು ಗಂಟೆಯನ್ನು ಕಟ್ಟಿ! ಒಂದು 
ದಂಡಿವಾದ ಕಟ್ಟುಡಿ। ನಾನೂ 'ಕೂಡ ಖುರ್ತೀನಿ! ನಿಮಗೆ ಏನೂ ತೊಂದ್ರೆ ಕೊಡೋದಿಲ್ಲ 
ಅಂತೇಳಿ! ಜಿ ಕೀತಗಾರರಿಗೆ ತಾಕೀತು ಮಾಡಿಕೊಂಡು! ಆವಾಗ ಜುಂಜಪ್ಪನವರು! ಹತ್ತು 
ಗಂಟೆಗೆ ಸರಿಯಾಗಿ! ಏಳುಂಡಿ ದನ 'ಬಿಟ್ಕುಂಡು। ಬೀಸುಮಚ್ಚ ಹೆಗಲ ಮೇಲಿಟ್ಕಂಡು 

ಅವರು ಮೂಡಲ ಗಿರಿಗೆ ಬರುತವರೇ ಜಂಗಮಯ್ಯ 

ನೋಡಿ ನಮ್ಮ ಸಿವನಾ॥" 


352 


ಬಸವಣ್ಣನಿಗೆ ಮುಳ್ಳಿನ ದಾರಿ ಬಿಟ್ಟುಬುಡ್ತು! ಹೋಗಿ ಬಂಡೆ ಮೇಲಿ ನಿಂತ್ಯೂಂಡು! 
ಹಾಲುಮಜ್ಜನ ಮಾಡ್ತಾವನೆ ಬಸವಣ್ಣ! ಆವಾಗ ಜುಂಜಪ್ಪ! ಮೇಲೆದ್ದು ಕಣ್ಣು ಕಾಲ್ಗೆಲ್ಲ 
ಜ ದ. ಣ ಬಿ ರ” ಣ pi 
ವಸೀಕೊಂಡು ಕಣ್ಣುಬಿಟ್ಟು ನೋಡ್ತವನ ಬಸವಣ್ಣ ಇಲ್ಲ! ಎಲ್ಲಯ್ಯ ಆಳುಗಳೇ ಆಂದ್ರು! 
ಎಲ್ಲಿ ಮಾಯವಾಯ್ತೂ ಕಾಣೆ ಗುರುವೇ ಅಂದ್ರು! ಜುಂಜಪ್ಪ ಒಂದು ಕಡೆಯಿಂದ 
ಕಡ್ಕಂಡೊಯ್ತಾ ಇದ್ದಾರೆ ಬಲಗಡೆ ಯಾವಾಗ ಮಚ್ಚು ತಗಲಿ ಬಿತ್ತೋ ಲಿಂಗಕ್ಕೆ! 
ಲಿಂಗ ಮ್ಯಾಲಕ್ಕೆ ಹಾರಿಬಿತ್ತು! ಆ ಲಿಂಗದಲ್ಲಿ ರಕುತವಾಗಿರಕ್ಕಂತಾದ್ದು ಚಿಲ್ಲನೆ ಮೇಲಕ್ಕೆ 
ಹಾರಿಬಿಡ್ತು। 


F) 


te 


ಆಹಾ ಜುಂಜಪ್ಪ ಜಂಜಯ್ಯ ನಿಲ್ಲಿಸು ಅಂದ್ರು! ಜುಂಜಪ್ಪ ಅಲ್ಲೆ ಮಚ್ಚು ಬಿಟ್ಟು 
ಬಿಟ್ಟಟ ಯಾರಪ್ಪ ಮುನಿಗಳೇ ಯಾರಪ್ಪಾ ಜಂಗಮರೇ। 
ನಿಮ್ಮ ಹೆಸರೇಳಿ ಅಂತವರ ಜುಂಜಯ್ಯ! 
ನೋಡಿ ನಮ್ಮ ಶಿವನಾ॥ 
ಉತ್ತರ ದೇಶದ ಮಾದೇವ ಅಂತ್ಹೇಳಿ ಕರೀತಾ ಯಿದ್ದಾರೆ! ಈ ಏಳು ಮಲೆಗೆ 
ಬಂದ ಮೇಲೆ! ನನ್ನ ಏಳು ಮಲೆ ಮಾದೇಶ್ವರ ಆಂತ ಕೂಗುತವರೆ! ನಿನಗೆ ಮತ್ತಷ್ಟು 
ಐಸ್ವರ್ಯ ಕೊಡುತೀನಿ! ನಾನು ಹೇಳಿದುದಕ್ಕೆ ದೇವಸ್ಥಾನ ಕಟ್ಟಿಸು ಅಂದರು!" 
ಆಹಾ..... ನೋಡಿ ನಮ್ಮ ಸಿವನಾ। 
ಮಲೆಯೋ ಮಾದೇವ ಒಲಿವಾ ಚಂದಾವಾ। 
ನೋಡಿ ನಮ್ಮ ಸಿವನಾ। 
ಸಿವ ಸಿವ ಬಿಳಿಹಸ ಸೀಗೆ ಸಿರಿಗಂದ 
ಸಿವ ಸಿವಾ ಸಾಯಂಕಾಲ ಊಟ ಮಾಡಿಕೊಂಡು। ಗೌಡ ಮಂಚದ ಮೇಲೆ 
ಮೂರ್ತ ಮಾಡಿ! ಮಲಗಿರುವಂಥ ಕಾಲದಲ್ಲಿ! ಹನ್ನೆರಡು ಗಂಟೆ ಜಾವದಲ್ಲಿ! 
ನಮ್ಮಪ್ಪಾಜಿ ಏಳು ಮಲೆ ಎತ್ತಯ್ಯ 
ಅವರು ಸಪ್ಪದಲ್ಲಿ ಹೇಳುತವರೆ ಮಾದೇವಾ! 
ಆಹಾ..... ನೋಡಿ ನಮ್ಮ ಸಿವನಾ। ' 
ಏನಪ್ಪಾ ಜುಂಜೇಗೌಡ ನಾನೊಬ್ಬ ಮಾಯಕಾರ ಜಂಗಮಯ್ಯ ಕಣ್ರಪ್ಪಾ। ನಿನಗೆ 
ಇನ್ನಷ್ಟು ಐಸ್ಟರ್ಯ ಕೊಡಬಲ್ಲೆ! ಹನ್ನೆರಡು ಅಂಕಣ ಗುಡಿ ಕಟ್ಟಿಸಬೇಕು ನಿನ್ನ ಕೈಯಾರೆ 
ಎಂದ! ಆವಾಗಲೀಗ ಪೂಜೆಗೆ ನೇಮಕ ಮಾಡಬೇಕು ಅಂತ! ಅವರು ನಗುನಾಡುತವರೆ। 
ಮಾದೇವಾ। 


ಅಹಾ...... ನೋಡಿ ನಮ್ಮ ಸಿವನಾ£" 


353 





“ಏಳ್ಮಂದಿ ಗಂಡ್ಮಕ್ಕು ಸಿಲೇಟು ಪುಸ್ತಕ್ಕಳ್ನ ಹಿಡ್ಕಂಡು! ಅಮ್ಮಾ ಹಸುವಾಯ್ತದೆ'' 
ಅಂತ್ರೇಳಿ- 
ಶು 
ಹೆತ್ತಮ್ನ ಬಳುಗೋಡಿ ಬತ್ತವುರೆ ಮಕ್ಕಳು! 
ನೋಡಿ ಟ್ಟ ಶಿವನಾ 
ವಃ ನ: 
ಮಕ್ಕ ತಮ್ಮೆತ್ತಮ್ಮುನ ಬಳುಗೆ ಬಂದಾಗ ಸ ಸತ್ತುವಂತೆಯಾದ ಆಲಮ್ಮ! ಇಷ್ಟು 


ಜನದವರೆಗೆ ನೀವ ಆಜ ಕಂದುಗಳ್ಯಾ। ಅಂತ್ಲೇಳಿ ಏಳು ಮಕ್ಕಳನ್ನೂ 
ತಜ್ಬಿಕೊಂಡು- 
ಅವಳು ದುಕ್ಕ ಮಾಡವಳೆ ಆಲಮ್ಮಾ! 
ನೋಡಿ ನಮ್ಮ ಶಿವನಾ। 
ಆಲಮ್ಮ ಮಕ್ಕಳ ತಲೆಯನ್ನು ಸವುರಿ। ಹಾಲು ಅನ್ನ ಜೇನು ಸಕ್ಕರೆಯನ್ನು 
ಊ ಟಕ್ಕೆ ಬಡುಸವ್ಳೆ ಏಳೇರೆತ್ತು ಗಕ್ಕನೆ ಮ್ಯಾರಕ್ಕೆದ್ದೊ! ಏ ಛು ದು , ದನಕರಗಳೆಲ್ಲ 
ಧಡಕ್ಕೆ ಮ್ಯಾಕೆದ್ದೊ! ಮುನ್ನೂರು ಮುವ್ವತ್ತು ಪಲ್ಲ ಕಳ್ಳೆ 'ಕಣದಲ್ಲದೆ! ಮನೇಲಿದ್ದಂತದ್ದೆಲ್ಲ 


ಮೊದ್ಲಿಂಗಿತ್ಕೊ ಹಂಗೆ ಆಯ್ತಂತೆ! ಮೊದಲದ್ದಕ್ಕಿಂತ ಏಡ್ರಷ್ಟು ಬಾಗ್ಯ 


ಓಡೋಗಿದ್ದಂತ ಬೆಳ್ಳೊಂಬ ಓಡೋಡಿ ಮನೆಗೆ ಬತ್ತಂತೆ! ನೋಡ್ಬುಟ್ಟು 
ಡೊಳ್ಳೊಟ್ಟೆ ಜುಂಜಯ್ಯ- 
ಆನಂದ ಪಡ್ತವ್ನೇ ಜುಂಜಯ್ಯ। 
ನೋಡಿ ನಮ್ಮ ಶಿವನಾ॥* 


ಆಹಾ..... ಕ್ವಾರಣ್ಯಗಳ ನೀಡಮ್ಮ ಕೋಡುಗಲ್ಲು ಮುನಿಗೆ 


354 


ಆಲಂಬಾಡಿ ಜುಂಜೇಗೌಡ! ರೂಪಾಯಿ ಬೆಳ್ಳಿ ಪಾವಲಿ ತೆಗೆದು ಮೊಸಲು 
ತೊಳೆದು ನೆಲಿನ ಕಾಲಿಗೆ ಕಟ್ಟಿ! ಮನೆ ಮುಂಬಾಗಲಿಗೆ ಬಂದರಂತೆ! ಗುರು ಅರಿವಿಲ್ಲದ 
ಮಲೆಗೆ ಒಬ್ಬರಿಗೂ ಗೊತ್ತಿಲ್ಲದೆ ಹೊರಟೋಗಿದ್ರು! ಏಳು ಸಾವಿರ ಗೋವುಗಳು 
ಆಲಂಬಾಡಿ ನಡು ಬಾಗಿಲಲ್ಲಿ ಬಂದು ನಿಂತಿತ್ತುಃ ತನ್ನ ಮಗನಾದ ಬೀರಪ್ಪನವರು! 
ತಲೆ ಬಾಗಿ ನಿಂತಿದ್ದನಂತೆ! ಮಟಮಂಗಳವಾರದ ದಿವಶ। ಹನ್ನೆರಡು ಗಂಟೆ ಒಳಗೆ 
ಕೊಪ್ಪರಿಕೆ ದ್ರವ್ಯ ಎತ್ತುಕೊಂಡು! ಆಲಂಬಾಡಿ ಜುಂಜೇಗೌಡ ಏಳು ಬಾಯಿ ಹೊತ್ನುತ್ತಕ್ಕೆ 
ಕಡೆದು! ಬತ್ತವನಲ್ಲಾ ಆಲಂಬಾಡಿ ಜುಂಜೇಗೌಡ 


ಆಹಾ..... ಕ್ಹಾರಣ್ಯಗಳ ನೀಡಮ್ಮ ಕೋಡುಗಲ್ಲು ಮುನಿಗೆ! 


ಆಲಂಬಾಡಿ ಜುಂಜೇಗೌಡನು ಏಳು ಕೊಪ್ಪರಿಕೆ ವೆಚ್ಚಮಾಡಿ! ಹನ್ನೆರಡು ಅಂಕಣ 
ದೇವಸ್ತಾನ। ಎರಡು ಕೊಪ್ಪರಿಕೆ ಖರ್ಚು ಮಾಡಿ ಆಲಂಬಾಡಿ ಬಸವನಿಗೆ! ವೆಚ್ಚಮಾಡಿ 
ಪೀಟದಕಲ್ಲು ಮಾಡಿಸಿದನಂತೆ! ಮಜ್ಜನದ ಕೊಳ ಮಾಡಿಸಿ! ಮೂರು ತಿಂಗಳ ಕಾಲ 
ಅಪ್ಪ ಮಗ ರಜ ಹೊಡದು! ಕಾಲ ಹರಣ ಮಾಡಿದರು ಮಾದೇಸ್ಟರನ ಸನ್ನಿಧಿಯಲ್ಲಿ] 


ಆಹಾ..... ಕ್ಲಾರಣ್ಯಗಳ ನೀಡಮ್ಮ ಕೋಡುಗಲ್ಲು ಮುನಿಗೆ! 


ಆಲಂಬಾಡಿ ಜುಂಜೇಗೌಡನ ಅರಮನೆ ಒಳಗೆ! ಪ್ರತ್ಯಕ್ಷವಾಗಿ ಎದ್ದು ನಿಂತು! 
 ತಕ್ಕಾ ಅಂದನಂತೆ! ಆಲಂಬಾಡಿ ಜುಂಜೇಗೌಡ! ಆತ್ರಿಸಿ ಹಿಂದುಗಡೆ ನೋಡಿದ್ರು! 
ಮಲೆ ಮಾದೇಸ್ಟರ ಪ್ರಶಿಕ್ಸೆಯಾಗಿ ಎದ್ದು ನಿಂತಿದ್ರು! ಮಹದೇವ ನಾನು ದನ್ಯನಾದೆ 
ಮಹಾ ಗುರುವೆ ನಾನು ನಿನ್ನ ಪಾದಕ್ಕೆ ಸೇರುವೆ ಅಂತೇಳಿ। ಆನಂದವಾಗಿ ದೀರ್ಥ 
ದಂಡ ನಮಸ್ಕಾರ ಮಾಡಿ ನಿಂತವನಲ್ಲಾ ಆಲಂಬಾಡಿ ಜುಂಜೇಗೌಡ 


ಕ್ಹಾರಣ್ಯಗಳ ನೀಡಮ್ಮ ಕೋಡುಗಲ್ಲ ಮುನಿಗೆ! 


ಹಗಲು ರಾತ್ರಿ ನಾನು ನೆನೆದ ಕೂಡಲೆ ನಿನ್ನ ದರ್ಶನ ಇಲ್ಲದಿದ್ದರೆ! ನಾನು 
ಅರೆಗಳಿಗೆ: ಜೀವಿಸಿ ಇರಲಾರೆ ಅಂದಾವನಲ್ಲ ಆಲಂಬಾಡಿ ಜುಂಜೇಗೌಡನು। 


ಆಹಾ...... ಕ್ಲಾರಣ್ಯಗಳ ನೀಡಮ್ಮ ಕೋಡುಗಲ್ಲು ಮುನಿಗೆ! 


ನೀನು ನೆನದ ಕೂಡಲೇ ನನ್ನ ದರ್ಶನ ನಿನಗೆ ಬೇಕಾದರೆ। ನಿನ್ನ ಅರಮನೆ 
ಒಳಗೆ ನೀನು! ನೆನೆದ ಕೂಡಲೇ ಬಂದು! ನಾನು ದರ್ಶನ ಕೊಡಬಲ್ಲೆ] ನೀನು ಐಕ್ಕವಾದ 
ಮೇಲೆ ನಿನ್ನ ವಂಸೀಕರು ಅಡಿಗೆ ಮಾಡಿ ಕಾಯ್ದು ಕೂತಿದ್ದರೆ! ನಿತ್ಯ ಮದ್ಯಾಹ್ನ! 
ಹನ್ನೆರಡು ಗಂಟೆಗೆ ವರ್ಸಂಕೊಂದು ಸಾರಿ! ದೀವಳಿಗೆ ಹಬ್ಬದ ದಿವಸ। ನಿನ್ನ ಮನೆ 
ಹಗಲು ಬಿನ್ನಕೆ ಬರುತೀನಿ ಅಂದವರೆ ಮೂಡಲ ಮಲೆಯ ಮಾದೇವಾ। 


355 


ಆಹಾ..... ಕ್ವಾರಣ್ಯಗಳ ನೀಡಮ್ಮ ಕೋಡುಗಲ್ಲು ಮುನಿಗೆ!” 


ಆಗಲೀಗ ಗುಡಿಗೋಪುರವೆಲ್ಲಾ ಆಗಿ ಆಲಂಬಾಡಿ ಕಡೆ ತಿರುಗಿಸಿಕೊಂಡರಂತೆ! 

ಬಸವೇಶ್ವರರನ್ನು ಆ ಪರಮಾತ್ಮ ರಾತ್ರಿ ಕಾಲದಲ್ಲಿ] ಗೇಯ್ದು ಬಿಟ್ಟು ಸಾಯಂಕಾಲಗಂಟ 
ಹೋದರೆ! ಪಸುಮ ರಾಜ್ಯಕ್ಕೆ ತಿರುಗಿಕೊಂಡು ನೋಡ್ತಾ ಇದ್ದನಂತೆ ಬಸವೇಶ್ವರನು! 
ಅಯ್ಯಯ್ಯೋ ಈ ಕಡೆ ತಿರುಗಿಸಿ ಬಿಟ್ರಿ! ಬಸವೇಶ್ವರನು ಈ ಕಡೆಯೇ ತಿರುಗಿ 
ಕೊಳ್ತಾನಲ್ಲಾ। ಏನಾಗಿರಬೇಕು ಎಂಬುದಾಗಿ ಮನಸಿನಲ್ಲಿ ಇಟ್ಟುಕೊಂಡರಂತೆ 
ಜುಂಜೇಗೌಡರು! ಆಗಲೀಗ ನೋಡಪ್ಪಾ ಕಂದ! ನಿನ್ನ ಮನೆಗೆ ಅರೆಗಣ್ಣು ಬಿಟ್ಟು 
ನೋಡ್ತೀನಿ। ನಾನು ಪಸುಮ ರಾಜ್ಯಕ್ಕೆ ಕಣ್ಣು ಬಿಟ್ಟು ನೋಡಬೇಕು! ಅದೇ ನನ್ನಾಸೆ! 
ಮಗ್ಗ ಮರಳ್ಳಿ ಹೆಗ್ಗಡದೇವನ ಕೋಟೆ ತಾಲ್ಲೂಕು! ಮೈಸೂರು ಮಲೆನಾಡು, ಅರಕೆರೆ, 
ಬನ್ನೂರು ಮಂಡ್ಯ ಮಾರ್ಗ। ಮಳವಳ್ಳಿ ಗ್ರಾಮ ಕೂಡಿದ ಕೊಳ್ಳೇಗಾಲದ ಬೀದಿ 
ಗುಂಡ್ಲುಪೇಟೆ ತಾಲ್ಲೂಕು! ಚಾಮರಾಜನಗರ ಗ್ರಾಮ! ನಂಜನಗೂಡು ಗ್ರಾಮ। ಇಂತಿಂತ 
ದೊಡ್ಡ ಗ್ರಾಮಗಳಿಂದ ಏಳೇಳು ಹದಿನಾಲ್ಕು ಕೋಟಿ ನರ ಮಾನವರು ಮುಂದಿನ 
ಬೆಳೆ ತಕ್ಕಂಡು। ಕಟ್ಟಿದ ಕಾಣಿಕೆ ತಕ್ಕಂಡು! ಕಟ್ಟಿದ ಮೂಸಲು ತಕ್ಕಂಡು ಕಾಸಿದ ತುಪ್ಪ 
ವೂಸಲು ಬೆಣ್ಣೆ ಕಜ್ಜಾಯ ತುಪ್ಪ ಇಂತವುಗಳನ್ನು ತಕ್ಕಂಡು। ಮಹಾಸಿವರಾತ್ರಿ ದಿವಸ 
ನನಗೆ ವೆಚ್ಚಾಳದಿಂದ ಅಬಿಸೇಕಗಳನ್ನು ಮಾಡಿ। ಓಂ ನಮಃ ಸಿವಾಯ ಓಂ ನಮಃ 
ಸಿವಾಯ। ಎಂದು ಕೂಗುವರಯ್ಯಾ। ದೇವಾ। 

ಸಾಂಬ ಸದಾಸಿವ ಸಾಂಬ ಸದಾಸಿವ 

ಸಂಬೋ ಸಂಕರ ಮಾದೇವಾ 

ಸಿವ ಸಂಕರ `ಮಾದೇವಾ 

ಲಿಂಗದ ಬಾಗ್ಯ ಕರುಣಿಸು ಗುರುವೆ 

ಹುಲಿವಾಹನದ ಮಾದೇವಾ। 

ಸಾಂಬ ಸದಾಸಿವ ಸಾಂಬ ಸದಾಸಿವ। - 

ಸಂಬೋ ಸಂಕರ ಮಾದೇವಾ। 

ಸಿವಾನ ಶಂಕರ ಮಾದೇವ! 

ಸಿವನೇ ಸಂಕರ ಮಾದೇವಾಳ 

ಆಹಾ ನೋಡಿ ನಮ್ಮ ಸಿವನಾ 

ಮಲೆಯೋ ಹುಲಿವಾಹನದಯ್ಯ ಬರುವ ಬಂದವಾ 

ನೋಡಿ ನಮ್ಮ ಸಿವನಾ! 


ಈವಾಗ ನನಗೆ ಆಲಂಬಾಡಿ ಜುಂಜೇಗೌಡ ಎಂದ ಗುಡಿ ಆಯಿತು! ಗೋಪುರ 
ಆಯಿತು! ಅವನ ಮನೆಯಿಂದಲೇ ಒಂದು ಹಾಲು ಮಜ್ಜನಕ್ಕೆ! ಅಲ್ಲಿಗೆ ಹಾಲು ಅರುವೆ 


356 


ಸೇವೆ ಅಂತ ಮಾಡ್ತಾರಲ್ಲ ದೀಪಾವಳಿ ತಿಂಗಳಲ್ಲಿ! ಆ ದೀಪಾವಳೀಲಿ ಹಾಲು ಅರವಿ 
ಸೇವೆ ಮಾಡಿಕೊಳ್ಳೋದಕ್ಕೆ! ಅವನ ಹಸೀನಲ್ಲೇ ನಾನು ಹಾಲು ತಕ್ಕೋ ಬೇಕಲ್ಲಾ! 
ಅನ್ಬುಟ್ಟು ಈ ನಮ್ಮಪ್ಪಾಜಿ ಏಳು ಮಲೆ ಎತ್ತಯ್ಕನವರು ಆಲಂಬಾಡಿ ಬಸವನ 
ಗೇಯ್ತಾವನಲ್ಲಾ। ಜುಂಜೇಗೌಡ। ಆ ಬಸವನಿಗೆ ನೆಟ್ಟಗೆ ಗೇಯಿಸ್ಟಿಟ್ಟು! ರಾತ್ರಿ ಹೊತ್ತು 
ಬೆಳಕು ಹರಿಯದ್ರೊಳಗೆ! ಬಂದು ನೋಡೋದ್ರೊಳಗಾಗಿ! ಆ ಬಸವ ಅಕ್ರಕ್ಕಂತಾದ್ದೂವೆ! 
ಈ ಕಡೆ ತಿರಿಕ್ಕೊಂಡಿರೋದಂತೆ! ಯಾವ ಕಡೆ ಆಲಂಬಾಡಿ ಕಡೆ 
ತಿರಿಕ್ಕೊಂಡಿರೋದಂತೆ! ಅವಾಗ ಇದೇ ಪ್ರಕಾರವಾಗಿ! ಎರಡು ಮೂರು ದಿನ 
ಗೇಯಿಸಿಬಿಟ್ಟು ನೋಡುವಂತ ಕಾಲದಲ್ಲಿ! ನಮ್ಮಪ್ಪಾಜಿಯವರು ಮತ್ತೋಗಿ! 
ಆಲಂಬಾಡಿ ಜುಂಜೇಗೌಡನಿಗೆ ಏನು ಹೇಳ್ತಾರೆ! ಅಯ್ಯಾ ಜುಂಜೇಗೌಡ!ನಿನ್ನ ಮನೆಯ 
ಮ್ಯಾಲೆ! ನನಗೆ ಬಾಳ `ಪ್ರೀತಿ ಆಯಿತು! ನಿನ್ನ ಗಂಡ ಹೆಂಡತಿ ಮನಸ್ಸಿನೊಳಗೆ 
ಒಂದಾಗ್ಬಿಟ್ಟಿದ್ದೀರಾ ಆದ್ದರಿಂದ ನಿಮ್ಮಲ್ಲಿ ಇನ್ನೊಂದು ಮಾತು ಕೇಳ್ತೀನಿ ಕಣಯ್ಯ! 
ಏನು ಅಂತ ಹೇಳಿದ್ರೆ! ಕೇಳು ಜುಂಜೇಗೌಡ। ನೀನು ಗುಡಿ ಕಟ್ಟಿಸಿ ಕೊಡೋದು 
ಹೆಚ್ಚಲ್ಲ! ನನಗೆ ಗೋಪುರ ಗೆಯ್ಗಿದ್ದು ಹೆಚ್ಚಲ್ಲ! ನಿನ್ನ ಮನೆಯಿಂದ ತುಂಬಿದರವಿ ಹಾಲು 
ಅಂತಕ್ಕದ್ದು! ದೀಪಾವಳಿ ತಿಂಗಳಿನಲ್ಲಿ ನನಗೆ ಹಾಲು ಅರಿವಿ ಸೇವೆ ಆಗ್ಬೇಕು ಕಣಯ್ಯಾ! 
ಅದಕ್ಕಾಗಿ ಹಾಲು ಯಾವ ಥರವಾಗಿ ಬರಬೇಕು! ಅಂತೇಳಿದ್ರೆ ಆ ಹಸೂಗೆ ಹೋರಿ 
ಕೊಡ್ಡಕ್ಕಿಲ್ಲ ಅದು ಅಂಟಾಗಕ್ಕಿಲ್ಲ! ಮುಟ್ಟಾಗಕ್ಕಿಲ್ಲಟ! ಅದು ಎಂಜಲಾಗಕ್ಕಿಲ್ಲ। ಆ ಹಸಿವ 
ಹಾಲು ಕರೆದು। ನನಗೆ ಆ ಹಾಲಲ್ಲಿ ಸೇವೆ ಆಗಬೇಕು ಅಂದ್ರು ಯಾವ ತರವಾಗಿ 
ಸ್ವಾಮಿ! ಅಂಗಾದ್ರೆ ಏಳ್ತೀನಿ ಕೇಳಪ್ಪಾ! ಈವಾಗ ನೀನು ಗೇಯ್ದಿದ್ದೆಲ್ಲಾ ಆಲಂಬಾಡಿ 
ಮ್ಯಾಲೆ। ಆ ನನ್ನ ಮಂಟಪದ ಮೇಲಿನ ಬಸವಾ! ನಿನ್ನಟ್ಟಿ ಒಳಗೆ ಹಸುಗಳು ಏನಾದರೂ 
ಹೋರಿಗೆ ಬಂದದ್ದೇ ಉಂಟಾದ್ರೆ! ಆ ಹಸೀನ ತಕ್ಕಂಬಂದು! ನನ್ನ ಮುಕ ತೋಲ್ಲಿದ್ದೇ 
ಉಂಟಾದೆ। ಅದೇ ನಿನಗೆ ನೀಡ್ರದೇ ಕಣಯ್ಕಾ ಫಲ! ಆವಾಗ ಕರ ಆಯ್ತದೆ! ಆವಾಗ 
ಅದು ಎಂಜಲಿಲ್ಲ! ಅಂಟಿಲ್ಲ ಮುಟ್ಟಿಲ್ಲ! ಅಂತದ್ದು ನನಗೆ ಬರಬೇಕು ಅಂದ್ರಂತೆ! 
ಆಗಲಿ ಸಾಮಿ ಅಂತ ಒಪ್ಪಿಕೊಂಡು ಬಿಟ್ರು! ಆವಾಗ ನಮ್ಮಪ್ಪಾಜಿಯವರು! ಇನ್ನು 
ನಾನು ಗುಡಿ ಕಟ್ಟಿಸಿಕೊಂಡದ್ದಾಯ್ತು! ಅವರಿಂದಲೇ ಆಲರ್ವೆ ಸೇವೆಗೆ ಹಾಲು 
ಇಕ್ಕಂಡಿದ್ದಾಯ್ತು! ಅಂತೇಳಿ ನಮ್ಮಪ್ಪಾಜಿಯವರು ಹನ್ನೆರಡು ಅಂಕಣ ಕಲ್ಲು 
ಗುಡಿಯೊಳಗೆ! ಅವರು ಒರಗವ್ರಲ್ಲಪ್ರಾ ಮಾದೇವಾ। 

ಆಹಾ..... ನೋಡಿ ನಮ್ಮ ಸಿವನಾ 

ಮಲೆಯ ಬೆಳ್ಳಿ ವಾಹನ ಬರುವ ಚಂದವಾ 

ನೋಡಿ ನಮ್ಮ ಸಿವನಾ” 


357 


ಏಳು ಮಲೆ ಕೈಲಾಸಕ್ಕೆ ಬಂದು ಜುಂಜಪ್ಪನವರು! ಎತ್ತಿನ ಹೇರಿನ ಮೇಲಿದ್ದಂಥ 
ಸಾಮಗ್ರಿಗಳ್ನೆಲ್ಲ ಇಳುಕ್ಬುಟ್ಟು| ಅಲ್ಲಿರುವಂತ ಬ್ಯಾಡರ ಗಂಪಣದವರ್ನೆಲ್ಲಾ ಕರ್ದು! 
ಆವಾಗಲೀಗ ಒಬ್ಬ ವೋಟುಮಯ್ನ ಕರಕೊಂಡು ಬಂದಿದ್ರು! ಪೂಜೆ ಮಾಡುವುದಕ್ಕೆ! 
ಅಷ್ಟು ಹೊತ್ತಿಗೆ ಮಾದಪ್ಪ! ಅಪ್ಪಾ ಜುಂಜಪ್ಪಾ। ನನ್ನ ವೋಟುಮಯ್ಯ ಪೊಜೆ 
ಮಾಡುವುದಿರಲಿ। ಮೊದಲಾಗಿ ನನ್ನ ಗುರು ಮಠದಲ್ಲಿರುವಂಥ। ಶಾಂತಮಲ್ಲಿಕಾರ್ಜುನ 
ಸ್ವಾಮಿ! ಆ ಗುತುಗಳ ಕರಿಯಪ್ಪಾ। ಮೊದಲು ಗುರುಗಳು ಬಂದು! ಆಶೀರ್ವಾದ 
ಮಾಡಿ ನನಗೆ ಮಜ್ಜನ ಮಾಡಬೇಕು! ಅನಂತರವಾಗಿ ನೀನು ಪೂಜಾರಿ ಮಾಡಬೇಕು! 
ಅಲ್ಲಿತನಕನೂವೆ ನಿನ್ನ ಪೂಜಾರಿ ಮಾಡುವ ಹಾಗಿಲ್ಲ! ನಮ್ಮ ಗುರುಗಳ ಕರಿ ಅಂದ್ರು! 
ಆವಾಗ ಜುಂಜಪ್ಪ ವಾದ್ಯ ತಮಟೆ ತಕ್ಕಂಡು। ಆವಾಗ ಚತ್ರಿ ಚಾಮರ ಇಡ್ಕಂಡು 
ಅವರು ಸಾಲೂರು ಮಠಕೆ. ಬರುತಾವರೇ ಜುಂಜಯ್ಯ! 
ನೋಡಿ ನಮ್ಮ ಶಿವನಾ। 
ಸಾಲೂರು ಮಠದಲ್ಲಿ ಬಂದು ಗುರುಗಳಿಗೆ ಈಬೂತಿ ಈಳ್ಯ ಮಡಗಿ! ಗುರುಗಳ 
ಪಾದಕ್ಕೆ ದೀರ್ಥ ದಂಡವಾಗಿ ನಮಸ್ಕಾರ ಮಾಡಿದ್ರು! ಜುಂಜಪ್ಪನವರೇ। ಇದೇ 
ರೀತಿಯಾಗಿ! ಸೂರ್ಯ ಚಂದ್ರಾದಿಗಳು ಇರುವವರೆಗೂವೆ, ಸಾಲೂರು ಮಠದ 
'.ಗುರುಗಳು ಬಂದು। ಆ ಮಾದೇಶ್ವರನ ಲಿಂಗಕ್ಕೆ ಮಜ್ಜನ ಮಾಡಬೇಕು। ಆನಂತರದಲ್ಲಿ 
ನಿಮ್ಮ ಬ್ಯಾಡರಗಂಪಣದವರೆಲ್ಲ। ಪೂಜಾರಿಗಳು ಪೂಜೆ ಮಾಡಬೇಕು! ಇದನ್ನು 
ಅನುಗಾಲ ತಪ್ಪಿಸಬಾರದು! ಅಂತ್ಹೇಳಿ ಆವಾಗ ಗುರುಗಳು! ಆವಾಗಲೀಗ ಛತ್ರಿ ಚಾಮರ 
ಈಸ್ಕೊಂಡು ಕಾಲು ನಡಿಗೆಯೊಳಗೆ। 
ಅವರು ಮಹದೇವ್ನ ಮಠಕ್ಕೆ ಬರುತವರೇ ಗುರುಗಳು! 
ನೋಡಿ ನಮ್ಮ ಸಿವನಾ॥ 
ಆವಾಗಲೀಗ ಗುರು ಮಠಕ್ಕೆ ಬಂದು! ಮಾದೇಸ್ತ ಸ್ವರ ದೇವಸ್ಥಾನಕ್ಕೆ ಬಂದು 
ಗುರುಗಳು! ಆವಾಗ ನಿಂತ್ಕಂಡು .ಜುಂಜಫ್ಪ ತಂದಿರುವಂತ ಸಾಮಗ್ರಿಯನ್ನು! ತುಂಬಿ 
ಅಭಿಷೇಕ ಮಾಡ್ತಾಯಿದ್ದಾರೆ। ಆವಾಗ ಗುರುಗಳು ಸಾಲೂರು ಮ್ಯಾ ಹೊರಟೋದ್ರು! 
ಜುಂಜಪ್ಪ ಆಲಂಜಾಡಿಗೋದ! 


ಏಳುಮಲೆ ಕೈಲಾಸಕ್ಕೆ ಬಂದ ಜುಂಜಪ್ಪ! ಬೆಳಗಿನ ಜಾವ ಒಂಬತ್ತು ಗಂಟೆ ` 
ಒಳಗೆ! ಒಂದು ದೀರ್ಫ ದಂಡ ನಮಸ್ಕಾರ ಮಾಡಿ! ಮಹದೇವಾ ಮಾಯ್ಕಾರ 
ಗಂಡ। ನನಗೆ ಒಂದು ವರ ಕೊಡಪ್ಪ! ಮಾತ್ನಾಡಪ್ಪಾ ಅಂದ್ರು! ಮಾದೇಶ್ವರರು 
ಪ್ರತ್ಯಕ್ಷವಾಗಿ! ಏನಪ್ಪ ಜುಂಜಯ್ಯಾ ಅಂದ್ರು! ನನ್ನ ಮನೆಗೆ ಬಂದು ನೀವು ಭಿನ್ನ 
ಮಾಡಿಕೊಂಡು ಬರಬೇಕು! ಗುರುವೇ ನಿನ್ನೊಕ್ಕಲಾಗ್ತೀನಿ ಅಂದ್ರು! ನಿನ್ನ ಮನೆಗೆ ಭಿನ್ನಕ್ಕೆ 
ಬತ್ತೀನಿ ನಾನು ಕೇಳಿದಂತೆ ಅಡಿಗೆ ಮಾಡಿಯಪ್ಪ ಅಂದ್ರು! ಏನಡಿಗೆ ಮಾಡಬೇಕಪ್ಪಾ! 


358 


ನಿಮ್ಮ ಮನೇಲಿ ಊಟ ಮಾಡಬೇಕಾದ್ರೆ! ಹಸಿ ಅವರೆ ಎಸುರಾಗಬೇಕು! ಹಸಿ ರಾಗಿ 


3 ಎ 
ಮುದ್ದೆಯಾಗಬೇಕು। ಹಸಿ ಮಣ್ಣ ಬಟ್ಟಲಾಗಬೇಕು! ಕುಂಬಾರಗೇರಿವೊಳಗೋಗಿ! ಬೆಂಕಿ 
ಮೇದ 


ಮೇಲೆ ಮಡಗಿ ಬೇಯಿಸಬಾರದು! ಅಂತ ಹಸೀ ಬಟ್ಟಲಾಗಬೇಕು1 ಆ ಮಣ್ಣ ಬಟ್ಟಿ 
ಚ 2 ೧೨ 


SS ಸವಡಿ Ty A ಮ 
ಹಸೀ ಅವರೇ ಹೆಸರು ಹಸೀ ರಾಗಿ ಮುದ್ದೆ ಇಕ್ಕಿ! ನನ್ನ ಶಿವಪೂಜೆಗೆ ಹೂವನ 
ಸ ಕ 


ಇಗ 


3 


ತಂದು ಮದಿಗಿ ಭಸ್ಮ ಮಡುಗ್ಬುಟ್ಟು! ನೀವು ಮಲಗುವಂತ ಜಾಗದಲ್ಲಿ ಮಲೀಕೊಳ್ಳಿ 


ನಾನು ಬಂದು ಭಿನ್ನ ಮಾಡ್ಕಂಡು ಬರ್ತೀನಿ ಆಂದ್ರು! ಯಾವ ಟೈಮಿಗೆ ಬರ್ರೀ 


ನಿಮಗೆ ಗೊತ್ತಾಗಬೇಕಾದ್ರೆ! ಮನೇ ಕಡೇ ಬಾಗ್ಗಲ್ಲಿ ಗಂಟೆ ಕಟ್ಟುಡಿ। ಒಳಗಡ 
ನಾವು ಎಡೆ ಬಡುಸುವ ಜಾಗದಲ್ಲಿ ಒಂದು ಚಿನ್ನದ ಗಂಟೆ ಕಟ್ಟಿಸಿ! ನಾನು ಬಂದು 
ಬಿನ್ನ ಮಾಡುವಾಗ ಚಿನ್ನದ ಗಂಟೆ ನಾದ ಮಾಡ್ತೀನಿ! ಯಾರೂ ಎದ್ದು ಬರಬೇಡಿ! 


ಕಂಚಿನ ಗಂಟೇಲಿ ನಾದ ಮಾಡಿ ಹೋಗುವಾಗ ನಿನ್ನ ಮಕ್ಕಳು ಮರೀಗೆಲ್ಲಾ ಇಕ್ಕಿ 
ಊಟ ಮಾಡಪ್ಪಾ ಅಂದ್ರು! 


ಹಸೀ ಅವರೇ ಹೊಸ ರಾಗಿ ಮುದ್ದೆ ಮಾಡಿದ್ರು! ಮಣ್ಣು ಬಟ್ಟಲು ಮಾಡಿಕೊಂಡು 
ಬಂದು। ನಡು ಮನೆಯೊಳಗೆ ಮಡಗಿ ಬಿಟ್ಟು! ಕೈ ಮುಗಿದು ಬುಟ್ಟು! 
ಅವರು ನಿದ್ರೆ ಮಾಡಿ ಮಲಗವರೆ ಮಲ್ಲಾಜಮ್ಮಾ 


ನೋಡಿ ನಮ್ಮ ಸಿವನಾ! 


{3 


ಯಾವಾಗ ನಿದ್ದೆ ಮಾಡಿ ಮಲಕೊಂಡ್ರೋ! ಹನ್ನೆರಡು ಗಂಟೆ ರಾತ್ರಿಯಾಯ್ತು! 
ಕಲ್ಲನೀರು ಕರಗುವ ಹೊತ್ತು ಅಂದರೆ! ಹಕ್ಕಿ ಗಲಗಿರಬಾರದು। ಪಕ್ಷಿಗಲಗಿರಬಾರದು॥ 
ಹರಿಯುವಂತ ಗಂಗಮ್ಮ! ಆರೆ ಗಳಿಗೆ ನಿಂತು ಹೋಗ್ತಾಳೆ। ಆ ಟೇಮಿನಲ್ಲಿ ಮಾದಪ್ಪ! 
ಮುತ್ತಿನ ಜೋಳಿಗೆ ಮುಂಗೈಲಿಡ್ಕೊಂಡ್ರು! ಕಂಚಿನ ಕಂಸಾಳೆ ಹಿಡಕೊಂಡು! ಧರೆ 
ಗಾತ್ರ ದಂಡ ಕೋಲು ಹಿಡಕೊಂಡು! ಕೊರಳು ತುಂಬ ರುದ್ರಾಕ್ಷಿ ಉಕ್ಕುವ ಕುಲಾವಿ 
ಧರಿಸ್ಕಂಡು। ಹಿಂದಲ ಪಾದಕ್ಕೆ ಇನ್ನೂರು ಜಂಗು! ಮುಂದಲ ಪಾದಕ್ಕೆ ಮುನ್ನೂರು 
ಜಂಗು। ಅಷ್ಟಪಾದಕ್ಕೆ ಗೆಜ್ಜೆ! 
ಮಾದೇವ ಆಲಂಬಾಡಿಗೆ ಬರತವರೇ ಮಹದೇವಾ। 
ನೋಡಿ ನಮ್ಮ ಸಿವನಾ। 
ಚಿನ್ನದ ಗಂಟೇಲಿ ನಾದ ಮಾಡು್ಬುಟ್ಟು ಭಿನ್ನಕ್ಕೆ ಕೂತ್ಕಂಡ್ರು। ಮಾದಪ್ಪ ಭಿನ್ನ 
ಮಾಡಿಕೊಂಡು! ಆಲಂಬಾಡಿ ಹದಿನಾರು ಸೀಮೆ ಹಾಲು ಸಾಗರವಾಗಿ ಬಾಳು 
ಅಂತೇಳ್ಪುಟ್ಟು! ಜುಂಜಪ್ಪನಿಗೆ ಆಶೀರ್ವಾದ ಮಾಡುಬುಟ್ಟು ಮಾದಪ್ಪ! ಕಡೇ ಬಾಗಿಲಲ್ಲಿ 
ಬಂದು ಕಂಚಿನ ಗಂಟೇಲಿ ನಾದ ಮಾಡ್ಬುಟ್ಟು! 


359 


ಮಂಜ 


E: 


p> 


ಡಿ 


ಅವರು ಧೀರಾ ಹೊರಟವರೆ ಮಾದೇವಾ। 
ನೋಡಿ ನಮ್ಮ ಸಿವನಾ॥ 


ಮಾದಪ್ಪ ಏಳು ಮಾಲೆಯಲ್ಲಿ ಏಕವಾಗಿ ಒರಗಿದ್ದಾರೆ." 
ಟಿಪ್ಪಣಿಗಳು 


ಜುಂಜೇಗೌಡನ ಸಾಲಿಗೆ, ಕಂಸಾಳೆ ಸಾಹಿತ್ಯ-೨, ಮರಿಗಾಳು ಮಾದಪ್ಪ ಮತ್ತು ಪಂಚ- 


ಬ್ರಿ ಖುತ್ತು 
ees ಶ್ರಮಖವಾಗಟ್ಟುಕೊಂಡು ೧ ೧,೨,೩,೪,೫,೬,ಲ೮,೯ 





ಕಂಸಾಳೆ ಸಾಹಿತ್ಯ ೪ : ಜುಂಜೇಗೌಡನ ಹೆಂಡತಿ ಲಿಂಗಮ್ಮ 


ಫ್ರಾ 


೯ : ಜುಂಜೇಗೌಡನ ಹೆಂಡತಿ ಮಲ್ಲಾಜಮ್ಮ 


ಕಂಸಾಳೆ ಸಾಹಿತ್ಯ ೧ : ಆಲಮ್ಮ 


ನ ೬ 
ಕಂಸಾಳೆ ಸಾಹಿತ್ಯ ೫ : ಕೊಟ್ಟಿಲ್ಲ 


ಕಂಸಾಳೆ ಸಾಹಿತ್ಯ ೩ : ಕೊಟ್ಟಿಲ್ಲ 


೩ನೇ ಕಂಸಾಳೆ ಸಾಹಿತ್ಯದಲ್ಲಿ ಜುಂಜೇಗೌಡನ ಆಳುಗಳು ಹಸು ಹಾಲು ಕರೆವಾಗ ರಕ್ತ 
ಬೀಳುತ್ತದೆ. ಜುಂಜೇಗೌಡನ ಹಿರೇ ಸೊಸೆ ಕಂಚಿನ ಬಟ್ಟಲು ತೆಗೆದು ಕಾಮಜೇನು 
ಕರೆಯೋಕ್ಕೆ ಬರುವಾಗ ಹಾಲು ಬರುವುದರ ಬದಲು ರಕ್ತ ಬರುತ್ತದೆ, ಕಂಸಾಳೆ ಸಾಹಿತ್ಯ 
೨ ರಲ್ಲಿ 


ಕಂಸಾಳೆ ಸಂಪ್ರದಾಯ ೫ ರಲ್ಲಿ ಆಲಂಬಾಡಿ ಜುಂಜೇಗೌಡನ ಮಗನನ್ನು ಮಾದೇಶ್ವರರು 
ಒಂದು ಅಂಕಣ ಗುಡಿ ಕಟ್ಟಿಸಿಕೊ ಇಟ್ಟರೆ ಸಕಲ ಭಾಗ್ಯ ಕೊಡುವೆ ಎನ್ನುತ್ತಾರೆ. ಆಗ. ಆತ 
ಆಲಂಬಾಡಿಗೆ ಬರುತ್ತಾನೆ. ಕಂಸಾಳೆ ಸಂಪ್ರದಾಯ ೫ರಲ್ಲಿ ಬ್ಯಾಡರ ಗಂಪಣ್ಣನ ಮಗ 
ಬ್ಯಾಡರ ಕನ್ನಯ್ಯನನ್ನು ಹಿಡಿದು ತಮ್ಮಡಿತನ ಮಾಡಿಕೊಳ್ಳಬೇಕೆಂದು ದೃಷ್ಟಿ ಇಡುತ್ತಾನೆ. 


ಕಂಸಾಳೆ ೮ : ಮರಿಜುಂಜೇಗೌಡ ಜುಂಜೇಗೌಡನ ತಮ್ಮ. 


360 


ಆ. ಶ್ರವಣನ ಸಾಲು 





' ಮಲೆಯ ಕಡಗಣ್ಣ ಬರುವ ಚಂದವಾ 
ನೋಡಿ ನಮ್ಮ ಶಿವನಾ! 

' ಹರ ಹರಾ ಶಿವ ಶಿವಾ! ದೇವಾನು ದೇವ್ದೆಗಳೆಲ್ಲ ಕೈಯಾಳಾಗಿಟ್ಕೊಂಡು! 
ಶ್ರವಣದೊರೆ ದರಬಾರ ಮಾಡ್ತಿದ್ದಾನೆ! ದೇವಾನು ದೇವತೆಗಳಲ್ಲಾ। ಶ್ರವಣ ದೊರೆಯ 
ಓಂಸೆ ಬಂದಾನವನ್ನು ತಡಿನಾರ್ಡ್ದ। ಗೋಳಂದು ದುಕ್ಕವನ್ನ ಮಾಡ್ತಿದ್ದಾರೆ! ಪರಮೇಶ್ವರ 
ಏನಂತೇ ವರಾ ಕೊಟ್ಟಿದ್ದಾನಲ್ಲ ಪ್ರವಣದೊರೆ ನನ್ನನ್ನ ಸೆರೆ ಇಟ್ಕೊಂಡು! ಈ ರೀತಿ 
ದರಬಾರು ಮಾಡ್ತಿದ್ದಾನೆ! ಪರಮಾತ್ಮ ನೀನ್ಯಾವತ್ತು ಬಂದು ಸರ ಬುಡುಸ್ವೀಯಪ್ಪಾ! 
ಅನ್ಸುಟ್ಟು! ದೇವಾನು ದೇವತೆಗಳೆಲ್ಲಾ। ಆವರು ಕಣ್ಣಲ್ಲಿ 0 ಕೆಡಗವರೆ! ನೋಡಿ 
ನಮ್ಮ ಶಿವನಾ। 


ಏಳ್ಛಾಯಿ ಹೊನ್ನುತ್ತದಲ್ಲಿ ಮನುಗಿದ್ದಲ್ಲಾ ಮಾದೇವಾ। ಹುತ್ತದೊಳಗಿಂದ ಅಂತು' 
ನೋಡಿದ್ರಂತೆ ಬಂಕಾಪುರ ಶ್ರವಣನ. ಪಟ್ಟಣದಲ್ಲಿ! ಸರಮುನ್ನೂರು ಕೋಟಿ 
ದೇವಮಾನ್ರನ್ನ। ಒಂದ್ಹೆಜ್ಜೆ ಹೋಗಿ ನೋಡ್ಕಂಬರ್ಬೇಕು ಅಂತೇಳಿ! ಈಚೆಗೆ ಬಂದವರಲ್ಲಪ್ಪಾ 
ಮಾದೇವಾ 
॥ ನೋಡಿ ನಮ್ಮ ಶಿವನಾ ॥ 
ಕೋಲು ಮಂಡೆ ಜಂಗಮರು ಕ್ವಾರಣ್ಯಕೆ ದಯಮಾಡವರೇ! 
ಆಹಾ ಮಹದೇವಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ! 
ಕ್ವಾರಣ್ಯಗಳ ನೀಡಮ್ಮಾ ಕೋಡುಗಲ್ಲು ಮುನಿಗೆ! 
ಸಿವಾ ಸಿವಾ ಆಗ -ಉತ್ತರ ದೇಸದ ಪುಟ್ಟ ಮರಿದೇವರು ಉತ್ತರಾಜಮ್ಮನ ನ 
ಪತ್ರ! ಮಾತಿಗೆ ಮರಿದೇವರು! ನೀತಿಗೆ ನಿಂಗವ್ವ! ದುಡುಕಿಗೆ ದುಂಡುಳ್ಳ ಮಾದೇಶ್ವರ! 
ಬೂದಿ ಮುಚ್ಚಿದ ಕೆಂಡ! ಭೂಲೋಕದಲ್ಲಿ ಉದ್ಭವಿಸಿ ಬಂದಂತ। ಕೆಂಡಗಣ್ಣು ಮಲೆ 
ಮಾದಪ್ಪನವರು! ಆಲಂಬಾಡಿ ಜುಂಜೆ ಕೇಗೌಡನ' ಹತ್ತಿರ! ಕೆಚ್ಚು ಮುರಿದು ಹಕ್ಕಲು 
ಪಡೆದು! ಹನ್ನೆರಡು ಅಂಕಣ ದೇವಾಲಯ ಪಡೆದಿದ್ದರಲ್ಲ] ಹನ್ನೆರಡು ಅಂಕಣ 


ದೇವಾಲಯದಲ್ಲಿ! ಸಿವ ಸಿವಾ ಮಲೆ ಮಾದಪ್ಪನವರು ಸರಣರಾದ ಬೇಡರ ಕನ್ನಯ್ಯನ್ನ 
ಕರದಾವನೇ। ನನ್ನ ಮೂಡಲ ಮಲೆಯ ಮಾದೇವಾ!। 
ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲು ಮುನಿಗೆ! 
ಕೋಲು ಮಂಡೆಯ ಜಂಗಮದೇವರು ಕ್ವಾರಣ್ಮಕೆ ದಯ ಮಾಡವರೇ! 
ಆಹಾ ಕ್ಷಾರಣ್ಯ ನೀಡಮ್ಮ ಮಾದೇವಾ ಲಿಂಗನಿಗೆ!! 
ಸಿವಾ ಸಿವಾ ಆದ ನಮ್ಮಪ್ಪಾಜಿ 
ಕನ್ನಪ್ರವನ್ನು ಕರೆದು! ಮಾದೇವ ಅವ! 


ಮಲೆಯ ಮಾದೇವಾ॥ 





ಕೋಲು ಮಂಡೆ ಜಂಗಮ ದೇವರು ಕ್ಷಾರಣಕೆ ದಯ ಮಾಡವರೇ। 
ಆಹಾ ಕ್ಲಾರಣ್ಣ ನೀಡಮ್ಮ ಮಾದೇವ ಲಿಂಗನಿಗೆ। 

ಮಾದೇಸ್ಟರ ಸಿಸ್ಕನಾದ ಬೇಡರ ಕನ್ನಪ್ಪನಿಗೆ ಬುದ್ಧಿ ಹೇಳಿದಂತೆ! ಸಿವ ಸಿವಾ 
ಕೇಳು. ಕೇಳಪ್ಪಾ ಬೇಡರ ಕನ್ನಯ್ಯನವರೇ।! ಬೂಲೋಕದಲ್ಲಿ ಬಂಕಾಪುರಿ ಶ್ರವಣ 
ಮಹಾರಾಜ! ನರ ಮಾನವನು ಹರಿಯನ್ನು ಕುರಿತು! ಹನ್ನೆರಡು ವರುಸ ಅಖಂಡ 
ತ್ಯಾಗವನ್ನು ಮಾಡಿ! ತಪೋ ಬಲವನ್ನು ಮಚ್ಚಿಸಿ! ತ್ರಿಮೂರ್ತಿಗಳಲ್ಲಿ ಮರಣವಿಲ್ಲದಂತ 
ವರವನ್ನು ಪಡೆದು! ಸಿವ ಸಿವಾ ಸರ ಮುನ್ನೂರ ಮೂವತ್ತಮೂರು ಕೋಟಿ 
ದೇವತೆಗಳನ್ನು! ಸೆರೆ ಹಿಡಿದು ತನ್ನ ಮದದಿಂದ ಆಳಿಕೆ ಆಳ್ತಾ ಇದ್ದಾನೆ! ಪರಮಾತ್ಮ 
ಆಕಾಶವೇಣಿ ಬೂದೇವಿಯನ್ನ ಸೆರೆ ಹಿಡಿದಿದ್ದಾನೆ! ಬಂಕಾಪುರ ಶ್ರವಣನ ಅರಮನೆ 
ಒಳಗಡೆ! ಆ ಸೂರ್ಯದೇವನನ್ನು ನಿಲುಗನ್ನಡಿ ಮಾಡಿಕೊಂಡಿದ್ದಾನೆ! ಚಂದ್ರ ಅರಮನೆಗೆ 
ಬೆಳಗಾಗವನೆ। ವಾಸುದೇವರು ಸಕೆ ಬೀಸ್ತಿದಾನೆ! ದೇವತೆಗಳಿಗೆ ಮೂಗ್ಗೆ ಕವಡ ಕಟ್ಟಿ! 
ರಜ ಒಡಿಸಿಕೊಂಡು ಸಿವ ಸಿವಾ! ನೀರು ಹೊರಸಿಕೊಂತಿದ್ದನಂತೆ! ದೇವತೆಗಳನ್ನೆಲ್ಲಾ 
ಸೆರೆ ಹಿಡಕೊಂಡು! ಹಲ್ಲು ಕಡಿದು ತನ್ನ ಮನದಲ್ಲಿ! ಮೂರು ಲೋಕದಲ್ಲೂ ನನ್ನ 
ಸರಿಸಮಾನ ಇನ್ನು ಯಾರು ಇದ್ದಾರೆ ಅಂತೇಳಿ! ಈ ಬೂಲೋಕದಲ್ಲಿ ಉಟ್ಟಿದಂತ 
ಮಾನವನು! ಶ್ರವಣ ಮಹಾರಾಜ ಹಲ್ಲು ಕಡಿದು! ಬಂಕಾಪುರಿ ಪಟ್ಟಣದಲ್ಲಿ ವೆಚ್ಚಾಳ 
ದೇವತೆಗಳನ್ನೆಲ್ಲಾ ಸೆರೆ ಹಿಡಿದು! ಬಂದಾನದಲ್ಲಿ ಆಳಿಕೆ ಆಳುತ್ತಿದ್ದ ರಾಜಕೆವೊಳಗೆ!" 
ಬಂಕಾಪುರ ಶ್ರವಣನಿಗೆ! ಬೆಂಕಿಲಿ ಬಂದ್ರೆ ಸಾವಿಲ್ಲ! ಗುಂಡಲ್ಲಿ ಒಡದರೆ ಸಾವಿಲ್ಲ! 
ಕತ್ತಿಲಿ ಕಡಿದರೆ ಸಾವಿಲ್ಲ! ಯಾವ ತರವಾದ ವಾಲೆಬಾಗ್ಯ ಬರದೀರಿ ಅಂತ ಕೇಳ್ತಾನೆ 
ಗುರುವೇ। ನನಗೆ ಗೊತ್ತಿಲ್ಲ ಒಡೆಯನೆ। ನಮ್ಮ ಪರಮೇಶ್ವರನ ಕೇಳಿದ್ರೆ ಗೊತ್ತಾಯ್ತದೆ! 
ಅನ್ನುಟ್ಟು ಆಯ್ಕೋ ಬ್ರಹ್ಮದೇವರು ಹೇಳಿದ್ರಲ್ಲೋ ದೀರ ಮಾದಯ್ಯನಿಗೇ। 


362 


ಆಹಾ ನೋಡಿ ನಮ್ಮ ಶಿವನಾ" 

ಆಗ ನಮ್ಮಪ್ಪಾಜ ಮಲೆ ಮಾದಪ್ಪನವರು ಏಕಾಂಗಿ ವಸ್ತು! ಏಳು ಮಲೆ ಲಿಂಗಪ್ಪ 
ಉತ್ತರಾಜಮ್ಮನ ಪುತ್ರ ಮಲೆ ಮಾದೇವ ಆ ಬೇಡರ ಕನ್ನಪ್ಪನಿಗೆ ಬೋದನ ಹೇಳ್ತಾ 
ಇದ್ದಾರೆ! ನಾನು ಬಂಕಾಪುರಿ ಪಟ್ಟಣಕ್ಕೆ ಓಗಿ! ಬರ್ತೀನಿ ಕಣೋ ಬೇಡರ ಕನ್ನಪ್ಪನವರೇ। 
ಬಂಕಾಪುರಿ ಶ್ರವಣ ಮಹಾರಾಜನ ಪಟ್ಟಣಕ್ಕೆ ಓಗಿ! ಬರುವ ತನಕ ನನ್ನ ಎಪ್ಪತ್ತೇಳು 
ಮಲೆಯಲ್ಲಿ ಎಲ್ಲೆ ಕಟ್ಟನ್ನು! ಗ್ಯಾನವಾಗಿ ನೋಡಿಕೊಂಡಿರುತೀಯಾ। ಆನೆ ಮಲೆ ಜೇನು 
ಮಲೆ ಗುತ್ತಮಲೆ। ಗುಲಗಂಜಿ ಮಲೆ। ನಾಗಮಲೆ ನಡುಮಲೆ। ರುದ್ರಾಕ್ಷಿ ಭದ್ರಾಕ್ಷಿ 
ಮಲೆ] ಕೊಕ್ಕಮಲೆ ಕೂಡಗಲ್ಲು ಕೋಡಗಲ್ಲು ಮಲೆ। ಮದ್ಯ ಮಲೆ ಮಂಜು ಗುಂಜು 
ಗುರಗಂಜಿ ಮಲೆ! ಎಪ್ಪತ್ತೇಳು ಮಲೆ ಎಲ್ಲೆ ಕಟ್ಟನ್ನು ಗ್ಯಾನವಾಗಿ ನೋಡಿಕೊಂಡಿರಬೇಕು! 
ನಾನು ಹೊರಟು ಹೋದ ಮ್ಯಾಲೆ! ಅಜ್ಜಿಪ್ರರ ಮಾರಟಿಳ್ಳಿ ಸಜ್ಜಲಟ್ಟಿ ಖಾನಿ। ಎಳಂದೂರ 
ಬೀದಿ, ದ್ಯಾವರಳ್ಳಿ ಮಾರ್ಗ! ಕಾನಕಾನಳ್ಳಿಯಿಂದ ಮಳಗಾಳಿನಿಂದ! ಕೋಟಿ ಗಣಂಗಳು 
ಬರ್ತಾರೆ! ಸಪ್ಪಟ್‌ ನಡ್‌ ರಾತ್ರಿ ಕಲ್ಲು ನೀರು ಕರಗೋ ಹೊತ್ತಿನಲ್ಲಿ! ಆ ವೇಳ್ಯದ 
ಹೊತ್ತಿನಲ್ಲಿ! ಎಪ್ಪತ್ತೇಳು ಮಲೆಗೆ ಬರುವಾಗ! ಅವರಿಗೆ ಸಾಕಾರವಾಗಿರಬೇಕು! ಹರಿದು 
ಬರುವಂತ ದಾರಿ ಒಳಗೆ! ಸಿವ ಸಿವಾ ಸರ್ಪನ ಬಾಯಿ ಕಟ್ಟಬೇಕು! ಮೆರೆದು ಬರುವಂತ 
ವ್ಯಾಗ್ರನ ಬಾಯಿ ಕಟ್ಟಬೇಕು! ಹುಚ್ಚಾನ ಬಾಯಿ ಹುಲಿ ಬಾಯಿ ಕಟ್ಟಬೇಕು! ಕದಿಯಕ್ಕ 
ಬರತಕ್ಕಂತ! ಕಳ್ಳನ ಗೋವುಗಲ್ಲು ಮಾಡಿ ನಿಲ್ಲಿಸಬೇಕು! ಹೆಣ್ಣೇಳು ಕೋಟಿ ಗಂಡೇಳು 
ಕೋಟಿ! ಮಾನವರು ಗುಂಪಿನಲ್ಲಿ ಸಿವ ಸಿವಾ) ಪತಿ ಮೊಕ ಸಶಿ ನೋಡಿ! ಸಶಿ ಮೊಕ 
ಪತಿ ನೋಡಿ! ಹುಸಿ ನಗೆ ನಗದು! ಪಿಸು ಮಾತಾಡಿ! ಇಬ್ಬರು ಮನಸು ಒಂದಾದಡೆ! 
ಇಬ್ಬರಿಗೆ ಮಧ್ಯೆ ಬಿದ್ದಿರತಕ್ಕಂಥ ಹೆಚ್ಚಿನ ಗಾತ್ರ ಕಲ್ಲನ್ನೇ! ಹೆಬ್ಬುಲಿ ಮಾಡಿ ಇಬ್ಬರಿಗೂ 
ಒಂದು ಬಿಡಬೇಕು! ನಾನು ಬಂಕಾಪುರಿ ಪಟ್ಟಣಕ್ಕೆ ಹೊರಟು ಹೋದ ಮ್ಯಾಲೆ! 
ಕನ್ನಪ್ಪನವರೇ ಹನ್ನೆರಡು ಅಂಕಣ ದೇವಸ್ತಾನ। ಆಲಂಬಾಡಿ ಬಸವ ಪೀಟದ ಕಲ್ಲು! 
ಮಜ್ಜನದ ಕೊಳ ಅಂತರಗಂಗೆ! ಆದಿ ಸೇಸಣ್ಣ, ಸಾಲೂರು ಮಟ! ತಮ್ಮಡ ಗೇರಿ 
ಕಟ್ಟು ಕಲ್ಲು ಚಂಡಿ! ಬಸವಣ್ಣನವರ ಗುಡಿ। ಹಾಲು ಹಳ್ಳ ಕತ್ತಿಪವಾಡದ್ದ-ಕೊಳ! ಆನೆ 
ತಲೆ ದಿಂಬು! ರಾಮಪ್ಪನ ಕೊಳ! ರಂಗಸ್ವಾಮಿ ಒಡ್ಡು! ತವಸರೆ ಬೆಟ್ಟ! ವೆಚ್ಚಾಳದಲ್ಲಿ 
ನೋಡಿಕೊಂಡು ಇರಬೇಕು ಕನ್ನಪ್ಪನವರೇ। ನಾನು ಓಗಿ ಬರುತೀನಿ ಅಂತೇಳಿ! 
ನಿಂತಾವನಲ್ಲೋ ಮೂಡಲು ಮಲೆಯ ಮಾದೇವಾ] 

ಆಹಾ... ಕ್ವಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 


ಆಗಬಹುದು ತಾತಯ್ಯನವರೆ ಓಗಿ ಬನ್ನಿ! ಬಂಕಾಪುರಿ ಶ್ರವಣ ಮಹಾರಾಜನ 
ಪಟ್ಟಣಕ್ಕೆ! ನಾನು ವೆಚ್ಚಾಳದಲ್ಲಿ ಎಪ್ಪತ್ತೇಳು ಮಲೆ ಎಲ್ಲೆ ಕಟ್ಟನ್ನೆಲ್ಲಾ। ಗ್ಯಾನವಾಗಿ 


363 


ನೋಡಿ ಕೊಂಡಿರುತೀನಿ। ಸಿವ ಸಿವಾ ಮಾದೇವ ಅಂತೇಳಿ। ಕಾಸಿನ ದೂಪ ಹಾಕಿ! 
ಕರವತ್ತಿ ಕೈ ಮುಗಿದು! ಎಪ್ಪತ್ತೇಳು ಮಲೆಗೆ ಬಂದವರಿಗೆ! ಅವರ ಬೆನ್ನ ಹಿಂಬಾಗದಲ್ಲಿ 
ಎಳೇ ನಾಗರ ಮರಿಯಾಗಿ! ಸಾಕಾರವಾಗಿ ಬರುವೇನು। ಸಿವ ಸಿವಾ ಮಾದೇವನ 
ನೆನಪಿಲ್ಲದೆ! ಮನೆ ಬಿಟ್ಟತಾವಿಂದ। ಬೆಟ್ಟಗಂಟ ಬಂದರೆ! ಅವರ ಮನೆ ನಿರ್ಬಯಲು 
ಮಾಡುತೀನಿ। ಅಟ್ಟಿಗಂಟ ಕಳುಹದಿಲ್ಲ] ಕಲ್ಲುಮಲ್ಲಯ್ಕನ ಮದ್ಯ ದಾರಿ ಒಳಗೆ ಮಾಡು 
ಬುಡ್ತೀನಿ ತಾತಯ್ಯ। ನೀವು ಬಂಕಾಪುರಿಗೆ ಓಗಿ ಬರೋದು ಸರಿ! ಎಂದಾನಲ್ಲೋ 
ಬೇಡರಾ ಕನ್ನಯ್ಯ! ಗನ ಸರಣಾ। 


ಆಹಾ... ಕ್ವಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 


ಪರಮಾತ್ಮ ಆಗ ನಮ್ಮಪ್ಪಾಜಿ! ಮಲೆ ಮಾದಪ್ಪನವರು। ಬಂಕಾಪುರಿ ಶ್ರವಣ 
ಮಹಾರಾಜನ ಪಟ್ಟಣಕ್ಕೆ ಓಗಬೇಕಾದರೆ। ಉಡುಪುಗಳನ್ನೆಲ್ಲಾ ಕಳೆದು! ಎಳೆಗಾವಿ 
ಎಳೆದೊದ್ದು! ಸುಳಿಗಾವಿ ಮಂಡೆ ಮ್ಯಾಲೆ ಮುಸುಕ್ಕಿಟ್ಟನಂತೆ! ಏಕ ಮುಕದ ರುದ್ರಾಕ್ಷಿ! 
ಎದೆ ಮ್ಯಾಲೆ ಬಾರಿ ಸಜ್ಜೆ ಲಿಂಗ! ಬಂಗಾರದ ತ್ರಿಸೂಲ! ಕೈಯಲ್ಲಿ ಹಿಡಿದಿದ್ದ! ಕಂಕಳಲ್ಲಿ 
ಮುತ್ತಿನ ಜೋಳಿಗೆ! ಏಳು ಮೊಖದ ಮಾಯದ ಈ ಬೂತಿ ತುಂಬಿದ್ದ! ಮಾಯಕ್ಕಾರ 
ಮಲೆ ಮಾದಫ್ಪನವರು। ಆ ಜೋಳಿಗೆಯನ್ನು ಇಳುಕಿರಲಿಲ್ಲವಂತೆ। ಶ್ರವಣ ಮಹಾರಾಜನ 
ಪಟ್ಟಣಕ್ಕೆ ಹೋಗುವಾಗ! ಆ ಎಳೆಗಾವಿ ಸುಳಗಾವಿಯೆಲ್ಲ ಕಳೆದು ಮಡಗ್ಗುಟ್ಟು! ಮಲೆ 
ಮಾದಪ್ಪನವರು! ಹರಕಲು ಜೋಳಿಗೆ! ಮುರುಕಲು ಬೆತ್ತವನ್ನು ಹಿಡಿದು! ಇಕಾರ 
ರೂಪಿನ ಅವತಾರ ಪುರುಸರಾಗಿ। ಸಿವ ಸಿವಾ ಅವರು। ಬಂಕಾಪುರಿ ಪಟ್ಟಣಕ್ಕೆ 
ಬತ್ತಾವನಲ್ಲಾ! ಹೆಂಡಿರಿಲ್ಲದ ಕೆಂಡಗಣ್ಣು ಮಲೆ ಮಾದೇವಾ!” ಕಂಬದ ಬೋಳಿ 
ಸೀಮ್ಕಾಲೆ! ನಿಂತ್ಕಂಡು ನೋಡುದ್ರು ದಕ್ಷಿಣ ಭಾಗದಲ್ಲಿ] ಯಾವುದೋ ಒಂದು ಅರಮನೆ 
ಸಿಖರ ಕಂಡ್ಬುಡ್ತು! ಅರಮನೆ ಸಿಖರ ಅಂದ್ರೆ! ಬಂಕಾಪುರಿ ಶ್ರವಣೇಶ್ವರನ ಪಟ್ಟಣಟ 
ಓಹೋ ಯಾವ್ಚೋ ಒಂದು ಪಟ್ಲ ಕಾಣ್ತಾ ಇದೆ! ಇದನ್ನ ನೋಡಬೇಕಲ್ಲಾ ಅಂತ್ಹೇಳಿ 
ಮಹಾಗುರುವು! ಮುತ್ತಿನ ಜೋಳಿಗೆ ಧರಿಸ್ಕೊಂಡು! ಕಂಚಿನ ಕಂಸಾಳೆ ಹಿಡ್ಕೊಂಡು! 
ಧರೆ ಗಾತ್ರ ದಂಡು ಕೋಲ ಹಿಡಕೊಂಡು! ಅವರು ಬಂಕಾಪುರಿಗೆ ದಯಮಾಡವರೆ 
ಮಾದೇವಾಃ॥ 


ನೋಡಿ ನಮ್ಮ ಶಿವನಾ॥" 


ಹರ ಹರಾ ಸಿವ ಸಿವಾ ಕಂದ। ಕುಂತೂರು ಮಠದ ಪ್ರಬುಸ್ವಾಮಿ ಕೊಟ್ಟಿರುವ! 
ಹನ್ನೆರಡು ಹೆಜ್ಜೆ ಕರುಬರಗನ ಮ್ಯಾಲೆ ಮೂರ್ತ ಮಾಡಿಕೊಂಡು ಅವರು ಸ್ರವಣನ 
ಪಟ್ಟಣಕ್ಕೆ ಬತ್ತವರೆ ಮಾದೇವಾ। 


364 


ಆಹಾ... ನೋಡಿ ನಮ್ಮ ಸಿವನಾ। 

ಮಲೆಯೋ ಮಾದೇವ ಬರುವ ಚಂದಾವಾ 

ನೋಡಿ ನಮ್ಮ ಸಿವನಾ! 

ಆವಾಗಲೀಗ ನಮ್ಮಪ್ಪಾಜಿ ಇಕ್ಕೇರಿ ದೇವಮ್ಮನ್ನ ಹಾಳು ಮಾಡಿಬಿಟ್ಟು! ಸಿವ 

ಸಿವಾ ಈಸಾನ್ಯ ಮೂಲೆ ಒಳಗೆ! ಬಂಕಾಪುರಿ ಶ್ರವಣ ದೊರೆ ಅಂದ್ರೆ! ಯಾವ ರೀತಿ 
ರಾಜ್ಯಭಾರ ಆಳ್ತಾ ಅವನೆ ಅಂದ್ರೆ" ವಾಸುದೇವ ರಾಜಾ ಒಡೀತಾ ಇದ್ದಾನೆ! ಪಟ್ಟದ 
ರಂಗಸ್ವಾಮಿ ಹೊತ್ತೊತ್ತಿಗೆ ಪಂಚಾಂಗದ ಕಟ್ಟ ಎತ್ತಿಕೊಂಡು! ಹೆಗಲ ಮೇಲೆ 
ಹೊತ್ತುಕೊಂಡು! ಪಂಚಾಂಗವನ್ನು ನೋಡ್ತಾ ಇದ್ದಾನೆ! ಕೋಟೆ ಬಾಗಿಲಿಗೆ ಕಾವಲು 
ಇಟ್ಟಿದ್ದಾರೆ! ಪಟ್ಟದ ಪಾರ್ವತೀದೇವಿ ಅಕ್ಕಿ ಬ್ಯಾಳೆ ಸೋಸ್ತಾ ಇದ್ದಾಳೆ!" 
ಸಿವ ಸಿವಾ ಅವನ ರಾಜ್ಯಬಾರ ಅಂತಕ್ಕಂತದ್ದೂ! ಮುಡುಕುತೊರೆ ಮಲ್ಲಣ್ಣ ಜಗದೀಸ್ಟರ 
ಕೋಟೆ ಬಾಗಿಲಲ್ಲಿ ಪಾರವಂತೆ! ಆದರೆ ಅವನ ಕೋಟೆ ಒಳಗೆ! ಪಟ್ಟದ ರಂಗಸ್ತಾಮಿ। 
ಸ್ತೀಮನ್ನಾರಾಯಣ ಪಂಚಾಂಗ ನೋಡೋದಕ್ಕೆ! ಸಾಸ್ತ್ರ ಹೇಳೋದಕ್ಕೆ ಅವನ್ನ 
ನಿಲ್ಲಿಸಿಕೊಂಡಿದ್ದ! ಆವಾಗಲೀಗ ನಡುಗಾಡು ನಂಜುಂಡೇಶ್ವರ! ಆದರೆ ಇವನು ಎಲೆ 
ಅಡಿಕೆ ಉಗಿಯೋದಕ್ಕೆ! ಪೀಕದಾನಿ ಹಿಡ್ಕೊಂಡು ನಿಂತಿದ್ದಂತೆ! ಜಗನ್ಮಾತೆ ಭೂಲೋಕ 
ಮಾತೆ! ಪಟ್ಟದ ಪಾರ್ವತೀದೇವಿ। ಶ್ರೀಮನ್‌ ಲಕ್ಷ್ಮಿದೇವಿ ಸಾರದಮ್ಮ! ಇವರು 
ಮೂರು ಜನವೂ! ಅವನ ಅರಮನೆಯಲ್ಲಿ ಅಕ್ಕಿ ಬ್ಯಾಳೆ ಮಾಡವುಂತೆ। ಮಾರಿ 
ಮಸಣೀರೆಲ್ಲಾ ಸೇರಿಕೊಂಡು! ಮೂಗ್ಗೆ ಬಾಯಿಗೆ ಕವಡೆ ಕಟ್ಕಂಡು। ಅವನ ಅರಮನೆಗೆ 
ನೀರೊರೊದ್ಯಂತೆ। ಸಿವ ಸಿವಾ ಆದ್ರೆ ದೇವೇಂದ್ರ! ಅವನ ಮನೆ ಬಾಗಿಲಿಗೆ ವಾಸುದೇವನೇ 
ಕಸ ಗುಡಿಸಬೇಕು! ರಾತ್ರೆ ಚಂದ್ರನೇ ಬೆಳಕಂತೆ! ಹಗಲಲ್ಲಿ ಸೂರ್ಯನೇ ಬೆಳಕಂತೆ! 
ಇಷ್ಟು ಜನನೆಲ್ಲಾ ಅವನು ಸೆರೆ ಇಟ್ಕೊಂಡು! ಪರಮಾತ್ಮ ಹೆಚ್ಚಿನ ಆ ಸನಿದೇವನ್ನ 
ಮಾತ್ರ! ಅವನ ಮೆಟ್ಟಲಲ್ಲಿ ಮಂಚದ! ಅಡಿಕ್ಕೆ ಮೆಟ್ಟಲು ಮಾಡ್ಕಂಡಿದ್ದಂತೆ! ಕೆಳಕ್ಕೆ 
ಇಳಿಯೋದಕ್ಕೆ ಮುಕ್ಕಡನಾಗಿ ಮಲಗಿಸ್ಸಿಟ್ಟು ಮೆಟ್ಟಲು ಮಾಡಿಕೊಂಡು! ಮುಕ್ಕಾಲು 
ಮಂಚದ ಮ್ಯಾಲೆ। ಕೊನೆ ಮೂಸಿ ತಿರಿಗಿಸ್ಕಂಡು। ಬಿಟ್ಟಿ ಕಣ್ಣು ಬಿಟ್ಟಾಗೆ! ನೀಡಿದ 
ಕಾಲು ನೀಡಿದಾಗೆ! ಅವನು ದೊರೆತನದಲ್ಲಿ ಒರಗವ್ನಲ್ಲಪ್ಪಾ! ಶ್ರವಣಯ್ಯ! 

ಆಹಾ... ನೋಡಿ ನಮ್ಮ ಶಿವನಾಗಿ 


ಆಹಾ... ನೋಡಿ ನಮ್ಮ ಶಿವನಾ! 
ಮಲೆಯೋ ಮಾದೇವ ಒಲಿವಾ ಚಂದಾವ 
ನೋಡಿ ನಮ್ಮ ಸಿವನಾ। 


365 


ಸಿವಸಿವಾ ಮಾರೀರು ಮಸಣೀರೆಲ್ಲಾ। ದುರ್ಗೇರು ಚೌಡೀರಲ್ಲ! ಕರಡಿ ಕಾಡೆಮ್ಮೆ 
ಜಿಂಕೆ! ಸಿಂಹ ಸಾರ್ದೂಲದಲ್ಲಿ ಹಾಲು ಕರಕೊಂಡು] ಆ ಬಿಂದಿಗೆ ತುಂಬಿಕೊಂಡು 
ಬರುತ್ತಿದ್ದರು! ಕಂಡುಕೊಂಡ ಮಾಯಕಾರ! ಏನಮ್ಮಾ .ತಾಯಿಗಳೇ ನೀವೆಲ್ಲವ್ವಾ 
ಮಜ್ಜನಕ್ಕೂ ಹೋಗೋದು! ಶ್ರವಣಪ್ಪ ಲಕ್ಷದ ತೊಂಬ್ರತಾರು ಕೋಟಿ ಗಣಂಗಳನ್ನೆಲ್ಲಾ 
ಕೈಸೆರೆ ಇಟ್ಕಂಡ! ಏನು ಸ್ವಾಮಿ! ಅವನಿಗೆ ನಾವು ಹಾಲು ಕರಕೊಂಡೊಯ್ತೀನಿ! ಕಾಡು 
ಮೃಗ ಜಾತಿನೆಲ್ಲಾ! ಅವರು ಸತ್ಯಂಬ ನುಡಿಯ ನುಡಿದಾರು। 


: ಅಹಾ... ನೋಡಿ ನಮ್ಮ ಶಿವನಾ! 


ಸಿವ ಸಿವ ಬಿಂದಿಗೆಯೆಲ್ಲಾ ಕಿತ್ಕೊಂಡು! ಹಳ್ಳಕ್ಕೆ ಸುರುದು ಬಿಟ್ಟ ಮಾಯಕಾರ। 
ಓಗಿ ನಿಮ್ಮ ಶ್ರವಣಪ್ಪನಿಗೆ ಹೇಳಿ ನೀವು ಅಂದ! ಮಾರಿರೆಲ್ಲಾ ಅಲ್ಲಿಗೆ ಸೆರಗ ತೆಗೆದು 
ಮಂಡೆ ಮ್ಯಾಲೆ ಇಟ್ಕೊಂಡು! ಆಗ ಮಾರಿರೆಲ್ಲಾ ಕಣ್ಣೀರನ್ನು ತುಂಬಿಕೊಂಡು! ಅವರು 
ಶ್ರವಣಯ್ಯನ ದಂಡಕೆ ಒಯ್ತಾ ಅವರೇ ಮಾದೇವಾ। 


ಆಹಾ... ನೋಡಿ ನಮ್ಮ ಶಿವನಾ। 


ಹಾಲೆಲ್ಲಾ ಕಿತ್ತು ಸುರಿದು! ಮಾಯಕಾರ ಹಾಲಳ್ಳ ಅಂತೇಳಿ ಹಳ್ಳಕ್ಕೆ ನಾಮಕರಣ 
ಮಾಡಿಬಿಟ್ಟು! ಮೂರ್ತ ಮಾಡಿ ಕೂತವರೇ ಮಾದೇವಾ। ಕಾವಿ ಗದ್ದುಗೆ ಹಾಸಿಕೊಂಡು! 
ಆಗ ಮಾರಿರೆಲ್ಲಾ ಬಂದು ಶ್ರವಣಪ್ಪನಿಗೆ ನಮಸ್ಕಾರ ಮಾಡಿದ್ರು! ಏನಮ್ಮಾ ಮಾರಿಯರೇ। 
ಜಂಗಮಯ್ಯಾ ಆ ಹಳ್ಳದಲ್ಲಿ ಇದ್ದುಕೊಂಡು! ಹಾಲೆಲ್ಲಾ ಹಳ್ಳಕ್ಕೆ ಸುರಿದುಬಿಟ್ಟ ಅಂತೇಳಿ! 
ಅವರು ಶ್ರವಣಯ್ಯನಿಗೇಳ್ತವರೇ ಮಾದೇವಾ। 
ಆಹಾ... ನೋಡಿ ನಮ್ಮ ಶಿವನಾ!" ' 
ಆಹಾ ಕ್ವಾರಣ್ಯಗಳ ನೀಡಮ್ಮಾ ಕೋಡುಗಲ್ಲಯ್ಯನಿಗೆ। 


ಸಿವ ಸಿವಾ ಆಗ ನಮ್ಮಪ್ಪಾಜಿ ಮಲೆ ಮಾದಪ್ಪನವರು! ಬೂದಿ ಮುಚ್ಚಿದ ಕೆಂಡ! 
ಭೂಲೋಕದಲ್ಲಿ ಉದ್ಭವಿಸಿ ಬಂದಂತ! ಕೆಂಡಗಣ್ಣು ಮಲೆ ಮಾದಪ್ಪನವರು! ಅವರು 
ಅವತಾರ ಪುರುಸ। ಅವರು ಕೃತಯುಗದ ಪುರುಸನಂತೆ।! ಮಾನವನಾದಂತ ಶ್ರವಣ 
ಮಹಾರಾಜ। ಹಲ್ಲು ಕಡಿದು ತನ್ನ ಮಠದಲ್ಲಿ] ಅಳಿಕೆ ಆಳುತ್ತಿದ್ದನಲ್ಲಾ। ಆತನ ಪಟ್ಟಣದ 
ಬಾಕಿಲಿಗೆ ಬಂದ! ಪಟ್ಟಣದ ಬಾಕಿಲಲ್ಲಿ ದ್ವಾರಪಾಲಕರೆಂದರೆ। ಇಬ್ಬರು 
ಕಾವಲಗಾರರಿದ್ದರಂತೆ। ದ್ವಾರಪಾಲಕರು ಶಿವ ಶಿವಾ! ಬಂದಂತ ಕೆಂಡಗಣ್ಣು ಮಲೆ 
ಮಾದೇಸ್ವರ ನನ್ನ ತಡೆಗಟ್ಟಿ ನಿಂತರು! ಏಕಪ್ಪಾ ಅಂತೇಳಿ ಮಾದೇವ ನನ್ನ ಕೇಳಿದರು! 
ಆ ದ್ವಾರಪಾಲಕರು ಸಿವ ಸಿವಾ। ಮಹಾರಾಜ ಇರತಕ್ಕಂತ। ಸನ್ನಿದಾನಕ್ಕೆ ಯಾರನ್ನೂ! 
ಹೊರಗಡೆ ಬಂದಿರತಕ್ಕಂತ ಗಣಂಗಳನ್ನು! ಒಳಗಡೆ ಬಿಡೋದಿಲ್ಲ ಅಂತೇಳಿ! ನಮ್ಮ 


366 


ಮಹಾರಾಜರ ಆಜ್ಞೆ ಆಗಿದೆ! ಅದಕ್ಕೋಸ್ಕರ ನಾವು ಒಳಗಡೆ! ಬಿಡೋದಿಲ್ಲ ಅಂತೇಳಿ 
ದ್ವಾರಪಾಲಕರು ಬಾಕಿಲ ಹತ್ತಿರ ತಡೆಗಟ್ಟಿದರಂತೆ ಮಾದೇವನ್ನ! ಆಗ ಮಲೆ 
ಮಾದಪ್ಪನವರು। ದ್ಹಾರಪಾಲಕರಿಗೆ ಬೋದನೆ ಹೇಳ್ತಾ ಇದ್ದಾರೆ! ಸಿವ ಸಿವಾ ನೀವು 
ಇಬ್ಬರು ನನ್ನನ್ನು ತಡೆಗಟ್ಟಿ ಇಲ್ಲೇ ಇರಿಸಿ ಕೊಳ್ಳಿ! ಇಬ್ಬರು ಪೋಗಿ ಸಿವ ಸಿವಾ 
ಕೃತಯಾಗದ ಪುರುಸನಂತೆ! ಕೂಡಲ ಸಂಗಮ ದೇವಾ ಉತ್ತರಾಜಮ್ಮನ ಪುತ್ರ! 
ಮಾತಿಗೆ ಮರಿದೇವರು ನೀತಿಗೆ ನಿಂಗಪ್ಪ! ದುಡುಕಿಗೆ ದುಂಡುಳ್ಳ ಮಾದೇಸ್ಪರ। 
ಮಾನವತೆಯ ದರ್ಶನಕ್ಕೆ ಬಂದವನಂತೆ! ಜೋ ದೂರದಿಂದ ಅಂತೇಳಿ! ಆ 
ದ್ವಾರಪಾಲಕರ ಕೈಲಿ ಹೇಳಿ ಕಳಿಸಿದ ಮಾದೇವ! ಆಗ ದ್ವಾರಪಾಲಕರಲ್ಲೊಬ್ಬ ತಡೆಗಟ್ಟಿ 
ನಿಂತನಂತೆ ಮಾದೇವನ್ನ! ಒಬ್ಬ ಓಗಿ ರಾಜನ ಸನ್ನಿದಾನದಲ್ಲಿ ನಿಂತು! ಮಹಾಪ್ರಭು, 
ಮಹಾಸ್ವಾಮಿಗಳೇ ಅಂದನು! ಏನಯ್ಯಾ ದ್ವಾರಪಾಲಕ ವರ್ತಮಾನ ಅಂತೇಳಿ! ಶ್ರವಣ 
ಮಹಾರಾಜ ಅವನ ಕಿಡಗಣ್ಣ ತೆರೆದು ನೋಡಿದರಂತೆ! ಮದದಲ್ಲಿಮಾತನಾಡಿದನಂತೆ! 
ಮಹಾಪ್ರಭು ಉತ್ತರ ದೇಶಪದವರಂತೆ! ಉತ್ತರಾಜಮ್ಮನ ಪುತ್ರ! ಮಾತಿಗೆ 
ಮರಿದೇವರಂತೆ! ನೀತಿಗೆ ನಿಂಗಪ್ಪನಂತೆ। ದುಡಿಕಿಗೆ ದುಂಡುಳ್ಳ ಮಾದೇವನಂತೆ! 
ಮಾದೇವ ನೀವು ಮಾನವರಂತೆ! ಮಾನವರ ದರ್ಸನಕ್ಕೋಸ್ಕರ। ಬಾರಿ ದೂರದಿಂದ 
ನಡೆದು ಬಂದಿವ್ನಿ! ಅಂತ ಹೇಳಿದನು! ನಾವು ಒಳಗಡೆ ಬಿಡಲಿಲ್ಲ ಮಹಾಪ್ರಬು 
ದರ್ಶನಕ್ಕೆ ಬಂದಿದ್ದಾರೆ ಅಂತೇಳಿ! ಹೇಳಿ ಕಳಿಸವ್ನೆ! ನೀವು ದಯಮಾಡಿ ಬರಬೇಕಂತೇಳಿ! 
ಆ ದ್ವಾರಪಾಲಕನು ಶ್ರವಣ ಮಹಾರಾಜನಿಗೆ ತಿಳಿಸಿದನು! ಆಗ ಹಲ್ಲು ಕಡಿದು! ತನ್ನ 
ಮದದಿಂದ ಸಿಂಹಾಸನವನ್ನು ತ್ಕಾಜನೆ ಮಾಡಿ! ಮೇಲಕ್ಕೆದ್ದನಂತೆ! ತನ್ನ ದೇಹದಲ್ಲೇ 
ತಾನೇ ಯೋಚನೆ ಮಾಡಿದನಂತೇ ಶ್ರವಣ! ಹರಿಬಕ್ತ ನಾನು! ಕೃತ ತ್ರೇತಾ ದ್ವಾಪರಾ 
ಯುಗ ನಾಶವಾಗುವ ತನಕ! ವಿಷ್ಣು ಕೃತಾಯುಗದಲ್ಲಿ ತ್ರೇತಾಯುಗದಲ್ಲಿ ರಾಮ! 
ದ್ವಾಪರಾ ಯುಗದಲ್ಲಿ ಕೃಷ್ಣ! ಕೃಷ್ಣ ಸತ್ತು ಹರಿಯಾಗಿ ಹುಟ್ಟಿದ್ದಾನೆ! ಹರಿ ವರವನ್ನು 
ಕೊಟ್ಟವನೆ ಮಾರು ಲೋಕಕ್ಕೂ! ನನ್ನ ಸರಿಸಮಾನಯಾರಿದ್ದಾರೆ। ಅಂತೇಳಿ ಹಲ್ಲು 
ಕಡಿದು! ಸಿವ ಸಿವಾ ತನ್ನ ಅರಮನೆಯ ಮುಂಭಾಗದಲ್ಲಿ ಬಂದು ನಿಂತ। ಆ ಅರಮನೆ 
ಮುಂಬಾಗಿಲಲ್ಲಿ! ಕೆಂಡಗಣ್ಣು ಮಲೆ ಮಾದಪ್ಪನವರು। ಹರಕಲು ಜೋಳಿಗೆ ಮುರುಕಲು 
ಬೆತ್ತ ಹಿಡಿದು! ವಿಕಾರ ರೂಪು ಅವತಾರವೆತ್ತಿ ನಿಂತಿದ್ದಾನಂತೆ! ನೀನು ಯಾವ ನಾಡಿನ 
ಜಂಗಮ ಅಂತೇಳಿ! ಕೇಳವನಲ್ಲೋ ಬಂಕಾಪುರ ಶ್ರವಣಾ! 


ಆಹಾ... ಕ್ಹಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 
ಕೇಳಿ ಮಹಾಪ್ರಭು ನಾನು ಹುಟ್ಟಿದ್ದು ಉತ್ತರ ದೇಸ। ಬಂದದ್ದು ಬಾಳೆಲೆ 
ಸೀಮೆ ಕುಂತುದ್ದು ಕುಂತೂರು ಮಠ। ಪಂಚೇಳು ದೀಕ್ಷವನ್ನು ಪಡೆದು। ಕಾಣಬಾರದ 


367 


ಕಾನಿ, ಕಾಡುಗೌಳಿ ಮೆಳೆ ಸೀಗೆ ಸಿರಿಗಂದ ಬಾಡ ಬಾಕಲಗುತ್ತಿ! ವಿಷಂಪಾರಿಗುತ್ತಿ! 

ಅರಿವಿಲ್ಲದ ಮಲೆ ಒಳಗೆ! ಏಳು ಬಾಯಿ ಹೊತ್ನುತ್ತ! ಅಲ್ಲಿ ವಾಸ ಮಾಡತಕ್ಕಂಥವನು! 

ನನ್ನ ಹೆಸರು ಮಾದೇವ ಅಂದನಂತೆ! ಮಾದೇವ ಮಾದೇವ ಅಂತ ಏಳು ಸಾರಿ 

ಕೂಗಿದ ಮ್ಯಾಲೆ ಮಾದಪ್ಪ! ಪಂಚೇಳು ಸಾರಿ ಹೇಳುವಾಗ ಅವನ ಹೆಸರುಗಳನ್ನ! ಆ 

ಮಾನವನಾದಂತ ಶ್ರವಣ ಮಹಾರಾಜನ ಕರಣಗಳಿಗೆ। ಮಾದಿಗ ಅಂತೇಳಿ ಕಂಡು 

ಬಂದುಬಿಡತಂತೆ। ನೀನು ಮಾದಿಗನೆ ಅಂತೇಳಿ ನಿಂತಾವನಲ್ಲಾ। ಬಂಕಾಪರಿ ಶ್ರವಣಾನು। 
ಆಹಾ... ಕ್ವಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 

ಏನಪ್ಪಾ ನೀನು ಮಾದಿಗನೇ?! ನೀನು ಮಾದಿಗನಾದ ಮೇಲೆ! ನನ್ನ ಪಾದಕ್ಕೆ 
ಪಾದರಕ್ಷೆ ಮಾಡಿಕೊಂಡು ಬರ ಬಲ್ಲೆಯೊ।! ಅಂತೇಳಿ ಆ ಬಂಕಾಪುರಿ ಶ್ರವಣ 
ಮಹಾರಾಜ! ಹಲ್ಲು ಕಡಿದು ತನ್ನ ಮದದಿಂದ! ತನ್ನ ಪಾದವನ್ನು ತೆಗೆದು! ಮಲೆ 
ಮಾದೇಸ್ವರನ ಸನ್ನಿದಾನದಲ್ಲಿ ಇಟ್ಟಂತೆ! ಹರಹರಾ ನಮ್ಮಪ್ಪಾಜಿ। ಕೆಂಡಗಣ್ಣ ಮಲೆ 
ಮಾದಪ್ಪನವರು। ಮಾದಾರ ಚಮ್ಮಾಳಗೆ ಮಾಡ್ಕೊಂಬತ್ತೀಯಾ।! ಆಗ್ಲಪ್ಪ ಕಂಡಿತ್ವಾಗೂ 
ಮಾಡ್ಕೊಂಡ್ಬಶ್ರೀನಿ। ಆಂಗಾರೆ ನನ್ನ ಕಾಲು ಮುಟ್ಟಿ ಅಳತೆ ತಕ್ಕೋ ಅಂತ ಹೇಳಿದ್ದಾರೆ! 
ಶ್ರವಣಯ್ಯನ ಮಾತು ಕೇಳ್ದುಟ್ಟು ಮಾದೇವ। ಅವರು ಬಾಳ ಚಿಂತಿ ಮಾಡವ್ರೆ 

ನೋಡಿ ನಮ್ಮ ಶಿವನಾ! 

"ಆಹಾ ಎಂತ ದುರಾಂಕಾರದ ಮಾತಾಡಿದ್ದಾನೆ!' ನನ್ನ ಕಾಲು ಮುಟ್ಟಿ ಅಳತೆ 
ತಕ್ಕೋ ಅಂತ ಹೇಳ್ಪವನಲ್ಲಾ ನಾನು ಇವನ ಕಾಲು ಮುಟ್ಟಿ ಅಳತೆ ತಕ್ಕೊಂಬುಟ್ರೆ! 
ಅಗ್ಗುದೇವ್ವಿ ಅರುಗಾಯ್ತಳೆ। ಗಂಗಮ್ಮ ಮರೆಯಾಗ್ದುಡ್ದಾಳೆ! ಮೂಲ್ಲೋಕಕ್ಕೆ ಮಳೆ 
ತಪ್ಪೋಯ್ತದೆ! ಕೀಳು ಲೋಕದಲ್ಲಿ ಬೆಳೆ ತಪ್ಪೋಯ್ತದೆ! ಶಿವಾ ಅನ್ನೋರ್ಗೆ ಶಿವನ 
ಗ್ಯಾನ ತಪ್ಪೊಯ್ತದೆ! ಹರಾ ಅನ್ನೋರ್ಗೆ ಹರನ ಗ್ಯಾನ ತಪ್ಪೋಯ್ತದೆ। ಏನ್ನಶಿ ಮಾಡಲಿ 
ಅಂತೇಳಿ ನಮ್ಮಪ್ಪಾಜಿ ಮಾದೇವ! ಅವ್ರ ಯೋಚನೆ ಮಾಡ್ತಾ ನಿಂತವರೆ ಮಾದೇವ! 

ನೋಡಿ ನಮ್ಮ ಶಿವನಾ। 


ನಮ್ಮ ಸ್ವಾಮಿಯವರು ನಿಂತುಕೊಂಡು ಏನೇಳ್ತಾರೆ! ಏನಯ್ಯಾ ಬಂಕಾಪುರಿ 
ಶ್ರವಣ ದೊರೆಯೇ! ನಿನ್ನ ಕಾಲ್ಮುಟ್ಟಿ ಅಲ್ಲೆ ತಕ್ಕೋ ಅಂತ ಹೇಳತಿ। ಚಮ್ಮಾಳಗೆ 
ಮಾಡುವಾಗ ಹೆಚ್ಚು ಕಡಿಮೆ ಬಂದ್ಬುಡ್ತದೆ। ಸಿರುಗಂಧದ ಮರವ ಹತ್ತಿ ಹೊಡೀಸಿ! 
ನಿನ್ನ ಕಾಲು ಮಡಗಿ ಅಳ್ವೆ ತೆಗುದ್ಯೊಟ್ಟೆ, ಆ ಅಳ್ಲೆ ಸರಿಯಾಗಿ ಚಮ್ಮಾಳಗೆ ಮಾಡ್ಕೊಡ್ತೀನಿ 
ಅಂತವ್ನೆ ಜಗದೊಡೆಯಾ' 


ನೋಡಿ ನಮ್ಮ ಶಿವನಾ! 


368 


ತನ್ನ ದೇಹದಲ್ಲಿ ತಾನೇ ಯೋಚನೆ ಮಾಡಿದರಂತೆ! ಇದೇನಪ್ಪಾ ಶಿವ ಶಿವಾ। 
ಕಲೀ ಒಳಗೆ ಉಟ್ಟಿರತಕ್ಕಂತಹ। ನರುಳ ಇವನ ಪಾದವನ್ನು ನಾನು ಮುಟ್ಟಿ! ಇವನ 
ಪಾದಕ್ಕೆ ಪಾದ್ರಾಕ್ಷಿ ಮಾಡಿಕೊಂಡು ಬಂದು ಕೊಡಬೇಕಂಶೆ! ಹಾಗೆ ಆಗಲಿ ಅಂತೇಳಿ! 
ಆ ಮಲೆ ಮಾದಪ್ಪನವರು ನಿಂತಿದ್ದ ಜಾಗದಲ್ಲೇ! ತನ್ನ ಬೆಳ್ಳು ತಾನೇ ಅಳತೆ ಮಾಡಿಟ್ಟ! 
ಕೇಳಿದೆ ಮಹಾಪ್ರಭು ಅಂದನಂತೆ! ಪಾದವೇ ಮುಟ್ಟಲಿಲ್ಲ! ಎಷ್ಟಿದೆ ಅಂತೇಳಿ। ಹಲ್ಲು 
ಕಡಿದು ತನ್ನ ಮದದಲ್ಲಿ ಮಾತನಾಡಿಸಿದನಂತೆ! ಶ್ರವಣ ಮಹಾರಾಜ ನಿಮ್ಮ ಪಾದದಳತೆ 
ಕಟ್ಟಗಲ ಒಂದಡಿ ಇದೆ! ಪಾದ ಉದ್ದ ಸಿವಸಿವಾ! ಎರಡೂವರೆ ಅಡಿ ಉದ್ದ ಇದೆ 
ಅಂತೇಳಿ! ಅಯ್ಯೋ ಕಡ್ಡೀನಿ ಮಲೆ ಮಾದೇಸ್ವರರು ಶ್ರವಣ ಮಹಾರಾಜನ ಕೈಗೆ 
ಕೊಟ್ಟಿದ್ದಾರೆ ಆ ಶ್ರವಣ ಮಹಾರಾಜ ತನ್ನ ಕಾಲಿಗೆ! ತಾನೇ ಅಳತೆ ಇಟ್ಟನಂಶೆ। 
ಪರಮಾತ್ಮ ತನ್ನ ಕಾಲಿಗೆ ತಾನೇ ಅಳತೆ ಇಡುವಂತ ಕಾಲದಲ್ಲಿ! 
ಆಹಾ ನೋಡಿ ನಮ್ಮ ಶಿವನಾ! 
ಚಿನ್ನದ ಕಡ್ಡಿ ಮೊದಲು! ಮಾದಾರಿ ಚನ್ನಯ್ಯ ಬಂದ ಗಳಗೆ ಒಳಗೆ! ಏನು 
ಕಾರಣ ಕಾಣನಲ್ಲಾ ಅಂತೇಳ್ಳುಟ್ಟು। ಲೋ ತಿರುಪತಿ ವೆಂಕಟರಮಣ। ಬ್ಯಾಗನ ಬಾರ 
ಸಾಸ್ತ್ರವ ಕೇಳ್ಬೇಕು ಕದ್ಕೊಂಡು ಬಾರೋ ಅಂತೇಳ್ದುಟ್ಟು) ಅವನ ಒಡಾನೆ ಇನ್ನು ಕಳಸವನೇ॥ 
ಆಹಾ ನೋಡಿ ನಮ್ಮ ಸಿವನಾ॥ 
ಕೋಳಿಕೂಗೋ ಮಾದೇವನಾ॥ 
ಇಂದು ಕೂಗೋ ಮುದ್ದು ಮಾದೇವನಾ। 
ಕೂಗೋ ಕೂಗೋ ಮಾದೇವನಾ! 
ಇಂದು ಕೂಗೋ ದುಂಡು ಮಾದೇವನಾ। 
ಎಲ್ಲಾರ ದೃಡವ ನೋಡವನೆ! 
ಇಂದು ಕೂಗೋ ದುಂಡು ಮಾದೇವನಾ। 
ಕೂಗೋ ಕೂಗೋ ಮಾದೇವನಾ 
ಇಂದು ಕೂಗು ದುಂಡು ಮಾದೇವನಾ॥ 
ಆಗಲೀಗ ನಮ್ಮಪ್ಪ ಮಾಯಕಾರ ಮಾದೇವ। ಊರಾಚೆ ಬರುವಂತ ಕಾಲದಲ್ಲಿ 
ಚಿನ್ನದ ಕಡ್ಡಿ ಮುರಿದು! ಮೂರು ತುಂಡಾಗೋಯ್ತಲ್ಲಾ ಗುರುವೆ! ನೀನು ನಂಜನಗೂಡ 
ನಂಜಯ್ಯನ್ನ। ಬ್ಯಾಗನೆ ಕರಕೊಂಡು ಬಾರೋ ಅಂತಾನಲ್ಲೋ! ಬಂಕಾಪುರಿ ಶ್ರವಣಯ್ಯ! 
ನಂಜಣ್ಣ ದೊರೆಗಳ ಅಪ್ಪಣೆ ಆಯ್ತು ಬ್ಯಾಗನೆ ಸಾಸ್ತ್ರ ಹೇಳ್ಬೇಕಂತೆ। ಬ್ಯಾಗ ಬರಬೇಕು 
ಅಂತ ಹೇಳ್ದವ್ರಲ್ಲ ಗುರುವೇ! ಅಯ್ಯೋ ದೊರೆಗಳ ಅಪ್ಪಣೆ ಆಯ್ತಲ್ಲಪ್ಪಾ ಅಂತೇಳೀ 
ಬಟ್ಟೆ ಸುತ್ತು ಕೊಂಡು ಬರಾಬರನೆ ಬತ್ತಾನಲ್ಲೋ ಗುರುವೇ! 


369 


ಆಹಾ... ನೋಡಿ ನಮ್ಮ ಶಿವನಾ। 


ಆಗಲೀಗ ಏನು ಮಾಡಬೇಕು ಅಂತೇಳಿ ನಮ್ಮಪ್ಪ ಮಾಯಕ್ಕಾರ ಮಾದೇವ! 
ಅಂದು ಮಾಯವಾಗೋಯ್ತಾನಲ್ಲೋ। ದೀರ ಮಾದಯ್ಯ! 


ಆಹಾ... ನೋಡಿ ನಮ್ಮ ಶಿವನಾ। 


ಯೇಳ್ತೀನಿ ಕೇಳಪ್ಪ ನಂಜಣ್ಣ! ಚಿನ್ನದ ಕಡ್ಡಿ ಒಳಗೆ ಹೂವು ಕಿತ್ತು ಏನೂ ದೋಸ 
ಇಲ್ಲ ಆಂತ ಹೇಳ್ಬುಡಪ್ಪಾ! ಚಂದ್ರಪಾದ ತಳ ತಳನೆ ಬಿದ್ದೋಯ್ತು! ಅಂದ್ರೆ ನೀವು 
ಗಾಬರಿಯಿಂದ ಏರಿ ಬಿದ್ದೋಯ್ತು. ಅಂತ ಹೇಳಪ್ಪ। ಮಂಗಳವಾರದ ಹೊತ್ತಿಗೆ ನಿಮ್ಮ 
ಹುಟ್ಟರೆ ಕಲ್ಲಿನ ಮ್ಯಾಲೆ। ಮುತ್ತಿನ ಕಂಬ ಮೂರ್ತ ಮಾಡಬೇಕು ಅಂತೇಳ್ಬುಟ್ಟು। ಈ 
ಮೂರು ಸುಳ್ಳು ಮಾತೇಳಬೇಕು ಕಣೋ ನಂಜಣ್ಣೋ! 


ಆಹಾ... ನೋಡಿ ನಮ್ಮ ಶಿವನಾ। 


ಏನು ಮಾಡ್ತಿದ್ದೆ ನಂಜನಗೂಡು ನಂಜಯ್ಯ! ಇಷ್ಟೊತ್ತಗಂಟ ಅಂತ ಕೇಳ್ತಾನೆ। 
ಅಯ್ಯಾ ಬುದ್ದಿ ಸ್ನಾನ ಮಾಡ್ತಾ ಇದ್ದೆ! ಅಂತಾನಲ್ಲ! ಆಗಲೀಗ ಕವಡೆ ಮಣಿ ತಕ್ಕಂಡು! 
ಗೌಳಿ ಪಂಚಾಂಗ ತಕ್ಕಂಡು ಗುರುವೇ ಆದ್ರೆ ಯೇಳ್ತೀನಿ ಕೇಳಿ ದೊರೆಗಳೇ। ಚಿನ್ನದ 
ಕಡ್ಡಿ ಒಳಗೇ। ಹೂವ ಕಿತ್ತು ಏನೂ ದೋಸವಿಲ್ಲ! ನೀವು ಗಾಬ್ರಿಯಿಂದ ಎದ್ದಿರಿ! 
ಚಂದ್ರಪಾದ ತಳತಳಕನಾಗಿ ಬಿದ್ದೋಯ್ತು! ಅದರಲ್ಲೂ ಏನೂ ದೋಸವಿಲ್ಲ| 
ಮಂಗಳವಾರದ ಮಧ್ಯಾಹ್ನದ ಹೊತ್ತಿಗೆ ಹುಟ್ಟರೆ ಕಲ್ಲಮ್ಮಾಲೆ! ಮುತ್ತಿನ ಕಂಬ ಮೂರ್ತ 
ಅಂತೇಳಿ ಅಯ್ಯ ಮೂರು ಮಾತು! ಸುಳ್ಳು ಮಾತು ಹೇಳಿದ್ದಲ್ಲೋ! ನಸು 
ಮೊಗದೊಡಯನೇ।* 


ಆಹಾ... ನೋಡಿ ನಮ್ಮ ಶಿವನಾ। 


ಯಾವುದೋ ಬುಡು ಬುಡಕೆಯವನು ಬಂದು! ಬಂಕಾಪುರಿ ಶ್ರವಣ। ಮರಣ 
ಮರಣ ಅಂತ। ಸಾರ್ರವನಲ್ಲೋ। ಗುರುವೆ ಅಯ್ಯ ಶ್ರವಣ ದೊರೆಗೆ! ಬಂದು 
ಹೇಳ್ತಾನಲ್ಲೋ ದೊರೆಗಳಾಗಿ 


ಆಹಾ... ನೋಡಿ ನಮ್ಮ ಶಿವನಾ। 


ಆಗಲೀಗ ಅವನು। ಯಾರು ಹಿಡ್ಕಂಡು ಬನ್ರಲಾ। ಎಳ್ಳಂಡು ಬನ್ರಲಾ ಅಂತೇಳಿ 
ಊರ ಜನವೆಲ್ಲಾ ಮಾರಿ ಮಸಣೀರ್ದೆಲ್ಲಾ ಒದ್ದಕೊಂಡೊಯ್ತಾರೆ ಗುರುವೇ। 
ಬುಡುಬುಡುಕೆ ಹೇಳ್ತಾನೆ ಅವನು! ಮಾಯವಾಗಿ ಒಯ್ತಾನಲ್ಲೋ ಮಾದಯ್ಯೋ॥ 


ಆಹಾ... ನೋಡಿ ನಮ್ಮ ಶಿವನಾ£" 


370 


ನೂಲು ಹೆಚ್ಚು ಕಮ್ಮಿ ಬರಲಿಲ್ಲ ಬಾರಿ ಪ್ರಮಾಣ ಬುದ್ದಿ ಸಾಲಿ! ಇದಕ್ಕೆ ಏನೇನು 
ಸಲಕರಣೆ ಬೇಕು! ಇದಕ್ಕೆ ಒಪ್ಪಂದ ಏನು ಮಾಡಿದ್ದೀಯ! ಅಂತೇಳಿ ಬಂಕಾಪುರ 
ಶ್ರವಣ ಮಹಾರಾಜ! ಪಾದರಕ್ಷೆ ತಂದುಕೊಡತೀಯಾ ಅಂತೇಳಿ। ಬಂಕಾಪುರಿ ಶ್ರವಣ 
ಮಹಾರಾಜ! ಕೆಂಡಗಣ್ಣು ಮಲೆ ಮಾದೇಸ್ವರನನ್ನು ಕೇಳಿದರಂತೆ! ಆಗ ಮಲೆ ಮಾದೇಶ್ವರ! 
ಪಾದ್ರಾಕ್ಷಿಣೆ ಒಪ್ಪಿಕೊಳ್ಳುವಾಗ! ಮಹಾಪ್ರಭು ನನಗೆ ಇಪ್ಪತ್ತೊಂದು ದಿವಸ ಕೊಡಬೇಕು! 
ಮಟ ಮಂಗಳವಾರದ ದಿವಸ ಹುಟ್ಟಿದೆ ಮಧ್ಯಾಹ್ನದಲ್ಲಿ] ಹನ್ನೆರಡು ಗಂಟೆ ಒಳಗೆ 
ಊರುಬಿಟ್ಟು! ಊರಿಂದಾಚೆಗೆ ಉಟ್ಟರೆ ಕಲ್ಲಿನ ಮ್ಯಾಲಕ್ಕೆ! ನೀವು ಮಣ ಮೂಗಂಡುಗ 
ಅರಗು ಕೂಡಿಟ್ಟುಕೊಂಡು ತರಬೇಕು! ನಾನು ಇಪ್ಪತ್ತೊಂದು ದಿವಸದಲ್ಲಿ! ನಿಮ್ಮ 
ಪಾದಕ್ಕೆ ಪಾದ್ರಾಕ್ಷಿ ತಾನೇ। ನಾನು ವೊಲಕೊಂಡು ಬಂದು ಕೊಡುತೀನಿ। ಅಂದಾರಲ್ಲೋ 
ಮೂಡಲ ಮಲೆಯ ಮಾದೇವಾ 


ಆಹಾ... ಕ್ಲಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 


ಹರ ಹರಾ ಆಗ ಶ್ರವಣ ಮಹಾರಾಜನಿಗೆ ಮಾದಪ್ಪನವರು ಹೇಳುವಾಗ! ಆ 
ಶ್ರವಣ ಮಹಾರಾಜ ವೀಳ್ಯ ಕೊಟ್ಟನಂತೆ! ಮಾದೇಸ್ವರರು ಎರಡು ಹಸ್ತವನ್ನು 
ಆನಂದವಾಗಿ ಒಡ್ಡಿ ಆತನ ಹತ್ತಿರ ಮಲೆ ಮಾದಪ್ಪನವರು! ವೀಳ್ಯವನ್ನು ಪಡೆದು 
ಪಾದ್ರಾಕ್ಷಿ ಒಪ್ಪಂದವನ್ನು ಒಪ್ಪಿಕೊಂಡು! ಇವತ್ತಿಗೆ ಇಪ್ಪತ್ತೆಂಟು ದಿವಸಕ್ಕೆ! ನೀವು ಮಣ 
ಮೂಗಂಡುಗ ಆರಗು ಕೂಡಿಟ್ಟುಕೊಂಡು ಬರಬೇಕು 


ಅರಗಿನ ಜವಾಬ್ದಾರಿ ನಮ್ಮದು! ಪಾದ್ರಾಕ್ಷಿ ತರತಕ್ಕಂತದು ನನ್ನ ಬಾರ! 
ಮಂಗಳವಾರ ದಿವಸ ಹನ್ನೆರಡು ಗಂಟೆ ಒಳಗೆ! ಊರಿಂದಾಚಿ ಹುಟ್ಟರೆ ಕಲ್ಲಿನ ಮ್ಯಾಲೆ 
ಮೂಗಂಡುಗ ಅರು ಗುಯ್ದು! ಆರಗಿನ ಮ್ಯಾಲೆ ನಾನು ತರತಕ್ಕಂತ ಪಾದ್ದಾಕ್ಷಿ ಮಡಗಿ] 
ನೀವು ಪಾದ್ರಾಕ್ಷಿ ಧರಿಸೀ ಪಟ್ಟಣದಲ್ಲಿ ಆಳಿಕೆ ಆಳಿದರೆ! ನನಗೆ ಅಷ್ಟೇ ಆನಂದ ಸಾಕೆಂದು 
ಹೇಳಿ ಕಡೆದು ಬತ್ತವನಲ್ಲೋ ಕೆಂಡಗಣ್ಣು ಮಾದೇವಾ! 


ನೋಡಿ ನಮ್ಮ ಶಿವನಾ। 
ಅಯ್ಕೋ ಪರಮಾತ್ಮ ನಮ್ಮಸೆರೆ ಬುಡುಸ್ನೆ ಹೋಯ್ತಾ ಇದ್ದೀಯಲ್ಲಪ್ಪ! ಈ 
ಕಷ್ಟ ಇನ್ನೂ ಎಷ್ಟು ದಿವಸ ಅನುಬೋಗಿಸ್ಟೇಕು ಆಂತೇಳಿ! ಕಣ್ಣಲ್ಲಿ ಕಣ್ಣೀರು ಕೆಡುಗ್ತಾ 
ಇದ್ದಾರೆ! ಅಯ್ಯೋ ತನ್ನ ಕಂದಗಳ್ಳಾ! ನೀವು ಮಾತ್ರ ಹೆದರಬ್ಯಾಡಿ। ಇನ್ನು ವಾರ 
ವಾರ ತುಂಬೋದ್ರಲ್ಲಿ! ನಿಮ್ಮನ್ನ ನಾನು ಬಂದು ಸೆರೆ ಬಿಡಿಸ್ವೀನಿ ಅಂತ ಮಾದೇವರು 
ಹೇಳಿದ್ರು! ನಾರಾಯ್ಲ ದಂಡ್ಯಕ್ಕೆ ಬಂದು ಮಾದೇವ! ಅಯ್ಯಾ ರಂಗಸ್ವಾಮಿ ಈ ಶ್ರವಣ 


371 


ದೊರೆಯ! ಎಕ್ಕದಗೆಡ್ಡೆ ಎಲಿಚಿ ಗೆಡ್ಡೆ ಕಿತ್ತಂಗೆ ಮಾಡ್ತೀನಿ। ನೀವೊಬ್ರೂ ಹೆದರಬ್ಯಾಡಿ। 
ಈ ಪಟ್ಟಣದಲ್ಲಿ ನಾನು ಬರೋನ ಗಂಟ ಧೈರ್ಯವಾಗಿರಿ ಅಂತನಲ್ಲ ಮಾದೇವ। 
ನೋಡಿ ನಮ್ಮ ಶಿವಸಾಳ 
ಆಹಾ ಕ್ಷಾರಣ್ಯ ನೀಡಮ್ಮಾ ಕೋಡುಗಲ್ಲಯ್ಯನಿಗೆ! 


ಮಲೆ ಮಾದೇವ ತನ್ನ ದೇಹದಲ್ಲಿ ತಾನೇ ಯೋಜನೆ ಮಾಡಿದ! ಹರ ಹರಾ 
ಆಕಾಸ ಅಂತ್‌ ನೋಡಿದ! ಧರಣಿ ವೇಗ ದೃಷ್ಟಿಯಿಂದ ನೋಡಿದರಂತೆ! ನಮ್ಮಪ್ಪಾಜಿ 
ಕೆಂಡಗಣ್ಣು ಮಾದಪ್ಪನವರು! ಬೂಲೋಕದಲ್ಲಿ ಕುಲ ಹದಿನೆಂಟು ಜಾತಿ ಒಳಗೆ! ಸಿವ 
ಸಿವಾ ಹರಳಪ್ಪ ಗನಸರಣ ಉದ್ಯೋಗವನ್ನು ಮಾಡಿಕೊಂಡಿದ್ದನಂತೆ! ಅವನು ಹರಳಯ್ಯನ 
ಮಟಕೆ ಕಡದು ಬತ್ತವನಲ್ಲೋ। ಮೂಡಲ ಮಲೆಯ ಮಾದೇವ! 


ಆಹಾ... ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ! 


ಆಗ ಹರಳಯ್ಯ! ಪಾದ್ರಾಕ್ಷಿ ಹೊಲಿವಂತ ಸ್ಥಳದಲ್ಲಿ! ನಮ್ಮಪ್ಪಾಜಿ ಕೆಂಡಗಣ್ಣು 
ಮಲೆ ಮಾದಪ್ಪನವರು! ಸುದ್ದ ಮೂಡಲಾಗಿ ನಿಂತು! ಪಂಚೇಳು ನುಡಿ ಧರ್ಮ 
ಕ್ವಾರಣ್ಯ ಸಾರಿ ನಿಂತವನಲ್ಲಾ। ನನ್ನ ಮೂಡಲ ಮಲೆಯ ಮಾದೇವಾ। 


ಆಹಾ ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ। 


ಸಿವ ಸಿವಾ ಆಗ ನಮ್ಮಪ್ಪಾಜಿ! ಮಲೆ ಮಾದಪ್ಪನವರು। ಆತಿ ಲಿಂಗಯ್ಯನ 
ಬಿಕ್ಷೆ! ಜ್ಯೋತಿ ಲಿಂಗಯ್ಯನ ಭಿಕ್ಷೆ! ಜೋಳಿಗೆ ಹಿಡಿದಂತ ತಾತನ ಭಿಕ್ಷೆ! ಗುರು ಕಲ್ಯಾಣದ 
ಬಿಕ್ಷೆ! ತಾಯಿ ಉತ್ತರಾಜಮ್ಮನ ಭಿಕ್ಷೆ! ತಂದೆಯಾದಂತ ಸಿವದಾಸಪ್ಪನವರ ಬಿಕ್ಷ! 
ಜೋಳಿಗೆ ಆಧಾರದ ಬಿಕ್ಷ! ಭಿಕ್ಷ ಬಿಕ್ಷ ಭಿಕ್ಷಾಂ ದೇಹಿ ಅಂತೇಳಿ। ಪಂಚೇಳು ನುಡಿ 
ಧರ್ಮ ಕ್ವಾರಣ್ಯ! ಹರಳಯ್ಯ ಉದ್ಯೋಗ ಮಾಡುವಂತ ಸ್ಥಳದಲ್ಲಿ ನಿಂತು ದಾನ 
ಕೇಳಿದರಂತೆ! ಹರಳಪ್ಪನವರು ಆತ್ರಿಸಿ ಮೇಲಕ್ಕೆ ಎದ್ದು ನಿಂತು! ಮಲೆ ಮಹಾದೇವನ 
ಸನ್ನಿದಾನದಲ್ಲಿ ಬಂದು! ಅವರು ದೀರ್ಫದಂಡ ನಮಸ್ಕಾರ ಮಾಡಿ! ನಿಂತವನಲ್ಲೋ 
ಹರಳಯ್ಯ! ಸಿವ ಸರಣಾನು। 


ಆಹಾ... ಕ್ವಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 
ಪರಮಾತ್ಮ ನಾನೇನು ಕೊಡಬಲ್ಲೆ! ಮಹದೇವ ನಾನಿರ ತಕ್ಕಂತದ್ದು! ಸಿವಸಿವಾ 
ಅರಮನೆ ಆನಂದವಾಗಿದೆ! ನನ್ನ ಅದಾಗಿ ಕಲ್ಕಾಣಮ್ಮನವರಿದ್ದಾರೆ! ಅರ್ದಾಂಗಿ 
ಇರತಕ್ಕಂತ ಸ್ಥಳದಲ್ಲಿ ಬಂದು ಬಿಕ್ಷವನ್ನು ಕೇಳಿದ್ದಾರೆ! ಚಿನ್ನದ ಗಿಂಡಿ ಒಳಗೆ ಪನ್ನೀರು 
ತಂದು। ನನ್ನ ಅರ್ದಾಂಗಿ ಕಲ್ಕಾಣಮ್ಮನವರು! ನಾವಿಬ್ಬರೂ ಕೂಡಿ ಮುತ್ತಿನ ಪಾದವನ್ನು 
ತೊಳೆದು! ನಿನ್ನ ಪಾದತ್ವ ನಮ್ಮ ಹೃದಯಕ್ಕೆ ಸಲ್ಲಿಸಿ ಆನಂದವಾಗಿ! ಪರಮಾತ್ಮ ನಿನ್ನ 


372 


ಪಾದದ ಮ್ಯಾಲೆ ಕೆಂಡಸಂಪಿಗೆ) ದೇವಲಿಂಗ ನಾಗಲಿಂಗು ಪುಷ್ಪ ಮುಡಿಸಿ! ಗೆಜ್ಜಲ 
ಕೆಂಡಕ್ಕೆ ಅಷ್ಟು ದೂರ ಹೊಯ್ದು! ಅಷ್ಟು ದೀರ್ಫ ದಂಡ ನಮಸ್ಕಾರ ಮಾಡಿ! ಮುತ್ತಿನ 
ಜೋಳಿಗೆಗೆ ನವರತ್ನ ದಾನ ಕೊಟ್ಟು! ಮೂಡಲ ಮಲೆ ಕೈಲಾಸಕ್ಕೆ ಕಳಿಸಿದ್ದೆ ಮಾದೇವ! 
ನಾನು ಉದ್ಯೋಗ ಮಾಡುವಂತ ಸ್ಥಳದಲ್ಲಿ ಬಂದು ನಿಂತು] ಬಿಕ್ಷನ್ನ ಕೇಳ್ತಾ ಇದ್ದೀರಲ್ಲಾ 
ಗುರುವೇ ನಾನೇನು ಕೊಡಬಲ್ಲೆ ಅಂದನಂತೆ! ನಿನ್ನಲ್ಲಿ ದಾನ ಕೇಳಲಿಕ್ಕೆ ಬಂದೆ! 
ಎಂದಾವನೇ ನನ್ನ ಮೂಡಲ ಮಲೆಯ ಮಾದೇವಾ 


ಆಹಾ... ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ। 


ಪರಮಾತ್ಮ ಆಗ ನಮ್ಮಪ್ಪಾಜಿ ಮಲೆ ಮಾದ್ರಪನವರು! ಭಕ್ತ ನಿನ್ನಲ್ಲಿ ದಾನ 
ಕೇಳಲಿಕ್ಕಾಗಿ ನಾನು ಬಂದಿವ್ನಿ! ದಾನವನ್ನು ಕೊಡಬಲ್ಲ ಹಾಗೇ ಕಳುಹಬಲ್ಲೆ ಎಂದರು! 
ಆಗ ಮಲೆ ಮಾದೇವನ ಮಾತುಗಳನ್ನು ಕೇಳಿ ಸರಣನಾದ ಹರಳಪ್ಪನವರು! ಸಿವ 
ಸಿವಾ ನೀನು ನನ್ನಲ್ಲಿ ದಾನ ಕೇಳಲಿಕ್ಕೆ ಬಂದ ಮ್ಯಾಲೆ! ದೇಹ ಪವಿಶ್ರವಾಯಿತು! 
ಜನುಮ ಸಾರ್ಥಕವಾಯಿತು! ಮಹಾದೇವ! ಏನು ಬೇಕಾದರೂ ಕೇಳಬಹುದು! ನಾನು 
ಸಿರಸಾ ವಹಿಸಿ! ನಿನ್ನ ಸಿರಪಾದ ಸತ್ಯವಾಗಲೂ। ನಡೆಯಬಲ್ಲೆ ಅಂದನಂತೆ! ನನಗೆ 
ಒಂದು ಜೊತೆ ಪಾದ್ರಾಕ್ಷಿ ಬೇಕು ಅಂತ ನಿಂತಾವನೆ ನನ್ನ ಮೂಡಲ ಮಲೆಯ 
ಮಾದೇವಾ! 


ಆಹಾ... ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಯ್ಸನಿಗೆ! 


ಇಪ್ಪತ್ತೊಂದು ದಿವಸ ನಿನಗೆ ಕಾಲ ಕೊಟ್ಟಿದ್ದೀನಿ! ಮಂಗಳವಾರ ದಿವಸ ಹನ್ನೆರಡು 
ಘಂಟೆ ಒಳಗೆ! ಸಿವ ಸಿವಾ ಬಂಕಾಪುರಿ ಪಟ್ಟಣದ ಪಕ್ಕದಲ್ಲಿ! ಹುಟ್ಟರೆ ಕಲ್ಲಿದೆ! ಆ 
ಹುಟ್ಟರೆ ಕಲ್ಲಿನ ಮ್ಯಾಲಕ್ಕೆ ನೀನೇ ಮುಟ್ಟಿ ತರಬೇಕು! ಅದರಳತೆ ಏನೆಂದರೆ ಪರಮಾತ್ಮ 
ಕಟ್ಟಗಲ ಒಂದಡಿ! ಉದ್ದ ಎರಡೂವರೆ ಅಡಿ ಪಾದದ ಅಳತೆ! ನೀನು ಆ ತರವಾಗಿ 
ಹರಳ ಮೆಟ್ಟಿ ಪಾದ್ರಾಕ್ಷಿ ಹೊಲೀಬೇಕೋ ನನಗೆ ಪಾದ್ರಾಕ್ಷಿ ಕೊಡುತೀಯಾ ಅಂತೇಳಿ 
ನಿಂತವರೆ! ನನ್ನ ಮೂಡಲ ಮಲೆಯ ಮಾದೇವಾ! 


ಆಹಾ... ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ! 


ಮಾದೇವಾ ನಾನು ಮಾತಿಗೆ ತಪ್ಪವವನಲ್ಲ! ಸಿವ ಸಿವಾ ನೀವು ಹೇಳಿದ 
ಹಾಗೇನೇ। ಆಕಾಸವೇಣಿ ಭೂಮಿತಾಯಿ, ಅಷ್ಟ ಪಾಲಕ ದಿಕ್ರಾಣೆ! ನಿಮ್ಮ ಮುತ್ತಿನ 
ಪಾದ ಸತ್ಯವಾಗ್ಲೂನೂ ಸಿವ ಸಿವಾ! ನನ್ನರ್ಧಾಂಗಿ ಸತ್ಯವಾಗ್ಲೂನೂ। ಪಾದಕ್ಕೆ ಪಾದ್ರಾಕ್ಷಿ 
ತಾನೇ ಮಾಡಿಕೊಂಡು ಬರ್ವೀನಿ। ಮಹಾಪ್ರಭು ಅಂತೇಳಿ ಒಪ್ಪಿ. ನಿಂತನಂತೆ! ಉಸಿ 


373 


ನುಡಿ ಬ್ಯಾಡ ಭಕ್ತ! ಇಲ್ಲಿ ಮಹಾಪ್ರಭು ಸತ್ಯವಾಗಲೂ! ಮಾಡಿಕೊಡುತೀನಿ ಅಂದನು! 
ನಿನ್ನ ಸತ್ಯಕೆ ನಾನು ಮೆಚ್ಚಿದೆ ಹರಳಪ್ಪನವರೇ। ಆದರೆ ಮತ್ತೊಂದು ಮಾತು! ಅದೇನು 
ಹೇಳು ಗುರುವೇ ಅಂದನಂತೆ! ನೀನು ಯಾತಾರ ಚರ್ಮದಲ್ಲಿ ಮಾಡುತೀಯಾ ಅಂತೇಳಿ 
ಕೇಳವನಲ್ಲಾ ಮೂಡಲು ಮಲೆಯ ಮಾದೇವಾ। 


ಆಹಾ... ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಯನಿಗೆ! 


ನಿಮ್ಮಹಾದಕ್ಕೆ ಹನ್ನೆರಡು ಹೆಜ್ಜೆ ಹುಲಿಯನ್ನು! ನಾನು ಒಡೆತಂದು ಅದರ 
ಚರ್ಮಗಳನ್ನು ಸುಲಿದು! ಅದರಲ್ಲಿ ಪಾದ್ರಾಕ್ಷೆ ಒಲಿದರೆ। ಒಪ್ಪಿಗೆ ಇಲ್ಲವೇ ಅಂತೇಳಿ। 
ನಿಂತವನಲ್ಲೋ ಹರಳಯ್ಯ ಸಿವ ಸರಣಾನು! 


ಆಹಾ... ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಯ್ಕನಿಗೆ! 

ಓಜ್ಜಾರದಲೆಗೆ ಒಳಗೆ ಕಿರೀಟ ಗಜ್ಜಮಲೆ ಕೋಡುಗಲ್ಲೊಳಗೇ! 
ಆಹಾ ಒಕ್ಕಲ ಗಂಟೆ ಉಲಿಯ ಚರ್ಮ ದೊಡ್ಡಮಲೆ ಮಾದಪ್ಪನಿಗೆ। 
ಕ್ವಾರಣ್ಮ ನೀಡಮ್ಮ ಕೋಡುಗಲ್ಲು ಮುನಿಗೆ) 


ಹೇಳಪ್ಪಾ ಭಕ್ತ! ಆ ಹುಲಿ ಚರ್ಮದ ಪಾದರಕ್ಷೆಗಳೂ ನನಗೆ ಒಪ್ಪಿಗೆ ಇಲ್ಲ 
ಅಂದನು ಮಾದೇವ! ಮತ್ತ ಯಾತರ ಚರ್ಮದಲ್ಲಾಗಬೇಕು ಮಾದೇವ! ಅದನ್ನು 
ತಿಳಿಸಿ ಬಿಟ್ಟು ಮುಂದಕ್ಕೆ ಹೋಗುವವರಾಗಿ! ಅಂದರು! ಕೇಳಪ್ಪಾ ಪರಮ ಭಕ್ತ 
ಹರಳಯ್ಯನವರೇ। ಸಿವ ಸಿವಾ ಹೆಣ್ಣೇಳುಕೋಟಿ ಸ್ತ್ರೀ ಜನ್ಮದಲ್ಲಿ! ಪತಿವ್ರತಾ ಧರ್ಮದಲ್ಲಿ 
ಯಾರಿದ್ದಾರೆ! .ಆಕೇನ ಎಳೆತಂದು! ಆಕೆ ಬುರುಡೆ ಒಡದು! ಸಿವ ಸಿವಾ ಅದರಲ್ಲಿ 
ಎಲ್ಲಾ ಸಲಕರಣೆ, ಉಲ್ಲೆಗಳನ್ನೆಲ್ಲಾ ಧರಿಸಿ! ಅವರ ಚರ್ಮದಲ್ಲಿ ಪಾದ್ರಾಕ್ಷಿ ಒಲಿದು 
ತಂದು! ನನಗೆ ಒಪ್ಪಿಸಿದರೆ ನಾನು ಒಪ್ಪಿ! ನಾನು ಮೂಡಲ ಮಲೆಗೆ ಹೋಗುವೆ 
ಎಂದವರೆ। ನನ್ನ ಹೆಂಡಿತಿಲ್ಲದ ಕೆಂಡಗಣ್ಣ ಮಲೆ ಮಾದೇವಾ। 


ಆಹಾ... ಕ್ವಾರಣ್ಯ ನೀಡಮ್ಮಾ ಕೋಡುಗಲ್ಲಯ್ಕನಿಗೆ। 


ಅವರು ಕಂಬದ ಬೋಳಿ ದಿಂಬಾದ ಬೆಟ್ಟಕ್ಕೆ ಬತ್ತವನಲ್ಲೋ! ಮೂಡಲ ಮಲೆಯ 
ಮಾದೇವಾ। ಮಲೆಮಾದಪ್ಪನವರು! ಕಂಬದ ಬೋಳಿ ದಿಂಬದ ಬೆಟ್ಟದ ಮೇಲೊರಗಿ! 
ನಿದ್ರೆ ಮಾಡಿದ್ದರಂತೆ! ಅಷ್ಟ ಬೆಟ್ಟ ಹಾಸಿಕೊಂಡು! ಅಷ್ಟ ಬೆಟ್ಟ ಹೊದ್ದುಕೊಂಡು! 
ಅಷ್ಟ ಬೆಟ್ಟ ಕಿತ್ತು ಒರಗಿ ನಿದ್ದೆ ಮಾಡುವಂತಾ ಕಾಲದಲ್ಲಿ! ಬಂಕಾಪುರಿ ಶ್ರವಣ 
ಮಹಾರಾಜಾ! ಸರ ಮುನ್ನೂರ ಮೂವತ್ತು ಮೂರು ಕೋಟಿ ದೇವತೆಗಳನ್ನ। ದನ 
ಮಾಡ್ಕಾನಾ ಬಿಡುಗಡೆ ಮಾಡಿದನಂತೆ 


ಆಹಾ... ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ 


374 


ಹರಳಯ್ಯ ಮಲೆ ಮಾದೇವನ ಸನ್ನಿದಾನದಲ್ಲಿ] ಸಿವ ಸಿವಾ ಆನಂದವಾಗಿ 
ಫ್ಟಿದನಲ್ಲಾ! ಪಾದ್ರಾಕ್ಷಿಗೆ ಅಂತೇಳಿ! ಆತನು ಅರಮನೆಗೆ ಆನಂದವಾಗಿ ಬರುತಾವನಲ್ಲಾ) 
ಕರಳಯ್ಯ ಸಿವ ಸರಣಾನು! 


ಆಹಾ... ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ! 


ಹರನಿಗೆ ದುಃಖ ಶಿವನಿಗೆ ಸೋಕವನ್ನು ಮಾಡಿ! ಚೆಂತಾಕ್ರಾಂತನಾಗಿ! ಅರಮನೆ 
ಓಳಗೆ ಬಂದು! ಬಂಗಾರದ ಮಂಚ ಅಂತ ಆತನ ಮನೆ ಒಳಗಿತ್ತು! ಅಸ್ಚೈಸ್ವರ್ಯ 
ಉಳ್ಳಾದಂತ ಪುರುಸ ಹರಳಪ್ಪನವರು! ಮಂಚದ ಮ್ಯಾಲೆ ಮೊಕಣ್ಣನಾಗಿ ಮಲಗಿ! 


ಹರನಿಗೆ ದುಃಖ ಮಾಡವನಲ್ಲೊ! ಸಿವನಿಗೆ ಸೋಕ ಮಾಡವನೋ! 
ಆಹಾ... ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ! 


ಅರ್ಧಾಂಗಿಯಾದಂತ ಕಲ್ಯಾಣಮ್ಮನವರು! ತಲೆದೆಸೆ ಒಳಗೆ ಹೋಗಿ! 
ನಿಂತುಕೊಂಡು ಆನಂದವಾಗಿ! ಆತನ್ನ ವೆಚ್ಚಾಳದಲ್ಲಿ ಕೇಳುತ್ತಾ ನಿಂತಾವರಲ್ಲಾ। 
ಅರ್ಧಾಂಗಿ ಕಲ್ಯಾಣಮ್ಮ! 
ಆಹಾ... ಕ್ಹಾರಣ್ಮ ನೀಡಮ್ಮ ಮಾದೇವ ಲಿಂಗನಿಗೆ! 


ಹರನಿಗೆ ದುಃಖ ಸಿವನಿಗೆ ಸೋಕ ಮಾಡಿ ಚಿಂತಾಕ್ರಾಂತನಾಗಿ1! ಅರಮನೆ ಮಂಚದ 
ಮ್ಯಾಲೆ ಮೊಕಣ್ಣನಾಗಿ ಮಲಗಿದ್ದೀರಲ್ಲಾ ಕಾರಣವೇನು ಅಂತ ಕೇಳುತ್ತಾ ನಿಂತವಳಲ್ಲಾ 
ಅರ್ಧಾಂಗಿ ಕಲ್ಯಾಣಮ್ಮ! 
ಅಹಾ... ಕ್ಹಾರಣ್ಮ ನೀಡಮ್ಮ ಮಾದೇವ ಲಿಂಗನಿಗೆ! 


ಸಿವ ಸಿವಾ ಆಗ ಹರಳಪ್ಪನವರು! ಕೇಳು ಕೇಳಮ್ಮ ಕಲ್ಯಾಣಮ್ಮನವರೇ। ಮೂಡಲ 
ಮಲೆ ಮಾದೇಸ್ವರ ನಾನು ಉದ್ಯೋಗ ಮಾಡುವಂತ ಸ್ಥಳದಲ್ಲಿ! ಬಂದು ನಿಂತು। 
ಪಂಚೇಳು ನುಡಿ ಧರ್ಮ ಕ್ವಾರಣ್ಯವನ್ನು ಸಾರಿದರು! ಅವರು ಪಾದ್ರಾಕ್ಷಿಗಳನ್ನು 
ಒಪ್ಪಿಸಿದರು! ಪರಮಾತ್ಮ ಯಾವ ತರ ಚರ್ಮದಲ್ಲಿ ಮಾಡಿಕೊಂಡು ಬರ್ತೀಯಾ 
ಎಂದು ಕೇಳಿದರು! ಹುಲಿ ಚರ್ಮದಲ್ಲಿ ಪಾದ್ರಾಕ್ಷಿ ಒಲಿದರೆ ನಿಮ್ಮ ಪಾದಕ್ಕೆ ಒಪ್ಪಿಗೆ 
ಇಲ್ಲವೇ ಮಾದೇವ ಅಂತ ಕೇಳಿದೆ! ಹೆಣ್ಣೇಳು ಕೋಟಿ ಸ್ತ್ರೀ ಜನ್ಮದಲ್ಲಿ! ಪತಿವ್ರತಾ 
ಧರ್ಮದಲ್ಲಿ ಯಾರಿದ್ದಾರೋ। ಅವರ ಕೊರಳ ಕೊಯ್ದು! ಅವರ ಬುರುಡೇನಾ ಒಡೆದರೆ 
ಚಿಪ್ಪಾಗುತ್ತೆ! ಆ ಚಿಪ್ಪಿನಲ್ಲಿ ನೀರಿಟ್ಟಿಳ್ಬೇಕು। ತಲೆ ಮರಳು ಕಿತ್ತು ಅಂಟು ಮಾಡಬೇಕು! 
ಕಣ್ಣಿನ ಪೊರೆ ಕಿತ್ತು ಅಂಜಿ ಮಾಡಬೇಕು! ನರಗಳ ಕಿತ್ತು ದಾರ ಮಾಡಬೇಕು! ಚರ್ಮ 
ನುಲಿಯ ಪಟ್ಟಿ ಮಾಡಬೇಕು! ಉಳಿಸುತ್ತಗೆ ಆ ಮೂಳೆ ಒಳಗೆ ಆಗಬೇಕು! ಅಷ್ಟು 


375 


ಅದರಲ್ಲೇ ಸಲಕರಣೆ ಮಾಡಿ ಪಾದ್ರಾಕ್ಷಿ ಹೊಲಿದರೆ। ನಾನು ಒಪ್ಪಿ ಮೂಡಲ ಮಲೆ 
ಕೈಲಾಸಕ್ಕೆ ಹೋಗುವೆ ಎಂದವರೆ। ಈ ಕಷ್ಟ ಯಾರು ನಿವಾರಣೆ ಮಾಡ್ತಾರೆ! ನಿನ್ನ 
ಕೈಲೂ ಅಸಾಧ್ಯ! ದೂರ ನಿಲ್ಲುವವಳಾಗು! ಎಂದವನಲ್ಲಾ ಹರಳಯ್ಯ ಶಿವ ಶರಣರು! 


ಆಹಾ... ಕ್ವಾರಣ್ಯಗಳ ನೀಡಮ್ಮ ಮಾದೇವ ಲಿಂಗನಿಗೆ। 


ಸಿವ ಸಿವಾ ಆಗ ಅರ್ಧಾಂಗಿಯಾದ ಕಲ್ಯಾಣಮ್ಮನವರು। ಪರಮಾತ್ಮ ಇದೆಲ್ಲಾ 
ನನ್ನಲ್ಲೇ ಇದೆ! ಊಟ ಮಾಡೇಳಿ ಅಂತೇಳಿ! ಕರೆದಾವಳಲ್ಲಾ ನನ್ನ ಅರ್ಧಾಂಗಿ 


ಕಲ್ಯಾಣಮ್ಮ! 
ಆಹಾ... ಕ್ಲಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ। 
ಸಿವ ಸಿವಾ। ಆಗ ಆತ್ರಿಸಿ ಮೇಲಕ್ಕೆದ್ದು! ತನ್ನ ಅರ್ಧಾಂಗಿ ಕೈಲಿ ಗಂಗೆ ಈಸ್ಕೊಂಡ! 
ಪರಮಾತ್ಮ ವೆಚ್ಚಾಳದಲ್ಲಿ ಕಾಲು ಕೈಮುಖ ತೊಳೆದು! ಆಚಾರಗಳನ್ನು ತೀರಿಸಿ! ಆ 
ನಡುಮನೆ ಒಳಗೆ ಬಂದು! ಬಂಗಾರದ ಹರಿವಾಣ ಕೊಟ್ಟು! ಬಂಗಾರದ ತಟ್ಟೆಕೊಟ್ರು 
ಊಟಕ್ಕೆ ಕಲ್ಯಾಣಮ್ಮನವರು! ಆ ದಿವಸ ಅರ್ಧ ಮುದ್ದೆ ಪ್ರಸಾದ ನೀಡಿ! 


ಕಲ್ಯ್ಕಾಣಮ್ಮನವರು ಹರಳಪ್ಪನವರಿಗೆ ಊಟ ಬಡಿಸಿ! ಅವಳು ಪಕ್ಕಾದ ಮನೆಗೆ ಕಡೆದು 
ಬತ್ತಾವಳಲ್ಲೋ ಕಲ್ಯಾಣಮ್ಮ ಶಿವ ಶರಣೆ! 


ಆಹಾ... ಕ್ಲಾರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ! 

ಆ ಕಡೆಯಿಂದ ಹೋಗುವಾಗ। ಈ ಕಡೆಯಿಂದ ಕಲ್ಯಾಣಮ್ಮನವರು ಬಂದರಂತೆ! 
ಇಷ್ಟೊತ್ತು ಎಲ್ಲೋಗಿದ್ದೆ ಕಲ್ಯಾಣಿ ಅಂತೇಳಿ ಅವರ ಹಸ್ತಗಳನ್ನು ತೆಗೆದು! ಕಲ್ಯಾಣಿ 
ಕೆನ್ನೆಮೇಲೆ ಒಡೆದವನಲ್ಲೋ ಹರಳಯ್ಯ ಸಿವ ಸರಣಾನೂ। 

ಆಹಾ ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ! 


ಪರಮಾತ್ಮನ ಚರ್ಮ ಸುಲಿದು! ಪಾದ್ರಾಕ್ಷಿ ವೊಲಿದು ಬಿಡು ಮಹಾಪ್ರಭು! 
ನಾನು ಐಕ್ಕವಾಗ್ತೀನಿ ಅಂತೇಳಿ! ಅವಳು ಪಕ್ಕನೆ ಪ್ರಾಣ ಬಿಟ್ಟುವಳಲ್ಲೋ। ಅರ್ದಾಂಗಿ 
ಕಲ್ಯಾಣಮ್ಮ! ಸಿವ ಸಿವಾ ಆಗ ಸರಣರಾದ ಹರಳಪ್ಪನವರು! ವೆಚ್ಚಾಳದಲ್ಲಿ ತನ್ನ 
ಅರ್ಧಾಂಗಿ ಕೊರಳು ಕೊಯ್ದು! ಸಿವ ಸಿವಾ ತಲೆ ಬುರುಡೆ ಒಡೆದರಂತೆ! 
ಕಲ್ಯಾಣಮ್ಮನವರ ಚರ್ಮ ಸುಲಿದು! ಕೂಡಲೇ ಉನಿಯಾಕಿದರು! ಆನಂದವಾಗಿ 
ಹರಳು ಮೆಟ್ಟಿ! ಪಾದ್ರಾಕ್ಷಿ ಹೊಲಿದು ಕೂತಾವನಲ್ಲೊ| ಹರಳಯ್ಯ ಸಿವ ಸರಣಾನೂ 


ಆಹಾ... ಕ್ಹಾರಣ್ಮ ನೀಡಮ್ಮ ಮಾದೇವ ಲಿಂಗನಿಗೆ। 


376 


ಭೂಲೋಕದಲ್ಲಿ ಉದ್ಭವಿಸಿದ ಕೆಂಡಗಣ್ಣು ಮಲೆ ಮಾದೇಸ್ವರ ಸಾದನೆಯಿಂದ 
ಶ್ರವಣ ಮಹಾರಾಜನ ಕೊಂದಾಕಕ್ಕೆ ಸಂದಿ ಅಂತೇಳಿ! ಕಾದು ಕುಂತಿದ್ದ! ಅದಕ್ಕೆ ತಕ್ಕ 
ಉಪಾಯ ಹುಡುಕಿ! ನಮ್ಮನ್ನು ಬಿಡಿಸಿ ಕೊಳ್ಳಕ್ಕೆ ಬಂದಿದ್ದಾರೆ! ಅಂತೇಳಿ। ಸರ ಮುನ್ನೂರ 
ಮೂವತ್ತ ಮೂರು ಕೋಟಿ ದೇವಾನುದೇವತೆಗಳು! ಏಳು ತಿಂಗಳ ಮಗು ಪಾದಕ್ಕೆ 
ದೀರ್ಗದಂಡ ನಮಸ್ಕಾರ ಮಾಡಿ! ನಿಂತವರಲ್ಲೋ ಸರ ಮುನ್ನೂರ ಮೂವತ್ತು ಮೂರು 
ಕೋಟಿ। ದೇವಾದಿ ದೇವತೆಗಳು॥ 


ಆಹಾ... ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಯ್ಕನಿಗೆ! 


ಪರಮಾತ್ಮ ಆಗ ನಮ್ಮಪ್ಪಾಜಿ ಮಲೆ ಮಾದಪ್ಪನವರು। ಬೂದೇವಿನ ಕರೆದರಂತೆ! 
ಕೇಳಮ್ಮ ಭೂಮಿತಾಯಿ ಅದೇನೇಳಪ್ಪಾ ಮಾದೇವ ಅಂತೇಳಿ! ಅವರು ತಲೆಬಾಗಿ 
ನಿಂತರು! ಸಿವ ಸಿವಾ ಮಟ ಮಂಗಳವಾರದ ದಿವಸ! ಮದ್ಯಾನದಲ್ಲಿ ಅರಗಲ್ಲಿನ 
ಮ್ಯಾಲೆ ಮಣ ಮಣ ಮೂಗಂಡುಗ ಅರಗುಯ್ದು! ಅರಿಗಿನ ಮ್ಯಾಲೆ ನಾನೇ ಪಾದ್ರಾಕ್ಷೆ 
ಮಡುಗಿದ ಕೂಡಲೇ ಶ್ರವಣ ಮಹಾರಾಜ ಪಾದ್ರಾಕ್ಷೆ ಧರಿಸುವಾಗ! ಹೆಬ್ಬೆಳ್ಳು ಸನ್ನೆ 
ಮಾಡ್ತೀನಿ! ಹುಟ್ಟರೆ ಕಲ್ಲು ಬಕ್ಕನೆ ಬಾಯಿ ಬಿಡಬೇಕು! ಅಂತೇಳಿ ಮೊದಲೆ ಆ 
ಪರಮಾತ್ಮನಿಗೆ ತೀರ್ಮಾನ ಕೊಟ್ಟರಂತೆ! ಆಗಲಿ ಅಷ್ಟು ಸಹಾಯ ಮಾಡಿಕೊಡುತೀಯಾ 
ಅಂತೇಳುವಾಗ। ಆಗಲಿ ಮಾದೇವ ಸಿವಸಿವಾ ನಿನಗಿಂತ ನಾನೆಚ್ಚೆ। ನಮ್ಮ ಕಷ್ಟ ಬಿಡುಗಡೆ 
ಮಾಡಿದರೆ ಸಾಕು! ಆಗಲೀ ಅಂತೇಳಿ ಭೂದೇವಿ ನಿಂತರು! ಆಗ ಸಿವ ಸಿವಾ 
ನಮ್ಮಪ್ಪಾಜಿಯವರು! ಸೂರ್ಯದೇವರನ್ನು ಕರೆದನಂತೆ! ಕೇಳಪ್ಪಾ ಸೂರ್ಯದೇವ! 
ಹುಟ್ಟರೆ ಕಲ್ಲಿಗೆ ನಿನ್ನ ಕಿಡಿ ತೆರೆದು ನೋಡಬೇಕೋ! ಹುಟ್ಟರೆ ಕಲ್ಲು ಗಡಗಡನೆ 
ಕಾಯಬೇಕು! ಅರಗುಯ್ದ ಮೇಲೆ ಅರಗು ಕುದಿ ಉಟ್ಟಬೇಕು। ಹಾಗಿರಬೇಕು! ಹಾಗೇ 
ಆಗಲಿ ಮಹಾಪ್ರಭು ಅಂತೇಳಿ ಒಪ್ಪಿ ನಿಂತನಂತೆ! ವರ ಕೊಟ್ಟ ನಾರಾಯಣನ ಹತ್ತಿರ 
ಕರೆದು ನಿಲ್ಲಿಸಿ ಅಪ್ಪಾಜಿಯವರೇ ಮಹಾದೇವ ಸಿವ ಸಿವ! ನಿನ್ನ ನಾಮ 
ಡೊಂಕಾಗಿರಬೇಕು। ಸೂರ್ಯ ನಿನ್ನಲ್ಲಿ ನೋಡಿ! ಬ್ರಹ್ಮ ನಿನ್ನಲ್ಲಿ ಪಂಚಾಗ ಕೇಳ್ತಾನೆ! 
ಅವನಿಗೆ ಮೃತ್ಯುಂಜಯ ಹೆಗಲೇರಿರುತದೆ ಕಣಯ್ಯಾ! ಬ್ರಹ್ಮ ನೀನು ಸುಳ್ಳೇಳಬೇಕು! 
ಆವಾಗ ಸುರ ಮುನ್ನೂರ ಮೂವತ್ತ ಮೂರು ಕೋಟಿ ದೇವತೆಗಳಿಗೆ! ಬೋದನೆ 
ಹೇಳಿದ ಮಹದೇವ! ನಾನು ತಲೆಗೊಂದು ಕಲ್ಲು ಅಂತೀನಿ! ಅಂತ್ಯ ಕಾಲದಲ್ಲಿ 
ತಲೆಗೊಂದು ಕಲ್ಲು ಹಾಕ್ಸುಡಿ! ಶ್ರವಣನ ಸಂಹರಿಸಿ ಬರ್ತೀನಿ! ಇಷ್ಟು ಸಹಾಯ ಮಾಡಿದರೆ 
ಸಾಕೆಂದ। ಆಹಾರಕ್ಕೆ ಬಾರಿ ತೊಂದರೆ ಆಗಿದೆ! ನಮಗೆ ನೀರು ಕೊಡು ಮೊದಲಾಗಿ 
ಅಂದ್ರು! ಆಗ ಹಾಲು ಕೊಳ, ನೀರು ಕೊಳ! ಆನಂದವಾಗಿ ಸೃಷ್ಟಿ ಮಾಡಿದ ಕೆಂಡಗಣ್ಣು 
ಮಲೆ ಮಾದಪ್ಪನವರು। ಅರಿವಿಲ್ಲದ ಮಲೆ ಒಳಗೆ ಆನಂದವಾಗಿ ಆಲು ಕೊಳದಲ್ಲಿ 


377 


ಆನಂದವಾಗಿ ಹಾಲು ಕುಡಿದರು! ಪಲಹಾರಗಳೆಂದರೆ ಜಂಬುನೇರಳೆ ಕಿತ್ತಳೆ ಹಣ್ಣಂತೆ। 
ಕಸಿ ಮಾಡಿದ ಮಾವಿನ ಹಣ್ಣು! ಕೊಳದೇರಿಮ್ಯಾಲೆ ಆನಂದವಾಗಿ ಉದ್ಭವಿಸಿತ್ತು! 
ವೆಚ್ಚಾಳದಲ್ಲಿ ದೇವತೆಗಳೆಲ್ಲಾ ಪಲಹಾರ ಊಟ ಮಾಡಿ ಮಾದೇವನ ಸನ್ನಿದಾನದಲ್ಲಿ 
ಬಂದು ನಿಂತು! ಬೋದನೆ ಕೇಳಿದರಂತೆ ಕೆಂಡಗಣ್ಣ ಮಲೆ ಮಾದಪ್ಪನವರು! ನಾನು 
ಹೋಗಿ ಬರಲೆ ಅಂದನಲ್ಲಾ। ಸಿವ ಸಿವಾ ನಮಗೆ ಮಣ ಮೂಗಂಡುಗ ಅರಗು 
ಬೇಕು ಅಂದರು! ಮಲೆ ಮಾದಪ್ಪನವರು ಹೆಬ್ಬೆಳ್ಳು ತೋರಿದರಂತೆ। ಏನೇನು ಬೋದನೆ 
ಹೇಳಬೇಕು! ಎಲ್ಲರಿಗೂನೂ ವಹಿಸಿಬಿಟ್ಟು! ಅವನು ಹರಳಯ್ಯನ ಮಠಕ್ಕೆ ಕಡೆದು 
ಬತ್ತವನ್ನಲಾ! ಮೂಡಲ ಮಲೆಯ ಮಾದೇವಾ। 
ಆಹಾ... ಕ್ಹಾರಣ್ಮ ನೀಡಮ್ಮ ಕೋಡುಗಲ್ಲಯ್ಯನಿಗೆ! 

ಹರಳಪ್ಪನವರು ಬೆತ್ತದ ಮೊರವನ್ನು ತೆಗೆದು! ಮುತ್ತು ರತ್ನ ಸಣ್ಣಕ್ಕಿ ಸಣ್ಣ ಬೇಳೆ 
ಹಣವನ್ನು ಮಡಗಿದನಂತೆ। ನಡುವೆ ಒಂದು ಜೊತೆ ಪಾದರಕ್ಷೆ ಇಟ್ಟುಕೊಂಡು! ಚಿನ್ನದ 
ಗಂಡೀಲಿ ಪನ್ನೀರು ತಂದಾವನಲ್ಲೋ ಹರಳಯ್ಯ ಸಿವ ಸರಣಾನು। 


ಆಹಾ... ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ। 


ನೀನು ಒರ್ವನೇ ದಾನ ತಂದಿಡೋದು ಒಪ್ಪಿಗೆ ಇಲ್ಲ ಅಂತೇಳಿ। ನಿಂತಾವನಲ್ಲಾ 

ಮೂಡಲಮಲೆಯ ಮಾದೇವಾ। 
ಆಹಾ... ಕ್ವಾರಣ್ಮ ನೀಡಮ್ಮ ಮಾದೇವ ಲಿಂಗನಿಗೆ! 

ನಿನ್ನ ಅರ್ಧಾಂಗಿ ಕಲ್ಕಾಣಮ್ಮನವರು ನೀನು। ದಂಪತಿಗಳು ಸಹಿತವಾಗಿ ಒಲಿದು 
ನಿಂತು! ನನ್ನ ಸನ್ನಿದಾನದಲ್ಲಿ ಪಾದ ತೊಳೆದರೆ! ನನಗೆ ಒಪ್ಪಿಗೆ ಆಯ್ತದೆ! ತೃಪ್ತಿಯಿಂದ 
ನೀನು ಕೊಡ್ತಕ್ಕಂತ ಪಾದ್ರಾಕ್ಷಿಗಳನ್ನು ಒಪ್ಪಿ! ಮೂಡಲ ಮಲೆ ಕೈಲಾಸಕ್ಕೆ ಹೋಗ 
ಬಲ್ಲೆ ಅಲ್ಲದಿದ್ರೆ ನಾನು ದಾನ ತಕ್ಕಳದೂ ಇಲ್ಲ] ಮುತ್ತಿನ ಪಾದ ಕೊಡುವುದಿಲ್ಲ 
ಅಂತೇಳಿ! ಮಲೆ ಮಾದೇಶ್ನರರು ಆನಂದವಾಗಿ ಹಿಂದಕ್ಕೆ ನಿಂತನಂತೆ। ಆಗ ಶರಣನಾದ 
ಹರಳಪ್ಪನವರು! ಕೇಳಪ್ಪಾ ಮಲೆ ಮಾದಪ್ಪನವರೇ ನನ್ನ ಅದಾಾ೯ಗಿ ಕಲ್ಮಾಣಮ್ಮನವರು। 
ಅವರು ತವರು ಮನೆಗೆ ಹೋಗಿ ಏಳು ದಿವಸವಾಯಿತು। ಅಂತೇಳಿ ಮಲೆ ಮಾದೇವನ 
ಸನ್ನಿದಾನದಲ್ಲಿ ಪರಮ ಭಕ್ತನಾದ ಹರಳಪ್ಪನವರು ಸಿವ ಸಿವಾ! ಸತ್ಯವಾದ ಸಿವ ಸರಣ 
ಅವನು ಒಂದು ದಿವಸ ಸುಳ್ಳು ಹೇಳಿರಲಿಲ್ಲ! ಅಂತ ಕಾಲದಲ್ಲಿ ಆಪತ್ತು ಬಾಂದವ 
ಕಾಪಾಡಿದರೆ ಕಾಪಾಡಬಹುದು ಇಲ್ಲದಿದ್ದರೆ ಬಿಡಬಹುದು ಎಂತವನಲ್ಲಾ ಹರಳಯ್ಯ 
ಸಿವ ಸರಣಾನೂ! 


ಆಹಾ... ಕ್ಹಾರಣ್ಯ ನೀಡಮ್ಮ ಕೋಡುಗಲ್ಲಯ್ಕನಿಗೆ। 


378 


ಹರಳಯ್ಯನವರೇ ನಿನ್ನ ಅರ್ಧಾಂಗಿ ಕಲ್ಯಾಣಮ್ಮನ ಹೆಸರು ಹಿಡಿದು! ನೀನು 
ಎರು ಸಾರಿ ಸೊಲ್ಲೆಕ್ತಿ ಕರೆದರೆ! ಆಕೆ ಇಲ್ಲಿಗೆ ಬರುತಾರೆ ಎಂದರು. ಮಾದೇವನ 
ಹತ್ತ ಆನಂದವಾಗಿ ನೆನಪಿಟ್ಟು ಮಲೆ ಮಾದೇವ ಆಪತ್ತು ಬಾಂಧವ ರಕ್ಷಣೆ ಕೊಡ್ತಾ 
/ದ್ವೀಯಲ್ಲಪ್ಪಾ! ಸಿವ ಸಿವಾ ಸೃಷ್ಟಿಕರ್ತ ಅಂತೇಳಿ ತನ್ನ ಅರ್ದಾಂಗಿ ಸೊಲ್ಲೆಶ್ತಿ! 
ಸರಳಯ್ಯನವರು! ಕಲ್ಯಾಣಿ ಕಲ್ಯಾಣಿ ಅಂತೇಳಿ ಕೂಗವನಲ್ಲೋ ಹರಳಯ್ಯ ಸಿವ 
1ರಣಾನೂ। 
ಆಹಾ... ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ! 
ಕರಿವಂತ ಗಳಿಗೆ ಒಳಗೆ ಕಲ್ಯಾಣಮ್ಮನವರು! ಚಿನ್ನದ ಗಿಂಡಿ ಒಳಗೆ ಪನ್ನೀರಿಡಿದು। 
ಚಿನಂದವಾಗಿ ಅಗ್ನಿ ತುಂಬಿಕೊಂಡು ಅದರ ಮ್ಯಾಲೆ ಮೂಗುಳ ದೂಪ ಉಯ್ದಕೊಂಡು। 
ಅಗ್ನಿ ಮ್ಯಾಲೆ ಆನಂದವಾಗಿ ಬಂದಾವಳಲ್ಲ। ಕಲ್ಯಾಣಮ್ಮ ಸಿವಸರಣೆ! 
ಕ್ಲಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ॥ 
ಹರಳಪ್ಪನವರು ಕಲ್ಯಾಣಮ್ಮನವರು ದಂಪತಿಗಳು ಕೂಡಿ ವೆಚ್ಚಾಳದಲ್ಲಿ] ಮುತ್ತಿನ 
ಪಾದವನ್ನು ತೊಳೆದರಂತೆ! ದೇವಲೋಕದ ಕೆಂಡ ಸಂಪಿಗೆ ಪುಷ್ಪಗಳನ್ನು ಮುಡಿಸಿ! 
ನಾಗಲಿಂಗ ಪುಶ್ಚ ಮುಡಿಸಿ ಹರಹರಾ ಅಷ್ಟದೂಪಗಳನ್ನು ನೀಡಿ ಆನಂದವಾಗಿ ಬಜನೆ 
ಮಾಡಿ ಕಲ್ಯಾಣಮ್ಮನವರು ಅವರ ಪಾದದ ಮೇಲಿರತಕ್ಕಂತ ಪಶ್ಚ ತೆಗೆದು! ತನ್ನ 
ಮಂಡೆ ಮ್ಯಾಲೆ ಧರಿಸಿ! ಪಾದ ರಕ್ಷೆಗಳನ್ನು ಮೊರದಲ್ಲಿಟ್ಟುಕೊಂಡು। ವೆಜ್ಜಾಳದಲ್ಲಿ 
ಮುತ್ತಿನ ಕ್ವಾರಣ್ಯ ತತ್ತಾವಳಲ್ಲ। ಕಲ್ಯಾಣಮ್ಮ ಶಿವಶರಣೆ! 
ಆಹಾ... ಕ್ಲಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ। 


ಸಿವ ಸಿವಾ ನಾಳೆ ಮಂಗಳವಾರದ ದಿವಸ। ಹನ್ನೆರಡು ಗಂಟೆ ಒಳಗೆ! ಹರ 
ಹರಾ ಹುಟ್ಟರೆ ಕಲ್ಲಿನ ಮ್ಯಾಲಕ್ಕೆ ನೀನೇ ಮುಟ್ಟಿ ತರಬೇಕು! ಪಾದ್ರಾಕ್ಷಿಗಳನ್ನು ನಾನು 
ಮುಟ್ಟಿದರೂ! ಆಕಾಸಕ್ಕೂ ಭೂಮಿಗೂ ಕೀಲು ಕೊಟ್ಟಂತೆ! ದಗ್ಗನತ್ನಿ ಬಗ್ಗನೆ ಬೂದಿ 
ಆಗೋಗ್ತೀನಿ। ಭಸ್ಮ ಆಗೋಗ್ತೀನಿ ಹರಳಪ್ಪನವರೇ। ಆತನನ್ನು ಭಸ್ಮ ಮಾಡಬೇಕು! 
ಶ್ರವಣ ಮಹಾರಾಜನನ್ನು ಕೊಲ್ಲೋದಕ್ಕೋಸ್ಕರ ಈ ಪಾದ್ರಾಕ್ಷಿ! ನೀನೇ ಮುಟ್ಟಿ ತರಬೇಕು 
ಅಂತೇಳಿ! ಒಪ್ಪಸಿ ಬಿಟ್ಟು! ನಮ್ಮಪ್ಪಾಜಿ ಮಲೆ ಮಾದಪ್ಪ! ಅವನು ಮತ್ತೊಂದು ಅವತಾರ 
ಎತ್ತಿ ಬರ್ರವನಲ್ಲೋ ಮೂಡಲ ಮಲೆಯ ಮಾದೇವಾ 

ಆಹಾ... ಕ್ವಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 

ಆಗ ನಮ್ಮಪ್ಪಾಜಿ ಮಲೆ ಮಾದಪ್ಪನವರು! ಮತ್ತೊಂದು ಅವತಾರವನ್ನು 

ಎತ್ತಿದನಂತೆ! ಹರಕಲು ಜೋಳಿಗೆ ಮುರುಕಲು ಬೆತ್ತವನ್ನು ಹಿಡಿದು! ಶ್ರವಣ 


379 


ಮಹಾರಾಜನ ಸಂದಾನಕ್ಕೆ ಬಂದನಂತೆ! ಆಗ ಮಂಗಳವಾರ ದಿವಸ ಹನ್ನೊಂದು 
ಗಂಟೆಗೆ ಬಂದ! ಆ ಕಡೆ ಅರಮನೆ ಒಳಗಡೆ ಡಂಗೂರವಾಯಿತು। ಏನಂತೇಳಿ ಶ್ರವಣ 
ಮಹಾರಾಜನ ಪಟ್ಟಣದಲ್ಲಿ ಸಾರ್ತಿದ್ದಾರೆ! ಶ್ರವಣ ಮಹಾರಾಜ ಮಂಗಳವಾರ ಹನ್ನೆರಡು 
ಗಂಟೆಗೆ ಊರ ಬಿಟ್ಟು ಊರಾಚೆ ಹುಟ್ಟರೆ ಕಲ್ಲಿನ ಮ್ಯಾಲೆ ಪಾದ್ರಾಕ್ಷಿ ಸ್ವೀಕರಿಸುತ್ತಾರೆ! 
ಅವರು ಪಟ್ಟಣದಲ್ಲಿ ಪಟ್ಟ ಕಟ್ಟಿಸಿಕೊಳ್ತಾರೆ। ಅವರು ವೆಚ್ಚಾಳದಲ್ಲಿದಾರೆ ಅವರ ದರ್ಶನಕ್ಕೆ 
ಮಹಾಪ್ರಜೆಗಳೆಲ್ಲಾ ಬರಬೇಕು! ಅಂತೇಳಿ ಡಂಗೂರ ಮಾಡಿಸಿದರಂತೆ।! ಹರ ಹರಾ 
ಶ್ರವಣ ಮಹಾರಾಜನಿಗೆ! ಕೋಳಿ ಕೂಗೋ ಮುಂಜಾವದಲ್ಲಿ! ಹರಿಯಾಗಿರ ತಕ್ಕಂತವನು 
ವರಕೊಟ್ಟ ಗುರು! ಸಿಸ್ಕನಾಗಿ ಆತನ ಹತ್ತಿರವೇ ಆಸೀನರಾಗಿದ್ರಲ್ಲಾ! ನಾಮಧಾರಣೆ 
ಮಾಡಿದ! ನಾಮ ತೆಯ್ದು। ಹಣೆ ಮೇಲೆ ಕ್ಯಾರೋಮ ಓದಂಗೆ ಹೊಂಟೋಯ್ತು 
ನಾಮ ಡೊಂಕಾಗಿ! ನಿಲುಗನ್ನಡಿ ಒಳಗೆ ನೋಡಿದನಂತೆ! ಸೂರ್ಯನಲ್ಲಿ ಕನ್ನಡಿ। 
ನಾಮ ಡೊಂಕಲಾಗಿತ್ತು! ಬ್ರಹ್ಮ ಪಂಚಾಂಗ ನೋಡು ಅಂದ। ಪಂಚಾಂಗ ನೋಡುವಂತ 
ಕಾಲದಲ್ಲಿ ಮೃತ್ಯುಂಜಯ ಹೆಗಲೇರಿ ಕುಂತಿದ್ದನಂತೆ। ಇವತ್ತು ಹನ್ನೆರಡು ಗಂಟೆ ಒಳಗೆ! 
ನೀನು ಸತ್ತೋಗ್ತಿಯೇ। ಅದನ್ನು ಹೇಳಲಿಲ್ಲ ಬ್ರಹ್ಮದೇವರು! ನಿನ್ನ ಪಟ್ಟಣಕ್ಕೆ ವೆಚ್ಚಾಳ 
ಮಹಾಪ್ರಭು! ಸುಳ್ಳೇಳುವಾಗ ಅಲ್ಲೇ ಕಡೆದು! ತನ್ನ ಮನದಲ್ಲಿ ಬತ್ತಾವನಲ್ಲೋ। 
ಬಂಕಾಪುರಿ ಪ್ರವಣಾನು 


ಆಹಾ... ಕ್ಷಾರಣ್ಯ ನೀಡಮ್ಮ ಕೋಡುಗಲ್ಲಯ್ಸನಿಗೆ। 


ಮಂಗಳವಾರದ ದಿವಸ। ಹನ್ನೆರಡು ಗಂಟೆಗೆ! ಹುಟ್ಟರೆ ಕಲ್ಲಿಗೆ ದಯವಾದರಂತೆ। 
ಬಂಕಾಪುರಿ ಶ್ರವಣ ಮಹಾರಾಜ! ಹರಳಯ್ಯ ಸಿವಸರಣ ಪಾದ್ರಾಕ್ಷಿಗೆ ಒಪ್ಪಿದನಲ್ಲಾ। 
ಒಂದು ಜೊತೆ ಪಾದ್ರಾಕ್ಷಿ ತಕ್ಕೊಂಡು! ಮಂಗಳವಾರದ ದಿವಸ ಆನಂದವಾಗಿ ಬಂದು 
ನಿಂತಿದ್ದನಂತೆ! ಆಕಾಸ ಅಂತು ನೋಡಿ ದರಣಿ ಬಗ್ಗಿ ನೋಡಿದ! ಬಂಕಾಪುರಿ ಶ್ರವಣ 
ಮಹಾರಾಜ। ಅಷ್ಟದೇವತೆಗಳ ಮಧ್ಯೆ ನಿಂತಿದ್ದಾನಲ್ಲ ಕೆಂಡಗಣ್ಣು ಮಲೆಯ 
ಮಾದಪ್ಪನವರು। ಏನಯ್ಯ ಮಾದಿಗ ನೀನು ಒಪ್ಪಿದವನು! ಸಿವ ಸಿವಾ ಒಫ್ಪಿಗೆಯಂತೆ 
ತರಲಿಲ್ಲವೇ ಅಂತ ಕೇಳಿದರು! ತಂದಿದ್ದೀನಿ ಮಹಾಪ್ರಭು! ಮಡಗಯ್ಯ ಅಂತ ಕೇಳಿದ್ದಂತೆ। 
ಹುಟ್ಟರೆ ಕಲ್ಲಿನ ಮ್ಯಾಲೆ ಮಣ ಮೂಗಂಡುಗ ಅರಗ ತಂದು। ಸರ ಮುನ್ನೂರು 
ಮೂವತ್ತ ಮೂರು ಕೋಟಿ ದೇವತೆಗಳು! ತಂದು ಉಯ್ದರಂತೆ। ಮಲೆ ಮಾದಪ್ಪನವರು 
ಹರಳಫ್ಪನಿಗೆ ಕೈ ಸನ್ನೆ ಮಾಡುವಾಗ! ಹರಳಪ್ಪನವರು ಪಾದ್ರಾಕ್ಷಿ ಮಡಗಿದರು ಅರಗಿನ 
ಮ್ಯಾಲೆ! ಈಗ ಸ್ವೀಕರಿಸಿ ಅಂತೇಳಿ ನಿಂತವರಲ್ಲಾ ಮೂಡಲ ಮಲೆಯ ಮಾದೇವಾ। 


ಆಹಾ... ಕ್ಹಾರಣ್ಯ ನೀಡಮ್ಮ ಮಹದೇವ ಲಿಂಗನಿಗೆ! 


380 


ಆಗಲೀಗ ಸಿವ ಸಿವಾ! ಬಲದ ಪಾದ್ರಾಕ್ಷಿ ಸರ್ಯಾಗಿ ಆಗ್ಬುಡ್ತು ಎಡದ ಉಂಗುಷ್ಟ 
ಸ್ವಲ್ಪ ಬಿಗಿಯಾಗ್ಬುಡ್ತು! ಹೇ ಯಾಕೋ ಈ ರೀತಿ ಅಳತೆ ಕೊಟ್ಟದ್ದಿ! ಏನೂ ಇಲ್ಲ 
ಬಲದ ಪಾದವನ್ನು ಮುಂದಿಟ್ಟುಕೊಂಡು! ಒಂದು ಸಾರಿ ತುಳಿಯಪ್ಪಾ ಅಂದ್ರು! ಜಾಡಿಸಿ 
ತುಳಿದ ಶ್ರವಣೇಶ್ವರ! ಅಪ್ಪಾ ದಡ್ಡನೆ ಮೊಕಡನಾಗಿ ಬಿದ್ದವನಲ್ಲೋ। ಜಗದೊಡೆಯಾ! 


ಆಹಾ... ಕ್ವಾರಣ್ಮ ನೀಡಮ್ಮ ಕೋಡುಗಲ್ಲಿವ ಮ್ಯಾಗೆ! 


ಆವಾಗಲೀಗ ಮೊಕಡವಾಗಿ ಬಿದ್ದಂತ ಕಾಲದಲ್ಲಿ ಮುದ್ದು ಮಾದಪ್ಪನವರು 
ಎತ್ತಿ ಅವನ ಬೆನ್ನ ಮ್ಯಾಲೆ, ತನ್ನ ಪಾದವನ್ನು ಮಡಗಿದ! ಹನ್ನೆರಡಾಳುದ್ದಾ ಪಾತಾಳಕ್ಕೆ! 
ಜಗಾ ಜಗನೆ ಭೂಮಿ ಜಗ್ಗಂದು ಬಿಡ್ತು! ಪಾತಾಳಕ್ಕೆ ಹೋಗ್ಟಿಟ್ಟ ಶ್ರವಣ॥ 
ನನ್ನ ಸರಿಮಾನ ಈ ಧರಣಿ ಮ್ಯಾಲೆ ಯಾರಿದ್ದಾರೆ ಎಂದು। ಅಷ್ಟಮದದಿಂದ 
ಪಾದವನ್ನು ತಂದು! ದರಿಸಕ್ಕೆ ಹೋದರಂತೆ! ಮಲೆ ಮಾದಪ್ಪನವರು ಹಾದ್ದಾಕ್ಷಿ 
ದರಿಸುದಕ್ಕೂ ಮಾದೇವ ಹೆಚ್ಬೆಳ್ಳು ಸೈಗೆ ಮಾಡಿದನಂತೆ! ಪಾದ್ರಾಕ್ಷಿ ತಗಲಿದ ಕೂಡಲೇ॥ 
ಆಕಾಸಕ್ಕೂ ಭೂಮಿಗೂ ಕೀಲುಕೊಟ್ಟಂತೆ ಧಗ್‌ನತ್ತಿಕೊಂಡನಂತೆ! ಹುಟ್ಟರೆ ಕಲ್ಲು 
ಬಕ್ಕನೆಬಾಯಿ ಬಿಟ್ಟು ನಿಂತಾವನಲ್ಲೋ ಬಂಕಾಪುರಿ ಶ್ರವಣಾನ। 
ಆಹಾ... ಕ್ಹಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 
ಶಿವ ಶಿವಾ ಹುಟ್ಟರೆ ಕಲ್ಲು! ಬಕ್ಕನೆ ಬಾಯಿ ಬಿಟ್ಟು ನಿಂತು ಕೊಳ್ಳುವಂತಾ 
ಕಾಲದಲ್ಲಿ ಬಂಕಾಪುರಿ ಶ್ರವಣ ಮಹಾರಾಜರು! ಆನಂದವಾಗಿ ಎರಡು ಕಲ್ಲಿಗೂ 
ನಡುವೆ! ಸಿವ ಸಿವಾ ಮೂರಾಳುದ್ದ ಅಂಡಿಗೆ ಇಳಿದು ವೊಂಟೋದ್ರಂತೆ! ಆಗಾ 
ನಮ್ಮಪ್ಪಾಜಿ ಮಲೆ ಮಾದಪ್ಪನವರು! ಸರ ಮುನ್ನೂರು ಮುವತ್ತಮೂರು ಕೋಟಿ 
ದೇವತೆಗಳು! ಮಹಾದೇವನ ಹಿಂಬಾಗದಲ್ಲಿ ನಿಂಶಿದ್ದರಲ್ಲಾ ಅವನ ತಲೆಗೊಂದು 
ಕಲ್ಲು ಅಂತೇಳಿ! ನಿಂತಾವನಲ್ಲೋ ಮೂಡಲ ಮಲೆಯ ಮಾದೇವಾ! 
ಆಹಾ... ಕ್ಷಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 


ಸಿವ ಸಿವಾ ಅಷ್ಟದೇವತೆಗಳು ಹಾಕಿದ ಗುಂಡುಗಳಿಗೆಲ್ಲಾ ಆತನ ಎದೆ ಹತ್ರಕ್ಕೆ 
ಬಂದು ನಿಂತು ಕೊಳ್ಳಂತೆ! ಇನ್ನೂ ಅವರ ದೇಹ ನಿರಸ ಕಾಣ್ತಿತ್ತಲ್ಲಾ] ವಸ್ತು 
ಹೋಗಿರಲಿಲ್ಲವಂತೆ ಬೇಯ್ತಾ ಇದ್ರೂನೂ! ನೀನು ಯಾರು ಅಂತೇಳಿ ವೆಚ್ಚಾಳದಲ್ಲಿ 
ಕೇಳವನಲ್ಲೋ ಬಂಕಾಪುರಿ ಶ್ರವಣನೂ 
ಆಹಾ... ಕ್ವಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ! 
ನಾನೇ ಮಾದೇವ! ಮಲೆ ಮಹಾದೇವ... ಮಹಾದೇವ ಅಂತೇಳಿ! ಮಾದೇವ 
ಅಂದ್ರೆ ಯಾರಯ್ಯಾ ಅಂತ ಕೇಳಿದನು! ನಾನು ಕೂಡಲ ಸಂಗಮದೇವ ಅಂತ! ಸಿವ 


381 


ಸಿವಾ ನೀನು ಕೃತಯುಗದ ಪುರುಸನೇ। ಹೌದಯ್ಯ ಮಹಾರಾಜ ಅಂದನಂತೆ! ಆಗ 
ತನ್ನ ದೇಹದಲ್ಲಿ ತಾನೇ ಯೋಚನೆ ಮಾಡಿದ। ಈತ ಕೃತಾಯುಗದ ಪುರಸ ಅದಕ್ಕೆ 
ನನ್ನನ್ನು ಕೊಂದಾಕಿದ್ದಾನೆ! ಆದರೆ ಸಿವ ಸಿವಾ ನಿನಗೆ ಹೂವು ನೀರು 
ಹಾಕ್ತಪರಲ್ಲಾ। ಅರಿವಿಲ್ಲದೆ ಮಲೆ ಒಳಗೆ ತಮ್ಮ ಮಕ್ಕಳು! ಅವರಿಗೆ ತಿನ್ನಲಿಕ್ಕೆ ಹಿಟ್ಟಿಲ್ಲದೆ! 
ಕುಡಿಯಲಿಕ್ಕೆ ನೀರಿಲ್ಲದೆ! ವೊದೆಯಕ್ಕೆ ಬಟ್ಟೆ ಇಲ್ಲದೆ! ಅಂದಕ ನಿಂದಕ ಮಾಡಿ ಬಿಟ್ಟು! 
ನಿನ್ನ ಸ್ಥಳದಲ್ಲೇ ಅವರನ್ನು ಇರಿಸಿದೆ! ಅವರನ್ನು ನಾನು ಬಯಲು ಬೀಳಿಸ್ದೆ ಇದ್ದಮ್ಮಾಲೆ! 
ನಾನು ಶ್ರವಣ ಮಹಾರಾಜನಲ್ಲ ಅಂದನು! ವೈರಾಗ್ಯ ಮಾಡಿದನಂತೆ ಮಾದೇವನ 
ಮ್ಯಾಲೆ! ಅವನು ವಸ್ತು ವೋಗ್ತಾ, ಇದ್ರೂನೂ ಶ್ರವಣ ಮಹಾರಾಜ। ನೀನು ಹೋಗೋ 
ದಾರಿ ನೋಡಯ್ಯ ಅಂದನು! ಇಲ್ಲಿಗೆ ಮರ್ರೋಗ್ತದೆ ನನ್ನ ಹೆಸರು! ಕಲಿ ನಾಸವಾಗುವ 
ತನಕ। ನನಗೊಂದು ಹೆಸರು ಕೊಡಬೇಕು ಎಂದವನಲ್ಲೋ ಬಂಕಾಪುರಿ ಶ್ರವಣಾನೂ! 


ಆಹಾ... ಕ್ವಾರಣ್ಯಗಳ ನೀಡಮ್ಮ ಕೋಡುಗಲ್ಲಯ್ಯನಿಗೆ! 


ಅವನು ರಕ್ಷಣೆ ಕೇಳುವಂತಾ ಕಾಲದಲ್ಲಿ| ಬಂಕಾಪುರಿ ಶ್ರವಣ ಮಹಾರಾಜನಿಗೆ! 
ವರವನ್ನು ಕೊಟ್ಟು ನಿಂತವನಲ್ಲಾ ಮೂಡಲ ಮಲೆಯ ಮಾದೇವಾ!। 


ಆಹಾ... ಕ್ವಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ। 
ನನಗೆಈ ರೀತಿ ಮೋಸ ಮಾಡ್ದೆ ಅಂತೇಳಿ! ನಾನು ನಗ್ಗು ಮುಳ್ಳಾಗಾದ್ರೂ 
ಹುಟ್ಟಿ! ನಿನ್ನ ಏಳು ಮಲೆ ಕೈಲಾಸಕ್ಕೆ ಬರುವಂತ ಪರಿಸೆಗೆ। ಕಾಲಿಗಾದ್ರೂ ಚುಚ್ಚಿಕೊಂಡು! 
ನಾ ಅಯ್ಯಪ್ಪಾ ಅನ್ನಿಸದೇ ಇದ್ದ ಮ್ಯಾಲೆ! ನಾನು ಶ್ರವಣ ದೊರೆ ಅಲ್ಲ ಅಂತವನೇ 
ಪ್ರವಣಯ್ಯ। 
ಆಹಾ... ನೋಡಿ ನಮ್ಮ ಸಿವನಾ। 
ನೀನು ನೆಗ್ಗು ಮುಳ್ಳಾಗಿ ಹುಟ್ಟಿ! ನನ್ನ ಪರಿಸೆ ಕಾಲಿಗೆ ಚುಚ್ಚಿಕೊಂಡು! ಜನಕ್ಕೆ 
ಅಯ್ಯಪ್ಪಾ ಅನ್ನಿಸಿದ್ರೆ! ನನ್ನ ಸರಿಸೋ ಕೈನಲ್ಲೇ। ಈಗ ಬೇಯ್ತಾ ಇದ್ದೀಯೋ! ಅದೇ 
ರೀತಿ ಈ ನೆಗ್ಗಲು ಮುಳ್ನೆಲ್ಲಾ ಕಿತ್ತಾಕಿ! ಗುಡ್ಡೆ ಹಾಕಿಸ್ಟುಟ್ಟು! ಇದೇ ರೀತಿ ನನ್ನ ಪರಿಸೇ 
ಕೈನಲ್ಲಿ ಬೆಂಕಿ ಹಾಕಿ ಬೇಯಸ್ತಾ ಇದ್ದೀನಿ! ಅಗ್ನಿ ಕೂಡ ಸುಡದೇ ಹೋದ್ರೆ! ನಾನು 
ಮಾದೇವನೇ ಅಲ್ಲ ಅಂತವರೇ ಮಾದೇವಾ। 
ಆಹಾ... ನೋಡಿ ನಮ್ಮ ಸಿವನಾ! 


ಆವಾಗಲೀಗ ನಮ್ಮಪ್ಪಾಜಿ! ನಿಂತುಕೊಂಡು ನಗ್ತಾ ಇರೋವರಂತೆ! ಸಿವ ಸಿವಾ 
ಶ್ರವಣ ದೊರೆ ಬೇಯ್ತಾ ಕತ್ತು ಉರ್ದೋಯ್ತಂತೆ ಆದರೆ ನಾನು ವೋಗವ್ನು ಓಗ್ತಾ 


382 


ಇದ್ದೀನಿ! ನನಗೆ ಯಾವುದಾದ್ರೂ ಹೆಸ್ರು ಉಳ್ಳಳಂಗೆ ಮಾಡ್ಬೇಕು! ಅಂತ ಕೇಳ್ಕಂಬುಡ್ಡಂತೆ! 
ಆಗ್ಲಿ ಬೇಯಪ್ಪಾ ಆದ್ರೆ ವರ್ಸಕ್ಕೊಂದು ದಿವಸ ದೀಪಾವಳಿ ದಿವ್ಸ! ಹಳ್ಳಿ ಜನರೆಲ್ಲಾ 
ಪಂಜತ್ತಿಸಿಕೊಂಡು! ಈವಾಗ ಎಂಗುರಿತಾದೆ! ಆದೇ ರೀತಿಯಾಗಿ ನಿನ್ನ ಹೆಸರಿನ 
ಮ್ಯಾಲೆ! ಪಂಜಿನ ಬೆಳಕು ತೋರಿಸ್ತೀನಿ ಓಗಪ್ಪಾ! ಅಂತೇಳಿ ನಮ್ಮಪ್ಪಾಜಿ ಅಲ್ಲೇ 
ಸಾಪ ಕೊಡುತವರೇ ಮಾದೇವಾ!” 


ಆಹಾ... ನೋಡಿ ನಮ್ಮ ಸಿವನಾ! 


ಅಂತ್ಯ ಕಾಲದಲ್ಲಿ ವಸ್ತು ವೋಗುವಾಗ ಬಾಯಿತುಂಬಾ ಮಾದೇವ ಅಂತೇಳಿ। 

ಕರೆದನಂತೆ! ಕೇಳಪ್ಪಾ ಶ್ರವಣ ಮಹಾರಾಜ ಕಲಿನಾಸವಾಗುವ ತನಕ! ನನಗೆ ಹೂವು 
ನೀರು ಹಾಕ್ತಕ್ಕಂತ ತಮ್ಮಡಿ ಮಕ್ಕಳು! ಈ ಶ್ರವಣನ ಬೋಳಿವೊಳಗೆ! ಒಂದು ಮಗ್ಗಲು 
' ರೊಟ್ಟಿ ಸುಟ್ಟಿ! ಸುಟ್ಟ ರೊಟ್ಟಿ ಪರ ಅಂತ ಮಾಡಿ! ನಿನ್ನ ಬುರುಡೆ ಉಳಿದದಲ್ಲಾ!। 
ಎದೆಯಿಂದಾಚಿಗೆ। ಆ ಬುರುಡೆಗೆ ಮೂರು ನಾಮ ಧರಿಸಿ ಒಂದು ತಿಂಗಳು ಸಿವ 
ಸಿವಾ! ಮೂವತ್ತೊಂದು ದಿವಸ! ಸ್ರಾವಣ ಸನಿವಾರ ಅಂತೇಳಿ! ವಾರ ಮಾಡಿಕೊಳ್ಳಿ 
ಅಂತೇಳಿ! ಪಟ್ಟವನ್ನು ಕಟ್ಟು ಬಿಟ್ಟು! ಆಗ ನಮ್ಮಪ್ಪಾಜಿ ಮಲೆ ಮಾದಪ್ಪನವರು! 

ಆಹಾ ಕ್ವಾರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ। 

ಗಂಡುಗಲಿ ವಾಹನದವರೇ ಗುರು ಕೆಂಡಗಣ್ಣ ದಯಮಾಡವರೆ। 

ಆಹಾ ಹಿಂಡಿಗೆ ತಕ್ಕಾದ ಗಂಡುಗಲಿ ಮ್ಯಾಲೆ ಜಗ್ಗಿಸಿ ನಾಟ್ಯವಾಡವರೆ! 

ಕ್ವಾರಣ್ಯಗಳ ನೀಡಮ್ಮ ಕೋಡುಗಲ್ಲು ಮಾದೇವನಿಗೆ! 


ನೋಡಪ್ಪಾ ರಂಗಸ್ವಾಮಿ ಈಗ ಶ್ರವಣಯ್ಯ ಸಾಯ್ತಾನೆ। ನೀನು ಸಂಕುನ ಕೂಗಾಕು 
ಅಂತಾರೆ ಮಾದೇವಾ! 


ನೋಡಿ ನಮ್ಮ ಶಿವನಾ। 


ನೋಡಪ್ಪಾ ನನ್ನ ಬೆಟ್ಟಕ್ಕೆ ಬರುವಂತ ಹದಿನಾರು ಸೀಮೆ ಗಣಂಗಳು! ರಂಗನೊಡ್ಡು 
ಅಂತ್ಲೇಳಿ ನಿನಗೆ ಮುಂದಲ ಪೂಜೆ ಮಾಡ್ಲಪ್ಪ! ಸಂಕುನ ಕೂಗಾಕಪ್ಪಾ ಅಂದ್ರು! ನಾರಾಯ್ದ 
ಮಗುಲ್ಗಾತ್ಸ ಸಂಕೆತ್ಕೊಂಡು! ಸಂಕುನ ಕೂಗಿಡ್ಡವನೆ ನಾರಾಯ್ಲ! 


ನೋಡಿ ನಮ್ಮ ಶಿವನಾ! 
ಎಲ್ಲಾ ಮಾರಿ ಮಸ್ಸಿ ದುಲ್ಲಿ ಚೌಡೀರೆಲ್ಲ ಕಲ್ಲಾಕಿದ್ರೆ! ಮುಕ್ಕಡಳ್ಳ ಮಾರಮ್ಮ 
ಅನ್ನತಕ್ಕವಳು ನನ್ನ ಅನ್ನ ಕೊಟ್ಟಂತ ತಂದೆ ತಲೇ ಮೇಲೆ ಕಲ್ಲಾಕ್ಷ ಅಂತ್ಟೇಳಿ। ಕಲ್ಲಾಕ್ಟೆ 


383 


ಸುಮ್ನೆ ನಿಂತಿದ್ದಂತೆ। ನಮ್ಮಪ್ಪಾಜಿ ಏಳ್ಮಲೆ ಹೆತ್ತಯ್ಯ! ಈ ಹೆಣ್ಣೆಂಬ ಹೆಣ್‌ ಜಲ್ಮ ತನ್ನ 
ಬುದ್ಧಿ ಬುಡಕಿಲ್ಲ ಅಂತೇಳಿ! ಮುಕುಡಳ್ಳಿ ಮಾರಿಯ ನೆಲಕೆ ತುಳುದವರೆ! ಬರುವಂತ 
ನನ್ನ ಪರ್ಲೆ ನಿನಗೊಂದು ದೂಪ ಹಾಕ್ಸಿ ಅಂದ್ಬುಟ್ಟು! ಶ್ರವಣ ದೊರೆ ತಂದು। ರಂಗ 
ನೊಡ್ಡಿನಲ್ಲಿ ಇಳ್ಸಿ! ನನ್ನರುಸೆ ನಿನಗೊಂದು ದೂಪ ಹಾಕ್ಷಪ್ಪ ಅಂತ್ಲೇಳಿದ್ರು! ಸನಿ ದೇವರು 
ಬಂದು ಮಾದೇವನಿಗೆ ಸರಣ್ಮಾಡಿ। ಸ್ವಾಮಿ ನನಗೇನಪ್ಪಣೆ ಅಂತ ಕೇಳುದ್ರು! ಅಪ್ಪಾ 
ಸನಿಮಾತ್ಮ! ನನ್ನೇಳು ಮಲೆ ಕೈಲಾಸದ ದಾರಿಲಿರೊ ಒಡ್ಡಲ್ಲಿ ನೀನು ನೆಲೆಗೊಳ್ಳಪ್ಪ! 
ಒಲುದ್ರೆ ಮಾದೇವ! ಒಲಿದೋದ್ರೆ ಸನಿ ದೇವನಾಗಪ್ಪ। ನಿಮಗೆ ಜಯವಾಗ್ಲಿ ಹೋಗಿ 
ದ್ಬಾರಪ್ಪ ಅಂದ್ರು! ಬಂಕಾಪುರಿ ಶ್ರವಣ ದೊರೆ ಧಗಾಧಗುನೆ ಅತ್ತಿ ಧಿಗೀಧಿಗ್ಗೆ 
ಉರುದೋದ್ದತಂತೆ! ಶ್ರವಣ್ಣೊರೆ ಹೆಡ್ತಿ ಪದ್ಮಾವತಮ್ಮ ಅನ್ವಕೃವ್ಳು! ಲಬಾ ಲಬನೆ 
ಬಾಯ್ಬಂಡ್ಕೊಂಡು ಮಾದೇವನ ಪಾದ ತಬ್ಕೊಂಡು! ಮಾದಪ್ಪ ಅವುರ್ಲು ಒಂದು 
ಬೇಕ್ಕೆ ಚೆಲ್ಲಿದ್ರು! ಅವಳು ಮ್ಯಾಕಾರಿ ಕೆಳಕೆ ಬಿದ್ದು ಪ್ರಾಣ ಬುಟ್ಫಂತೆ। ಮಾದಪ್ಪ ಅಗ್ನಿ 
ದೇವ್ರೆ ಬಂಕಾಪುರಿ ಶ್ರವಣ್ಣೊರೆ ಅರಮನೆಯ! ಸುಟ್ಟು ಭಸ್ಮ ಮಾಡಮ್ಮ ಅಂದ್ರಂತೆ! 
ಮಾದೇವುನ ಮಾತ್ಯೇಳಿ ಅಗ್ನಿ ದೇವಿ! ಒಂದು ನೇತ್ರುವನ್ನು ಬುಟ್ಲಂತೆ। ಶ್ರವಣನರಮನೆ 
ಧಗಾಧಗ್ನೆ ಕತ್ಕೊಂಡುರುದೋಯ್ತು! ಅವನರಮನೆ ಉರೀಸ್ಸುಟ್ಟು ಮಾದೇಶ್ವರ! ತನ್ನ 
ತಾಯಿ ಕೊಟ್ಟಿದ್ದ ಬುತ್ತಿ ತಂದು ಜಡೆಯೊಳಗೆ ಮಡಿಕಂಡಿದ್ರಲ್ಲಾ! ತಗ್ಗು ಆ 
ಸುರಮುನ್ನೂರು ಕೋಟಿ ಗಣಂಗಳಿಗೆಲ್ಲ ಊಟಕ್ಕೆ ಬಡುಸ್ಸುಟ್ಟು ದೊಡ್ಡಾಲಳ್ಳದಲ್ಲಿ। 
ಕೈಯತೊಳುದವುರೆ ನನ್ನ ಮಾದೇವ! 


ನೋಡಿ ನಮ್ಮ ಶಿವನಾ। 


ದೇವಾನು ದೇವತೆಗಳೆಲ್ಲ ಮಾದೇವನ ಪಾದುಕ್ಕೆ! ಬಂದು ಹಾಸಾಸಿ ಅಡಿ 

ಬೀಳ್ಪಿದ್ದಾರೆ। ನೀವು ಯಾವ್ಯಾವ ಸ್ಥಾನದಲ್ಲಿದ್ರೊ ಆ ಸ್ಥಾನಗಳ್ಳೆ ಹೊಂಟೋಗಿ! ನರ್ದುಳುಗಳ್ಗೆ 
ನಿಮ್ಮ ದರುಸ್ಥ ಕೊಟ್ಕೊಂಡು ನೀವ್‌ ಬಾಳಾಟ ಮಾಡಿ ಅಂದಿದ್ದಾರೆ! ಮಾದೇವುನ 
ಅಪ್ಲೆ ಆದೇಟ್ಗೆ ಎಲ್ರೂ! ಅವರವರ ಸ್ಥಾನಕ್ಕೆ ಹೊಂಟೋದ್ರು। ಅಪ್ಪಾ ರಂಗಸ್ಥಾಮಿ। 
ನಾನು ಈ ನನ್ನೇಳ್‌ ಮಲೆ ಕೈಲಾಸಕ್ಕೆ ಹೋಗ್ತೀನಪ್ಪಾ! ನೀನು ಇಲ್ಲೇ ನೆಲೆಗೊಂಡಿರು! 
ನನ್ನ ಪರ್ಲೆಯೆಲ್ಲ ನಿನ್ಗೆ ಒಂದು ಕಾಸುನ ಧೂಪ ಹಾಕ್ಸಿ! ಕರವೆತ್ತಿ ಕೈಮುಗೀಲಿ। ನಿನಗೊಂದು 
ಗೋವಿಂದನ ಇಕ್ಷಿಯಪ್ಪಾ ಅಂದ್ದುಟ್ಟು! ಮಾದೇಶ್ವರ ಆಸುರವಾದವನ್ನು ಮಾಡಿ। ಅವ್ರ 
ಮೂಡ್ಲು ಮಲೆ ಕೈಲಾಸಕ್ಕೆ ಹೋಯ್ತಾವ್ರೆ ಮಾದೇವ 

ನೋಡಿ ನಮ್ಮ ಶಿವನಾ। 

ಅರಗಿನ ಚಮ್ಮಾಳ್ಗೆ ಹೂಡಿದರು! 

ಧರೆಯ ಮೇಲೆ ತಂದಿರಿಸಿದರು! ನರು 

ಮುರಿಯೆಂಬ ಶ್ರವಣನ ಕೊಂದರು! 

ತವಸರೆಯಾ ಮೇಲೆ!” 


384 


ಜ್ರ ಅ 


ಸ್ನ] 


ಟಿಪ್ಪಣಿಗಳು 


ಕಂಸಾಳೆ "೨'ವನ್ನು ಪ್ರಮುಖವಾಗಿಟ್ಟುಕೊಂಡು ಶ್ರವಣನ ಸಾಲಿಗೆ ಒಂದು ರೂಪು 
ಕೊಟ್ಟಿರುವೆ, 


ಕಂಸಾಳೆ ೬ರಲ್ಲಿ ಸತ್ಯವಂತ ಮಲ್ಲಿದೇವಿ ಮಾದಾರಿ ಚನ್ನಯ್ಮನಿಂದ ಪಾದರಕ್ಷೆ 
ಮಾಡಿಸುತ್ತಾನೆ ಮಾದೇಶ್ವರ. 


ಕಂಸಾಳೆ .೪ರಲ್ಲಿ ಹರಳಯ್ಯ ಲಿಂಗಮ್ಮ ದಂಪಶಿಗಳು . 
ಕಂಸಾಳೆ ೩ರಲ್ಲಿ ಹರಳಯ್ಯನ ಹೆಂಡತಿ ಅಹಲ್ಕಾ. 

ಕಂಸಾಳೆ ೯ : ಹರಳಯ್ಯ - ಮಾದಲಾಂಬಿಕೆ ದಂಪತಿಗಳು. 
ಕಂಸಾಳೆ ೮ : ಹರಳಯ್ಯ - ಕಲ್ಮಾಣಮ್ಮ ದಂಪತಿಗಳು. 


ಅನುಬಂಧ 


ಅರ್ಥಕೋಶ 


ಅ 

ಅಂಬೆ-ಪಾರ್ವತಿ, ತಾಯಿ 
ಅಮೃತವನ್ನು ಕಚ್ಚಿಕೊಂಡು-ಮೊಲೆ ಕಚ್ಚಿಕೊಂಡು 
ಅಗೇವು-ಭೂಮಿಯಲ್ಲಿನ ಕಣಜ 
ಅರುವೆ-ಮಡಿಕೆ 
ಅಂಡಿಗೆ-ಕೆಳಗೆ 
ಅಪ್ಪರ-ಅಪಾರ 
ಅರಿವಾಣ-ತಟ್ಟೆ 
ಅಮೂರ್ತವಾಗಿತ್ತು-ಅಮೃತವಾಗಿತ್ತು 
ಅಟ್ಟಿ-ಮನೆ 
ಅಮ್ಮಿ-ಹೆಣ್ಣು ಮಕ್ಕಳನ್ನು ಪ್ರೀತಿಗೆ ಕರೆವುದು 
ಅಂಬಲಿ-ಗಂಜಿ 

ಆ 
ಆತ್ರಿಸಿ-ಆತುರದಿಂದ 
ಆರ-ಆಹಾರ 
ಆಸತ್ರಯ-ಆಶ್ರಯ 
ಆಪಾಟಿ-ಅಷ್ಟೊಂದು 
ಆಲು-ಹಾಲು 
ಆಂಬಾವ-ಅಹಂಕಾರ 

೧ 
ಇಂಗಡವಾಗಬೇಕು-ಬೇರೆ ಆಗಬೇಕು 
ಇದ್ಕ-ವಿದ್ಯೆ 
ಇಸ್ವಾರ-ವಿಸ್ತಾರ 
ಇಳ್ಯ-ವೀಳ್ಯ 


ಇಷ್ಟು-ವಿಷ್ಣು 


ಣ 
ಈ 
ಈದ-ಮರಿಹಾಕಿದ 
ಈರತ್ಯಟ್ಟಿ-ವಿರಕ್ತಕಟ್ಟಿ 
ಈರತ್ತ ಮುನಿ-ವಿರಕ್ತ ಮುನಿ 
ಈಳ್ಯ-ವೀಳ್ಯ 
ಉ 
ಉಯ್ಯಂಡು-ಎರೆದುಕೊಂಡು 
ಉಪಾದಾನ-ಮೆಚ್ಚಿಕೊಡುವದಾನ 
ಉರುಳಗ-ಊಳಿಗ 
ಊವಬತ್ತಿ-ವಿಭೂತಿ 
ಉರಿಗದ್ಗೆ-ಗುರುಗಳು ಕುಳಿತುಕೊಳ್ಳುವ 
ಉರಿ ಸಿಂಹಾಸನ 
ಉರಸಂಗಿ ಕ್ಷರಡು-ಚುರುಚುರು 
ಉಂಟುಮಾಡುವ ಚಾವಟಿ 
ಊ 

ಊಬತ್ತಿ-ವಿಭೂಶಿ 

ಎ 
ಎಕ್ಕುಡ್ಲಿ-ನಾಶಮಾಡಿ 
ಎಡೊತ್ತು-ಅವೇಳೆ 
ಎಣೆ-ನೆಪ 
ಎರ-ಇರುವೆ 


ಎರಳು-ಎಳ್ಳು 
ಎಸ್ತು-ಸಾರು 

ಐ. 
ಏಗ-ಯೋಗ 
ಏಡು-ಎರಡು 

ಐ 
ಐನಾತಿ-ಶ್ರೇಷ್ಠ 
ಏಲು-ಹುಚ್ಚು 
ಐಕ್ಳು-ಮಕ್ಕಳು 

ಒ 

ಒಚ್ಚರಿಕೆ-ಒಂದು ಕಡೆಗೆ 
ಒಗ್ರಾನ-ಜೀವನ, ಸಂಸಾರ 


ಒದಿಕಂಡೋಗಿ-ಅಟ್ಟಾಡಿಸಿಕೊಂಡು 
ಹೋಗುವುದು 


ಒಂದಣ-ನಾಲ್ಕಾಣೆ 
ಒಗಟ-ಒಗಟು 
ಓ 
ಓಜ-ಉಪಾಧ್ಯಾಯ 
ಕ 
ಕ್ವಾರಪ್ಪ-ತೆಗೆದುಕೋ 
ಕಾಮ-ಕಾಮಥೇನು 
ಕಾರಣ್ಯ-ಭಿಕ್ಷಿ 
ಕಾನಿ-ಕಾಡು 
ಕೊಟಾರ-ಕಣ 
ಕೌದಿ-ಸಣ್ಣ ಸಣ್ಣ ಬಣ್ಣದ ಬಟ್ಟೆಗಳಿಂದ 
ಹೊಲಿದ ಹೊದಿಕೆ 
ಕವುಳು-ಮಬ್ಬು 
ಕಾಗಡಿ-ತೊಟ್ಟಿಲು 
ಕಿರುಜಂಗು-ಸಣ್ಣ ಗಂಟೆ 
ಕೋಲುಮಂಡೆ-ಕೋಲಿನಂತ ಇಳಿಬಿದ್ದ 
ಕೂದಲುಳ್ಳ ತಲೆ 


ಕೊಂಗ-ಧಾನ್ಯ ತೂರುವ ಉದ್ದನೆ ಮೊರ 
ಕೊರಡು-ಬಾವುಟ 
ಕಣತಮ್ಮ-ಕೊರವಂಜಿ 
ಕನ್ನ-ಸಂದು 
ಕರ್ತು-ಕರ್ತೃ 
ಕಳಗು-ಕಳುಹಿಸು 
ಕಾಳೆ-ಕಹಳೆ 
ಕೆಲ್ಲಿ-ಕ್ಷೌರಿಕ 
ಗ 
ಗ್ಯಾನ-ಜ್ನಾನ 
ಗಕ್ಕನೆ-ಇದ್ದಕ್ಕಿದ್ದಹಾಗೆ 
ಗಣತಿ ತಿಂಗಳು-ಯಾವ ಯಾವ ಭಕ್ತರು ಬೆಟ್ಟಕ್ಕೆ 


ಬಂದಿದ್ದರು ಎಂಬ ಲೆಕ್ಕ ಬರೆದುಕೊಳ್ಳುವ, 
ತಿಂಗಳು ದೀಪಾವಳಿ, ಶಿವರಾತ್ರಿ ತಿಂಗಳು 


ಗುಳ್ಳು-ಗುಡಿಸಲು 
ಗವು-ಗಮಲು 
ಗಲಗು-ಶಬ್ದ 
ಗಾಚಾರ-ಗ್ರಹೆಚಾರ 
ಗ್ವಾಟೆ-ಜೀಲ 
ಗುತ್ತಿ-ಪೊದೆ 
ಗಾಳಿ-ದಯ್ಯ 
ಗುದ್ಗೆ-ದೊಣ್ಣೆ 
ಗೇಯಿನು-ಕಟ್ಟಿಸು 
ಗೌಳಿ-ಹಲ್ಲಿ 
ಗದ್ದೆ-ಪೀಠ 

೧ 
ಗುಡಾಣ-ದಪ್ಪ ಮಡಿಕೆ 
ಗೋಗಲ್ಲು-ಕೋಡುಗಲ್ಲು 
ಗಂಟ-ತನಕ, ವರಗೆ 
ಗುಂಡ್ಗೆ-ಹೃದಯ 


390 


ಘ 
ಘಟ-ದೇಹ 
ಚೆ 
ಜೊಟ್ಟು-ತೊಟ್ಟು 
ಚಜ್ಚೆಲಿಂಗ-ಸಜ್ಜೆಲಿಂಗ 
ಚಕ್ರ-ತೋಟಿ 
ಚಮ್ಮಾವುಗೆ-ಪಾದರಕ್ಷಿ 
ಚೊಳ್ಳೆಸರು-ನೀರು ಪಾರು 
ಚಕಳ-ಚರ್ಮ 
ಚಿಳ್ಳುಗುರು-ಚೂಪಾದ ಉಗುರು 
ಚವುಲ-ಬೀಸಣಿಗೆ 
ಚೋಜುಗ-ಸೋಜಿಗ 
ಚಂಚಾರ-ಸಂಚಾರ 
ಜಾಕ್ರಿ-ಕೆಲಸ 
ಚಲಿಗೆ-ಚೌರಿಗೆ 
ಚಿಟಕರು-ಶಿಷ್ಯರು 
ಜೇಜಿ-ಕುದುರೆ 
ಚಪ್ಪೋಡು-ಶಾಸನ 
ಚಂಚುಗಾರ-ವೀಳಯದ ಜೊತೆ 
ಮುಂಗಡವಾಗಿ ಕೊಟ್ಟ ಹಣ 
ಜ 
ಜಟ್ಮುನಿ-ಜಡೆಮುನಿ 
ಜಾಮ-ಜಾವ 
ಜಿಟ-ದಿಟ 
ಜಿನ-ದಿನ 
ಜಿವ್ಲ-ದಿನ 
ಜಲಕ-ಸ್ನಾನ 
ಜಲಗೊಂಬು-ಜೋಲಾಡುತ್ತಿರುವ ಕೊಂಬು 
ಉದ್ದನೆಯ ಕೊಂಬು, ಜಲ್ಲೆಗೊಂಬು 
ಜೀಮ-ಜೀವ 


ತೆ 
ತಕ್ಕಾ-ತೆಗೆದುಕೋ 
ತಮ್ಮಡಿ-ಪೂಜಾರಿ 
ತಾಕೀತು-ಕಟ್ಟಾಜ್ಞೆ 
ತಾರ್ಲು-ಸಾರಿಸು 
ತಿಮಿ-ತಿವಿ 
ತೇಜಿ-ಕುಪುರೆ 
ತಡಕು-ಹುಡುಕು 
ತಳಾರ-ನಿಧಾನ 
ತಾಬು-ಅಧೀನ 
ತ್ಕಾಮ-ತ್ಯಾವ 
ತ್ರಿಷ್ಣೆ-ಸೃಷ್ಟಿ 


ವಾ 


ತೊಂಬೆ-ದೊಡ್ಡ ಧಾನ್ಯ ಶೇಖರಣ ಗೂಡೆ 
ದ 

ದಂಡಕೆ-ಹತ್ತಿರಕ್ಕೆ 

ದಂಡಿವಾರ-ದನಕ್ಕೆ ಕಟ್ಟುವ ಮರದ ಕೊಂಟು 

ದುಡುಕು-ಮಾಡು (ತೊಡಗು) 

ಮಡ-ದೃಢ 

ಧೂಳ್ತ-ಮಂತ್ರಿಸಿದ ಬೂದಿ 

ದಾವ-ಬಾಯಾರಿಕೆ 

ದುಂಬು-ಧೂಳು. 

ದ್ರಿವ್ಯ-ದಿವ್ಯ 
ನ 

ನೇತ್ರ-ಕಣ್ಣು 

ನಿರುಮಳ-ನಿರಾಳ 

ನಗ್ಗು-ನರುಕು 

ನಿಚ್ಚ-ನಿತ್ಯ 

ನಿಸಾನಿ-ಬಾವುಟ 

ನಾಗೇರು-ದನಗಳ ನಾಲಿಗೆಗೆ ಬರುವ ರೋಗ 

ನಿಚ್ಚಯ-ನಿಶ್ಚಯ 

ನೇಮ-ನಿಯಮ 

ನೆಪ್ಪ-ನೆನಪು 


391 


ಜ್‌ 
ಉ 


ಪರಿಸೆ-ಯಾತ್ರಾರ್ಥಿ, ಭಕ್ತ 
ಪತರಿಸಿ-ಅಗಲಿಸಿ 
ಪಾರ-ಪಹರೆ, ಕಾವಲು 
ಪೋಡು-ಗುಡಿಸಲು 
ಪಾದ್ರಾಕ್ಷಿ-ಪಾದರಕ್ಷೆ 
ಪಳ್ಳಿ ಮನೆ-ಪಾಠಶಾಲೆ 
ಪೀಠದಾನಿ-ತಾಂಬೂಲ ಉಗಿವ ಪಾತ್ರೆ 
ಹಾವಡೆ-ಬಟ್ಟೆ 
ಬ 

ಬರಗ-ಹುಲಿ 
ಬೇಳ್ಕೆ-ಮಾಯದ ಬೂದಿ 
ಬಿಮ್ಮನ್ಸೆ-ಬಸುರಿ 
ಬಾಂಡ-ಪಾಶ್ರೆ 
ಬಲಜೋರಿ-ಬಲಗಡೆ 
ಬೋನ-ಅನ್ನ 
ಬ್ಯಾಲ-ಬೇಲದ ಹೆಣ್ಣು 
ಬೋಳ-ಬೆಟ್ಟ 
ಭಸ್ಮಂಗ-ವಿಭೂತಿ 
ಬರಳು-ಹಿಡಗಲು, ಕಸಬರಕೆ 
ಬ್ಯಾನೆ-ಬೇನೆ 
ಬೋಮಾನ-ಬಹುಮಾನ 

ಮ 
ಮೈಮೆ-ಮಹಿಮೆ 
ಮುಂದರದೆ-ಮೊದಲೆ 
ಮೇಲ್ಲಕ್ಕರೆ ಶೆಟ್ರು-ಉಪ್ಪಲಿಗಶೆಟ್ರು 
ಮಸ್ತಾಗಿ-ಹೆಚ್ಚಾಗಿ 
ಮುಕ್ಕಾಲು ಮಂಚ-ಮೂರು ಕಾಲುಳ್ಳ 
ಮಂಚ 
ಮಜ್ಜಣ-ಸ್ನಾನ 
ಮ್ಹೊರೆ-ಮುಖ 
ಮೇಲುಸಕ್ರೆ-ಉಪ್ಪು 


ಮೋಕೋಪ್ನಲ್ಲಿ-ಗೌಪ್ಯವಾಗಿ 
ಮಿಳ್ಳದೆ-ಹೊರಳದೆ 
ಮಂಜಲಿಗೆ-ಜಾಪೆ 
ಮುಗ್ಗಾವಣೆ-ಅಡ್ಡೆ 
ಮೋರ್ತ-ಮುಹೂರ್ತ 
ಮದ್ದು-ವಿಷ 
ಮೇಟಿ-ಕಣದ ಮಧ್ಯೆ ನೆಟ್ಟಿರುವ ಕಂಬ 
ಮೈದುಂಬು-ಅವೇಶ ಬರು 
ಮಸ್ತಕ-ತಲೆ 
ಮೋರ್ರ-ಮುಹೂರ್ತ 

ಯ 
ಯಾಪ್ರಿ-ಪಾಡು 
ಯಾತವು-ಯಾವ ಕಡೆ 
ಯಾಸ-ವೇಷ 

ರ 
ರವುಸು-ರಭಸ 
ರುದ್ರಗೋಪ-ರುದ್ರನಂತೆ ವಿಪರೀತ ಕೋಪ 

ಲ 
ಲಗತ್ತು-ಸರಿಸಮ 
ಲಾದ-ನಾದ 
ಲೆಂಗಣ್ಣಿ-ಬೆಟ್ಟ 

ವ 
ವೇಗ-ಯೋಗ 
ವೆಚ್ಞಾಳ-ಹೆಚ್ಚಳ 
ವಿಗ್ಗಾಣೇಶ್ವರ-ವಿಶ್ನೇಶ್ವರ 
ವಾಲಗ-ಸಭೆ 


392 


ಮೋಟುಮಯ್ಯ-ಮೋಸ್ಪಮಯ್ಯ 
ವ್ಯಾಗ-ಯಾಗ 
ವಂಚಾಣೆ-ವಂಚನೆ 
ವಂದ್ರಿ-ಜರಡಿ 


ಶ 
ಶಿವಸೆರಗು-ಮಂಗಳ ವಸ್ತ್ರ 


ಠ್‌ 
8 


ಸರಸ್ವತಿ-ರಾಗಿಕಲ್ಲು 

ಸಬ್ಬ-ಶಬ್ದ 

ಸಿವಕಂತೆ-ಶರಣರ ಮೈಲಿಗೆ ಬಟ್ಟೆ 
ಸೀತಾಳ ಚಪ್ಪರ-ಹಸಿರುವಾಣಿ ಚಪ್ಪರ 
ಹೊಂಗೆ ಬಸರಿ, ಮಾವಿನ ಸೊಪ್ಪಿನ 
ಚಪ್ಪರ 

ಸಂಕು-ಶಂಖ 

ಸೊರಣ-ಸ್ಮರಣೆ 

ಸಳಿ-ಚಳಿ 

ಸಬಗಸ್ತು-ಹೆಣ್ಣು ಗಂಡು ಮೆರವಣಿಗೆ 
ಬೀದಿಗಳಲ್ಲಿ 

ಸಿದುರೆ-ಸಿಪ್ಪೆ 

ಸಲಗು-ಸಲಹು 

ಸಳ್ಳ-ಸಡಿಲ 
ಸಾಚಾವಾದ್ರೆ-ನಿಜವಾದಲ್ಲಿ 
ಸಿಬ್ರಿ-ಬೇಸರ 

ಸೆಬ್ಬೆ-ಕೋಲು 
ಸೈತುವಾಗಿ-ಸಹಿತವಾಗಿ 


393 


ಸ್ವಾಡಿಗೆ-ಹಸಿ ಅವರೆಕಾಯಿ 
ಸ್ವಾನೆ-ಜಿನಗು 

ಸೊಳ್ಳು-ದೀಪ 
ಸಮ್ಮಾರ-ಸಂಹಾರ 
ಸುಂಡುಹೋಗು-ಇಂಗಿಹೋಗು 
ಸನ್ನೇಸಿ-ಸನ್ಮಾಸಿ 
ಸಂಕ-ಕಂಕುಳು 
ಸುತ್ತಾಲೆ-ಸುತ್ತಿನ ಕೋಟೆ 
ಸ್ವಾಕ-ದುಃಖ 

ಸಂದಿ-ಸಮಯ 


ಹ 


ಹರುವಾಣ-ತಟ್ಟೆ 
ಹೆಚ್ಚುಮಾಡು-ರಾಶಿಪೂಜೆ ಮಾಡು 
ಹುಟ್ಟರೆ ಕಲ್ಲು-ತಾನಾಗಿ ಉದ್ಭವಿಸಿದ ಬಂಡೆ 
ಕಲ್ಲು 

ಹಿಂಚರಿ-ಹಿಂದುಗಡೆ 
ಹಗೇವು-ಕಣಜ 

ಹೆರುಸ-ಹರ್ಷ 
ಹೆಚ್ಚುಗಟ್ಟೆ-ವಿಶೇಷ ಭೋಜನ 
ಹಸ್ಸಿ-ಹಚ್ಚಿ 

ಹೊಪ್ಪೆ-ಹೊಪ್ಪಳೆ 
ಹಾವುಗೆ-ಪಾದುಕೆ 

ಹಿಂಡೇ ಕೂಳು-ಪಿಂಡ 
ಹುಂಡಿ-ದೊಡ್ಡಿ 


ಮಾದೇಶ್ವರ. ಕಾವ್ಮ ಸಂಪಾದನೆಯಲ್ಲಿ ಉಪಯೋಗಿಸಿಕೊಂಡ 
ಅಪ್ರಕಟಿತ ಮತ್ತು ಪ್ರಕಟಿತ ಸಾಹಿತ್ಯ 





ಕಂಸಾಳೆ ಕಥಾ ಸಂಪ್ರದಾಯ ೧ - ವರಕೋಡು ಮಾದಯ್ಯ ಹಾಗೂ 
ಸಿ. ಮಾದಯ್ಯ (ಅಪ್ರಕಟಿತ). (ಸಂಪಾದಕರು ಡಾ. ಬಿ.ಎಸ್‌. ಸ್ವಾಮಿ) 


ಕಂಸಾಳೆ ಕಥಾ ಸಂಪ್ರದಾಯ ೨ - ಕನಕಪುರ ತಾಲ್ಲೂಕು ಮಳಗಾಳಿನ ಮರಿ 
ಎಸ್‌. ಮಾದಪ್ಪ ಮತ್ತು ಪಂಚಲಿಂಗಪ್ಪ (ಅಪ್ರಕಟಿತ). (ಸಂಪಾದಕರು 
ಡಾ. ಬಿ.ಎಸ್‌. ಸ್ವಾಮಿ) 


ಕಂಸಾಳೆ ಕಥಾ ಸಂಪ್ರದಾಯ ೩ - ನರಸೀಪುರ ತಾಲ್ಲೂಕಿನ ಆಲ್ಲೋಡು ಪುಟ್ಟ 
ಮಾದಯ್ಯ ಮತ್ತು ನಂಜಯ್ಯ (ಅಪ್ರಕಟಿತ). (ಸಂಪಾದಕರು ಡಾ. ಬಿ.ಎಸ್‌. 
ಸ್ವಾಮಿ) 


ಕಂಸಾಳೆ ಕಥಾ ಸಂಪ್ರದಾಯ ೪ - ಮಂಡ್ಯ ಜಿಲ್ಲೆಯ ಕಿರುಗಾವಲಿನ ಮಹದೇವ 
ಪೆಟ್ಟಿ (ಅಪ್ರಕಟಿತ). (ಸಂಪಾದಕರು ಡಾ. ಬಿ.ಎಸ್‌. ಸ್ವಾಮಿ) 


ಕಂಸಾಳೆ ಕಥಾ ಸಂಪ್ರದಾಯ ೫ - ಚಾಮರಾಜನಗರ ತಾಲ್ಲೂಕಿನ ಮಧುವನ 
ನ ಮಹಾದೇವ ಮತ್ತು ಮಹಾದೇವ ಶೆಟ್ಟಿ (ಅಪ್ರಕಟಿತ). (ಸಂಪಾದಕರು 
- ಬಿ.ಎಸ್‌. ಸ್ವಾಮಿ) 


ಕಂಸಾಳೆ ಕಥಾ ಸಂಪ್ರದಾಯ ೬ - ಮದ್ದೂರು ತಾಲ್ಲೂಕಿನನ ಉಪ್ಪಾರದೊಡ್ಡಿಯ 
ಪೂಜಾರ ಸಿದ್ಧಶೆಟ್ಟಿ ಮತ್ತು ಈರಯ್ಯ ; (ಅಪ್ರಕಟಿತ). (ಸಂಪಾದಕರು ಡಾ. ಬಿ. ಎಸ್‌. 
ಸ್ವಾಮಿ) 


ಕಂಸಾಳೆ ಕಥಾ ಸಂಪ್ರದಾಯ ೭ - ಕಬ್ಬಳ್ಳಿ ಗ್ರಾಮದ ಚಾಮಯ್ಯ ಮತ್ತು ' 


ಸಂಗಡಿಗರು (ಅಪ್ರಕಟಿತ). (ಸಂಪಾದಕರು ಡಾ. ಬಿ.ಎಸ್‌. ಸ್ವಾಮಿ) 


ಮಲೆಯ ಮಾದೇಶ್ವರ - ಸಂಪಾದಕರು : ಡಾ. ಕೇಶವನ್‌ ಪ್ರಸಾದ್‌, ಹಂಪಿ 
ವಿಶ್ವವಿದ್ಯಾಲಯ, ಹಂಪಿ (ಪ್ರಕಟಿತ). 


ಮಲೆಯ ಮಾದೇಶ್ವರ - ಸಂಪಾದಕರು : ಪಿ.ಕೆ. ರಾಜತ 'ಕನ್ನಡ ನ ಜು 
ಸಂಸ್ಥೆ, ಮಾನಸ ಗಂಗೋತ್ರಿ, ಮೈಸೂರು, ಕರ 


